ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ 


( ಕನ್ನಡ ಪಿಎಚ್‌.ಡಿ. ಪದವಿಗಾಗಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ 
ಸಾದರಪಡಿಸಿದ ಮಹಾಪ್ರಬಂಧ ) 


ಸಂಶೋಧಕರು 


ಮಂಜುನಾಥ. ಎಂ.ಕೆ. 
ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, 
ಮಾನಸ ಗಂಗೋತ್ರಿ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು 


ಮಾರ್ಗದರ್ಶಕರು 


ಪ್ರೊ. ಎಂ.ಜಿ. ಮಂಜುನಾಥ 
ಕನ್ನಡ ಪ್ರಾಧ್ಯಾಪಕರು, ಸ್ನಾತಕೋತ್ತರ ಕೇಂದ್ರ, 
ಹೇಮಗಂಗೋತ್ರಿ, ಹಾಸನ, ಮೈಸೂರು ವಿಶ್ವವಿದ್ಯಾನಿಲಯ. 


ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, ಮಾನಸ ಗಂಗೋತ್ರಿ, 
ಮೈಸೂರು ವಿಶ್ವವಿದ್ಯಾನಿಲಯ 


2015 


ಮೈಸೂರು ವಿಶ್ವವಿದ್ಯಾನಿಲಯ 
ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, ಮಾನಸಗಂಗೋತ್ರಿ, ಮೈಸೂರು-೦೬ 


ನಿರ್ದೇಶಕರ ದೃಢೀಕರಣ ಪತ್ರ 


ಶ್ರೀ ಮಂಜುನಾಥ.ಎಂ.ಕೆ. ಇವರು ಯು.ಜಿ.ಸಿ-ಜೆ.ಆರ್‌.ಎಫ್‌. ಸೌಲಭ್ಯದಲ್ಲಿ 
ಪ್ರೊ.ಎಂ.ಜಿ.ಮಂಜುನಾಥ, ಕನ್ನಡ ಪ್ರಾಧ್ಯಾಪಕರು. ಸ್ನಾತಕೋತ್ತರ ಕೇಂದ್ರ, 
ಹೇಮಗಂಗೋತ್ರಿ, ಹಾಸನ, ಮೈಸೂರು ವಿಶ್ವವಿದ್ಯಾನಿಲಯ, ಇವರ ಮಾರ್ಗದರ್ಶನದಲ್ಲಿ 
"ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ' ಎಂಬ ವಿಷಯದಲ್ಲಿ ಸಂಶೋಧನೆ 


ನಡೆಸಿ, ಮಹಾಪ್ರಬಂಧವನ್ನು ಡಿಸಿ ಪಿಎಚ್‌.ಡಿ. ಪದವಿಗಾಗಿ ಮೈಸೂರು 


ವಿಶ್ವವಿದ್ಯಾನಿಲಯಕ್ಕೆ ಸಲ್ಲಿಸುತ್ತಿದ್ದಾರೆ. 

ಇವರ ಈ ಸಂಶೋಧನೆಯು ಇವರ ಸ್ವಂತ ಪರಿಶ್ರಮದಿಂದ ಕೂಡಿದುದಾಗಿದ್ದು, 
ಇದನ್ನು ಯಾವುದೇ ವಿಶ್ವವಿದ್ಯಾನಿಲಯದ ಎಂ.ಎ. ಎಂ.ಫಿಲ್‌., ಪಿಎಚ್‌.ಡಿ. ಅಥವಾ 
ಯಾವುದೇ ಸರ್ಟಿಫಿಕೇಟ್‌ ಕೋರ್ಸ್‌ಗಳ ಪದವಿಗಾಗಿ ಭಾಗಶಃವಾಗಿಯಾಗಲಿ, ಪೂರ್ಣ 
ಪ್ರಮಾಣವಾಗಿಯಾಗಲಿ ಸಲ್ಲಿಸಿರುವುದಿಲ್ಲವೆಂದು ಈ ಮೂಲಕ ದೃಢೀಕರಿಸುತ್ತಿದ್ದೇನೆ. 


ನಿರ್ದೇಶಕರು 


ಮೈಸೂರು ವಿಶ್ವವಿದ್ಯಾನಿಲಯ 


ಹ್ರೊ.ಎಂ.ಜಿ.ಮಂಜುನಾಥ ನೂ ೩ರ 
ಕನ್ನಡ ಪ್ರಾಧ್ಯಾಪಕರು 

ಸ್ನಾತಕೋತ್ತರ ಕೇಂದ್ರ, 
ಹೇಮಗಂಗೋತಿ, ಹಾಸನ. 


ಮಾರ್ಗದರ್ಶಕರ ಧೃಢೀಕರಣ ಪತ್ರ 


ಶ್ರೀ ಮಂಜುನಾಥ.ಎಂ.ಕೆ. ಇವರು ಯು.ಜಿ.ಸಿ-ಜೆ.ಆರ್‌.ಎಫ್‌. ಸೌಲಭ್ಯದಲ್ಲಿ 
“ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ” ಎಂಬ ವಿಷಯದಲ್ಲಿ ಪಿಎಚ್‌.ಡಿ. 
ಪದವಿಗಾಗಿ ನನ್ನ ಮಾರ್ಗದರ್ಶನದಲ್ಲಿ ಮಹಾಪ್ರಬಂಧವನ್ನು ಸಿದ್ದಪಡಿಸಿ ಮೈಸೂರು 
ವಿಶ್ವವಿದ್ಯಾನಿಲಯಕ್ಕೆ ಸಾದರಪಡಿಸುತ್ತಿದ್ದಾರೆ. ಈ ಸಂಶೋಧನೆಯು ಇವರ ಸ್ಪಂತ 
ಪರಿಶ್ರಮದಿಂದ ಕೂಡಿದ್ದು, ಇದನ್ನು ಯಾವುದೇ ವಿಶ್ವವಿದ್ಯಾನಿಲಯದ ಎಂ.ಎ. 
ಎಂ.ಫಿಲ್‌. ಪಿಎಚ್‌.ಡಿ. ಅಥವಾ ಸರ್ಟಿಫಿಕೇಟ್‌ ಕೋರ್ಸ್‌ಗಳ ಪದವಿಗಾಗಿ 
ಭಾಗಶಃವಾಗಿಯಾಗಲಿ, ಪೂರ್ಣ ಪ್ರಮಾಣವಾಗಿಯಾಗಲಿ ಸಲ್ಲಿಸಿರುವುದಿಲ್ಲ ಎಂದು ಈ 
ಮೂಲಕ ದೃಢೀಕರಿಸುತ್ತೇನೆ. 


ಹ್ರೊ.ಎಂ.ಜಿ.ಮಂಜುನಾಥ 


ಸಂಶೋಧಕರ ಪ್ರಮಾಣ ಪತ್ರ 


ಮಂಜುನಾಥ.ಎಂ.ಕೆ. ಆದ ನಾನು "ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ 
ಅಧ್ಯಯನ” ಎಂಬ ವಿಷಯವನ್ನು ಕುರಿತು ಪ್ರೊ.ಎಂ.ಜಿ.ಮಂಜುನಾಥ, ಕನ್ನಡ 
ಪ್ರಾಧ್ಯಾಪಕರು, ಸ್ನಾತಕೋತ್ತರ ಕೇಂದ್ರ ಹೇಮಗಂಗೋತ್ತಿ, ಹಾಸನ, ಮೈಸೂರು 
ವಿಶ್ವವಿದ್ಯಾನಿಲಯ, ಇವರ ಮಾರ್ಗದರ್ಶನದಲ್ಲಿ ಸಂಶೋಧನಾ ಕಾರ್ಯವನ್ನು ಕೈಗೊಂಡು 
ಈ ಮಹಾಪ್ರಬಂಧವನ್ನು ಸಿದ್ದಪಡಿಸಿ, ಕನ್ನಡ ಪಿಎಚ್‌.ಡಿ. ಪದವಿಗಾಗಿ ಮೈಸೂರು 


ವಿಶ್ವವಿದ್ಯಾನಿಲಯಕ್ಕೆ ಸಲ್ಲಿಸುತ್ತಿದ್ದೇನೆ. 


[se] 


ಈ ಸಂಶೋಧನಾ ಮಹಾಪ್ರಬಂಧವನ್ನು ನನ್ನ ಸ್ವಂತ ಪರಿಶ್ರಮದಿಂದ 
ಪಡಿಸಲಾಗಿದ್ದು, ಇದನ್ನು ಯಾವುದೇ ವಿಶ್ವವಿದ್ಯಾನಿಲಯದ ಎಂ.ಎ. ಎಂ.ಫಿಲ್‌. 
ಪಿಎಚ್‌.ಡಿ. ಅಥವಾ ಸರ್ಟಿಫಿಕೇಟ್‌ ಕೋರ್ಸ್‌ಗಳ ಪದವಿಗಾಗಿ ಭಾಗಶಃವಾಗಿಯಾಗಲಿ, 
ಪೂರ್ಣ  ಪ್ರಮಾಣವಾಗಿಯಾಗಲಿ ಸಲ್ಲಿಸಿರುವುದಿಲ್ಲ ಎಂದು ಈ ಮೂಲಕ 
ಪ್ರಮಾಣೀಕರಿಸುತ್ತೇನೆ. 


ಮಂಜುನಾಥ.ಎಂ.ೆ 
ಸಂಶೋಧಕರು 


ಕೃತಜ್ಞತೆಗಳು 
R= 


“ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ” ಎಂಬ ವಿಷಯದ ಮೇಲೆ 
ಸಂಶೋಧನೆಯನ್ನು ಕೈಗೊಂಡ ನನಗೆ ಈ ಕಾರ್ಯದಲ್ಲಿ ಅನೇಕ ವ್ಯಕ್ತಿಗಳು ಹಲವಾರು 
ರೀತಿಯಿಂದ ಸಹಾಯ ನೀಡಿದ್ದಾರೆ. ಹೀಗೆ ನನ್ನ ಕಾರ್ಯದ ಯಪಸಿಗೆ ಕಾರಣರಾದ 
ಅಂತಹ ವ್ಯಕ್ತಿಗಳನ್ನು ಈ ಸಂದರ್ಭದಲ್ಲಿ ನೆನೆಯಬೇಕಾದುದು ನನ್ನ ಆದ್ಯ ಕರ್ತವ್ಯವಾಗಿದೆ. 


ನಾನು ಪಿಎಚ್‌.ಡಿ. ಸಂಶೋಧನೆ ಕೈಗೊಳ್ಳಬೇಕೆಂದು ನಿರ್ಧರಿಸಿ, ಮಾರ್ಗದರ್ಶಕರ 
ಹುಡುಕಾಟದಲ್ಲಿದ್ದಾಗ ಚನ್ನಪಟ್ಟಣ ತಾಲ್ಲೂಕನ್ನು ಕುರಿತ ಸಂಶೋಧನಾ ವಿಷಯವನ್ನು 
ವಿಶ್ವಾಸದಿಂದ ಸಮ್ಮತಿ ನೀಡಿ ಮಾರ್ಗದರ್ಶಕರಾಗಲು ಸಂತೋಷದಿಂದ ಒಪ್ಪಿಕೊಂಡ (ದಿ) 
ಡಾ.ಬಿ.ಎಂ.ಶೈಲಜ ಅವರಿಗೆ ನಾನು ಅಭಾರಿಯಾಗಿದ್ದೇನೆ. ಅವರು ಅಕಾಲಿಕ ಮರಣ 
ಹೊಂದಿದ್ದರಿಂದ ಮಾರ್ಗದರ್ಶಕರನ್ನು ಬದಲಾವಣೆ ಮಾಡಿಕೊಳ್ಳಲಾಯಿತು. 


ನನ್ನ ಪಿಎಚ್‌.ಡಿ. ಸಂಶೋಧನೆಗೆ ಮಾರ್ಗದರ್ಶಕರು ಬೇರೆಯವರಾಗಿದ್ದರೂ, 
ಆರಂಭದಿಂದ ಇಲ್ಲಿಯವರೆಗೂ ಎಲ್ಲಾ ರೀತಿಯ ಸಲಹೆ, ಸಹಕಾರಗಳ ಪ್ರೋತ್ಸಾಹವನ್ನು 
ನೀಡಿ, ಮಹಾಪ್ರಬಂಧವನ್ನು ಪೂರ್ಣಗೊಳಿಸಲು ಸೂಕ್ತ ಮಾರ್ಗದರ್ಶನ ನೀಡಿದ 
ಪೀತಿಯ ಗುರುಗಳಾದ ಪ್ರೊ.ಎಂ.ಜಿ.ಮಂಜುನಾಥ, ಕನ್ನಡ ಪ್ರಾಧ್ಯಾಪಕರು, ಸ್ನಾತಕೋತ್ತರ 
ಕೇಂದ್ರ  ಹೇಮಗಂಗೋತ್ರಿ, ಹಾಸನ, ಮೈಸೂರು ವಿಶ್ವವಿದ್ಯಾನಿಲಯ, ಇವರಿಗೆ 
ಹೃದಯಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಆರಂಭದಿಂದಲೂ ನನ್ನ 
ಸಂಶೋಧನೆಗೆ ಸಹಕಾರ ನೀಡಿ ಹಾರೈಸಿದ ಶ್ರೀಮತಿ ಮಾಲತಿ ಮಂಜುನಾಥ ಅವರಿಗೂ 
ನನ್ನ ಗೌರವಪೂರ್ವಕ ನಮನಗಳು. 


ಸಂಶೋಧನೆಯ ಸಂದರ್ಭದಲ್ಲಿ ನನಗೆ ಅಗತ್ಯ ಸಲಹೆ ಸೂಚನೆಗಳನ್ನಿತ್ತ 
ಡಾ.ಆರ್‌.ಶೇಷಶಾಸ್ತಿ, ಡಾ.ದೇವರಕೊಂಡಾರೆಡ್ಡಿ, ಸೀತಾರಾಮ ಜಾಗೀರ್‌ದಾರ್‌, 
ಜಿ.ಕೆ.ದೇವರಾಜಸ್ತಾಮಿ, ಡಾ.ಮಧುಸೂಧನಾಚಾರ್ಯಜೋಷಿ ಇವರನ್ನು ಈ ಸಮಯದಲ್ಲಿ 
ನೆನೆಯದೇ ಇರಲಾರೆ. ಶ್ರೀಯುತ ಸೀತಾರಾಮ ಜಾಗೀರ್‌ದಾರ್‌ ಹಾಗೂ 
ಪ್ರೊ.ಎಂ.ಜಿ.ಮಂಜುನಾಥ ಅವರು ನಾನು ಪತ್ತೆಹಚ್ಚಿದ ಅಪ್ರಕಟಿತ ಶಾಸನಗಳ 
ಪಡಿಯಚ್ಚನ್ನು ಓದಲು ಸಹಾಯ ಮಾಡಿದ್ದಾರಲ್ಲದೇ, ಶಾಸನಗಳನ್ನು ಕುರಿತಂತೆ 
ಹಲವಾರು ಹೊಸ ಸಂಗತಿಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇವರ ಸಹಕಾರ, ಸಲಹೆ 
ಸೂಚನೆಗಳಿಗೆ ಅಭಾರಿಯಾಗಿದ್ದೇನೆ. 


ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಪೂರ್ಣಕಾಲಿಕ ಸಂಶೋಧನಾ 
ವಿದ್ಯಾರ್ಥಿಯಾಗಿ ಕಾರ್ಯನಿರ್ವಹಿಸಲು ನೆರವು ನೀಡಿದ ಸಂಸ್ಥೆಯ ಹಿಂದಿನ 
ನಿರ್ದೇಶಕರಾದ ಪ್ರೊ.ಗಂಗಾನಾಯಕ್‌, ಪ್ರೊ.ಎನ್‌.ಎಂ.ತಳವಾರ್‌ ಹಾಗೂ ಠಈಗಿನ 
ನಿರ್ದೇಶಕರಾದ ಪ್ರೊ.ಆರ್‌.ರಾಮಕೃಷ್ಣ ಅವರಿಗೆ, ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ 


ಪ್ರೊಸಿದ್ಧಾಶಮ, ಪ್ರೊ.ಎನ್‌.ಎಸ್‌.ತಾರಾನಾಥ್‌, ಡಾ.ನಂಜಯ್ಯ ಹೊಂಗನೂರು ಹಾಗೂ 


ಎಲ್ಲಾ ಭೋಧಕ ವರ್ಗದವರಿಗೆ ಮತ್ತು ಭೋಧಕೇತರ ವರ್ಗದವರಿಗೂ ನನ್ನ ಅನಂತ 
ವಂದನೆಗಳು. ಈ ಪ್ರಬಂಧ ರಚನೆಗೆ ಅವಶ್ಯವಿರುವ ಅಧ್ಯಯನ ಸಾಮಗಿಗಳನ್ನು ಸಕಾಲಕ್ಕೆ 
ಒದಗಿಸಿಕೊಟ್ಟ ಕು.ಕ.ಅ.ಸಂಸ್ಥೆಯ ಗಂಥಭಂಡಾರದ ರಾಘವೇಂದ್ರ ಅವರಿಗೂ ಹಾಗೂ 
ವಿಶ್ವವಿದ್ಯಾನಿಲಯದ ಮುಖ್ಯಗಂಥಾಲಯದ ಸಿಬ್ಬಂದಿಯವರಿಗೂ ನಾನು 
ಚಿರಯಣಿಯಾಗಿದ್ದೇನೆ. 


ನಾನು ಪಿಎಚ್‌.ಡಿ ಪದವಿಯವರೆಗೂ ವ್ಯಾಸಂಗ ಮಾಡಲು ಬೆನ್ನುತಟ್ಟಿ 
ಪ್ರೋತ್ಸಾಹಿಸಿ, ಸಹಕಾರ ನೀಡುತ್ತಿರುವ ಪೂಜ್ಯ ತಾಯಿತಂದೆಯವರಾದ ಶ್ರೀಮತಿ 
ಶಿವಲಿಂಗಮ್ಮ ಶ್ರೀ ಕೃಷ್ಣಪ್ಪರದರನ್ನೂ ಹಾಗೂ ಪೀತಿಯ ಅಣ್ಣಅತ್ತಿಗೆಯವರಾದ ಶೀ 
ರಾಮಸ್ವಾಮಿ ಶ್ರೀಮತಿ  ಕೋಮಲರವರನ್ನೂ ಪುಟಾಣಿಗಳಾದ ಚಿ॥ಹರ್ಷಿತ್‌, 
ಕುಃಲಾವಣ್ಯ(ಲಕ್ಷ್ಮೀಶೀ) ಅವರನ್ನೂ ಚಂದಕಲಾರಾಜು, ಸುಮನಂದೀಶ್‌, 
ಶಕುಂತಲಾರಾಜು, ಶಶಿಕಲಾ, ದೊಡ್ಡಮ್ಮದೊಡ್ಡಪ್ಪಂದಿರನ್ನೂ ಮುದ್ದಿನ ಕಂದಮ್ಮಗಳಾದ 
ಕು॥ದಿಶಾರಾಜ್‌, ಚಿ॥ದೀವಿತ್‌ ಹಾಗೂ ಕುಟುಂಬ ವರ್ಗದವರನ್ನೂ ಅಪಾರ ಕೃತಜ್ಞತೆ 


ಹಾಗೂ ಅಭಿಮಾನದಿಂದ ಇಲ್ಲಿ ಸ್ಮರಿಸುತ್ತಿದ್ದೇನೆ. 


ಕ್ಷೇತಕಾರ್ಯದ ಸಂದರ್ಭದಲ್ಲಿ ನನ್ನೊಡನೆ ಪ್ರೀತಿಯ ಮನೆಯ ಮಗನಂತೆ 
ನಡೆಸಿಕೊಂಡ ಚನ್ನಪಟ್ಟಣ ತಾಲ್ಲೂಕಿನ ಎಲ್ಲಾ ವಕ್ಷ್ಮಗಳಿಗೆ ನನ್ನ ಕೃತಜ್ಞತೆಗಳು. ನನ್ನ 
ಸಂಶೋಧನೆಗೆ ಸಹಕರಿಸಿದ ಹಿರಿಯರಾದ ಪ್ರೊ.ಗುರುನಂಜಯ್ಯ, ಮಂಜುಶ್ರೀ.ಎಸ್‌.ಪಿ, 
ಕೆ.ಎ.ಗಂಗಾಧರ್‌, ಡಾ.ಆರ್‌.ಸಿ. ದೇವರಾಜ್‌, ಡಾ.ಟಿ.ಕೆ ಕೆಂಪೇಗೌಡ ಅವರಿಗೂ ಹಾಗೂ 
ಸ್ನೇಹಿತರಾದ ಚಂದಶೇಖರ್‌.ಜಿ, ಮುರಳಿ.ಕೆ.ವ, ಧನಂಜಯ್ಯ.ಎಚ್‌.ಎನ್‌, ರಾಜು.ಎ.ಬಿ, 
ಮುನಿಶಾಮಿ.ಎನ್‌.ಎಂ, ನಾಗೇಂದ್ರ, ಹನುಮಂತಯ್ಯ.ವ.ಬಿ, ಸುರೇಶ್‌ಕುಮಾರ್‌.ವಿ, 
ಸತೀಶ್‌ಕುಮಾರ್‌.ಬಿ.ವಿ, ಹೇಮಂತ್‌, ಮುನಿಕೆಂಪೇಗೌಡ, ನಾಗರಾಜು, 
ಯಶವಂತ್‌ಕುಮಾರ್‌, ಮಹಾದೇವನಾಯಕ್‌, ವನಿತ.ಎಂ.ವಿ, ಸಿ.ಎಂ.ರೇಖಾಮಕಣಿಕಿ, 
ಶಿಲ್ಪಎಸ್‌ ಮೊದಲಾದವರೆಲ್ಲರನ್ನು ಈ ಸಂದರ್ಭದಲ್ಲಿ ನೆನೆಯುತ್ತೇನೆ. 


ಈ ಕಾರ್ಯಕ್ಕೆ ನನ್ನ ಹಿತ ಚಿಂತನೆಗಳನ್ನು ಬಯಸಿ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ 
ಸಹಾಯ ಸಹಕಾರಗಳನ್ನು ನೀಡಿದ ಎಲ್ಲ ಮಹನೀಯರಿಗೂ, ಸ್ನೇಹಿತರಿಗೂ, 
ಬಂಧುಗಳಿಗೂ ಹಾಗೂ ಆತ್ಮೀಯರಿಗೂ ನಾನು ಚಿರಯಣಿಯಾಗಿದ್ದೇನೆ. 


ಮಂಜುನಾಥ.ಎಂ.ಕೆ 


ಲೌಶಯ 
ಎಲ್ಲಿಹೊಸಹೆಳ ಕನ್ನದ 


ಛಾ 7 


_ ಚಿಕ್ಕೇನಹಳ್ಳಿ 


y 


೦ಗಲ 


ೇ ಚೆಣೇಳ 
ಧೇವರಹೊಸೆಳ್ಳಿ 


ಟ್ರುಟೋಮನಹಳ್ಕಿ ik 


ಮೌಗೇನಹಳಿಲ 


ಳೀ ಹರೂ 
ಸ 


pp 4 ಸಾಧ 


ಹ 'ತತ್ಡಮಳೂನು) 
ಚಿಕ್ಕಮಳ 
ಮ ಸತಟ್ಟಡನ್ನ ೈ' ಭಂ ್ಯ 


ಟ್ರ 
ಣ 
ಥದಗೆರೆ ಸಣಾಷನ ಮ ತ್ತಿಕೆಫ್ಟ 
ನಾಡಲಿ ಫಲ: ನ್‌ 
ಡುಕೊತ್ತನಹ 'ಸಂಕಲಗೆರೆ 
a ಸಟ 


* ಮಂಗಾ 
| ಸಾದಹಳ್ಳಿ 
Vd ನಿತ: 


ಥಿ 


ಇಗ್ಗಲೂರು 
nN 


ಚಸೈಪಟ್ಟಣ ತಾಲ್ಲೂತು ಸಕಾಶೆ 


೫ ಬಲ್ದಾಪಟ್ಟ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ 


ಡಹಳ್ಳಿ 


ಟಿ 


° 
ಭಾ 3 


h ಡಿ ಹೊಳ್ಳಿ ಉಭಷಕ್ಥ 


a RIVER 


7 VILLAGE BOUNOARY 


@ WATER BODIES 


. ಮಹಾಪ್ರಬಂಧದ ಪರಿವಿಡಿ pl 
iy ಪುಟ ಸಂಖ್ಯೆ 
1 aೀಠಿಕೆ 1-11 
* 2. ಅಧ್ಯಾಯ - ಒಂದು ಚಾರಿತ್ರಿಕ ಅಧ್ಯಯನ 12-89 Hr 
3. ಅಧ್ಯಾಯ - ಎರಡು ಆಡಳಿತ ಪದ್ಧತಿ 90-131 
ನ 4. ಅಧ್ಯಾಯ - ಮೂರು ಧಾರ್ಮಿಕ ಅಧ್ಯಯನ 132-221 © 
I 5. ಅಧ್ಯಾಯ - ನಾಲ್ಕು : ದೇವಾಲಯಗಳ ವಾಸ್ತುಶಿಲ್ಪ ( 
Hy ಮತ್ತು ಮೂರ್ತಿಶಿಲ್ಪ 222-288 
| 6. ಅಧ್ಯಾಯ - ಐದು ಸ್ಮಾರಕ ಶಿಲ್ಪಗಳು 289-363 
ನ 7 ಅಧ್ಯಾಯ - ಆರು ಸಾಮಾಜಿಕ ಅಧ್ಯಯನ 364-420 *:: 
"8. ಅಧ್ಯಾಯ - ಏಳು ಸಂಕೀರ್ಣ ವಿಷಯಗಳು 421-455 
; 9. ಸಮಾರೋಪ 456-462 
"10. ಅನುಬಂಧಗಳು 463-518 
ಜಿ ಈ ಗ್ರಂಥ ಸೂಚಿ ಪಿ 
i ಈ ವಕ್ನಗಳ ವಿವರ 4 
| 9) 

| ನೇ ಶಾಸನಗಳು ದೊರೆತಿರುವ ಸ್ಥಳಗಳು | 
| ಳೆ ನಕ್ಷೆಗಳು 

|” ಏ ಛಾಯಾ ಚಿತ್ರಗಳು "| 


ಸಂಕೇತಾಕ್ಷ ರಗಳು 


ಸಂ. ಸಂಪಾದಕರು 

ಪ್ರ. ಸಂ. ಪ್ರಧಾನ ಸಂಪಾದಕರು 
ಹು. 2 ಪುಟ 

ಎ.ಕ. ಎಪಿಗ್ರಾಫಿಯ ಕರ್ನಾಟಿಕ 


(ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ 
ಪರಿಷ್ಠತ ಸಂಪುಟಗಳು) 
5) 


EK; C: i Epigraphia Carnatica, 


(ಬಿ.ಎಲ್‌.ರೈಸ್‌ ಅವರು ಸಂಪಾದಿಸಿರುವ 
ಶಾಸನ ಸಂಪುಟಗಳು) 


M.A.R. , Mysore Archaeological 
Report 


p. 5 Page 


ಯನದ ಉ 


NMLNCNCNCNCNCNCNCNCNCNCO NCNM NMC NCNM NCO NMCONMCONCO NCO NCNM NCNM NCNM NCNM NMCO NCNM NCNM NCO NMC NMC NCNM NCNM NLONL NLNL 
IR IR IR IK IR IRI IK IRIN IR IR IRIN IK IR IRIN IK IR IRIN IK IR IR IRIN IIR IR IR IR IRIN IRIN IK IK IR IR III IN IK IK IR TR 
AVA AL 
3K 3K 
AVA AL 
3K 3K 
AVA AL 
3K 3K 
AL 1B Y3 Te AL 
W R88 K 
3K pe) G 3K 
3 (ತ 3 
9K ಎ WB 3K 
3 Bx y 
ಸ್ಯ D 1 aD 
\ \ 
AA AA 
9K c Ye 9K 
AM «KC AM 
3K ಹ 9K 
AVA AL 
9K 9K 
\ 3 Ne | 
AVA AL 
3K 18 B 9D 3K 
AM AM 
3K 8: ke) 9K 
AVA . AL 
% B 3 x 
AL [3 AL 
x ಆ ಟಟ x 
ML G AL 
7K 63 If: 3K 
MM Te MM 
3K 3K 
AL AL 
IN 1) %) IN 
AVA [3 @- AL 
IN 33 IN 
N y 
3 ತ 
Fu I y- 


ಹಾಗೂ ಅಧ್ಯಯನದ ರೂಪುರೇಷೆ 


ML AV 
IK BU YN 
3 9 3 
AVA AL 
NX 7K 
AVA AL 
XN 3K 


MLNLAMLNLNLAMCLANLNLAMLANLNLAMLANMLNCOAMLNMLNCOAMLANMLNCOAMNCNMLNCOAMC AML AMLNMLONMCONC AMC AML AML NLC NMC AML AMC AML NCNM NCO AML AML AML NL NMC NL NL 


ARIK IK IRIN IRI IRIE ISIE IRIN IRIE IRIE IRIE IERIE ISIE IR IRI ISIS IN IKI ISIN IN IKI 


ಪೀಠಿಕ 


ಇತ್ತೀಚಿನ ದಿನಗಳಲ್ಲಿ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶವನ್ನು ವ್ಯಾಪ್ತಿಯಾಗಿ 
ಮಾಡಿಕೊಂಡು ಅಂದರೆ, ಒಂದು ತಾಲ್ಲೂಕು ಅಥವಾ ಒಂದು ಜಿಲ್ಲೆಯಂತವುಗಳನ್ನು 
ಕೇಂದವಾಗಿಟ್ಟುಕೊಂಡು, ಆ ಪ್ರದೇಶದ ಜನರ ಜೀವನ ಕ್ರಮಗಳನ್ನು ಸಾಂಸ್ಕೃತಿಕ ಅಧ್ಯಯನಕ್ಕೆ 
ಒಳಪಡಿಸುವ ವಿಧಾನ ಬೆಳೆದುಬಂದಿದೆ. ಈ ವಿಧಾನ ತುಂಬಾ ಜನಪ್ರಿಯವಾದ ಸಂಶೋಧನಾ 
ವಿಧಾನವಾಗಿದೆ. ವಿಶಾಲಾರ್ಥದಲ್ಲಿ ಸಾಂಸ್ಕೃತಿಕ ಅಧ್ಯಯನವೆಂದರೆ ಸಾಹಿತ್ಯಕ ಅಧ್ಯಯನ, ಭಾಷೆಯ 
ಅಧ್ಯಯನ, ಸಮುದಾಯದ ಅಧ್ಯಯನ, ಹಳ್ಳಿಗಳ ಅಧ್ಯಯನ, ಸ್ಥಳನಾಮಗಳ ಅಧ್ಯಯನ, ಧಾರ್ಮಿಕ 
ಆಚರಣೆಗಳ ಅಧ್ಯಯನ ಮುಂತಾದವುಗಳನ್ನು ಒಳಗೊಂಡಂತೆ ಸಮಗ್ರ ಜನಜೀವನವನ್ನು 
ಕಟ್ಟಿಕೊಡುವುದಾಗಿದೆ. ಇವುಗಳ ಅಧ್ಯಯನದಿಂದ ಒಂದು ಪ್ರದೇಶದ ಸಂಸ್ಕೃತಿಯ ವಿವಿಧ 
ಮುಖಗಳನ್ನು ಆಮೂಲಾಗವಾಗಿ ಗಮನಿಸಿ, ಸಮಕಾಲೀನ ಸಾಮಾಜಿಕ ಸಂದರ್ಭದಲ್ಲಿ ಅವುಗಳನ್ನು 
ವಿಶ್ಲೇಷಿಸುವ ಅಗತ್ಯವಿದೆ. ಏಕೆಂದರೆ ಸಂಸ್ಕೃತಿಯೆಂಬುದು ನಿರಂತರವಾದ ಪ್ರಕ್ರಿಯೆಯಾಗಿದೆ. ಅದು 
ಕಾಲದಿಂದ ಕಾಲಕ್ಕೆ ಹೊಸತನವನ್ನು ರೂಢಿಸಿಕೊಳ್ಳುತ್ತಾ ಸಾಗುತ್ತದೆ. ಈ ಸಮಯದಲ್ಲಿ ಹಳೆಯ 
ಎಷ್ಟೋ ವಿಚಾರಗಳು ನಶಿಸಿಹೋಗಬಹುದು. ಇದರಿಂದ ಆ ಪ್ರದೇಶದ ಸಂಸ್ಕೃತಿಯನ್ನು ಶೋಧಿಸುತ್ತಾ 
ಪರಂಪರೆಯನ್ನು ಕಟ್ಟಿಕೊಡುವ ಕೆಲಸವನ್ನು ಸಂಶೋಧನೆಯಿಂದ ಮಾಡಬಹುದು. 


ಸಮಕಾಲೀನ ಸಮಾಜ ನಿರಂತರವಾದ ಬದಲಾವಣೆಗೆ ಒಳಗಾಗುತ್ತಿದೆ. ಜಾಗತೀಕರಣ, 
ಕೈಗಾರೀಕರಣ, ನಗರೀಕರಣ, ವೈಜ್ಞಾನಿಕ ಸಂಶೋಧನೆ ಮೊದಲಾದವುಗಳ ಪ್ರಭಾವದಿಂದ ಮಾನವನ 
ಚಿಂತನಾಲಹರಿ ಬದಲಾಗುತ್ತಿದೆ. ಹೊಸ ಹೊಸ ವಿಚಾರಗಳಿಗೆ, ಹೊಸ ಬಗೆಯ ಕಟ್ಟುಪಾಡು, ಜೀವನ 
ಶೈಲಿಗೆ ಮನುಷ್ಯ ತನ್ನನ್ನು ಒಡ್ಡಿಕೊಂಡು ಜಗತ್ತಿನ ನಾನಾ ಬದಲಾವಣೆಗಳ ಕಡೆ ವಾಲುತ್ತಿದ್ದಾನೆ. 
ಜೊತೆಗೆ ಪ್ರಾಚೀನ ಕಾಲದಿಂದಲೂ ಉಳಿದು ಬಂದಿರುವ ಸಂಸ್ಕೃತಿಯ ಪ್ರತೀಕಗಳಾದ 
ದೇವಾಲಯಗಳು, ಮೂರ್ತಿಶಿಲ್ಲಗಳು, ಸ್ಮಾರಕಶಿಲ್ಲಗಳು ಮೊದಲಾದವುಗಳ ಕುರಿತ ಅಜ್ಞಾನ ಹಾಗೂ 
ನಿರ್ಲಕ್ಷ ಮನೋಭಾವದಿಂದಾಗಿ ಇಂತಹ ಪುರಾತನ ಸಂಸ್ಕೃತಿಯ ಪ್ರತೀಕಗಳು ಅವಸಾನದತ್ತ 
ಸಾಗುತ್ತಿವೆ. ಆಚರಣೆಗಳು ಇಂದಿನ ಮನ್ನಂತರದ ಪರಿಸ್ಥಿತಿಯಲ್ಲಿ ರೂಪಾಂತರಗೊಳ್ಳುತ್ತಿವೆ ಹಾಗೂ 
ಕಣ್ಣರೆಯಾಗುತ್ತಿವೆ. ಈ ದೃಷ್ಟಿಯಿಂದ ಸಾವಿರಾರು ವರ್ಷಗಳ ಈ ನಾಡಿನ ಪ್ರಾಚೀನ ಸಂಸ್ಕೃತಿಯಲ್ಲಿ 
ಹುದುಗಿರುವ ಅಪೂರ್ವ ಮೌಲ್ಯಗಳನ್ನು, ವೈಶಿಷ್ಟ್ಯಗಳನ್ನು ಗುರುತಿಸುವುದರ ಜೊತೆಗೆ ದಾಖಲಿಸುವ 
ಅಗತ್ಯತೆಯಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ /1 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ /2 


ಒಂದು ಪ್ರದೇಶದ ಇತಿಹಾಸದ ಪುನಾರಚನೆಗೆ ಅಲ್ಲಿ ನೆಲೆಸಿದಂತಹ ಜನ ಸಮುದಾಯದ 
ಸಂಸ್ಕೃತಿ ಬಹಳ ಮುಖ್ಯವಾಗಿರುತ್ತದೆ. ಅವರ ಸಂಸ್ಕೃತಿಯನ್ನು ತಿಳಿಯಬೇಕಾದರೆ ಅವರ ಕಾರ್ಯ 
ಸಾಧನೆಗಳು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ. ಅವರು ಮಾಡಿದಂತಹ ಕಾರ್ಯ ಸಾಧನೆಗಳಿಗೆ 
ಸಾಕ್ಷಿಯಾಗಿ ಅವರು ಬಿಟ್ಟುಹೋದಂತಹ ಅವಶೇಷಗಳು, ದಾಖಲೆಗಳು, ಶಾಸನಗಳು ಮೊದಲಾದವು 
ಆಧಾರಗಳಾಗಿವೆ. ಇವು ನಮ್ಮ ಪೂರ್ವಜರ ಜೀವನ ಚರಿತ್ರೆಯ ಮೇಲೆ ಹೊಸತೊಂದು ಬೆಳಕನ್ನು 
ಚೆಲ್ಲುತ್ತವೆ. ಅವುಗಳಲ್ಲಿ ಅಂದಿನ ಕಾಲದ ರಾಜಕೀಯ ವ್ಯವಸ್ಥೆ, ಆಡಳಿತದ ರೀತಿ-ನೀತಿ, ಆರ್ಥಿಕ 
ಪರಿಸ್ಥಿತಿ, ಸಾಮಾಜಿಕ ವ್ಯವಸ್ಥೆಯ ಕಟ್ಟುಪಾಡುಗಳು, ಧಾರ್ಮಿಕ ವ್ಯವಸ್ಥೆ, ಆಚಾರ, ನಂಬಿಕೆ, 
ಸಂಪ್ರದಾಯ, ಭಾಷೆ ಹಾಗೂ ಅಂದಿನ ಕಾಲಘಟ್ಟದಲ್ಲಿ ನಿರ್ಮಾಣಗೊಂಡ ಕಟ್ಟಡಗಳು, ಅರಮನೆಗಳು, 
ದೇವಾಲಯಗಳು, ಕೆರೆಕಟ್ಟೆಗಳು ಮೊದಲಾದವುಗಳು ಅಂದಿನ ಕಾಲಘಟ್ಟದ ಸಾಂಸ್ಕೃಶಿಕ ಚಿತ್ರಣವನ್ನು 
ತೆರೆದಿಡುವಲ್ಲಿ ಅತ್ಯಂತ ಪ್ರಮುಖ ಆಕರಗಳಾಗಿವೆ. 


ಈ ನಿಟ್ಟಿನಲ್ಲಿ ವಿಶಾಲ ಪ್ರದೇಶದ ಪಾಠಿನಿಧಿಕ ಲಕ್ಷಣಗಳುಳ್ಳ ಒಂದು ಪ್ರದೇಶ ಅಥವಾ 
ತಾಲ್ಲೂಕನ್ನು ಆರಿಸಿಕೊಂಡು ಮಾಡುವ ಕೂಲಂಕಷ ಅಧ್ಯಯನದಿಂದ ನಿರ್ದಿಷ್ಟ ಪ್ರದೇಶದ 
ವೈಶಿಷ್ಟ್ಯಗಳನ್ನು ಗುರುತಿಸುವುದರೊಂದಿಗೆ, ವಿಶಾಲ ಪ್ರದೇಶದ ಒಂದು ಸ್ಥೂಲ ಚಿತ್ರಣವೂ 
ದೊರೆಯುತ್ತದೆ ಎಂಬ ಭಾವನೆಯು ಸೀಮಿತ ಕ್ಷೇತ್ರದ ವಿಸ್ತತವಾದ ಅಧ್ಯಯನಕ್ಕೆ ಅಡಿಪಾಯ 
ಹಾಕುತದೆ. 


ಇತ್ತೀಚಿನ ಸಂಶೋಧನಾ ಕ್ಷೇತ್ರದಲ್ಲಿ ಒಂದು ಕೃತಿ, ಒಂದು ಜನಾಂಗ, ಒಂದು ಪ್ರದೇಶವನ್ನು 
ಸಾಂಸ್ಕೃತಿಕ ನೆಲೆಯಲ್ಲಿ ಅಧ್ಯಯನ ನಡೆಸುವುದು ಹೆಚ್ಚು ಪ್ರಚಲಿತವಾಗಿದೆ. ಇಂತಹ ನೆಲೆಯಲ್ಲಿ 
ರಚಿತಗೊಂಡ ಸಂಶೋಧನಾ ಕೃತಿಗಳಲ್ಲಿ ಎಂ.ಚಿದಾನಂದಮೂರ್ತಿ ಅವರ "ಕನ್ನಡ ಶಾಸನಗಳ 
ಸಾಂಸ್ಕೃತಿಕ ಅಧ್ಯಯನ”, ಪುರುಷೋತ್ತಮ ಬಿಳಿಮಲೆ ಅವರ "ಸುಳ್ಯ ತಾಲ್ಲೂಕಿನ ಗೌಡ ಜನಾಂಗದ 
ಅಧ್ಯಯನ', ಬಿ.ವಿ.ಶಿರೂರ ಅವರ "ಶ್ರವಣಬೆಳ್ಳೊಳ - ರಾಜಕೀಯ, ಸಾಹಿತ್ಯಕ ಹಾಗೂ ಸಾಂಸ್ಕೃತಿಕ 
ಮಹತ್ತ', ಎಸ್‌.ಬಿ. ಪಾಟೀಲ ಅವರ "ರಟ್ಟರ ಕಾಲದ ಸಾಂಸ್ಕೃಶಿಕ ಅಧ್ಯಯನ”, ಚಕ್ಕರೆ 
ಶಿವಶಂಕರಪುರವರ "ಗೊರವರ ಸಂಸ್ಕೃತಿ, ಕೂಡ್ಲೂರು ವೆಂಕಟಪ್ಪುರವರ "ಕೂಡ್ಲೂರು : ಒಂದು 
ಸಾಂಸ್ಕೃತಿಕ ಅಧ್ಯಯನ" ಮುಂತಾದವುಗಳನ್ನು ಕಾಣಬಹುದು. ಇಂತಹ ಸಂಶೋಧನಾ ಕಾರ್ಯಗಳ 
ಮಾದರಿಯಲ್ಲಿಯೇ "ಚನ್ನಪಟ್ಟಣ ತಾಲ್ಲೂಕು' ಪ್ರದೇಶ ವ್ಯಾಪ್ತಿಯನ್ನು ಅಧ್ಯಯನದ ವಸ್ತುವನ್ನಾಗಿ 
ಆರಿಸಿಕೊಂಡು, ಇಡೀ ತಾಲ್ಲೂಕಿನ ಸಾಂಸ್ಕೃಶಿಕ ಪರಂಪರೆಯನ್ನು ಬರಹದ ಮೂಲಕ ಕಟ್ಟಿಕೊಡುವ 
ಕಾರ್ಯವನ್ನು ಈ ಅಧ್ಯಯನದ ಮೂಲಕ ಮಾಡಲಾಗಿದೆ. 


ಅಧ್ಯಯನದ ಉದ್ದೇಶ ಮತ್ತು ಮಹತ್ವ : 


ಇತ್ತೀಚಿನ ದಿನಗಳಲ್ಲಿ ಸಾಂಸ್ಕೃತಿಕ ಅಧ್ಯಯನವನ್ನು ಸ್ಥಳಕೇಂದ್ರಿತ, ಪ್ರಾದೇಶಿಕ, ಸಮುದಾಯ 
ಕೇಂದ್ರಿತವಾದ ವಿಷಯಗಳನ್ನು ಆರಿಸಿಕೊಂಡು ಸಂಶೋಧನೆ ನಡೆಸುವುದಕ್ಕೆ ಹೆಚ್ಚಿನ ಮಹತ್ವವನ್ನು 
ನೀಡಲಾಗುತ್ತಿರುವ ಹಿನ್ನೆಲೆಯಲ್ಲಿ "ಚನ್ನಪಟ್ಟಣ ತಾಲ್ಲೂಕಿನ ಸಾಂಸ್ಕೃತಿಕ ಅಧ್ಯಯನ” ವಿಷಯವನ್ನು 
ಸಂಶೋಧನೆಗೆ ಆಯ್ದುಕೊಳ್ಳಲಾಗಿದೆ. ನಾನು ಹುಟ್ಟಿ ಬೆಳೆದ ಪರಿಸರದ ಸಾಂಸ್ಕೃತಿಕ ಆಯಾಮಗಳನ್ನು 
ಅರಿಯಬೇಕೆಂಬ ಒತ್ತಾಸೆಯಿಂದಾಗಿ ಚನ್ನಪಟ್ಟಣ ತಾಲ್ಲೂಕನ್ನು ಅಧ್ಯಯನಕ್ಕೆ ಒಳಪಡಿಸಲಾಗಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ /3 


ಪ್ರಾಚೀನ ಕಾಲದ ವೀರಸಂಸ್ಕೃತಿಯನ್ನು ಹಾಗೂ ಸತಿಸಹಗಮನ ಪದ್ಧತಿಯನ್ನು ಬಿಂಬಿಸುವ 
ಸಾವಿರಾರು ವೀರಗಲ್ಲುಗಳು, ಮಾಸ್ತಿಗಲ್ಲುಗಳು ಚನ್ನಪಟ್ಟಣ ತಾಲ್ಲೂಕು ಪ್ರದೇಶದಲ್ಲಿ 
ದೊರೆಯುವುದರಿಂದ ನನ್ನ ಈ ಸಂಶೋಧನಾ ಆಸಕ್ತಿಯನ್ನು ಹೆಚ್ಚಿಸಿದವು ಎನ್ನಬಹುದು. 


ಚನ್ನಪಟ್ಟಣ ತಾಲ್ಲೂಕು ಪ್ರದೇಶ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಉಳಿದ ಪ್ರದೇಶಗಳಿಗಿಂತ 
ಹೇಗೆ ತನ್ನದೇ ಆದ ವೈಶಿಷ್ಠತೆಗಳಿಂದ ಕೂಡಿದೆ ಹಾಗೂ ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿದೆ 
ಎಂಬುದರ ಬಗ್ಗೆ ಅಧ್ಯಯನ ನಡೆಸಲಾಗಿದೆ. ತಾಲ್ಲೂಕಿನ ಚರಿತ್ರೆಯ ಪುಟಗಳನ್ನು ತೆರೆದಿಡುವ 
ನೂರಾರು ದೇವಾಲಯಗಳು, ಶಾಸನಗಳು, ಸ್ಮಾರಕಶಿಲ್ಲಗಳು, ಸಾಹಿತ್ಯಕ ದಾಖಲೆಗಳು 
ಮುಂತಾದವುಗಳನ್ನು ಅಧ್ಯಯನದಲ್ಲಿ ಬಳಸಿಕೊಳ್ಳಲಾಗಿದೆ. ಈ ಅಧ್ಯಯನದ ಉದ್ದೇಶ ಚನ್ನಪಟ್ಟಣ 
ತಾಲ್ಲೂಕಿನ ವೈಶಿಷ್ಟ್ಯಗಳನ್ನು ಗುರುತಿಸಿ, ಈ ಪ್ರದೇಶದ ಪ್ರಾಚೀನ ಕಾಲಘಟ್ಟದಿಂದ ಇಂದಿನವರೆಗಿನ 
ಸಾಂಸ್ಕೃತಿಕ ಜೀವನದ ಬಗ್ಗೆ ಪರಿಚಯಿಸುವುದೇ ಆಗಿದೆ. ಈ ಬಗೆಯ ಅಧ್ಯಯನದಿಂದ ಅಪಾರವಾದ 
ಸಾಂಸ್ಕೃತಿಕ ವಿಷಯಗಳು ಬೆಳಕಿಗೆ ಬರುತ್ತವೆ. ಅಲ್ಲದೆ ಸಾಂಸ್ಕೃತಿಕ ಎಳೆಯ ಸೂಕ್ಷ್ಮಸಂವೇದನೆಗಳನ್ನು 
ಅಭ್ಯಸಿಸಿ, ಅವುಗಳಲ್ಲಿರುವ ವಸ್ತುನಿಷ್ಠ ಸತ್ಯವನ್ನು ವಾಸ್ತವತೆಯ ಬೆಳಕಿನಲ್ಲಿ ಗುರುತಿಸುವುದು ಈ 
ಅಧ್ಯಯನದ ಮಹತ್ವದ ಗುರಿಯಾಗಿದೆ. 


ಈ ತಾಲ್ಲೂಕಿನ ಸಂಸ್ಕೃತಿಯನ್ನು ಬಿಂಬಿಸುವ ಕಥೆ, ಪುರಾಣ, ಐತಿಹ್ಯ, ಆಚಾರ-ವಿಚಾರಗಳು, 
ಧರ್ಮ ಮುಂತಾದವುಗಳನ್ನು ಸಾಂಸ್ಕೃಶಿಕ ಅಧ್ಯಯನದ ದೃಷ್ಟಿಯಿಂದ ತಲಸ್ಪರ್ಶಿಯಾದ 
ಅಧ್ಯಯನಕ್ಕೊಳಪಡಿಸಲಾಗಿದೆ. ಒಟ್ಟಾರೆಯಾಗಿ ತಾಲ್ಲೂಕಿನ ಸಂಸ್ಕೃತಿ ನಿರ್ಮಾಣದಲ್ಲಿ ಪ್ರತ್ಯಕ್ಷವಾಗಿ, 
ಪರೋಕ್ಷವಾಗಿ ಕಾರಣಕರ್ತರಾದ ಎಲ್ಲ ಜನರನ್ನು ಸಂದರ್ಶಿಸಿ ಹಾಗೂ ತಾಲ್ಲೂಕಿನೆಲ್ಲಡೆ 
ಕ್ಷೇತಕಾರ್ಯದ ಮೂಲಕ ಅಗತ್ಯ ಮಾಹಿತಿಯನ್ನು ಸಂಗಹಿಸಿಕೊಂಡು, ಇವುಗಳ ಜೊತೆಗೆ ಅಧ್ಯಯನಕ್ಕೆ 
ಪೂರಕವಾದ ಆಕರ ಗಂಥಗಳ ಅಧ್ಯಯನದ ನೆರವಿನೊಂದಿಗೆ ವಿಶ್ಲೇಷಣೆಗೆ ಒಳಪಡಿಸಿ ತಾಲ್ಲೂಕಿನ 


ಸಂಸ್ಕೃತಿಯನ್ನು ಸಮಗವಾಗಿ ಕಟ್ಟಿಕೊಡುವ ಪ್ರಯತ್ನ ಮಾಡಲಾಗಿದೆ. 


"ಬೊಂಬೆಯ ನಗರಿ” ಎಂದು ವಿಶ್ವವಿಖ್ಯಾತಿಯನ್ನು ಪಡೆದಿರುವ ಚನ್ನಪಟ್ಟಣವು ಅನೇಕ 
ದೃಷಿಗಳಿಂದ ವಿಶಿಷ್ಠವಾದ ಪ್ರದೇಶವಾಗಿದೆ. ಭೌಗೋಳಿಕವಾಗಿ ಬೆಂಗಳೂರಿಗೆ ಹತ್ತಿರವಿದ್ದು, 
ಆಧುನಿಕತೆಯ ಪ್ರಭಾವ ಅಧಿಕವಾಗಿದ್ದರೂ ಈಗಲೂ ಅನೇಕ ವಿಶಿಷ್ಠವಾದ ರಾಜಕೀಯ, ಸಾಂಸ್ಕೃಶಿಕ, 
ಧಾರ್ಮಿಕ, ಐತಿಹಾಸಿಕ ವಿಚಾರಗಳನ್ನು ಉಳಿಸಿಕೊಂಡು ಬಂದಿದೆ. ಇಲ್ಲಿನ ಬೆಟ್ಟ-ಗುಡ್ಡಗಳು, 
ದೇವಾಲಯಗಳು, ಶಾಸನಗಳು, ವೀರಗಲ್ಲುಗಳು, ಮಾಸಿಗಲ್ಲುಗಳು, ಚರ್ಚು, ಮಸೀದಿ, ಮಠ, 
ಪ್ರಾರ್ಥನಾ ಮಂದಿರಗಳು ಇತ್ಯಾದಿಗಳು ನೋಡುಗರ ಮನಸ್ಸನ್ನು ಸೂರೆಗೊಳ್ಳುತ್ತವೆ. ಇಷ್ಟೆಲ್ಲ 
ವಿಚಾರಗಳಿದ್ದರೂ ಚನ್ನಪಟ್ಟಣ ತಾಲ್ಲೂಕು ಪ್ರದೇಶದ ಸಮಗ್ರ ಸಾಂಸ್ಕೃತಿಕ ವಿಚಾರಗಳನ್ನು 
ಒಳಗೊಂಡಂತೆ ಯಾವುದೇ ಅಧ್ಯಯನ ಇದುವರೆಗೂ ನಡೆದಿಲ್ಲ. ಹಾಗಾಗಿ ಅಂಥದೊಂದು 


ಕೊರತೆಯನ್ನು ನೀಗಿಸುವ ಪ್ರಯತ್ನವೇ ನನ್ನ ಸಂಶೋಧನೆಯ ಬಹುಮುಖ್ಯ ಉದ್ದೇಶವಾಗಿದೆ. 


ಚನ್ನಪಟ್ಟಣ ತಾಲ್ಲೂಕಿನ ಸಾಂಸ್ಕೃತಿಕ ಚರಿತ್ರೆಗೆ ಸಂಬಂಧಿಸಿದಂತೆ ಬೆಳಕನ್ನು ಚೆಲ್ಲುವಂತಹ 
ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಶಾಸನಗಳು ದೊರೆತಿವೆ. ಇವಲ್ಲದೆ ಕ್ಷೇತಕಾರ್ಯದ ಮೂಲಕ 
ಪತ್ತೆಹಚ್ಚಿದ ಇಪ್ಪತ್ತಕ್ಟೂ ಹೆಚ್ಚು ಅಪ್ರಕಟಿತ ಶಾಸನಗಳನ್ನು ಅಧ್ಯಯನದಲ್ಲಿ ಬಳಸಿಕೊಳ್ಳಲಾಗಿದೆ. ಈ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ 14 


ಎಲ್ಲಾ ಶಾಸನಗಳನ್ನು ಸಂಗ್ರಹಿಸಿ, ಕೂಲಂಕಷವಾಗಿ ಅಭ್ಯಾಸ ಮಾಡುವುದರ ಜೊತೆಗೆ ತುಲನಾತ್ಮಕವಾಗಿ 
ಅಧ್ಯಯನವನ್ನು ಮಾಡಿ, ಪ್ರಾಚೀನ ಕಾಲದಲ್ಲಿದ್ದ ಸಾಂಸ್ಕೃತಿಕ ನೆಲೆಗಟ್ಟಿನ ಬಗ್ಗೆ ಮಾಹಿತಿ ನೀಡುವಂತಹ 
ಕಾರ್ಯವನ್ನು ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ದೊರೆತಿರುವ ಶಾಸನಗಳಲ್ಲಿ ಅಧ್ಯಯನ 
ಮಾಡಲು ಕೈಗೊಂಡಾಗ ಹಲವು ರೀತಿಯ ಹೊಸಹೊಸ ಸಂಗತಿಗಳು ನನ್ನ ಗಮನಕ್ಕೆ 
ಬಂದಿರುವುದನ್ನು ಇಲ್ಲಿ ಸಮಗವಾಗಿ ವಿಶ್ಲೇಷಿಸಲಾಗಿದೆ. 


ಚಾರಿತ್ರಿಕವಾಗಿ ಚನ್ನಪಟ್ಟಣ ಪ್ರದೇಶವನ್ನು ಅನೇಕ ರಾಜವಂಶಗಳು ಆಳ್ಗಿಕೆ ನಡೆಸಿದ್ದಾರೆ. 
ಅಖಂಡ ಭಾರತವನ್ನು ಅಳ್ಳಿಕೆ ನಡೆಸಿದ ನಂದ ವಂಶದವರು ಚನ್ನಪಟ್ಟಣ ಬಳಿಯ 
ಮಂಕುಂದಪಟ್ಟಣವನ್ನು ಸ್ಥಾಪಿಸಿದ್ದರೆಂಬ ಐತಿಹ್ಯವಿದೆ. ಮುಂದೆ ಇದೇ ಮಂಕುಂದ ಪಟ್ಟಣವನ್ನು 
ಗಂಗ ದೊರೆಗಳಾದ ಶ್ರೀಪುರುಷ, ಭೂವಿಕ್ರಮರ ಆಳ್ಗಿಕೆಯ ಕಾಲದಲ್ಲಿ ಕ್ರಿಶ. 7-8ನೇ ಶತಮಾನದಲ್ಲಿ 
ಕೆಲಕಾಲ ರಾಜನಿವಾಸವನ್ನಾಗಿ ಮಾಡಿಕೊಂಡಿದ್ದರು ಎಂದು ತಿಳಿಯುತ್ತದೆ. ನಂತರದಲ್ಲಿ ಜೋಳ 
ದೊರೆಗಳ ಕಾಲದಲ್ಲಿ ತಾಲ್ಲೂಕಿನ ಮಳೂರು, ಕೂಡ್ಲೂರು, ಮಳೂರುಪಟ್ಟಣ ಮೊದಲಾದವು ಪ್ರಸಿದ್ಧ 
ಅಗಹಾರಗಳಾಗಿದ್ದವು. ಹೊಯ್ದಳರ ಕಾಲದಲ್ಲಿ ತಾಲ್ಲೂಕಿನ ಹೊಂಗನೂರು ಉಪರಾಜಧಾನಿಯಾಗಿ 
ಪ್ರಸಿದ್ದಿಯನ್ನು ಪಡೆದಿತ್ತು. ವಿಜಯನಗರ ಅರಸರ ಆಳ್ಗಿಕೆಯ ಕಾಲದಲ್ಲಿ ಚನ್ನಪಟ್ಟಣ ತಾಲ್ಲೂಕು 
ಪ್ರದೇಶದಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚಿನ ಪಾಳೆಯಪಟ್ಟುಗಳು ನೆಲೆಗೊಂಡಿದ್ದವು. ಅವುಗಳಲ್ಲಿ 
ಚನ್ನಪಟ್ಟಣ, ಮಳೂರುಪಟ್ಟ, ಬೇವೂರು, ಮಾಕಳಿ, ಕುಕ್ಕೂರು, ಕೋಡಂಬಳ್ಳಿ ಮೊದಲಾದವುಗಳನ್ನು 
ಗುರ್ತಿಸಬಹುದು. 


ವಿಜಯನಗರ ಪತನದ ನಂತರದಲ್ಲಿ ಕ್ರಿಶ. 16-17ನೇ ಶತಮಾನದಲ್ಲಿ ಜಗದೇವರಾಯನ 
ಸಂತತಿಯವರು ಸುಮಾರು ಅರವತ್ತು ವರ್ಷಗಳ ಕಾಲ ಚನ್ನಪಟ್ಟಣವನ್ನು ರಾಜಧಾನಿಯನ್ನಾಗಿ 
ಮಾಡಿಕೊಂಡು ವಿಶಾಲವಾದ ಚನ್ನಪಟ್ಟಣ ರಾಜ್ಯವನ್ನು ಅಳ್ಳಿಕೆ ನಡೆಸಿದ ವಿವರ ಇತಿಹಾಸದ 
ಪುಟಗಳಲ್ಲಿ ದಾಖಲಾಗಿದೆ. ಈ ಮನೆತನದ ಜಗದೇವರಾಯನಿಂದಾಗಿಯೇ ಚನ್ನಪಟ್ಟಣವು 
ಕರ್ನಾಟಕದ ಚರಿತ್ರೆಯಲ್ಲಿ ಚಿರಸ್ಥಾಯಿಯಾಗಿ ಉಳಿಯಿತು ಎನ್ನಬಹುದು. ತದನಂತರದಲ್ಲಿ ಆಳ್ಗಿಕೆಗೆ 
ಬಂದ ಮೈಸೂರು ಒಡೆಯರು, ಹೈದರಾಲಿ, ಟಿಪ್ಪುವಿನ ಕಾಲದಲ್ಲಿ ರಾಜ್ಯದ ಸೈನ್ಯದ ತುಕಡಿಯು 
ಚನ್ನಪಟ್ಟಣದಲ್ಲಿ ನೆಲೆಯೂರಿತ್ತು ಎಂಬುದು ತಿಳಿಯುತ್ತದೆ. 


ತದನಂತರದಲ್ಲಿ ಈ ಪ್ರದೇಶವು ಬ್ರಿಟಿಷರ ಆಳ್ಗಿಕೆಯನ್ನು ಕಂಡು. ಬ್ರಿಟಿಷರ ಕಪಿಮುಷ್ಟಿಯಿಂದ 
ದೇಶವನ್ನು ಬಿಡಿಸುವ ಹೋರಾಟದಲ್ಲಿ ತಾಲ್ಲೂಕಿನ ಜನರು ತಮ್ಮದೇ ಆದ ಕೊಡುಗೆಯನ್ನು 
ನೀಡಿರುವುದನ್ನು ಕಾಣಬಹುದು. ಹೀಗೆ ಗಂಗ ದೊರೆಗಳ ಕಾಲದಿಂದ ಆರಂಭಗೊಂಡು ಬ್ರಿಟಿಷರ 
ಆಳ್ಳಿಕೆಯ ಕಾಲಘಟ್ಟದವರೆಗೂ ಇಲ್ಲಿನ ರಾಜಕೀಯ, ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ವಿವರಗಳಿಗೆ 
ಸಂಬಂಧಿಸಿಂತೆ ಅಧಿಕೃತ ಆಧಾರಗಳಾಗಿ ಶಾಸನಗಳು, ವೀರಗಲ್ಲುಗಳು, ಮಾಸ್ತಿಕಲ್ಲುಗಳು, ಕೈಫಿಯತ್ತು 
ಮುಂತಾದವುಗಳನ್ನು ಅಧ್ಯಯನದಲ್ಲಿ ಪರಿಶೀಲಿಸಲಾಗಿದೆ. 


ಪ್ರಸ್ತುತ ಅಧ್ಯಯನ ವಿಷಯವಾದ "ಚನ್ನಪಟ್ಟಣ ತಾಲ್ಲೂಕಿನ ಸಾಸ್ಕೃಶಿಕ ಅಧ್ಯಯನ” 
ನಿರ್ದಿಷ್ಟಪಡಿಸಿದ ಚೌಕಟ್ಟಿನಲ್ಲಿ ಇಲ್ಲಿನ ವಿವಿಧ ಸಾಂಸ್ಕೃತಿಕವಾದ ಆಯಾಮಗಳನ್ನು ಕುರಿತ 


ಅಧ್ಯಯನವಾಗಿದೆ. ಪ್ರಸ್ತುತ ವಿಷಯದ ವ್ಯಾಪ್ತಿ ಭೌಗೋಳಿಕವಾಗಿ ಒಂದು ಎಲ್ಲೆಕಟ್ಟಿಗೆ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ /5 


ಸೀಮಿತವಾಗಿದ್ದರೂ ಇಲ್ಲಿನ ಇತಿಹಾಸ, ಧರ್ಮ, ಕಲೆ, ವಿವಿಧ ಜಾತಿ, ಜನಾಂಗಗಳು, ಆಚರಣೆ, 
ನಂಬಿಕೆ, ಸಂಪ್ರದಾಯಗಳು, ಹಬ್ಬ-ಹರಿದಿನಗಳು, ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯವಾದ 
ಸ್ಥಿತಿಗಳನ್ನು ಕುರಿತದ್ದಾಗಿದೆ. 


ಅಧ್ಯಯನದ ವ್ಯಾಪ್ತಿ : 


ಈಗಾಗಲೇ ತಿಳಿಸಿರುವಂತೆ ವಿಷಯಕ್ಕೆ ಸಂಬಂಧಿಸಿದಂತೆ ಸಾಂಸ್ಕೃತಿಕ ಅಧ್ಯಯನ ನಡೆಸುವಾಗ 
ಅದರ ಆಳೆ-ಹರವುಗಳನ್ನು ತಿಳಿದುಕೊಂಡೇ ಅಧ್ಯಯನ ನಡೆಸಬೇಕಾಗುತ್ತದೆ. ಹಾಗಾಗಿ ಈ 
ಅಧ್ಯಯನದಲ್ಲಿ ಒಂದು ವ್ಯಾಪ್ತಿಯನ್ನು ನಿರ್ಮಿಸಿಕೊಂಡು ಅನುಕೂಲಕ್ಕಾಗಿ ಹಲವು ಭಾಗಗಳಾಗಿ 
ವಿಂಗಡಿಸಿ ಸಂಶೋಧನೆ ನಡೆಸಬೇಕೆಂಬ ಯೋಜನೆಯನ್ನು ಹಾಕಿಕೊಂಡು ಪೂರ್ಣಗೊಳಿಸಲಾಗಿದೆ. 
ಸಂಸ್ಕೃತಿಯನ್ನು ಕುರಿತ ಬೇರೆ ಬೇರೆ ಅಭಿಪ್ರಾಯಗಳ ಹಿನ್ನೆಲೆಯಲ್ಲಿ ಸಂಸ್ಕೃತಿಯ ಸ್ಪಭಾವ 
ಸ್ಪರೂಪವನ್ನು ಗಮನದಲ್ಲಿಟ್ಟುಕೊಂಡು ಅಧ್ಯಯನದ ಉದ್ದೇಶವನ್ನು ಸಷ್ಟಪಡಿಸಲಾಗಿದೆ. ಪ್ರಸ್ತುತ 
ಅಧ್ಯಯನವನ್ನು ಚನ್ನಪಟ್ಟಣ ತಾಲ್ಲೂಕಿನ ಭೌಗೋಳಿಕ ವ್ಯಾಪ್ತಿಯ ಚೌಕಟಿನ ಕೈಗೊಳ್ಳಲಾಗಿದೆ. 


ಬಹು 


ಚನ್ನಪಟ್ಟಣ ತಾಲ್ಲೂಕು ಪ್ರದೇಶದಲ್ಲಿನ ಜಾನಪದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಂಶೋಧನೆಗಳು 
ಸಾಕಷ್ಟು ನಡೆದಿರುವ ಕಾರಣ, ಜಾನಪದ ಕ್ಷೇತ್ರವನ್ನು ಹೊರತುಪಡಿಸಿ ಚನ್ನಪಟ್ಟಣ ತಾಲ್ಲೂಕಿನ 
ಚಾರಿತ್ರಿಕ ಧಾರ್ಮಿಕ, ಸಾಮಾಜಿಕ, ಆರ್ಥಿಕ ಅಂಶಗಳನ್ನು ರಾಜಮಹಾರಾಜರ  ಆಳ್ಗಿಕೆಯ 
ಕಾಲಘಟ್ಟದಿಂದ ಸ್ಟಾತಂತ್ಯಪೂರ್ವದ ಕಾಲದವರೆಗಿನ ಕಾಲದ ಮಿತಿಯನ್ನು ನಿಗಧಿಪಡಿಸಿಕೊಂಡು 
ಒಟ್ಟಾರೆ ತಾಲ್ಲೂಕಿನ ಸಾಂಸ್ಕೃಶಿಕ ಪರಂಪರೆಯನ್ನು ಶಾಸನಗಳ ಆಧಾರ ಹಾಗೂ ವಿದೇಶಿಯರ 
ಬರವಣಿಗೆಯ ಮೂಲಕ ವಿಶ್ಲೇಷಿಸಲಾಗುವುದು. ಈ ನಿರ್ದಿಷ್ಟಪಡಿಸಿಕೊಂಡಿರುವ ವ್ಯಾಪ್ತಿಯಲ್ಲಿನ 
ಸಾಂಸ್ಕೃತಿಕ ಅಂಶಗಳನ್ನು ಅಧಿಕೃತ ದಾಖಲೆಗಳು ಮತ್ತು ಕ್ಷೇತಕಾರ್ಯದ ಮೂಲಕ ದೊರೆಯುವ 
ಮಾಹಿತಿಗಳನ್ನು ಆಧರಿಸಿ ಅಧ್ಯಯನ ನಡೆಸಲಾಗುವುದು. 
ಇದುವರೆಗೂ ಈ ವಿಷಯದ ಬಗ್ಗೆ ನಡೆದಿರುವ ಅಧ್ಯಯನಗಳ ಸ್ಥೂಲ ಸಮೀಕ್ಷೆ : 

ಚನ್ನಪಟ್ಟಣ ತಾಲ್ಲೂಕಿಗೆ ಸಂಬಂಧಪಟ್ಟಂತೆ ಇದೂವರೆಗೂ ಹೆಚ್ಚಿನ ಸಂಶೋಧನೆಗಳು 
ನಡೆದಿಲ್ಲವೆನ್ನಬಹುದು. "ಚನ್ನಪಟ್ಟಣ ತಾಲ್ಲೂಕಿನ ಗ್ರಾಮದೇವತೆಗಳ ಜನಪದೀಯ ಅಧ್ಯಯನ” ಹಾಗೂ 
"ಕೂಡ್ಲೂರು ಗ್ರಾಮದ ಸಾಂಸ್ಕೃತಿಕ ಅಧ್ಯಯನ” ಎಂಬ ಪಿಎಚ್‌.ಡಿ ಸಂಶೋಧನೆಯನ್ನು 
ಹೊರತುಪಡಿಸಿದರೆ, ಸರ್ಕಾರಿ ಗೆಜೆಟಿಯರ್‌, ಕೆಲವು ಕೃತಿಗಳಲ್ಲಿ, ಸ್ಮರಣ ಸಂಚಿಕೆಗಳಲ್ಲಿ ತಾಲ್ಲೂಕಿಗೆ 
ಸಂಬಂಧಿಸಿದ ಒಂದೆರಡು ಪುಟಗಳ ಕಿರುಪರಿಚಯದ ಲೇಖನಗಳನ್ನು ಕಾಣಬಹುದು. ಈ 
ಲೇಖನಗಳು ಸಂಕ್ಷಿಪ್ತವಾದ ಮಾಹಿತಿಗಳನ್ನಷ್ಟೇ ಒದಗಿಸುತ್ತವೆ. ಆದ್ದರಿಂದ ಚನ್ನಪಟ್ಟಣ ತಾಲ್ಲೂಕಿನ 
ಸಾಂಸ್ಕೃತಿಕ ಪರಂಪರೆಯನ್ನು ಸಮಗವಾಗಿ ಕಟ್ಟಿಕೊಡುವ ಪ್ರಯತ್ನವನ್ನು ಈ ಸಂಶೋಧನಾ 
ಕಾರ್ಯದ ಮೂಲಕ ಮಾಡಲಾಗಿದೆ. ಈ ಸಂಶೋಧನಾ ವಿಷಯಕ್ಕೆ ಸಂಬಂಧಿಸಿದಂತೆ ಇದುವರೆಗೂ 
ನಡೆದಿರುವ ಅಧ್ಯಯನಗಳ ಸಮೀಕ್ಷೆಯನ್ನು ಈ ಕೆಳಗಿನಂತೆ ಕಾಣಬಹುದು. 


ಕೆ.ಸಿ.ರಂಗಸ್ಪಾಮಿಯವರ "ಚನ್ನಪಟ್ಟಣ ತಾಲ್ಲೂಕು ಗ್ರಾಮದೇವತೆಗಳ ಸಮಾಜೋ-ಸಾಂಸ್ಕೃಶಿಕ 
ಅಧ್ಯಯನ" ಎಂಬ ಪಿಎಚ್‌.ಡಿ. ಮಹಾಪ್ರಬಂಧದಲ್ಲಿ ಚನ್ನಪಟ್ಟಣ ತಾಲ್ಲೂಕಿನ ಜನಪದ ಸಂಸ್ಕೃತಿಯನ್ನು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ /6 


ಹಾಗೂ ಇಲ್ಲಿನ ಗಾಮದೇವತೆಗಳನ್ನು ಮೂಲ ಆಕರವನ್ನಾಗಿ ಮಾಡಿಕೊಂಡು ನಿರೂಪಣೆ 
ಮಾಡಿದ್ದಾರೆ. ತಾಲ್ಲೂಕಿನ ಗ್ರಾಮದೇವತೆಗಳ ಅಧ್ಯಯನದೊಡನೆ ಆಧುನೀಕರಣಗೊಳ್ಳುತ್ತಿರುವ 
ಸಮಾಜದಲ್ಲಿ ಗ್ರಾಮದೇವತೆಗಳ ಹಬ್ಬ, ಜಾತ್ರೆ, ಉತ್ಸವ, ಪರಿಷೆಗಳ ಸಂದರ್ಭವನ್ನು ಗುರುತಿಸುವುದು, 
ತಾಲ್ಲೂಕಿನಾದ್ಯಂತ ಜನಮನದಲ್ಲಿ ಸಾಂಸ್ಕೃಶಿಕವಾಗಿ ಹಿಂದಿನಿಂದ ನಡೆಸಿಕೊಂಡು ಬಂದಿರುವ 
ಸಂಪ್ರದಾಯಗಳನ್ನು ಸಮಾಜ ಯಾವ ರೀತಿ ಇಂದಿಗೂ ಸ್ನೀಕರಿಸಿಕೊಂಡು ಬಂದಿದೆ ಎಂಬುದನ್ನು ಈ 
ಅಧ್ಯಯನದ ಮೂಲಕ ತಿಳಿಸಿಕೊಡಲಾಗಿದೆ.' 


ಕೂಡ್ಲೂರು ವೆಂಕಟಪ್ಪ ಅವರ “ಕೂಡ್ಲೂರು : ಒಂದು ಸಾಂಸ್ಕೃತಿಕ ಅಧ್ಯಯನ” ಎಂಬ 
ಪಿಎಚ್‌.ಡಿ. ಮಹಾಪ್ರಬಂಧದಲ್ಲಿ ಚನ್ನಪಟ್ಟಣ ತಾಲ್ಲೂಕಿನ ಐತಿಹಾಸಿಕ ಸ್ಥಳೆಗಳಲ್ಲಿ ಒಂದಾದ ಕೂಡ್ಲೂರು 
ಗ್ರಾಮದ ಸಾಂಸ್ಕೃತಿಕ ಚಿತ್ರಣವನ್ನು ಕಾಣಬಹುದು. ಈ ಅಧ್ಯಯನದಲ್ಲಿ ಕೂಡ್ಡೂರು ಗ್ರಾಮದ ಚಾರಿತ್ರಿಕ 
ಅಂಶಗಳನ್ನು ತಿಳಿಸುವುದರ ಜೊತೆಗೆ ಜನಪದರ ಆಚರಣೆಯನ್ನು ಸಂಪ್ರದಾಯವನ್ನು ಬಿಂಬಿಸುವ 
ಅಂಶಗಳು ಕಂಡುಬರುತ್ತವೆ. ಈ ಗ್ರಾಮದಲ್ಲಿನ ಗಾಮದೇವತೆಗಳು, ಹಬ್ಬ-ಹರಿದಿನಗಳು, ಜಾತ್ರೆಗಳು 
ಮುಂತಾದವುಗಳ ವೈಶಿಷ್ಟ್ಯವನ್ನು ಗುರುತಿಸುವ ಕಾರ್ಯವನ್ನು ಮಹಾಪ್ರಬಂಧದಲ್ಲಿ ನಿರೂಪಿಸಲಾಗಿದೆ.” 


ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಪ್ರಕಟವಾಗಿರುವ ಸ್ಪರಣಸಂಚಿಕೆಗಳಾದ "ಅರ್ಕಾವತಿ'್‌ 
"ಕನಕಸಿರಿ',* “ಕಣ್ಣಸಿರಿ',” “ಬೊಂಬೆಬೀಡು* ಹಾಗೂ "ಕಣ್ಣಸಿರಿ”'ಗಳಲ್ಲಿ ಚನ್ನಪಟ್ಟಣ ತಾಲ್ಲೂಕಿಗೆ 
ಸಂಬಂಧಿಸಿದ ಒಂದೆರಡು ಪುಟಗಳಲ್ಲಿರುವ ಸಂಕ್ಷಿಪ್ತ ಮಾಹಿತಿಗಳನ್ನು ಹೊಂದಿರುವ ಲೇಖನಗಳಿವೆ. 
ಈ ಸ್ಥರಣಸಂಚಿಕೆಗಳಲ್ಲಿ ತಾಲ್ಲೂಕಿನ ಜಾನಪದ  ಕ್ಷೇತಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ 
ಮಾಹಿತಿಗಳಿರುವುದು ವಿಶೇಷ. ಇವಲ್ಲದೆ ಬಿ.ಎಲ್‌.ರೈಸ್‌ ಅವರು ಸಂಪಾದಿತ ಎಪಿಗ್ರಾಫಿಯಾ 
ಕರ್ನಾಟಿಕಾದ 9ನೇ ಸಂಪುಟ”, ಆರ್ಕಿಯಾಲಾಜಿಕಲ್‌ ರಿಪೋರ್ಟ್ಸ್‌ಗಳು, ಶಾಸನ ಅಧ್ಯಯನ, 
ಇತಿಹಾಸ ದರ್ಶನ ಮೊದಲಾದ ಸಂಶೋಧನಾ ಸಂಚಿಕೆಗಳಲ್ಲಿ ಪ್ರಕಟಗೊಂಡಿರುವ ಸುಮಾರು 
ಇನ್ನೂರ ಐವತ್ತಕ್ಕೂ ಹೆಚ್ಚಿನ ಶಾಸನಗಳನ್ನು ಹಾಗೂ ಶಾಸನಗಳ ಬಗ್ಗೆ ಬರೆದಂತಹ 
ಬಿಡಿಬಿಡಿಯಾಗಿರುವ ಲೇಖನಗಳನ್ನು ನನ್ನ ಸಂಶೋಧನೆಗೆ ಆನುಷಂಗಿಕ ಆಕರವಾಗಿ 
ಬಳಸಿಕೊಳ್ಳಲಾಗಿದೆ. 


ಎಂ.ಜೆದಾನಂದಮೂರ್ತಿ ಅವರ "ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ”, 
ದೇವರಕೊಂಡಾರೆಡ್ಡಿ ಅವರ "ತಲಕಾಡಿನ ಗಂಗರ ದೇವಾಲಯಗಳು : ಒಂದು ಅಧ್ಯಯನ”, 
ಆರ್‌.ಶೇಷಶಾಸ್ತಿ ಅವರ "ಕರ್ನಾಟಕದ ವೀರಗಲ್ಲುಗಳು”, ಚೆನ್ನಕ್ಕ ಪಾವಟೆ ಅವರ "ಶಾಸನಗಳಲ್ಲಿ 
ಕರ್ನಾಟಕದ ಸ್ತೀ ಸಮಾಜ' ಮೊದಲಾದ ಪಿಎಚ್‌.ಡಿ. ಮಹಾಪ್ರಬಂಧಗಳಲ್ಲಿ ಒಟ್ಟಾರೆ ಕರ್ನಾಟಕವನ್ನು 
ಅಧ್ಯಯನ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡು ನಡೆಸಿದ ಸಂಶೋಧನೆಗಳಾಗಿದ್ದು, ಚನ್ನಪಟ್ಟಣ 
ತಾಲ್ಲೂಕಿಗೆ ಸಂಬಂಧಿಸಿದ ನನ್ನ ಅಧ್ಯಯನಕ್ಕೆ ಮಾದರಿ ವಸ್ತುಗಳಾಗಿವೆ ಎನ್ನಬಹುದು. ಇವಲ್ಲದೆ 
ವಿಶ್ವಕೋಶ, ಸರ್ಕಾರಿ ಗ್ಯಾಸೆಟಿಯರ್‌ಗಳು ಮೊದಲಾದ ಕೃತಿಗಳಲ್ಲಿ ತಾಲ್ಲೂಕಿಗೆ ಸಂಬಂಧಿಸಿದ ಸಂಕ್ಷಿಪ್ತ 
ಮಾಹಿತಿಯಿದ್ದು, ಇವೆಲ್ಲವೂ ನನ್ನ ಸಂಶೋಧನೆಗೆ ಸಹಾಯಕವಾಗಿವೆ. ಈ ಮೇಲೆ ಉಲ್ಲೇಖಿಸಿದ 
ಕೃತಿಗಳಲ್ಲಿನ ಮಾಹಿತಿಗಳನ್ನು ನನ್ನ ಸಂಶೋಧನೆಗೆ ಪೂರಕ ಆಕರ ಸಾಮಗಿಯಾಗಿ ಬಳಸಿಕೊಂಡು ಈ 
ಮಹಾಪ್ರಬಂಧವನ್ನು ರಚಿಸಲಾಗಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ /7 


ಅಧ್ಯಯನದ ವಿಧಾನ : 


ಒಂದು ತಾಲ್ಲೂಕನ್ನು ಕೇಂದವಾಗಿಟ್ಟುಕೊಂಡ ಸಾಂಸ್ಕೃತಿಕ ಅಧ್ಯಯನಕ್ಕೆ ಕ್ಷೇತ್ರಕಾರ್ಯ ತುಂಬ 
ಅನಿವಾರ್ಯ ಹಾಗೂ ಆಧಾರ. ಇದು ತುಂಬಾ ಕಠಿಣವಾದ ಕಾರ್ಯ. ಆದರೂ ಈ ತಾಲ್ಲೂಕಿನ 
ಸುಮಾರು ಒಂದುನೂರ ನಲವತ್ತಕ್ಕೂ ಹೆಚ್ಚು ಗಾಮಗಳಲ್ಲಿ ಕ್ಷೇತ್ರಕಾರ್ಯ ನಡೆಸಿ, ಅಲ್ಲಿರುವ 
ಪ್ರಾಗಿತಿಹಾಸಿಕ ನೆಲೆಗಳು, ಪ್ರಾಚೀನ ಕಾಲದ ದೇವಾಲಯಗಳು, ಮೂರ್ತಿಶಿಲ್ಲಗಳು, ಸ್ಥಾರಕಶಿಲ್ಲಗಳು 
ಹಾಗೂ ಶಾಸನಗಳನ್ನು ಕುರಿತ ಮಾಹಿತಿಯನ್ನು ಸಂಗಹಿಸಿ, ಅವುಗಳ ಛಾಯಾಚಿತ್ರಗಳನ್ನು 
ತೆಗೆದುಕೊಂಡು, ಜೊತೆಗೆ ಇವುಗಳ ಬಗ್ಗೆ ಆಯಾಯ ಗಾಮಗಳ ಹಿರಿಯರಿಂದ ವಿಷಯಗಳನ್ನು ಕೇಳಿ 
ತಿಳಿದುಕೊಂಡು ನನ್ನ ಸಂಶೋಧನಾ ವಿವರಣೆಯಲ್ಲಿ ಆಯಾ ಅಧ್ಯಾಯಕ್ಕನುಸಾರವಾಗಿ 
ಬಳಸಿಕೊಳ್ಳಲಾಗಿದೆ. ಕ್ಷೇತ್ರಕಾರ್ಯದ ಸಂದರ್ಭದಲ್ಲಿ ನನ್ನ ಸಂಶೋಧನಾ ವಿಷಯಕ್ಕೆ ಸಂಬಂಧಿಸಿದಂತೆ 
ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಛಾಯಾಚಿತ್ರಗಳನ್ನು ತೆಗೆದುಕೊಂಡಿದ್ದು, ಈ ಮಹಾಪ್ರಬಂಧದ 


ರಚನೆಯ ಸಂದರ್ಭದಲ್ಲಿ ಅವುಗಳನ್ನು ಬಳಸಿಕೊಳ್ಳಲಾಗಿದೆ. 


ಒಟ್ಟಾರೆಯಾಗಿ ಈ ಎಲ್ಲಾ ಆಕರಗಳನ್ನು ಬಳಸಿಕೊಂಡು ತಾಲ್ಲೂಕಿನ ಆದಿಮಾನವನ ನೆಲೆಯ 
ಕುರುಹುಗಳು, ಚಾರಿತ್ರಿಕ ಧಾರ್ಮಿಕ, ಸಾಮಾಜಿಕ, ದೇವಾಲಯಗಳ ವಾಸ್ತುಶಿಲ್ಲ ಮತ್ತು 
ಮೂರ್ತಿಶಿಲ್ಲಗಳು, ಸ್ಮಾರಕಶಿಲ್ಲಗಳು ಮೊದಲಾದ ವಿಷಯಗಳನ್ನು ಕುರಿತಂತೆ ಕ್ಷೇತಕಾರ್ಯದಿಂದ 
ಸಂಗಹಿಸಿದ ಮಾಹಿತಿಗಳನ್ನು ಒಂದೆಡೆ ಬರೆದುಕೊಂಡು ಬಾಹ್ಯ ಹಾಗೂ ಆಂತರಿಕ ವಿಮರ್ಶೆಯ 
ಸೂತ್ರಗಳಡಿಯಲ್ಲಿ ವಿಶ್ಲೇಷಣೆ, ವಿವರಣೆ ಮತ್ತು ನಿರೂಪಣೆಯ ತತ್ನವನ್ನು ಸಂಶೋಧನೆಯಲ್ಲಿ 
ಅಳವಡಿಸಿಕೊಂಡು ಪ್ರಸ್ತುತ ಮಹಾಪ್ರಬಂಧವನ್ನು ರಚಿಸಲಾಗಿದೆ. 


ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ದೊರೆತಿರುವ ಶಾಸನಗಳನ್ನು ಒಂದೆಡೆ ಕಲೆಹಾಕಿ, 
ಕಾಲಾನುಕ್ರಮವಾಗಿ ಪಟ್ಟಿಯನ್ನು ತಯಾರಿಸಿಕೊಂಡು, ಅವುಗಳ ಸ್ವರೂಪ, ಲಿಪಿ, ಭಾಷೆ, ಕಾಲ, ಸ್ಥಳ, 
ಆಳಿಕೆ ಮಾಡಿದ ರಾಜಮನೆತನಗಳು, ಅಧಿಕಾರಿ ವರ್ಗ ಹಾಗೂ ಸಾಮಾನ್ಯ ಜನರು ಅಂದಿನ ಕಾಲದಲ್ಲಿ 
ಮಾಡಲಾದ ಕಾರ್ಯ ಸಾಧನೆಗಳ ಸಾರಾಂಶಗಳನ್ನು ಒಳಗೊಂಡಂತೆ ಮಾಹಿತಿ ಸಂಗಹಿಸಿ 
ಅವುಗಳನ್ನು ಪ್ರತ್ಯೇಕವಾದ ಪಟ್ಟಿಕೆಗಳಲ್ಲಿ ದಾಖಲಿಸಿಕೊಂಡು ಹಾಗೂ ಸಾಹಿತ್ಯಕ ಕೃತಿಗಳಲ್ಲಿರುವ 
ಸಾಂಸ್ಕೃತಿಕ ಅಂಶಗಳನ್ನೂ ಅಧ್ಯಯನಕ್ಕೆ ಅನುಗುಣವಾಗಿ ಬಳಸಿಕೊಳ್ಳಲಾಗಿದೆ. ಇಷ್ಟಲ್ಲದೆ ನನ್ನ 
ಸಂಶೋಧನಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳನ್ನು ಸಂಗಹಿಸುವುದಕ್ಕಾಗಿ ಹಲವಾರು 
ಬಾರಿ ಕ್ಷೇತಕಾರ್ಯ ಮಾಡಿ ಮಾಹಿತಿಯನ್ನು ಸಂಗಹಿಸಿಕೊಂಡಿರುತ್ತೇನೆ. ಇದರಿಂದಾಗಿ ನನ್ನ 
ಸಂಶೋಧನಾ ವಿಷಯದ ಬಗ್ಗೆ ಹೆಚ್ಚಾಗಿ ತಿಳಿಯಲು ಸಹಕಾರಿಯಾಯಿತು ಎನ್ನಬಹುದು. 


ಅಲ್ಲದೆ ಸಂಶೋಧನಾ ವಿಷಯಕ್ಕೆ ಪೂರಕವಾಗಿ ವಿಶ್ವವಿದ್ಯಾನಿಲಯಗಳ ಗ್ರಂಥಾಲಯಗಳು 
ಹಾಗೂ ಜಿಲ್ಲಾ-ತಾಲ್ಲೂಕು ಗಂಥಾಲಯಗಳಿಗೆ ಭೇಟಿ ನೀಡಿ ನೆರವಾಗಬಹುದಾದ ಸಾಮಗಿಗಳನ್ನು 
ದೊರಕಿಸಿಕೊಳ್ಳಲು ಪ್ರಯತ್ನಿಸಲಾಗಿದೆ. ಹಾಗೆಯೇ ತಾಲ್ಲೂಕಿಗೆ ಸಂಬಂಧಿಸಿದಂತೆ ಅವಶ್ಯಕವಾದ 
ಅಂಕಿ-ಅಂಶಗಳಿಗಾಗಿ ತಾಲ್ಲೂಕು ಕಛೇರಿ, ಮುಜರಾಯಿ ಇಲಾಖೆ, ಕೃಷಿ ಇಲಾಖೆ, ನಗರಸಭೆ, 
ಗ್ರಾಮಪಂಚಾಯಿತಿ ಮೊದಲಾದೆಡೆಗಳಿಗೆ ಭೇಟಿ ನೀಡಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ಮಾಹಿತಿ 
ಪಡೆದುಕೊಳ್ಳಲಾಗಿದೆ. ಹೀಗೆ ಚನ್ನಪಟ್ಟಣ ತಾಲ್ಲೂಕಿನ ಒಳಗೆ ಹಾಗೂ ಹೊರಗೆ ಸಂಗ್ರಹಣೆ ಮಾಡಿದ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ /8 


ಮಾಹಿತಿ ಸಾಮಗಿಗಳನ್ನು ಅಭ್ಯಾಸದ ಒರೆಗೆ ಹಚ್ಚಿ ಅವಲೋಕನ ಕ್ರಮದಿಂದ ಈ 
ಮಹಾಪ್ರಬಂಧವನ್ನು ವಿಸ್ತರಿಸಲಾಗಿದೆ. 


ಅಧ್ಯಯನದ ರೂಪುರೇಷೆ : 


ನನ್ನ ಸಂಶೋಧನಾ ಮಹಾಪ್ರಬಂಧದ ವಿಷಯವನ್ನು ವ್ಯವಸ್ಥಿತವಾಗಿ ಹಾಗೂ 
ಅರ್ಥಪೂರ್ಣವಾಗಿ ವಿಶ್ಲೇಷಿಸಿ ಅಧ್ಯಯನ ಮಾಡುವ ಸಲುವಾಗಿ ಪ್ರಮುಖವಾಗಿ ಏಳು 


ಅಧ್ಯಾಯಗಳನ್ನಾಗಿ ವಿಂಗಡಿಸಿಕೊಳ್ಳಲಾಗಿದೆ. 


ಅಧ್ಯಾಯ - ಒಂದು : ಚಾರಿತ್ರಿಕ ಅಧ್ಯಯನ 


ಚನ್ನಪಟ್ಟಣ ತಾಲ್ಲೂಕಿನ ಭೌಗೋಳಿಕ ವಿವರಣೆಯಿಂದ ಆರಂಭಗೊಂಡು, ಪ್ರಾಗೈತಿಹಾಸಿಕ 
ಕಾಲಘಟ್ಟದ ಜನವಸತಿಯ ನೆಲೆಗಳು, ಪೌರಾಣಿಕ ಹಿನ್ನಲೆ, ತಾಲ್ಲೂಕನ್ನು ಆಳಿದ ಪ್ರಮುಖ 
ರಾಜವಂಶಗಳಾದ ಗಂಗರು, ಚೋಳರು, ಹೊಯ್ದಳರು, ವಿಜಯನಗರದ ಅರಸರು, ಯಲಹಂಕ 
ನಾಡಪ್ರಭುಗಳು, ಚನ್ನಪಟ್ಟಣದ ಪಾಳಯಗಾರರು, ಮೈಸೂರು ಒಡೆಯರು, ಬ್ರಿಟಿಷರು ಮೊದಲಾದವರ 
ಆಳ್ಳಿಕೆಯ ಕಾಲದ ರಾಜಕೀಯ ಚರಿತ್ರೆಯನ್ನು ಶಾಸನಾಧಾರಗಳ ಮೂಲಕ ವಿಶ್ಲೇಷಿಸಲಾಗುವುದು. ಈ 
ರಾಜಮನೆತನಗಳು ಈ ತಾಲ್ಲೂಕಿಗೆ ನೀಡಿರುವ ಸಾಂಸ್ಕೃತಿಕ ಕೊಡುಗೆಗಳನ್ನು ಕುರಿತು 
ಚರ್ಚಿಸಲಾಗುವುದು. 


ಅಧ್ಯಾಯ — ಎರಡು : ಆಡಳಿತ ಪದ್ದತಿ 


ಈ ಅಧ್ಯಾಯದಲ್ಲಿ ಪ್ರಾಚೀನ ಕಾಲದಲ್ಲಿ ಚನ್ನಪಟ್ಟಣ ತಾಲ್ಲೂಕು ಪ್ರದೇಶ ವ್ಯಾಪ್ತಿಯಲ್ಲಿ 
ಪ್ರಚಲಿತದಲ್ಲಿದ್ದ ಆಡಳಿತ ಪದ್ಧತಿಯನ್ನು ಸಮಗವಾಗಿ ವಿಶ್ಲೇಷಿಸಲಾಗುವುದು. ಗಂಗ, ಚೋಳ, 
ಹೊಯ್ದಳ, ವಿಜಯನಗರ ಹಾಗೂ ಮೈಸೂರು ಅರಸರ ಆಳಿಕೆಯ ಕಾಲದಲ್ಲಿನ ಆಡಳಿತ ಪದ್ಧತಿ 
ಕ್ರಮವನ್ನು ವಿವರಿಸಲಾಗುವುದು. ಜೊತೆಗೆ ಆ ಕಾಲಘಟ್ಟದಲ್ಲಿದ್ದ ಆಡಳಿತ ವಿಭಾಗಗಳನ್ನು ಶಾಸನಗಳ 
ಆಧಾರದಿಂದ ವಿಶ್ಲೇಷಿಸಲಾಗುವುದು. 


ಅಧ್ಯಾಯ —- ಮೂರು : ಧಾರ್ಮಿಕ ಅಧ್ಯಯನ 


ತಾಲ್ಲೂಕಿನ ಚರಿತ್ರೆಯಲ್ಲಿ ಕಂಡುಬರುವ ಬೌದ್ಧ, ಜೈನ, ಶೈವ, ಲಕುಲೀಶ, ಪಾಶುಪತ, 
ಕಾಳಾಮುಖ, ಶ್ರೀವೈಷ್ಣವ, ಮಾಧ್ವ, ನಾಥಪಂಥ, ಮಾತೃದೇವಾತಾರಾಧನೆ, ಸೂರ್ಯರಾಧನೆ, ಇಸ್ಲಾಂ, 
ಕೈಸ್ತ ಹಾಗೂ ಇವುಗಳಿಗಿಂತ ಭಿನ್ನ ನೆಲೆಯ ಜನಪದ ಧರ್ಮ ಮೊದಲಾದ ಧರ್ಮಗಳ ಕುರಿತ 
ಅಧ್ಯಯನವನ್ನು ಕೈಗೊಳ್ಳಲಾಗುವುದು. ತಾಲ್ಲೂಕನ್ನು ಆಳಿದ ಗಂಗರು, ಚೋಳರು, ಹೊಯ್ದಳರು, 
ವಿಜಯನಗರದ ಅರಸರು ಮುಂತಾದವರ ಕಾಲದಲ್ಲಿ ನಿರ್ಮಿತವಾದ ದೇವಾಲಯಗಳು, ಧಾರ್ಮಿಕ 
ಆಚರಣೆಗಳು, ಮಠಗಳ ಧಾರ್ಮಿಕ ಮಹತ್ವವನ್ನು ಕುರಿತು ಶಾಸನಗಳ ಆಧಾರದಿಂದ 
ವಿವರಿಸಲಾಗುವುದು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ /9 


ಅಧ್ಯಾಯ - ನಾಲ್ಕು : ದೇವಾಲಯಗಳ ವಾಸ್ತುಶಿಲ್ಪ ಮತ್ತು ಮೂರ್ತಿಶಿಲ್ಪ 


ಕರ್ನಾಟಕದ ವಾಸ್ತುಶಿಲ್ಪ ಮತ್ತು ಮೂರ್ತಿಶಿಲ್ಪ ಕ್ಷೇತ್ರಕ್ಕೆ ಚನ್ನಪಟ್ಟಣ ತಾಲ್ಲೂಕಿನ ಕೊಡುಗೆ 
ಅಪಾರವಲ್ಲದಿದ್ದರೂ ಕಡಿಮೆಯೇನಲ್ಲ. ಇದನ್ನು ಬಿಂಬಿಸುವ ಅನೇಕ ವಾಸ್ತುಶಿಲ್ಲಗಳು ಇನ್ನೂ 
ತಾಲ್ಲೂಕಿನ ಹಲವು ಕಡೆ ವಿರಾಜಿಸುತ್ತಿವೆ. ಗಂಗರ ಕಾಲಘಟ್ಟದಿಂದ ಆರಂಭಗೊಂಡು, ಚೋಳರು, 
ಹೊಯ್ದಳರು, ವಿಜಯನಗರ ಹಾಗೂ ಮೈಸೂರು ಅರಸರ ಕಾಲದಲ್ಲಿ ನಿರ್ಮಾಣಗೊಂಡ ನೂರಾರು 
ದೇವಾಲಯಗಳನ್ನು ತಾಲ್ಲೂಕಿನೆಲ್ಲೆಡೆ ಕಾಣಬಹುದು. ಈ ದೇವಾಲಯಗಳು ಹಾಗೂ ಮೂರ್ತಿಶಿಲ್ಲಗಳ 
ಅಧ್ಯಯನದ ಮೂಲಕ ತಾಲ್ಲೂಕಿನ ಪ್ರಾಚೀನ ವಾಸ್ತುಶಿಲ್ಪ ಕಲೆಯನ್ನು ಕುರಿತ ವಿಶ್ಲೇಷಣೆಯನ್ನು ಈ 
ಅಧ್ಯಾಯದಲ್ಲಿ ಮಾಡಲಾಗುವುದು. 


ಅಧ್ಯಾಯ - ಐದು: ಸ್ಮಾರಕ ಶಿಲ್ಪಗಳು 


ಈ ಅಧ್ಯಾಯದಲ್ಲಿ ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ದೊರೆಯುವ ವೀರಗಲ್ಲುಗಳು, ಮಾಸ್ತಿಕಲ್ಲುಗಳು, 
ಆತ್ಮಾಹುತಿ ಸ್ಮಾರಕ ಶಿಲ್ಪಗಳು ಹಾಗೂ ಶಾಸನ ಶಿಲ್ಲಗಳನ್ನು ಕುರಿತು ವಿಶ್ಲೇಷಿಸಲಾಗುವುದು. ಇವುಗಳಲ್ಲಿ 
ಪ್ರಾಚೀನ ಕಾಲದ ಯುದ್ದಗಳು, ತುರುಗೋಳ್‌, ಪೆಣ್ಣುಯ್ಯಲ್‌, ಪ್ರಾಣಿಬೇಟೆ ಮೊದಲಾದವುಗಳನ್ನು 
ವೀರಗಲ್ಲುಗಳ ಮೂಲಕ ಪ್ರಾಚೀನ ವೀರಪರಂಪರೆಯ ಜೊತೆಗೆ ಹಿಂದಿನ ಕಾಲದ ವೀರರ ಆಯುಧ 
ಸಾಮಗಿಗಳು, ವೇಷಭೂಷಣ ಹಾಗೂ ಯುದ್ದದ ಸಿದ್ದತೆಯ ವಿಧಾನವನ್ನು ಅರಿಯಬಹುದು. 
ಮಾಸ್ತಿಕಲ್ಲುಗಳ ಮೂಲಕ ಮಹಾಸತಿ ಆಚರಣೆ, ಬಹುಪತ್ನಿತ್ವ ಮೊದಲಾದವುಗಳ ಚರ್ಚೆಯನ್ನು 
ಮಾಡಲಾಗುವುದು. ಆತ್ಗಾಹುತಿ ಶಿಲ್ಪಗಳಲ್ಲಿ ಪ್ರಿಯವ್ಯಕ್ತಿಗಳಿಗಾಗಿ ಮಡಿದ ಲೌಕಿಕ ಬಲಿದಾನ ಹಾಗೂ 
ಧಾರ್ಮಿಕ ಬಲಿದಾನ ಪದ್ದತಿಗಳಲ್ಲಿನ ಜೈನರ ನಿಸಿದಿ ಆಚರಣೆಯನ್ನೂ ಸಹ ವಿಶ್ಲೇಷಿಸಲಾಗುವುದು. 
ಇವಲ್ಲದೆ ವಿವಿಧ ಕಾಲಘಟ್ಟಗಳಲ್ಲಿ ರಚನೆಗೊಂಡಿರುವ ಶಾಸನ ಫಲಕಗಳ ಮೇಲೆ ಕಂಡರಿಸಿರುವ 
ಉಬ್ಬುಶಿಲ್ಲಗಳ ವವಿಧತೆಯನ್ನು ವರ್ಣಿಸಲಾಗುವುದು. 


ಅಧ್ಯಾಯ — ಆರು : ಸಾಮಾಜಿಕ ಅಧ್ಯಯನ 


ಚನ್ನಪಟ್ಟಣ ತಾಲ್ಲೂಕಿನ ಪ್ರಾಚೀನ ಕಾಲದ ಸಾಮಾಜಿಕ ವ್ಯವಸ್ಥೆಯನ್ನು ಕುರಿತು 
ಚರ್ಚಿಸಲಾಗುವುದು. ಪ್ರಾಚೀನ ಕಾಲಘಟ್ಟದ ಜಾತಿವ್ಯವಸ್ಥೆ, ವರ್ಣವ್ಯವಸ್ಥೆ, ದಲಿತರ ಸ್ಥಾನಮಾನ, 
ಸ್ತೀಯರ ಸ್ಥಾನಮಾನ, ವಿದ್ಯಾಭ್ಯಾಸ, ಅಗ್ರಹಾರಗಳು, ಆರ್ಥಿಕ ಪರಿಸ್ಥಿತಿ, ತೆರಿಗೆ ಪದ್ದತಿ, ವ್ಯಾಪಾರ, 
ಪಟ್ಟೂ ಮತ್ತು ಸಂತೆಗಳು, ನಾಣ್ಕಪದ್ಧತಿ. ನ್ಯಾಯಪದ್ಧತಿ. ನೀರಾವರಿ ವ್ಯವಸ್ಥೆ, ವೃತ್ತಿಗಳು 
ಮೊದಲಾದವುಗಳನ್ನು ಶಾಸನಗಳ ಆಧಾರದಿಂದ ಕೂಲಂಕಷವಾಗಿ ಈ ಅಧ್ಯಾಯದಲ್ಲಿ 
ಅಭ್ಯಸಿಸಲಾಗುವುದು. 


ಅಧ್ಯಾಯ — ಏಳು : ಸಂಕೀರ್ಣ ವಿಷಯಗಳು 


ಚನ್ನಪಟ್ಟಣ ತಾಲ್ಲೂಕಿನ ಶಾಸನಗಳಲ್ಲಿ ಉಲ್ಲೇಖಗೊಂಡಿರುವ ಸ್ಥಳನಾಮಗಳು, ಮಂಗಳ 
ಶ್ಲೋಕಗಳು ಮತ್ತು ಸ್ತುತಿಗಳು, ಶಾಪಾಶಯಗಳು, ಶಾಸನಕವಿಗಳು, ಲಿಪಿಕಾರರು ಹಾಗೂ 
ರೂವಾರಿಗಳನ್ನು ಕುರಿತು ಪ್ರಸ್ತುತ ಅಧ್ಯಾಯದಲ್ಲಿ ವಿಶ್ಲೇಷಣೆ ಮಾಡಲಾಗುವುದು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 10 


ಈ ಭಾಗದಲ್ಲಿ ಇದುವರೆಗಿನ ಅಧ್ಯಯನದ ಒಟ್ಟು ನೋಟವನ್ನು ಕಟ್ಟಿಕೊಡಲಾಗುವುದು. 
'ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ' ಎಂಬ ವಿಷಯವನ್ನು ಕುರಿತ ಒಟ್ಟಾರೆ 
ಅಧ್ಯಯನದಿಂದ ತಿಳಿದುಬಂದ ಹೊಸ ವಿಚಾರಗಳನ್ನು ಕುರಿತು ಸಂಕ್ಷಿಪ್ತವಾಗಿ ನಿರೂಪಿಸಲಾಗುವುದು. 
ಅಲ್ಲದೆ ಅಧ್ಯಯನದ ಫಲಿತಗಳನ್ನು ಒರೆಗೆ ಹಚ್ಚುವುದರ ಜೊತೆಗೆ ಈ ಕ್ಷೇತ್ರದಲ್ಲಿ ನಡೆಯಬೇಕಾಗಿರುವ 
ಸಂಶೋಧನೆಗಳನ್ನು ಕುರಿತು ವಿವರಿಸಲಾಗುವುದು. ಕೊನೆಯ ಭಾಗವಾದ "ಅನುಬಂಧದಲ್ಲಿ 
ಕ್ಷೇತಕಾರ್ಯದ ಸಂದರ್ಭದಲ್ಲಿ ಮಾಹಿತಿಯನ್ನು ನೀಡಿದ ವಕ್ಷಗಳ ವಿವರ, ಕ್ಷೇತಕಾರ್ಯದಲ್ಲಿ ತೆಗೆದ 
ಪ್ರಮುಖ ಛಾಯಾಚಿತ್ರಗಳು ಹಾಗೂ ಪ್ರಸ್ತುತ ಅಧ್ಯಯನಕ್ಕೆ ಬಳಸಿಕೊಂಡ ಪರಾಮರ್ಶನ ಗ್ರಂಥಗಳ 
ಪಟ್ಟಿಯನ್ನು, ಅಧ್ಯಯನಕ್ಕೆ ಪೂರಕವಾದ ನಕ್ಷೆಗಳನ್ನು ನೀಡಲಾಗುವುದು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 11 


ಕೊನೆ ಟಿಪ್ಪಣಿಗಳು 


ಕೆ.ಸಿ. ರಂಗಸ್ವಾಮಿ : ಚನ್ನಪಟ್ಟಣ ತಾಲ್ಲೂಕು ಗ್ರಾಮದೇವತೆಗಳ ಸಮಾಜೋ-ಸಾಂಸ್ಕೃಶಿಕ 
ಅಧ್ಯಯನ, ಮಾನಸ ಪ್ರಕಾಶನ, ಬೆಂಗಳೂರು, 2007. 

. ಕೊಡ್ಡೂರು ವೆಂಕಟಪ್ಪ : ಕೂಡ್ಲೂರು - ಒಂದು ಸಾಂಸ್ಕೃತಿಕ ಅಧ್ಯಯನ, ಬೆಂಗಳೂರು 
ವಿಶ್ವವಿದ್ಯಾನಿಲಯ, ಬೆಂಗಳೂರು, 2005. (ಪಿಎಚ್‌.ಡಿ. ಮಹಾಪ್ರಬಂಧ) 

. ಎಂ. ಬೈರೇಗೌಡ, ತಾ.ಸಿ. ತಿಮ್ಮಯ್ಯ (ಸಂ) : ಅರ್ಕಾವತಿ (ಸ್ಮರಣ ಸಂಚಿಕೆ), ಕನ್ನಡ ಸಾಹಿತ್ಯ 
ಪರಿಷತ್ತು ಬೆಂಗಳೂರು, 1999. 

. ಎಚ್‌.ಎಸ್‌. ಗೋಪಾಲರಾವ್‌, ಜಿ. ಅಬ್ದುಲ್‌ ಬಷೀರ್‌ (ಸಂ) : ಕನಕ ಸಿರಿ (ಸರಣ 
ಸಂಚಿಕೆ), ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು, 1999. 

. ಸುತ. ರಾಮೇಗೌಡ (ಸಂ) : ಗಂಗಸಿರಿ (ಸರಣ ಸಂಚಿಕೆ), ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, 
ರಾಮನಗರ, 2013. 

. ಶಿವರಾಮೇಗೌಡ ನಾಗವಾರ (ಸಂ) : ಬೊಂಬೆಬೀಡು (ಸರಣ ಸಂಚಿಕೆ), ಕನ್ನಡ ಸಾಹಿತ್ಯ 
ಪರಿಷತ್ತು, ಚನ್ನಪಟ್ಟಣ, 2001. 

. ಹೆಚ್‌. ಕೃಷ್ಣೇಗೌಡ (ಸಂ) : ಕಣ್ಣಸಿರಿ (ಸರಣ ಸಂಚಿಕೆ), ತಾಲ್ಲೂಕು ಕನ್ನಡ ಸಾಹಿತ್ಯ 
ಪರಿಷತ್ತು, ಚನ್ನಪಟ್ಟಣ, 2011. 


. ಬಿ.ಎಲ್‌. ರೈಸ್‌ (ಸಂ) : ಎಪಿಗಾಫಿಯ ಕರ್ನಾಟಿಕ ಸಂಪುಟ ೩, ಬೆಂಗಳೂರು 
ಡಿಸ್ಪಿಕ್ಷಿನಲ್ಲಿರುವ ಶಾಸನಗಳು, ಮೈಸೂರು ಗೌರ್ನಮೆಂಟ್‌ ಸೆಂಟಲ್‌ ಪ್ರೆಸ್‌, ಬೆಂಗಳೂರು, 1905 


* kkk ok 


MZ MLN ML NMC AML AML AML NMC ML MLM AML AMC NMC NMC MLN ML MLN ML AML NL NL MLN NM NL 


BRIR AR ATARI IR IR ARAVA IR AR AKIRA AKIRA ARIANA ANTIK 


AA AVA 
LN AN 
AA Alc 
LN AN 
AA Alc 
LN AN 
AA Alc 
LN 4N 
x x 
AA AVA 
KN AN 
AA AVA 
2 ಅಧಾಯ - ಒಂದು ( 
FN ಬಿ RA 
x x 
AA Alc 
2 AN 
x ಚಾರಿತಿಕ ಅಧಯಯನ Ko 
alc ಮ್‌ ಬಿ Alc 
IN AN 
AA Alc 
LN AN 
Ko 3 
* ನ ಭೌಗೋಳಿಕ ಹಿನ್ನೆಲೆ : 4 
ML Alc 
NN AN 
3% > ಭೌಗೋಳಿಕ ವ್ಯಾಪ್ತಿ ವಾಯುಗುಣ, ಜಲಸಂಪನ್ಮೂಲ, 3 
೨4 AL 
Ky ಅರಣ್ಣಸಂಪತುು, ಬೆಟಗುಡಗಳು, ಕೃಷಿ ಕೆಗಾರಿಕೆ, ಜನಸಂಖ್ಲೆ 
AN ಬಿ ೨ ಬ [g ಲ 0) ನಿ KN 
೫ 3 
AA Alc 
ಧ್ಯ ಖೇ ಪ್ರಾಗೈತಿಹಾಸಿಕ ನೆಲೆಗಳು : 4 
PN BR 
AA AVA 
LN AN 
ps > ಆದಿಶಿಲಾಯುಗ, ಸೂಕ ಶಿಲಾಯುಗ, ನವ ಶಿಲಾಯುಗ pu 
x Ks 5% 
lc xtc 
PN PN 
% ಳೇ ರಾಜಕೀಯ ಚರಿತ್ರೆ: Ko 
lc AYA 
2N 9N 
3 > ಮೌರ್ಯರು, ಶಾತವಾಹನರು, ಕದಂಬರು, ಗಂಗರು, ki 
ANP ANP 
PN 715 PN 
3 ಬಾದಾಮಿ ಚಾಲುಕ್ಕರು, ರಾಷ್ಟಕೂಟರು, ಚೋಳರು, 
KM ನ KM 
7 ಹೊಯ್ದಳರು. ಸೇವುಣರು, ವಿಜಯನಗರದ ಅರಸರು, 
EN AN 
pr ಯಲಹಂಕ ನಾಡಪಭುಗಳು, ಚನ್ನಪಟ್ಟಣದ pr 
AA AVA 
ಪಾಳೆಯಗಾರರು, ಮರಾಠರು, ಮೈಸೂರು ಒಡೆಯರು, Ke 
PN ZR 
alc ಇ pe) pe ವಾ aL 
kl ಫ್ರಾನ್ಸಿಸ್‌ ಬುಕನನ್‌ ಕಂಡ ಚನ್ನಪಟ್ಟಣ, ಬ್ರಿಟಿಷರ ಆಳ್ಳಿಕೆ. 3 
AA PN 
ಸಾತಂತ್ಸ ಚಳುವಳಿಯಲ್ಲಿ ತಾಲ್ಲೂಕಿನ ಪಾತ Fo 
rN pS) ವಜೆ [ವ ~ ಸ್‌, 3K 
ML Alc 
2N 9N 
AA Alc 
IN AN 
ML Alc 
2N 9N 
AA Alc 
IN AN 
ML Alc 
2N 4N 
AA Alc 
ಮ xe xtc alc ale xc alc alc Ml Sc alc Sl MC SC Sl Mc xl Se Sc Sle xc lc Mc le Se SC SC SL 4 
ARIK ARK AT AT IR IRR IR AT AKIN INARA IRN ANAK IRN IRANIAN ARRAN ARIK 


ಅಧ್ಯಾಯ — ಒಂದು 
ಚಾರಿತ್ರಿಕ ಅಧ್ಯಯನ 


ಚನ್ನಪಟ್ಟಣ ತಾಲ್ಲೂಕಿನ ಭೌಗೋಳಿಕ ಹಿನ್ನೆಲೆ é 


ಚನ್ನಪಟ್ಟಣ ಒಂದು ಪ್ರಮುಖ ತಾಲ್ಲೂಕು ಕೇಂದ. ರಾಮನಗರ ಜಿಲ್ಲೆಯ ನಾಲ್ಕು 
ತಾಲ್ಲೂಕುಗಳಲ್ಲಿ ಒಂದು. ಕನಕಪುರ, ರಾಮನಗರ ಮತ್ತು ಮಾಗಡಿಗಳು ಜಿಲ್ಲೆಗೆ ಸೇರಿದ ಇತರ 
ತಾಲ್ಲೂಕು ಕೇಂದ್ರಗಳಾಗಿವೆ. ಚನ್ನಪಟ್ಟಣವು ಕರ್ನಾಟಕದ ವೈವಿಧ್ಯಮಯ ಸಾಂಸ್ಕೃಶಿಕ ದಾಖಲೆಗಳಲ್ಲಿ 
ತನ್ನ ಕಾಣಿಕೆಯ ಇರುವಿಕೆಯನ್ನು ಪಡಿಮೂಡಿಸಿ "ಬಣ್ಣದ ಬೊಂಬೆಯ ನಗರಿ” ಎಂದೇ ಖ್ಯಾತಿ 
ಹೊಂದಿದೆ. ಇದು ಜಗತ್ತಿನಲ್ಲೇ ಮರದಿಂದ ತಯಾರಿಸುವ ಆಟದ ಸಾಮಾನುಗಳ ಕರಕುಶಲ 
ಕಲೆಯಲ್ಲಿ ವಿಶಿಷ್ಟತೆ ಹಾಗೂ ಸೊಬಗನ್ನು ಮೆರೆದಿದೆ. 


ಕಣ್ಣ ನದಿಯು ಪ್ರಾಚೀನ ಕಾಲದಿಂದಲೂ ಈ ಪ್ರದೇಶದ ಮುಖ್ಯ ನದಿಯಾಗಿದ್ದು, ಈ 
ನದಿಯ ಇಕ್ಕೆಲಗಳಲ್ಲಿ ಹಸಿರು ಸಿರಿಯೇ ಮೈವೆತ್ತಂತಿರುವ ತೆಂಗಿನ ತೋಟಗಳು, ತಾಲ್ಲೂಕಿನ 
ಒಳಭಾಗದಲ್ಲಿ ಬೆಳೆಯುತ್ತಿದ್ದ ಭತ್ತ, ರಾಗಿ, ಕಬ್ಬು ಅಡಿಕೆ, ಬಾಳೆ, ವೀಳ್ಯದೆಲೆ ಮುಂತಾದವುಗಳಿಂದ ಈ 
ಪ್ರದೇಶ ಹಚ್ಚಹಸಿರಿನಿಂದ ಕಂಗೊಳಿಸುತ್ತಿದ್ದ ಸುಂದರವಾದ ತಾಣವಾಗಿದ್ದರಿಂದ "ಚಂದಪಟ್ಟಣ'ವೆಂದು 
ಹೆಸರನ್ನು ಪಡೆದು, ತದನಂತರದಲ್ಲಿ "ಚನ್ನಪಟ್ಟಣ' ಎಂಬುದಾಗಿ ಬದಲಾಗಿದೆ ಎಂಬುದು 
ಐತಿಹ್ಯಗಳಿಂದ ತಿಳಿಯುತ್ತದೆ. ಶಾಸನಗಳ ಹಿನ್ನೆಲೆಯಲ್ಲಿ ಕ್ರಿಶ ಹದಿಮೂರನೇ ಶತಮಾನದ 
ವೇಳೆಗಾಗಲೇ “ಚನ್ನಪಟ್ಟಣ” ಎಂಬ ಹೆಸರಿನಿಂದ ಪ್ರಚಲಿತದಲ್ಲಿದ್ದುದನ್ನು ಗುರುತಿಸಬಹುದು.' ಒಟ್ಟಿನಲ್ಲಿ 
ಹಸಿರಿನ ಸಿರಿಯಿಂದಾಗಿ ಚೆನ್ನಾಗಿ ಗೋಚರಿಸುತ್ತಿದ್ದ ಪಟ್ಟಣವಾದ್ದರಿಂದ ನೈಸರ್ಗಿಕವಾಚಿಯಾಗಿ 
ಚನ್ನಪಟ್ಟಣ ಎಂಬ ಹೆಸರನ್ನು ಪಡೆದಿದೆ ಎನ್ನಬಹುದು. 
ಭೌಗೋಳಿಕ ವ್ಯಾಪ್ತಿ : ಚನ್ನಪಟ್ಟಣವು ಮೈಸೂರು-ಬೆಂಗಳೂರು ಹೆದ್ದಾರಿಯಲ್ಲಿ ಕಂಡುಬರುತ್ತದೆ. 
ರಾಜಧಾನಿ ಬೆಂಗಳೂರಿನ ನೈಯತ್ಯ ದಿಕ್ಕಿಗೆ 60 ಕಿ.ಮೀ. ದೂರದಲ್ಲಿದ್ದರೆ, ಸಾಂಸ್ಕೃತಿಕ ರಾಜಧಾನಿ 
ಮೈಸೂರಿಗೆ 80 ಕಿ.ಮೀ. ದೂರದಲ್ಲಿದೆ. ಭೌಗೋಳಿಕವಾಗಿ ಅಕ್ಷಾಂಶ 12°30” = 12415 ಯಿಂದ 
ರೇಖಾಂಶ 77°09 - 7715ರವರೆಗೆ ವಿಸ್ತರಿಸಿದ್ದು, 542.87 ಚದರ ಕಿಲೋ ಮೀಟರ್‌ ವ್ಯಾಪ್ತಿಯ 
ಭೂ ವಿಸ್ತೀರ್ಣವನ್ನು ಚನ್ನಪಟ್ಟಣ ತಾಲ್ಲೂಕು ಹೊಂದಿದೆ. ಈ ತಾಲ್ಲೂಕು ಉತ್ತರದಿಂದ ಪೂರ್ವಕ್ಕೆ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 13 


ರಾಮನಗರ ತಾಲ್ಲೂಕನ್ನು ಆಗ್ನೇಯಕ್ಕೆ ಕನಕಪುರ ತಾಲ್ಲೂಕನ್ನು ದಕ್ಷಿಣಕ್ಕೆ ಮಳವಳ್ಳಿ ತಾಲ್ಲೂಕನ್ನು, 
ನೈಯತ್ಯದಿಂದ ಪಶ್ಚಿಮಕ್ಕೆ ಮದ್ದೂರು ತಾಲ್ಲೂಕನ್ನು ಹಾಗೂ ವಾಯುವ್ಯಕ್ಕೆ ಕುಣಿಗಲ್‌ ತಾಲ್ಲೂಕನ್ನು 
ಸುತ್ತುವರಿದಿದ್ದು, ಭೌಗೋಳಿಕವಾಗಿಯೂ ವಿಸ್ತಾರವಾದ ಮೇರೆಯನ್ನು ಹೊಂದಿದೆ. 


ಈ ತಾಲ್ಲೂಕನ್ನು ಆಡಳಿತ ದೃಷ್ಟಿಯಿಂದ ಮಳೂರು, ವರೂಪಾಕ್ಷಿಪುರ ಹಾಗೂ ಕಸಬಾ ಎಂಬ 
ಮೂರು ಹೋಬಳಿಗಳಾಗಿ ವಿಂಗಡಿಸಲಾಗಿದೆ. ತಾಲ್ಲೂಕಿನಲ್ಲಿ ಒಟ್ಟು 145 ಗ್ರಾಮಗಳಿವೆ. ಇವುಗಳಲ್ಲಿ 
134 ಗ್ರಾಮಗಳು ಜನವಸತಿಯನ್ನು ಹೊಂದಿದ್ದರೆ, ಉಳಿದ 11 ಗ್ರಾಮಗಳು ಜನವಸತಿ ಇಲ್ಲದ 
ಬೇಚರಾಕ್‌ ಗ್ರಾಮಗಳಾಗಿವೆ.3 ತಾಲ್ಲೂಕಿನಲ್ಲಿ ಒಟ್ಟು 32 ಗ್ರಾಮ ಪಂಚಾಯಿತಿಗಳು, ಒಂದು ನಗರಸಭೆ 
ಹಾಗೂ ಒಂದು ತಾಲ್ಲೂಕು ಪಂಚಾಯಿತಿಯು ಆಡಳಿತ ಕಕ್ಷೆಯಲ್ಲಿ ಬರುತ್ತವೆ. 


ಈ ಪ್ರದೇಶದ ಮೇಲ್ಮೈ ಲಕ್ಷಣಗಳನ್ನು ಆಧರಿಸಿ ತಾಲ್ಲೂಕನ್ನು ಪ್ರಮುಖವಾಗಿ ಎರಡು 

ಭಾಗವಾಗಿ ವಿಂಗಡಿಸಬಹುದು. 

1. ಉತ್ತರ ಮತ್ತು ವಾಯುವ್ಯ ಭಾಗಗಳಲ್ಲಿ ಹಲವು ಬೆಟ್ಟಗಳ ಸಾಲಿದ್ದು, ಹೆಚ್ಚಾಗಿ ಬೆಂಗಾಡು 
ಹಾಗೂ ಕುರುಚಲು ಕಾಡುಗಳನ್ನು ಹೊಂದಿರುವ ಪ್ರದೇಶ. ಇಲ್ಲಿ ಕೆರೆಗಳು ಮೊದಲಾದ 
ನೀರಾವರಿ ಸಾಧನಗಳು ಕಂಡುಬರುವುದಿಲ್ಲ. ಈ ಪ್ರದೇಶದಲ್ಲಿ ಮಳೆ ಆಧಾರಿತ ಬೇಸಾಯ 
ಹೆಚ್ಚಾಗಿ ಕಂಡುಬರುತ್ತದೆ. 

2. ದಕ್ಷಿಣ ಹಾಗೂ ನೈಯತ್ಯ ಭಾಗಗಳು ಮೈದಾನ ಪ್ರದೇಶವಾಗಿದ್ದು, ಜನಭರಿತ ಗ್ರಾಮಗಳು 
ಹಾಗೂ ಹಲವು ಮುಖ್ಯ ಕೆರೆಗಳಿಂದ ಕೂಡಿವೆ. ಈ ಭಾಗವು ವ್ಯವಸಾಯಕ್ಕೆ ಉತ್ತಮ 
ನೆಲೆಯಾಗಿರುವುದನ್ನು ಕಾಣಬಹುದು. 


ವಾಯುಗುಣ : ಚನ್ನಪಟ್ಟಣ ತಾಲ್ಲೂಕು ಪ್ರದೇಶವು ವಿಶೇಷವಾಗಿ ಬೆಟ್ಟಗುಡ್ಡ್ಗಗಳಿಂದ ಆವೃತವಾಗಿದೆ. 
ಈ ಪ್ರದೇಶವು ಸಮುದ್ರಮಟ್ಟದಿಂದ ಸುಮಾರು 676 ಮೀಟರ್‌ ಎತ್ತರದಲ್ಲಿದ್ದು, ಇಲ್ಲಿನ ವಾಯುಗುಣ 
ಸಾಮಾನ್ಯವಾಗಿ ಹಿತಕರವಾಗಿರುತ್ತದೆ. ತಾಲ್ಲೂಕಿನಲ್ಲಿ ವಾರ್ಷಿಕವಾಗಿ ಬೀಳುವ ಮಳೆಯ ಅರ್ಧದಷ್ಟು 
ಮಳ ಮುಂಗಾರು ಸಮಯದಲ್ಲಿ ಬರುತ್ತದೆ. ವಾರ್ಷಿಕವಾಗಿ ಸರಾಸರಿ 48 ದಿನಗಳು ಮಳೆಯಾಗುತ್ತದೆ. 
ತಾಲ್ಲೂಕಿನ ವಾಡಿಕೆ ಮಳೆ ಪ್ರಮಾಣ 839 ಮಿ.ಮೀ. ಇದ್ದರೆ, ವಾಸ್ತವಿಕವಾಗಿ ಸರಾಸರಿ 807.6 
ಮಿ.ಮೀ.ಗಳು ಮಳೆಯಾಗುತ್ತದೆ. ಕಳೆದ ದಶಕದಲ್ಲಿ ಬಿದ್ದ ಮಳೆಯ ಪ್ರಮಾಣವನ್ನು ಅವಲೋಕಿಸಿದಾಗ 
ತುಂಬಾ ಏರುಪೇರಾಗಿರುವುದು ಸ್ಪಷ್ಟವಾಗುತ್ತದೆ. 2000ರಲ್ಲಿ 1207 ಮಿ.ಮೀ. 2001ರಲ್ಲಿ 878 
ಮಿ.ಮೀ. 2002ರಲ್ಲಿ 410 ಮಿ.ಮೀ, 2003ರಲ್ಲಿ 85೨9 ಮಿ.ಮೀ, 2004ರಲ್ಲಿ 1065 ಮಿ.ಮೀ. 
2005ರಲ್ಲಿ 1188 ಮಿ.ಮೀ., 2006ರಲ್ಲಿ 573 ಮಿ.ಮೀ., 2007ರಲ್ಲಿ 745 ಮಿ.ಮೀ., 2008ರಲ್ಲಿ 917 
ಮಿ.ಮೀ, 2009ರಲ್ಲಿ 988 ಮಿ.ಮೀ. ಹಾಗೂ 2010ರಲ್ಲಿ 808 ಮಿ.ಮೀ. ವಾರ್ಷಿಕ 
ಮಳೆಯಾಗಿರುವುದನ್ನು ಕಾಣಬಹುದು. ಈ ಪ್ರದೇಶದಲ್ಲಿ 1887 ಅಕ್ಟೋಬರ್‌ 9ರಂದು ಒಂದೇ ದಿನ 
221.5 ಮಿ.ಮೀ. ಮಳೆ ಬಿದ್ದು ದಾಖಲೆಯಾಗಿದ್ದು, 1917ರಲ್ಲಿ ವಾರ್ಷಿಕ ಸರಾಸರಿ 146 ಮಿ.ಮೀ. 
ಮಳೆಯಾಗಿ ದಾಖಲೆಯಾಗಿದೆ. ಈ ಅಂಕಿಅಂಶಗಳ ಆಧಾರದಿಂದ 1917ರ ವರ್ಷದಲ್ಲಿ ಭೀಕರ 
ಬರಗಾಲವನ್ನು ಇಲ್ಲಿನ ಜನರು ಎದುರಿಸಿದ್ದಾರೆ ಎನ್ನಬಹುದು. 


ಜಲ ಸಂಪನ್ಮೂಲ : ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ವ್ಯವಸಾಯ ಬಹುಪಾಲು ಮಳೆಯಾಶ್ರಿತವಾಗಿ 
ನಡೆಯುತ್ತದೆ. ಬೇಸಿಗೆ ಕಾಲದಲ್ಲಿ ಬಾವಿ, ಕೆರೆ ಕೊಳ, ನದಿ, ಜಲಾಶಯಗಳ ನೀರನ್ನು ಬಳಕೆ 
ಮಾಡುವುದನ್ನು ಕಾಣಬಹುದು. ಕಣ್ಣ ಈ ತಾಲ್ಲೂಕಿನ ಮುಖ್ಯ ನದಿಯಾಗಿದೆ. ಮಳೆಗಾಲದಲ್ಲಷ್ನೇ 
ತುಂಬಿ ಹರಿಯುತ್ತಿದ್ದ "ಕಣ್ಣ; ನದಿ ಇತ್ತೀಚಿನ ದಿನಗಳಲ್ಲಿ ಮಳೆಯ ಅಭಾವದಿಂದ ಸಂಪೂರ್ಣವಾಗಿ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 14 


ಬತ್ತಿಹೋಗಿದೆ. ಕಣ್ಣ ಮಹರ್ಷಿಗಳು ಈ ಭಾಗದಲ್ಲಿ ನೆಲೆಸಿದ್ದರ ಹಿನ್ನೆಲೆಯಲ್ಲಿ ಪ್ರಾಚೀನವಾದ 
ನಿರ್ಮಲಾ ನದಿಗೆ ಕಣ್ಣ ನದಿ ಎಂಬ ಹೆಸರು ಬಂದಿದೆ ಎಂಬುದು ಇಲ್ಲಿನ ಐತಿಹ್ಯ ಈ ನದಿಯು 
ಮಾಗಡಿ ತಾಲ್ಲೂಕಿನ ಶೀಪತಿಹಳ್ಳಿ ಎಂಬ ಗ್ರಾಮದ ಸಮೀಪದಲ್ಲಿ ಹುಟ್ಟಿ ಉತ್ತರದಿಂದ ದಕ್ಷಿಣಕ್ಕೆ 
ಹರಿಯುತ್ತದೆ. ಕಣ್ಣ ನದಿಯು ಶಿಂಷಾ ನದಿಯನ್ನು ಸೇರುವ ಹೊತ್ತಿಗೆ ಸುಮಾರು 35 ಕಿ.ಮೀ. 
ಚನ್ನಪಟ್ಟಣ ತಾಲ್ಲೂಕಿನಲ್ಲಿಯೇ ಹರಿಯುತ್ತದೆ. 


ಪ್ರಾಚೀನವಾದ ಈ ನದಿಗೆ 1890ಕ್ಕಿಂತ ಪೂರ್ವದಲ್ಲಿಯೇ ಚನ್ನಪಟ್ಟಣದಿಂದ ಉತ್ತರಕ್ಕೆ 
ಸುಮಾರು 6 ಕಿ.ಮೀ. ದೂರದಲ್ಲಿರುವ ಅಬ್ಬೂರು ಗ್ರಾಮದ ಸಮೀಪದಲ್ಲಿ ಅಣೆಕಟ್ಟು 
ನಿರ್ಮಾಣಗೊಂಡಿತ್ತು ಎಂದು ತಿಳಿಯುತ್ತದೆ? ಆದರೂ  ಸರ್‌.ಎಂ.ವಿಶ್ಲೇಶ್ವರಯ್ಯನವರ 
ಮಾರ್ಗದರ್ಶನದಲ್ಲಿ 1940ರಲ್ಲಿ ಈಗಿನ ಬೃಹತ್ತಾದ ಅಣೆಕಟ್ಟು ಯೋಜನೆ 39 ಲಕ್ಷ ರೂ ವೆಚ್ಚದಲ್ಲಿ 
ಆರಂಭಗೊಂಡು 1946ರಲ್ಲಿ ಪೂರ್ಣಗೊಂಡಿತ್ತು ಎಂದು ತಿಳಿಯುತ್ತದೆ.” ಸುಮಾರು 1,400 ಮೀಟರ್‌ 
ಉದ್ದದ ಜಲಾಶಯದ ಎತ್ತರ 18 ಮೀಟರ್‌ ಆಗಿದ್ದು, ಎರಡು ನಾಲೆಗಳಲ್ಲಿ ಹರಿಯುವ ನೀರಿನಿಂದ 
ಸುಮಾರು ಎರಡು ಸಾವಿರ ಎಕರೆ ಭೂಪ್ರದೇಶದಲ್ಲಿ ವ್ಯವಸಾಯವನ್ನು ಮಾಡುಲಾಗುತ್ತಿದೆ. 


ವಿಶ್ವೇಶ್ವರಯ್ಯನವರ ಮಾರ್ಗದರ್ಶನದಲ್ಲಿ ನಿರ್ಮಾಣಗೊಂಡ ಈ ಜಲಾಶಯದ 
ಕೆಸ್ಟಗೇಟುಗಳು ಸ್ವಯಂ ಚಾಲಿತವಾಗಿದ್ದು, ಜಲಾಶಯದಲ್ಲಿ ಗರಿಷ್ಟ ಪ್ರಮಾಣದ ನೀರು 
ಶೇಖರಣೆಗೊಂಡಾಗ ಮಾತ್ರ ಗೇಟುಗಳು ಸ್ವಯಂ ಚಾಲಿತವಾಗಿ ತೆರೆಯುತ್ತವೆ. ಇದು ಏಷ್ಕಾದ ಪ್ರಥಮ 
ಸ್ವಯಂಚಾಲಿತ ಬಾಗಿಲುಗಳುಳ್ಳ ಅಣೆಕಟ್ಟೆ ಎಂಬ ವಿಶೇಷತೆಯನ್ನು ಪಡೆದುಕೊಂಡಿದೆ. ಈ 
ಅಣೆಕಟ್ಟೆಯಿಂದ ಸುಮಾರು 30 ಗ್ರಾಮಗಳ ವ್ಯಾಪ್ತಿಯಲ್ಲಿ ಸಾವಿರಾರು ಎಕರೆಗೆ ನೀರಾವರಿ ಸೌಕರ್ಯ 
ಕಲ್ಪಿಸಿ ಇಲ್ಲಿನ ಜನತೆಯ ಜೀವನಾಡಿ ಎನಿಸಿದೆ. ಈ ಜಲಾಶಯ ನಿರ್ಮಾಣದಿಂದ ತಾಲ್ಲೂಕಿನಲ್ಲಿನ 
ಪಟ್ಟು ಕೆರೆ, ರಾಮಮ್ಮನ ಕೆರೆ, ಕೂಡ್ತೂರು ಕೆರೆ ಮೊಗೇನಹಳ್ಳಿ ಕೆರೆ ಹರೂರು ಕೆರೆ ಮಳೂರು ಕೆರೆ 
ಮೊದಲಾದ ಕೆರೆಗಳಿಗೆ ನೀರು ಪೂರೈಕೆಯಾಗುತ್ತಿದೆ. ಇದರಿಂದ ಈ ಪ್ರದೇಶದ ಜನರ ಕುಡಿಯುವ 
ನೀರಿಗೂ ಹಾಗೂ ವ್ಯವಸಾಯಕ್ಕೂ ಅನುಕೂಲವಾಗುತ್ತಿದೆ. 


ದುರಂತವೆಂದರೆ ಕೆಲವರ್ಷಗಳಿಂದ ಚನ್ನಪಟ್ಟಣ ತಾಲ್ಲೂಕು ಪ್ರದೇಶದಲ್ಲಿ ಬೀಳುವ ಮಳಯ 
ಪ್ರಮಾಣ ತುಂಬಾ ಕಡಿಮೆಯಾಗಿದ್ದು, ಪ್ರಸ್ತುತದಲ್ಲಿ ಕಣ್ಣ ಜಲಾಶಯ ಸಂಪೂರ್ಣವಾಗಿ ಬರಿದಾಗಿದೆ. 
ತುಂಬಿ ಹರಿಯುತ್ತಿದ್ದ ಕಣ್ಣ ನದಿ ಬತ್ತಿಹೋಗಿದ್ದು, ಅಂತರ್ಜಲ ಮಟ್ಟ ತೀರಾ ಕೆಳಗೆ ಕುಸಿದಿದೆ. 
ಚನ್ನಪಟ್ಟಣ ತಾಲ್ಲೂಕು ಬರಪೀಡಿತ ಪ್ರದೇಶವೆಂದು ಗುರುತಿಸಲ್ಪಟ್ಟಿದೆ. 


ಈ ಜಲಾಶಯವಲ್ಲದೆ ಕಳದ ದಶಕದಲ್ಲಿ ತಾಲ್ಲೂಕಿನ ದಕ್ಷಿಣ ದಿಕ್ಕಿನ ಗಡಿಭಾಗದಲ್ಲಿ ಹರಿಯುವ 
ಶಿಂಷಾ ನದಿಗೆ ಇಗ್ಲಲೂರು ಗ್ರಾಮದ ಸಮೀಪ ಅಣೆಕಟ್ಟೆಯನ್ನು ನಿರ್ಮಿಸಿದ್ದಾರೆ. ಇಲ್ಲಿ 
ಶೇಖರಣೆಗೊಂಡ ನೀರನ್ನು ಏತನೀರಾವರಿಯ ಮೂಲಕ ತಾಲ್ಲೂಕಿನ ಕೆರೆಕಟ್ಟೆಗಳನ್ನು ತುಂಬಿಸಿ, ಜನರ 
ನೀರಿನ ಬವಣೆ ನಿವಾರಿಸುವ ಕಾರ್ಯ ಇತ್ತೀಚೆಗೆ ನಡೆಯುತ್ತಿರುವುದು ಆಶಾದಾಯಕವಾದ 
ಬೆಳವಣಿಗೆಯಾಗಿದೆ. ಇಷ್ಟೇ ಅಲ್ಲದೆ ತಾಲ್ಲೂಕಿನಲ್ಲಿ ಜಲಸಂಪನ್ಮೂಲ ವ್ಯವಸ್ಥೆಯಾಗಿ ಸುಮಾರು 27 
ದೊಡ್ಡ ಕೆರೆಗಳು ಹಾಗೂ ಐವತ್ತಕ್ಕೂ ಹೆಚ್ಚು ಸಣ್ಣ ಕೆರೆಗಳು ಕಂಡುಬರುತ್ತವೆ. ಒಟ್ಟಾರೆ ತಾಲ್ಲೂಕಿನಲ್ಲಿ 
ಕಾಲುವೆಗಳಿಂದ 214 ಹೆಕ್ಟೇರ್‌ ಪ್ರದೇಶ, ಕೊಳವೆ ಬಾವಿಗಳಿಂದ 12,006 ಹೆಕ್ಟೇರ್‌ ಪ್ರದೇಶ ಹಾಗೂ 
ಏತ ನೀರಾವರಿಯಿಂದ 103 ಹೆಕ್ಟೇರ್‌ ಪ್ರದೇಶದಲ್ಲಿ ವ್ಯವಸಾಯ ಮಾಡಲಾಗುತ್ತಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 15 


ಅರಣ್ಯ ಸಂಪತ್ತು : ಪ್ರಸ್ತುತ ಚನ್ನಪಟ್ಟಣ ತಾಲ್ಲೂಕಿನ ಅರಣ್ಯ ಪ್ರದೇಶವು 6,131 ಹೆಕ್ಟೇರ್‌ 


ವಿಸ್ತೀರ್ಣವನ್ನು ಹೊಂದಿದೆ. ಹಿಂದೆ ಈ ತಾಲ್ಲೂಕಿನಲ್ಲಿ ಬಹಳಷ್ಟು ವಿಸ್ತಾರವಾದ ಅರಣ್ಯ ಪ್ರದೇಶವಿದ್ದ 


ದಾಖಲೆಯಿದ್ದರೂ, ಪ್ರಸ್ತುತದಲ್ಲಿ ಬಹಳಷ್ಟು ಭೂಪ್ರದೇಶವನ್ನು ವ್ಯವಸಾಯದ ಉದ್ದೇಶಕ್ಕಾಗಿ 
ಬಳಸಲಾಗಿದೆ. ಬೆಟ್ಟಗುಡ್ಡಗಳ ತಪ್ಪಲು ಪ್ರದೇಶದಲ್ಲಿ ಕುರುಚಲು ಗಿಡದ ಕಾಡುಗಳನ್ನು ತಾಲ್ಲೂಕಿನಲ್ಲಿ 
ಕಾಣಬಹುದು. ಈ ಕಾಡುಗಳು ಬಿದಿರು, ನೀಲಗಿರಿ, ಆಲೆಮರ, ಹೊನ್ನೆ ಬೀಟೆ, ಜಾಲ, ನೇರಳೆ, 


ಶ್ರೀಗಂಧ ಹಾಗೂ ಇನ್ನಿತರ ಸಣ್ಣಸಣ್ಣ ಸಸ್ಯವರ್ಗಗಳಿಂದ ಕೂಡಿವೆ. 


ಹಲವು ಸಸ್ಯವರ್ಗಗಳಿಂದ ಕೂಡಿದ ಇಲ್ಲಿನ ಅರಣ್ಯ ಪ್ರದೇಶದಲ್ಲಿ ಗಿಡಮೂಲಿಕೆ ಸಸ್ಯಗಳನ್ನೂ 
ಕೂಡ ಕಾಣಬಹುದು. ಇಲ್ಲಿನ ಕಾಡುಗಳಲ್ಲಿ ಚಿರತೆ, ಕರಡಿ, ಆನೆ, ಕಾಡುಹಂದಿ, ತೋಳ, ನರಿ, ಮೊಲ, 
ಕೋತಿ ಮೊದಲಾದ ಪ್ರಾಣಿಗಳು ವಾಸವಾಗಿವೆ. ಅರಣ್ಯ ಪ್ರದೇಶ ದಿನೇದಿನೇ ಕ್ಷೀಣಿಸುತ್ತಿರುವುದರಿಂದ 
ಪ್ರಾಣಿಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಕಾಡುಪ್ರಾಣಿಗಳು ಆಹಾರ ಸಿಗದೇ 
ಕಾಡಿನಿಂದ ಗ್ರಾಮಗಳಿಗೆ ಬಂದು ಜನರಿಗೆ ಹಾಗೂ ಸಾಕು ಪ್ರಾಣಿಗಳಿಗೆ ತೊಂದರೆ ಉಂಟು 
ಮಾಡುತ್ತಿರುವುದು ಸರ್ವೇಸಾಮಾನ್ಯವಾಗಿದೆ. 


ಪ್ರಸ್ತುತದಲ್ಲಿರುವ ತಾಲ್ಲೂಕಿನ ಅರಣ್ಯ ಪ್ರದೇಶದ ಅಂಕಿಅಂಶವನ್ನು ಈ ಕೆಳಗಿನಂತೆ ಕಾಣಬಹುದು : 


ಕ್ತ ಸಂ. ಅರಣ್ಯ ಪ್ರದೇಶದ ಹೆಸರು ವಿಸ್ಲೀರ್ಣ(ಎಕರೆಗಳಲ್ಲಿ) 
01 ಮಾಕಳಿ ರಾಜ್ಯ ಅರಣ್ಯ 11109.00 
02 ಕಬ್ಬಾಳು 6794.00 
03 ಚಿಕ್ಕಮಣ್ಣುಗುಡ್ಡೆ ಅರಣ್ಯ 3232.18 
04 ಕೊಂಬಿನಕಲ್ಲು ಅರಣ್ಯ 1209.00 
05 ದೇವರಹೂಸಹಳ್ಳಿ 628.00 
06 ಕೂರಣಗೆರೆ 598.28 
07  |ಹುಲಿಮುತ್ತಿಗೆ 67.38 
08 ಕೆಲಗೆರೆ 16.00 
09 ಸಾಸಲಪುರ 383.00 
10 ಕೋಲೂರು 1268.00 
Il ನರಿಕಲ್ಲುಗುಡ್ಡ 1226.32 
12 ತೆಂಗಿನಕಲ್ಲು 10240.00 
ಒಟ್ಟು 36,771.26 


ಚನ್ನಪಟ್ಟಣ ತಾಲ್ಲೂಕಿನಲ್ಲಿರುವ ಈ ಅರಣ್ಯ ಪ್ರದೇಶವು 19ನೇ ಶತಮಾನದಲ್ಲಿ ಬಹಳಷ್ಟು 
ವಿಸ್ತಾರವಾಗಿತ್ತು ಎಂದು ತಿಳಿಯುತ್ತದೆ. ಬಿ.ಎಲ್‌.ರೈಸ್‌ರು ಸಂಪಾದಿಸಿರುವ ಮೈಸೂರು 
ಗ್ಯಾಸೆಟಿಯರ್‌ನಲ್ಲಿ ದಾಖಸಿರುವಂತೆ ತಾಲ್ಲೂಕಿನ ಪ್ರಮುಖ ಅರಣ್ಯ ಪ್ರದೇಶವನ್ನು ಈ ಕೆಳಗಿನಂತೆ 
ಗುರುತಿಸಬಹುದು. 


1. ಮಾಕಳಿ ಈ 24940 ಎಕರೆ (39 ಚ.ಮೈಲಿ) 
2. ಕಬ್ಬಾಳು ದುರ್ಗ - 7680 ಎಕರೆ (12 ಚೆ.ಮೈಲಿ) 
3. ತೆಂಗಿನಕಲ್ಲು 11520 ಎಕರೆ (18 ಚ.ಮೈಲಿ) 
4. ಮಂಣ್ಣುಗುಡ್ಡೆ — 6400 ಎಕರೆ (0 ಚೆ.ಮೈಲಿ) 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 16 


ಈ ಮೇಲಿನ ಅಂಕಿಅಂಶಗಳನ್ನು ಗಮನಿಸಿದಾಗ ಕಳೆದ ಒಂದು ನೂರು ವರ್ಷದಲ್ಲಿ 
ಸುಮಾರು ಇಪ್ಪತ್ತು ಸಾವಿರ ಎಕರೆಯಷ್ಟು ಅರಣ್ಯ ಪ್ರದೇಶ ಗಣನೀಯ ಪ್ರಮಾಣದಲ್ಲಿ 
ನಾಶವಾಗಿರುವುದನ್ನು ಗುರುತಿಸಬಹುದು. ಇದರಿಂದಾಗಿಯೇ ಇತ್ತೀಚಿನ ವರ್ಷಗಳಲ್ಲಿ 
ಅನಾವೃಷ್ಣಿಯಾಗಿ ತಾಲ್ಲೂಕು ಬರಪೀಡಿತ ಪ್ರದೇಶವಾಗಿ ರೂಪುಗೊಂಡಿದೆ ಎನ್ನಬಹುದು. ಈಗ 


ಉಳಿದಿರುವ ಅರಣ್ಯ ಪ್ರದೇಶವನ್ನು ಸಂರಕ್ಷಿಸಿ, ಉಳಿಸಿಕೊಳ್ಳಬೇಕಾದ ಅವಶ್ಯಕತೆಯಿದೆ. 


ಬೆಟ್ಟಗುಡ್ಡಗಳು : ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ಹಲವಾರು ಬೆಟ್ಟಗುಡ್ಡಗಳು ಕಂಡುಬರುತ್ತವೆ. ಅವುಗಳಲ್ಲಿ 
ಅಬ್ಲೂರುಗುಡ್ಡ, ಕೃಷ್ಣಗಿರಿಬೆಟ್ಟ (ಮಾಕಳಿಯ ಬೆಟ್ಟ, ವಾಡೆ ಮಲ್ಲೇಶ್ಷರಬೆಟ್ಟ ಚನ್ನಪಸ್ತಾಮಿಬೆಟ್ಟ, 
ಗವಿರಂಗಸ್ತಾಮಿಬೆಟ್ಟ (ಸಿಂಗರಾಜಪುರ ಬೆಟ್ಟ, ಚೌರಕಲ್ಲುಗುಡ್ಡ, ನಿಟ್ಟೂರುಬೆಟ್ಟ ಬೇವೂರುಬೆಟ್ಟ, 
ಕದರಮಂಗಲಬೆಟ್ರ್ಟ  ಕೆಂಗಲ್‌ಗುಡ್ಡ, ಲಕ್ಷ್ಮೀನರಸಿಂಹಸ್ಥಾಮಿಬೆಟ್ಟ, ಮಂಕುಂದಬೆಟ್ರ್ಟ ಹಿತ್ತಲಗುಡ್ಡ, 
ಕರಡಿಕಲ್ಲುಗುಡ್ಡ (ಗರಕಹಳ್ಳಿಗುಡ್ಡ), ಬಸವನಕಲ್ಲು ಮೊದಲಾದ ಬೆಟ್ಟಗುಡ್ಡಗಳು ಈ ತಾಲ್ಲೂಕಿನಾದ್ಯಂತ 
ಅರಣ್ಯ ಸಂಪತ್ತನ್ನು ಹೆಚ್ಚಿಸಿವೆ ಹಾಗೂ ಮಳೆಯಾಗಲು ಮತ್ತು ಸಾಕುಪ್ರಾಣಿಗಳು, ಕಾಡುಪ್ರಾಣಿಗಳಿಗೂ 
ನೆಲೆಯಾಗಿವೆ. 


ಕೃಷಿ : ಈ ಪ್ರದೇಶದ ಜನರ ಮುಖ್ಯ ಕಸುಬು ವ್ಯವಸಾಯ. ಸಾಗುವಳಿಗೆ ಯೋಗ್ಯವಾದ ಭೂಮಿ 
35,935 ಹೆಕ್ಟೇರ್‌ ಪ್ರದೇಶವಿದ್ದರೂ, ನೀರಾವರಿಗೆ ಅನುಕೂಲವಾಗಿರುವುದು 12,148 ಹೆಕ್ಟೇರ್‌ ಪ್ರದೇಶ 
ಮಾತ್ರ” ಉಳಿದೆಡೆ ಮಳೆಯಾಧರಿತ ಬೇಸಾಯ ಮಾಡುವುದನ್ನು ಕಾಣಬಹುದು. ರಾಗಿ, ಭತ್ತ, 
ಮುಸುಕಿನಜೋಳ, ತೊಗರಿ, ಕಡಲೆ, ಹುರಳಿ, ಹೆಸರು, ಅವರೆ, ಅಲಸಂದೆ, ಎಳ್ಳು, ಸಾಸಿವೆ, ಹರಳು, 
ಹುಚ್ಚೆಳ್ಳು ಹಾಗೂ ಕಬ್ಬು ಈ ತಾಲ್ಲೂಕಿನ ಮುಖ್ಯ ಬೆಳೆಗಳಾಗಿದ್ದು, ಇವಲ್ಲದೆ ದಾಕ್ಷಿ, ನಿಂಬೆ, ಪಪ್ಪಾಯಿ, 
ಮಾವು, ತೆಂಗು, ಅಡಿಕೆ, ಬಾಳೆ, ತರಕಾರಿ ಪದಾರ್ಥಗಳು ಮೊದಲಾದ ವಾಣಿಜ್ಯ ಬೆಳೆಗಳನ್ನು ಸಣ್ಣ 
ಪ್ರಮಾಣದಲ್ಲಿ ಬೆಳೆಯುತ್ತಾರೆ. ಇದಲ್ಲದೆ ತಾಲ್ಲೂಕಿನ ಜನರು ಆರ್ಥಿಕವಾಗಿ ರೇಷ್ಮೆ ಬೆಳ 
ಸಾಕಾಣಿಕೆಯನ್ನು ಅವಲಂಬಿಸಿರುತ್ತಾರೆ. ತಾಲ್ಲೂಕಿನಲ್ಲಿ ಸುಮಾರು 2,261.50 ಹೆಕ್ಟೇರ್‌ ಪ್ರದೇಶದಲ್ಲಿ 
ಹಿಪ್ಪುನೇರಳೆ ಬೆಳೆಯನ್ನು ಬೆಳೆದು, ವಾರ್ಷಿಕವಾಗಿ ಉತ್ಪಾದಿಸುವ ರೇಷ್ಮೆಯ ಮೌಲ್ಯ 5,906.43 
ಲಕ್ಷಗಳಾಗಿದ್ದು," ಇಲ್ಲಿನ ಜನರ ಬಡತನವನ್ನು ನಿವಾರಿಸುವಲ್ಲಿ ಸಹಕಾರಿಯಾಗಿದೆ. 


ಕೈಗಾರಿಕೆ : ತಾಲ್ಲೂಕಿನಲ್ಲಿ ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ಕಂಡು ಬರುವುದಿಲ್ಲವಾದರೂ ಹತ್ತಾರು 
ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಸ್ಥಾಪನೆಗೊಂಡಿರುವುದನ್ನು ಕಾಣಬಹುದು. ಕೆಮಿಕಲ್ಸ್‌, ಆಹಾರ ಮತ್ತು 
ಮಾದಕ ವಸ್ತುಗಳು, ಮೆಕ್ಕಾನಿಕಲ್‌, ಕಾಗದ ಮತ್ತು ಮುದ್ರಣ, ರಬ್ಬರ್‌, ಪ್ಲಾಸ್ಟಿಕ್‌, ಜವಳಿ, ಸಿದ್ದ 
ಉಡುಪು ತಯಾರಿಕೆ ಮೊದಲಾದ ಕೈಗಾರಿಕೆಗಳು ಇಲ್ಲಿವೆ. ಇವಲ್ಲದೆ ಮರದಿಂದ ತಯಾರಿಸುವ 
ಕರಕುಶಲ ತಯಾರಿಕೆಗೆ ತಾಲ್ಲೂಕು ಹೆಸರುವಾಸಿಯಾಗಿದೆ. ಇಲ್ಲಿನ ಅರಣ್ಯ ಪ್ರದೇಶಗಳಲ್ಲಿ ದೊರೆಯುವ 
ಆಲೆಮರ, ಹೊನ್ನೆ, ಬೀಟಿ ಮೊದಲಾದ ಮರಗಳಿಂದ ಬಹುಪಕಾರದ ಬೊಂಬೆಗಳನ್ನು ಸುಮಾರು 
ಇನ್ನೂರು ವರ್ಷಗಳಿಂದ ತಯಾರಿಸಿ, ಮಾರಾಟ ಮಾಡುವ ಉದ್ಯಮ ಬೆಳೆದುಬಂದಿದೆ. 


ಇಲ್ಲಿ ತಯಾರಾದ ಬೊಂಬೆಗಳು "ಚನ್ನಪಟ್ಟಣದ ಬಣ್ಣದ ಬೊಂಬೆ'ಗಳಂದು ವಿಶ್ವದಾದ್ಯಂತ 
ಪ್ರಸಿದ್ದಿಯನ್ನು ಪಡೆದಿವ. ಇಲ್ಲಿನ ಬೊಂಬೆಗಳು ಅಮೇರಿಕಾ, ಹಾಲೆಂಡ್‌, ಡೆನ್ಮಾರ್ಕ್‌, ಜೇನಾ, 
ಜಪಾನ್‌, ಜರ್ಮನ್‌ ಮೊದಲಾದ ರಾಷ್ಟ್ರಗಳಿಗೆ ರಪ್ತಾಗುತ್ತವೆ. ಈ ಉದ್ಯಮವನ್ನು ನಂಬಿಕೊಂಡು 
ಸಾವಿರಾರು ಕುಟುಂಬಗಳು ಜೀವನವನ್ನು ಸಾಗಿಸುತ್ತಿವೆ. ಚನ್ನಪಟ್ಟಣ ನಗರದಲ್ಲಿ ಸರ್ಕಾರಿ ಸ್ಪಾಮೃದ 
ರೇಷ್ಮೆ ಬಟ್ಟೆ ತಯಾರಿಕಾ ಕೈಗಾರಿಕೆಯೊಂದಿದೆ. ಸಾವಿರಾರು ಜನರಿಗೆ ಆಶ್ರಯವಾಗಿದ್ದ ಈ 
ಕೈಗಾರಿಕೆಯನ್ನು ಇತ್ತೀಚಿನ ದಿನಗಳಲ್ಲಿ ಸರಿಯಾದ ನಿರ್ವಹಣೆಯಿಲ್ಲದೆ, ನಷ್ಟದ ನೆಪವೊಡ್ಡಿ ಬಾಗಿಲು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 17 


ಮುಚ್ಚಿರುತ್ತಾರೆ. ಇಂತಹ ಕೈಗಾರಿಕೆಗೆ ಪುನಶ್ಛೇತನ ನೀಡಿ, ಜನರಿಗೆ ಉದ್ಯೋಗ ಕಲ್ಲಿಸಬೇಕಾದ 
ಅವಶ್ಯಕತೆಯಿದೆ. 


ಜನಸಂಖ್ಯೆ : 2001ರ ಜನಗಣತಿಯ ಪ್ರಕಾರ ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ಒಟ್ಟು 2,52,574 ಮಂದಿ 
ಜನಸಂಖ್ಯೆಯನ್ನು ಹೊಂದಿದ್ದು, 1,88,997 ಜನರು ಗ್ರಾಮೀಣ ಪ್ರದೇಶದಲ್ಲಿಯೂ, 63,577 ಜನರು 
ಪಟ್ಟಣ ಪ್ರದೇಶದಲ್ಲಿಯೂ ವಾಸವಾಗಿದ್ದಾರೆ. 10 ವರ್ಷಕ್ಕೊಮ್ಮೆ ಶೇಕಡ 56ರ ಮಟ್ಟದಲ್ಲಿ 
ಏರಿಕೆಯಾಗುವ ಇಲ್ಲಿನ ಜನಸಂಖ್ಯೆ ಪ್ರತಿ ಚದರ ಕಿಲೋ ಮೀಟರಿಗೆ 465 ಮಂದಿಯನ್ನು 
ಹೊಂದಿರುತ್ತದೆ. ಲಿಂಗಾನುಪಾತ ಪ್ರತಿ ಸಾವಿರ ಪುರುಷರಿಗೆ 988 ಮಹಿಳಯರಿದ್ದಾರೆ. ತಾಲ್ಲೂಕಿನ 
ಒಟ್ಟಾರೆ ಸಾಕ್ಷರತೆಯ ಪ್ರಮಾಣ ಶೇಕಡ 62.0 ರಷ್ಟಿದೆ. ಇದರಲ್ಲಿ ಶೇಕಡ 71.4 ಪುರುಷರು ಹಾಗೂ 
ಶೇಕಡ 52.5 ಮಹಿಳೆಯರಾಗಿದ್ದಾರೆ. ಸಾಕ್ಷರತೆಯಲ್ಲಿ ನಗರ ಪ್ರದೇಶದವರಿಗಿಂತ ಗ್ರಾಮೀಣ ಭಾಗದ 
ಜನರು ಹಿಂದುಳಿದಿರುವುದನ್ನು ಕಾಣಬಹುದು. ಗ್ರಾಮೀಣ ಭಾಗದ ಜನರ ಸಾಕ್ಷರತಾ ಪ್ರಮಾಣ 
ಶೇಕಡ 56.9ರಷ್ಟಿದ್ದರೆ. ನಗರ ಪ್ರದೇಶದಲ್ಲಿ ಶೇಕಡ 77.2ರಷ್ಟು ಜನರು ಸಾಕ್ಷರರಾಗಿರುವುದನ್ನು 
ಕಾಣಬಹುದು. ತಾಲ್ಲೂಕಿನ ಒಟ್ಟಾರೆ ಜನಸಂಖ್ಯೆಯಲ್ಲಿ ಶೇಕಡ 38.9ರಷ್ಟು ಜನರು ವ್ಯವಸಾಯವನ್ನು 
ನಂಬಿ ಜೀವನ ಸಾಗಿಸುತ್ತಿರುವುದನ್ನು ಕಾಣಬಹುದು. 2001ರ ಜನಗಣತಿಯಂತೆ ತಾಲ್ಲೂಕಿನ ಒಟ್ಟು 
ಜನಸಂಖ್ಯೆಯಲ್ಲಿ ಶೇಕಡ 88ರಷ್ಟು ಹಿಂದು ಧರ್ಮೀಯರಿದ್ದರೆ, ಶೇಕಡ 11ರಷ್ಟು ಮುಸ್ಲಿಮರು, ಶೇಕಡ 
ಒಂದರಷ್ಟು ಉಳಿದ ಧರ್ಮೀಯರು ವಾಸವಾಗಿರುವುದನ್ನು ಕಾಣಬಹುದು.” 


ಪ್ರಾಗೈತಿಹಾಸಿಕ ನೆಲೆಗಳು : 


ಯಾವುದೇ ಒಂದು ಪ್ರದೇಶದ ಇತಿಹಾಸದ ರಚನೆಯಲ್ಲಿ ಆಧಾರಗಳು ಪ್ರಮುಖ 
ಪಾತ್ರವಹಿಸುತ್ತವೆ. ಇತಿಹಾಸದ ದೃಷ್ಟಿಯಿಂದ ಕಾಲವನ್ನು ಐತಿಹಾಸಿಕ ಕಾಲ ಹಾಗೂ ಪ್ರಾಗೈತಿಹಾಸಿಕ 
ಕಾಲ ಎಂದು ಎರಡು ಭಾಗವಾಗಿ ವಿಂಗಡಿಸಬಹುದು. ಲಿಖಿತವಾದ ಆಧಾರಗಳು ಲಭ್ಯವಿರುವ 
ಕಾಲವನ್ನು ಐತಿಹಾಸಿಕ ಕಾಲವೆಂದೂ, ಲಿಖಿತ ಆಧಾರಗಳಿಲ್ಲದ ಕಾಲವನ್ನು ಪಾಗೈತಿಹಾಸಿಕ ಕಾಲ 
ಎಂದೂ ಕರೆಯಲಾಗುತ್ತದೆ. ಚನ್ನಪಟ್ಟಣ ತಾಲ್ಲೂಕು ಬೆಟ್ಟಗುಡ್ಡಗಳಿಂದ ಆವೃತವಾಗಿರುವ 
ಪ್ರದೇಶವಾಗಿದೆ. ಆದ್ದರಿಂದ ಈ ಪ್ರದೇಶವು ಇತಿಹಾಸ ಪೂರ್ವಕಾಲದಿಂದಲೂ ಮಾನವ ನೆಲೆಸಿರುವ 
ಭೂನೆಲೆಯಾಗಿತ್ತು ಎಂಬುದು ಸ್ಪಷ್ಟ 


ಮಾನವ ಆದಿಮ ಹಂತದಿಂದ ನಾಗರಿಕ ಹಂತಕ್ಕೆ ತಲುಪುವವರೆಗಿನ ಕಾಲವನ್ನು ಇಲ್ಲವೇ, 
ಮಾನವ ಅಕ್ಷರ ಜ್ಞಾನವನ್ನು ಕಂಡುಕೊಳ್ಳದೆ ಇದ್ದ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲವೆಂದು ಅಥವಾ 
ಇತಿಹಾಸ ಪೂರ್ವಕಾಲ (ಪ್ರೀ-ಹಿಸ್ಪಾರಿಕ್‌ ಪೀರಿಯಡ್‌) ಎಂದು ಕರೆಯುತ್ತಾರೆ. ತಮ್ಮ ದಿನನಿತ್ಯದ 
ವ್ಯವಹಾರಕ್ಕಾಗಿ ಅಕ್ಷರ ಜ್ಞಾನವನ್ನು ಮಾನವ ಕಂಡುಕೊಂಡ ನಂತರದ ಕಾಲವನ್ನು ಚಾರಿತ್ರಿಕ ಕಾಲ 
ಎನ್ನುತ್ತೇವೆ. 


ಚನ್ನಪಟ್ಟಣ ತಾಲ್ಲೂಕು ಪ್ರದೇಶ ಬಹುಪ್ರಾಚೀನ ಕಾಲದಿಂದಲೇ ಜನವಸತಿಯ 
ನೆಲೆಯಾಗಿದ್ದಿತು. ಈ ಪ್ರದೇಶದಲ್ಲಿನ ದಟ್ಟವಾದ ಅರಣ್ಯ, ಬೆಟ್ಟಗುಡ್ಡ ದೊಡ್ಡದೊಡ್ಡ ಗವಿಗಳು, 
ಕಲ್ಲಾಸರೆಗಳು, ನಿರ್ಮಲಾ ನದಿ (ಈಗಿನ ಕಣ್ಣ ನದಿ) ಹರಿಯುವಿಕೆ, ಅಪೂರ್ವ ಶಿಲಾಸಂಪತ್ತು, 
ಕುಡಿಯುವ ನೀರು, ಆಹಾರ ಸೌಲಭ್ಯ ಶಿಲಾಯುಗದ ಸಂಸ್ಕೃಶಿಯ ಉಗಮಕ್ಕೆ ನಾಂದಿಯಾಗಿವೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 18 


ಚನ್ನಪಟ್ಟಣ ತಾಲ್ಲೂಕಿನ ಹಲವಾರು ಕಡೆಗಳಲ್ಲಿ ಶಿಲಾಯುಗ ಸಂಸ್ಕೃತಿಯು ಅಸ್ತಿತ್ವದಲ್ಲಿದ್ದುದಕ್ಕೆ 
ಆಧಾರಗಳು ದೊರೆಯುತ್ತವೆ. 


ಪ್ರಾಗೈತಿಹಾಸಿಕ ಕಾಲಘಟ್ಟವನ್ನು ಶಿಲಾಯುಗ ಹಾಗೂ ಲೋಹಯುಗ ಎಂಬ ಎರಡು 
ಪ್ರಮುಖ ವಿಭಾಗಗಳನ್ನಾಗಿ ಮಾಡಲಾಗಿದೆ. ಮತ್ತೆ ಈ ಎರಡು ಯುಗಗಳನ್ನು ಆದಿಶಿಲಾಯುಗ, 
ಸೂಕ್ಷ್ಮಶಿಲಾಯುಗ, ನವಶಿಲಾಯುಗ ಎಂದು ವಿಭಾಗಿಸಲಾಗಿದೆ. ನವಶಿಲಾಯುಗದಲ್ಲಿ 
ಶಿಲಾತಾಮ್ರಯುಗ, ಬೃಹತ್‌ಶಿಲಾಯುಗ ಅಥವಾ ಕಬ್ಬಣಿಯುಗ ಎಂಬ ಎರಡು ಕಾಲಘಟ್ಟಗಳಿವೆ. ಈ 
ಯುಗಗಳ ಕಾಲಘಟ್ಟದಲ್ಲಿ ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ಕಂಡುಬರುವ ಪ್ರಾಗೈತಿಹಾಸಿಕ ನೆಲೆಗಳನ್ನು ಈ 
ಕೆಳಗಿನಂತೆ ಗುರ್ತಿಸಬಹುದು. 


1. ಆದಿಶಿಲಾಯುಗ (ಪೇಲಿಯೋ ಲಿಥಿಕ್‌ ಏಜ್‌) : ಆದಿಶಿಲಾಯುಗವು ಕ್ರಿಪೂ. ಐದು ಲಕ್ಷ 
ವರ್ಷಗಳಿಂದ ಕ್ರಿಪೂ. ಹತ್ತು ಸಾವಿರ ವರ್ಷಗಳವರೆಗೆ ಅಸ್ತಿತ್ತದಲ್ಲಿತ್ತು ಈ ಕಾಲದಲ್ಲಿ ಮಾನವ 
ಶಿಲೆಯಿಂದ ಮಾತ್ರ ಬಹುತೇಕ ಉಪಕರಣಗಳನ್ನು ತಯಾರಿಸಿಕೊಂಡು ಅವುಗಳನ್ನು ತನ್ನ ಬಳಕೆಗೆ 
ಬಳಸಿಕೊಂಡಿದ್ದರಿಂದ ಮತ್ತು ಅವನ ರೀತಿ ನೀತಿಗಳೂ ಸಾಕಷ್ಟು ಸುಧಾರಿಸದೇ ಇನ್ನೂ ಆದಿಮ 
ಹಂತದಲ್ಲಿ ಇದ್ದಿದ್ದರಿಂದ ಈ ಕಾಲಘಟ್ಟವನ್ನು ಆದಿಶಿಲಾಯುಗ ಸಂಸ್ಕೃತಿ ಎಂದು ಕರೆಯಲಾಗುತ್ತದೆ. 


ಚನ್ನಪಟ್ಟಣ ತಾಲ್ಲೂಕು ಪ್ರದೇಶದಲ್ಲಿ ಇದುವರೆಗೂ ಆದಿಶಿಲಾಯುಗ ಕಾಲಘಟ್ಟದ 
ಅವಶೇಷಗಳು ದೊರೆತಿಲ್ಲ. ಆದರೆ ಕರ್ನಾಟಕದ ಬಹ್ಮಗಿರಿ, ನಿಟ್ಟೂರು (ಸಿರಗುಪ್ಪ ತಾ) ಹುಣಸಗಿ 
(ಸುರಪುರ ತಾ.) ಹಾಗೂ ಕೃಷ್ಣಾ, ತುಂಗಭದ್ರಾ ಪ್ರದೇಶಗಳಲ್ಲಿ ಆದಿಶಿಲಾಯುಗ ಕಾಲದ ಅವಶೇಷಗಳು 
ದೊರೆತಿರುವುದನ್ನು ಕಾಣಬಹುದು. ಈ ಆಧಾರದಿಂದ ಚನ್ನಪಟ್ಟಣ ಪ್ರದೇಶದಲ್ಲಿ ಆದಿಶಿಲಾಯುಗದ 
ಅವಶೇಷಗಳು ಭೂಉತ್ಸನನ ಸಂಶೋಧನೆಗಳಿಂದ ದೊರೆತರೂ ದೊರೆಯಬಹುದು. 


2 ಸೂಕ್ಷ್ಮ ಶಿಲಾಯುಗ (ಮೈಕ್ರೋಲಿಥಿಕ್‌ ಏಜ್‌) : ಕ್ರಿಪೂ. ಹತ್ತು ಸಾವಿರದಿಂದ ಕ್ರಿಪೂ. ಮೂರು 
ಸಾವಿರ ಕಾಲಘಟ್ಟದವರೆಗೆ ಸೂಕ್ಷ್ಮ ಶಿಲಾಯುಗ ಅಸ್ತಿತ್ವದಲ್ಲಿತ್ತು ಆದಿ ಶಿಲಾಯುಗ ಹಾಗೂ ನವ 
ಶಿಲಾಯುಗದ ನಡುವಿನ ಸಾಂಸ್ಕೃತಿಕ ಹಂತವನ್ನು "'ಮಧ್ಯ' ಇಲ್ಲವೇ "ಸೂಕ್ಷ್ಮ? ಶಿಲಾಯುಗವೆಂದು 
ಕರೆಯಲಾಗಿದೆ. ಈ ಕಾಲದಲ್ಲಿ ಮಾನವ ಶಿಲೆಯಿಂದ ಬಹಳ ಸೂಕ್ಕ್ಮ್ಮ ಉಪಕರಣಗಳನ್ನು 
ತಯಾರಿಸಿಕೊಂಡು ಅವುಗಳನ್ನು ತನ್ನ ಬಳಕೆಗೆ ಬಳಸಿಕೊಂಡಿದ್ದರಿಂದ ಈ ಕಾಲ ಘಟ್ಟವನ್ನು ಸೂಕ್ಷ್ಮ 
ಶಿಲಾಯುಗದ ಸಂಸ್ಕೃತಿ ಎಂದು ಕರೆಯುತ್ತಾರೆ. ಮಾನವ ಜೀವನದ ಸಾಂಸ್ಕೃತಿಕ ಮುನ್ನಡೆಯಲ್ಲಿ ಈ 
ಹಂತದ ಪಾತ್ರ ಗಮನಾರ್ಹವಾದುದು. ಈ ಅವಧಿಯಲ್ಲಿ ಬೇಟೆಯಾಡುವುದು, ಮೀನು 
ಹಿಡಿಯುವುದು, ಆಹಾರ ಸಂಗಹಣೆ ಮೊದಲಾದವು ಆದಿಮಾನವನ ಜೀವನದ ನಿರ್ವಹಣೆಯ 
ಕಸುಬುಗಳಾಗಿದ್ದವು. 


ಚನ್ನಪಟ್ಟಣ ತಾಲ್ಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ಸೂಕ್ಷ್ಮ ಶಿಲಾಯುಗಕ್ಕೆ ಸೇರಿದ ಬೆಣಚುಕಲ್ಲಿನ 
ಆಯುಧಗಳು ದೊರೆತಿದ್ದು ಈ ಆಯುಧಗಳು ಕ್ರಿಪೂ. ಹತ್ತು ಸಾವಿರ ವರ್ಷಗಳಷ್ಟು 
ಪ್ರಾಚೀನವಾದವೆಂದು ವಿದ್ದಾಂಸರು ಗುರುತಿಸಿದ್ದಾರೆ. ಆದ್ದರಿಂದ ಚನ್ನಪಟ್ಟಣ ತಾಲ್ಲೂಕಿನ 
ಪ್ರಾಗಿತಿಹಾಸವು ಸುಮಾರು ಹನ್ನೆರಡು ಸಾವಿರ ವರ್ಷಗಳಷ್ಟು ಪ್ರಾಚೀನವಾದದ್ದೆಂದು ಹೇಳಬಹುದು. 
ಸಿದ್ದಾಪುರದಲ್ಲಿ ದೊರೆತ ಬೆಣಚುಕಲ್ಲುಗಳ ಸಹಾಯದಿಂದ ಈ ಪ್ರದೇಶದಲ್ಲಿ ಆದಿಮಾನವ 
ಬೇಟೆಯಾಡುತ್ತಾ ಜೀವನ ಸಾಗಿಸುತ್ತಿದ್ದ ಎಂಬುದು ಸ್ಪಷ್ಟವಾಗುತ್ತದೆ. ಇದೇ ಅವಧಿಯಲ್ಲಿ ಬೇಸಾಯ 
ಮಾಡಲು ಪ್ರಾರಂಭಿಸಿದನು. ಈ ಪ್ರದೇಶದ ಪಾಗಿತಿಹಾಸವನ್ನು ಫಾದರ್‌ ಹೆರಾಸ್‌ ಅವರು ಹರಪ್ಪಾ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 19 


ಮೊಹೆಂಜೊದಾರೊ ಸಂಸ್ಕೃತಿಯ ಕಾಲಕ್ಕೆ ಕೊಂಡೊಯ್ಯುತ್ತಾರೆ." ಈ ಉಲ್ಲೇಖದಿಂದ ಚನ್ನಪಟ್ಟಣ 
ಪ್ರದೇಶದ ಪ್ರಾಗಿತಿಹಾಸ ಕಾಲದ ಸಿದ್ದಾಪುರ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಎನ್ನಬಹುದು. 


3. ನವ ಶಿಲಾಯುಗ (ನಿಯೋಲಿಧಿಕ್‌ ಏಜ್‌) : ನವ ಶಿಲಾಯುಗವು ಕ್ರಿಪೂ. ಎರಡು ಸಾವಿರದ 
ಐದುನೂರು ವರ್ಷಗಳ ಹಿಂದೆ ಅಸಿತ್ತದಲ್ಲಿತ್ತು ನವ ಶಿಲಾಯುಗವನ್ನು "ಶಿಲಾ ತಾಮಯುಗ' 
(ಚಾಕೋಲಿಧಿಕ್‌ ಏಜ್‌) ಹಾಗೂ ಬೃಹತ್‌ ಶಿಲಾಯುಗ (ಮೆಗಾಲಿಧಿಕ್‌ ಏಜ್‌) ಅಥವಾ ಕಬ್ಬೀಂ 
ಯುಗ (ಐರನ್‌ ಏಜ್‌) ಎಂದು ಎರಡು ವಿಭಾಗವಾಗಿ ವಿಂಗಡಿಸಲಾಗಿದೆ. ಶಿಲಾ ತಾಮಯುಗವು 
ಕ್ರಿಪೂ. ಎರಡು ಸಾವಿರದ ಇಐದುನೂರರಿಂದ ಕ್ರಿಪೂ. ಒಂದು ಸಾವಿರದ ಇನ್ನೂರವರೆಗೆ 
ಅಸ್ತಿತ್ವದಲ್ಲಿತ್ತು. ಬೃಹತ್‌ ಶಿಲಾಯುಗವು ಕ್ರಿಪೂ. ಒಂದು ಸಾವಿರದ ಇನ್ನೂರರಿಂದ ಕ್ರಿಪೂ. 
ಮೂರನೆಯ ಶತಮಾನದವರೆಗೆ ಅಸ್ತಿತ್ತದಲ್ಲಿತ್ತು ಎಂದು ತಿಳಿಯುತ್ತದೆ. 


ನವ ಶಿಲಾಯುಗ ಕಾಲಘಟ್ಟದಲ್ಲಿ ಮನುಷ್ಯ ಜೀವನದ ರೀತಿ ನೀತಿಗಳು ಸಾಕಷ್ಟು 
ಬದಲಾವಣೆಗೊಂಡವು. ಅಲ್ಲದೆ ಈ ಕಾಲಘಟ್ಟದಲ್ಲಿ ಶಿಲಾಯುಧಗಳನ್ನು ಉಜ್ಜಿ ನಯಗೊಳಿಸಿ 
ತಯಾರಿಸುತ್ತಿದ್ದರಿಂದಾಗಿ ಈ ಯುಗವನ್ನು ನವ ಶಿಲಾಯುಗ ಸಂಸ್ಕೃತಿ ಎಂದು ಕರೆಯಲಾಗುತ್ತದೆ. ಈ 
ಯುಗದಲ್ಲಿ ಮನುಷ್ಯ ಕೃಷಿಯನ್ನು ಮೈಗೂಡಿಸಿಕೊಂಡು ಒಂದೆಡೆ ನೆಲೆನಿಂತನು. ಆಹಾರಕ್ಕಾಗಿ 
ಅಲೆಯುವುದರ ಬದಲು ಆಹಾರವನ್ನು ಉತ್ಪಾದಿಸಲು ಭೂಮಿಯನ್ನು ಉಳುವುದು, ಧಾನ್ಯಗಳನ್ನು 
ಬೆಳೆಯುವುದರ ಜೊತೆಗೆ ಪಶುಸಂಗೋಪನೆಯನ್ನು ರೂಢಿಸಿಕೊಂಡನು. ಈ ಯುಗವು ನಿಜವಾಗಿಯೂ 
ಮನುಷ್ಯ ಪ್ರಜ್ಞೆಯ ಬೆಳವಣಿಗೆಯ ಸಂಕೇತವಾಗಿದೆ. ಬೆಣಚುಕಲ್ಲುಗಳ ಬದಲಾಗಿ ಗಟ್ಟಿಯಾದ ಕಪು 
ಶಿಲೆಯ ಆಯುಧಗಳನ್ನು ಮಾಡುವ ತಂತ್ರಜ್ಞಾನ ರೂಢಿಗೆ ಬಂದಿತು. ಇದೇ ಅವಧಿಯಲ್ಲಿ ತಾಮ್ರ 
ಲೋಹದ ಬಳಕೆ ಆರಂಭವಾಯಿತು. ನಂತರದಲ್ಲಿ ಕಬ್ಬೀಕಿ ಲೋಹದ ಬಳಕೆ ಹೆಚ್ಚಾಯಿತು. 


ಚನ್ನಪಟ್ಟಣ ತಾಲ್ಲೂಕಿನ ನವಶಿಲಾಯುಗದ ಮೊದಲ ಭಾಗವಾದ ಶಿಲಾತಾಮ್ರಯುಗ 
ಕಾಲಘಟ್ಟದ ಸಂಸ್ಕೃತಿಗೆ ಸಂಬಂಧಿಸಿದಂತೆ ಇತ್ತೀಚಿನ ಬಹುಮುಖ್ಯವಾದ ಶೋಧನೆಯೆಂದರೆ 
ಜಿ.ಕೆ.ದೇವರಾಜಸ್ಪಾಮಿಯವರ "ಮಂಕುಂದದ ಬೆಟ್ಟದಲ್ಲಿನ ಆದಿಮಾನವ ಕಾಲದ ಕಲ್ಲಾಸರೆಗಳು 
ಹಾಗೂ ಬಣ್ಣದ ಚಿತ್ರಗಳ ಶೋಧ”. ತಾಲ್ಲೂಕು ಕೇಂದ್ರದಿಂದ ಸುಮಾರು ಹತ್ತು ಕಿಮೀ. 
ದೂರದಲ್ಲಿರುವ ಮಂಕುಂದ ಗ್ರಾಮದ ತಿಮ್ಮಪ್ಪನ ಬೆಟ್ಟದ ಪಶ್ಚಿಮಾಭಿಮುಖವಾಗಿರುವ ಬೃಹದಾಕಾರದ 
ಬಂಡೆಗಳ ಸಮೂಹ ಸಾಲಿನಲ್ಲಿ ಆದಿಮಾನವ ಕಲ್ಲಾಸರೆಯ ನೆಲೆಯಿರುವುದನ್ನು ಪತ್ತೆಹಚ್ಚಿದ್ದಾರೆ. ಈ 
ಬೆಟ್ಟದ ತಪ್ಪಲಿನಲ್ಲಿ ಕಣ್ಣ ನದಿ ಪಾತ್ರದ ಕಣಿವೆಯನ್ನು ಹೊಂದಿದ್ದ ಕಾರಣ ಮಾನವನ ವಾಸಸ್ಥಳಕ್ಕೆ 
ಯೋಗ್ಯವಾದ ಸ್ಥಳವಾಗಿತ್ತು ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ. ಈ ಕಲ್ಲಾಸರೆಗಳಲ್ಲಿ 
ಕೆಂಮಃಬ್ದ ಬಣ್ಣದಿಂದ ಬರೆದಿರುವ ಚಿತ್ರಗಳನ್ನು ಕಾಣಬಹುದು. ಬಹುಶಃ ಈ ಹಿನ್ನೆಲೆಯಲ್ಲಿ 
ತಾಲ್ಲೂಕಿನ ಆದಿಮಾನವನ ನೆಲೆಗಳ ಶೋಧವಾಗಿರುವುದು ಮಂಕುಂದದ ಬೆಟ್ಟದ ಕಲ್ಲಾಸರೆಗಳೇ 
ಮೊದಲನೆಯದು ಎಂದೇ ಹೇಳಬಹುದು. ಈ ಕಲ್ಲಾಸರೆಯ ಬಂಡೆಗಳ ಮೇಲೆ ಬರೆದಿರುವ ಬಣ್ಣದ 
ಚಿತ್ರಗಳ ಕಾಲವನ್ನು ಶಿಲಾತಾಮ್ರಯುಗದ ಕಾಲವಾದ ಕ್ರಿಪೂ. 2000ದಿಂದ ಕ್ರಿಪೂ. 200ರವರೆಗೆ 
ಎಂದು ವಿದ್ವಾಂಸರು ಅಂದಾಜಿಸಿದ್ದಾರೆ. 


ಈ ಮಂಕುಂದದ ತಿಮ್ಮಪ್ಪನ ಬೆಟ್ಟದ ಬೃಹದಾಕಾರದ ಚಾಚು ಬಂಡೆಗಳ ಕೆಳಭಾಗದಲ್ಲಿ 
ದೊಡ್ಡದಾದ ಕಲ್ಲಾಸರೆಗಳು ಕಂಡುಬರುತ್ತವೆ. ಇಲ್ಲಿ ಆರು ಕಲ್ಲಾಸರೆಗಳು ಸಾಲಾಗಿ ರಚನೆಗೊಂಡಿವೆ. 
ಅದರಲ್ಲಿ ಮೂರು ಕಲ್ಲಾಸರೆಗಳು ಸರಾಸರಿ 25 ರಿಂದ 30 ಅಡಿಗಳಷ್ಟು ಉದ್ದ, 8 ರಿಂದ 10 
ಅಡಿಗಳಷ್ಟು ಅಗಲ ಹಾಗೂ 4 ರಿಂದ 5 ಅಡಿಗಳಷ್ಟು ಎತ್ತರವಾಗಿವೆ. ಮೇಲಿನ ಚಾಚುಬಂಡೆಗಳು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 20 


ಕಡಿದಾದ ಪ್ರದೇಶವನ್ನು ವ್ಯಾಪಿಸಿ ಅಗಲವಾಗಿ ಹರಡಿಕೊಂಡಿವೆ. ಇದರಿಂದಾಗಿ ಕಲ್ಲಾಸರೆಯಲ್ಲಿರುವ 
ಜೀವಿಗೆ ಮಳೆ, ಬಿಸಿಲಿನಿಂದ ರಕ್ಷಣೆಗೆ ಯೋಗ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಇದು ಆದಿಮಾನವನ 
ವಾಸಸ್ಥಳಕ್ಕೆ (ಕಲ್ಲಾಸರೆ) ಯೋಗ್ಯವಾಗಿರುವುದರಲ್ಲಿ ಸಂಶಯವಿಲ್ಲ. ಉಳಿದ ಮೂರು ಕಲ್ಲಾಸರೆಗಳು 
ಇವುಗಳಿಗಿಂತ ಚಿಕ್ಕದಾಗಿದ್ದರೂ, ಆದಿಮಾನವನು ವಾಸಿಸಲು ಉತ್ತಮ ಸ್ಥಳವಾಗಿದೆ. ಈ ಕಲ್ಲಾಸರೆ 
ಬಂಡೆಗಳ ಮೇಲೆ ಕೆಂಮಣ್ಣಿನ ಬಣ್ಣದಲ್ಲಿರುವ ಆದಿಮಾನವರ ರಚನೆಯ ಚಿತ್ರಗಳನ್ನು 
ನೋಡಬಹುದಾಗಿದೆ. ಹೀಗೆ ಮಂಕುಂದವು ಶಿಲಾತಾಮಯುಗ ಕಾಲದಲ್ಲಿ ಆದಿಮಾನವನ 
ನೆಲೆಯಾಗಿತ್ತು ಎಂದು ತಿಳಿಯುತ್ತದೆ. 


ನವಶಿಲಾಯುಗದ ಎರಡನೇ ಭಾಗವಾದ ಬೃಹತ್‌ ಶಿಲಾಯುಗ ಸಂಸ್ಕೃತಿಯ ಜನರು 
ಕುತೂಹಲಕರವಾದ ವಿವಿಧ ಮಾದರಿಯ ಬೃಹತ್‌ ಕಲ್ಲೋರಿ (ಶಿಲಾಗೋರಿ)ಗಳನ್ನು 
ನಿರ್ಮಿಸುತ್ತಿದ್ದರಿಂದ ಈ ಸಂಸ್ಕೃತಿಯನ್ನು ಬೃಹತ್‌ ಶಿಲಾಯುಗ ಸಂಸ್ಕೃತಿ (ಮೆಗಾಲಿಧಿಕ್‌ ಕಲರ್‌) 
ಎಂದು ಕರೆಯಲಾಗುತ್ತದೆ. ಈ ಯುಗದ ಜನರು ಬೃಹದಾಕಾರದ ಕಲ್ಲು ಚಪ್ಪಡಿಗಳನ್ನು ಬಳಸಿ 
ಸಮಾಧಿಗಳನ್ನು ನಿರ್ಮಿಸುತ್ತಿದ್ದುದರಿಂದ ಈ ಯುಗವನ್ನು ಬೃಹತ್‌ ಶಿಲಾಯುಗ ಎಂದು 
ಕರೆಯುತ್ತಾರೆ. ಈ ಕಾಲದ ಕಲ್ಲುಗೋರಿಗಳು ಈ ಜನರ ಪಾರಂಪರಿಕ ನಂಬಿಕೆಗಳ ತಳಹದಿಯ 
ಮೇಲೆ ರೂಪಿತವಾಗಿದ್ದು, ಅತ್ಯಂತ ಮಹತ್ವ ಪಡೆದಿವೆ. ಈ ಸಂಸ್ಕೃತಿಯ ಜನರು ಜೀವಿಸುತ್ತಿದ್ದ 
ಪ್ರದೇಶಗಳನ್ನು ವಾಸ್ತವ್ಯದ ನೆಲೆಗಳೆಂ ದೂ ಹಾಗೂ ಶವಸಂಸ್ಕಾರದ ಕೇಂದಗಳನ್ನು ಗೋರಿ 
ನೆಲೆಗಳೆಂದು ಪ್ರತ್ವೇಕವಾಗಿ ಅಧ್ಯಯನ ನಡೆಸಲಾಗಿದೆ. 


ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ನವಶಿಲಾಯುಗದ ಅವಶೇಷಗಳು ಬಹುತೇಕ ಕಡೆಗಳಲ್ಲಿ 
ದೊರೆತಿವೆ. ತಾಲ್ಲೂಕಿನ ಸಿಂಗರಾಜಪುರ, ಭೂಹಳ್ಳಿ, ಭೈರಶೆಟ್ಟರಹಳ್ಳಿ, ಬಾಣಗಳ್ಳಿ, ಉಜ್ಜನಹಳ್ಳಿ, 
ವಿಠಲೇನಹಳ್ಳಿ, ಹುಣಸನಹಳ್ಳಿ ಮುಂತಾದ ಸ್ಥಳಗಳಲ್ಲಿ ನೆಲಮಾಳಿಗೆ ಶವದಗೋರಿ ಅಥವಾ ಬೃಹತ್‌ 
ಶಿಲಾಯುಗದ ಗೋರಿಗಳನ್ನು ಕಾಣಬಹುದು." ಅದೇ ರೀತಿ ತಾಲ್ಲೂಕು ಕೇಂದ್ರ ಚನ್ನಪಟ್ಟಣದಲ್ಲಿ 
ಬೃಹತ್‌ ಶಿಲಾಯುಗ ಸಂಸ್ಕೃತಿಯ ಗೋರಿಗಳ ನೆಲೆಯಿದ್ದು, ಇವು ಶವಕುಣಿಯ ಶಿಲಾವೃತ್ತ 
ಗೋರಿಗಳಾಗಿವೆ.” ತಾಲ್ಲೂಕಿನ ಬನವಳ್ಳಿ ಗ್ರಾಮದಲ್ಲೂ ಬೃಹತ್‌ ಶಿಲಾಯುಗ ಸಂಸ್ಕೃತಿಯ 
ಸಮಾಧಿಗಳು ಇರುವುದನ್ನು ವಿದ್ವಾಂಸರು ಗುರುತಿಸಿದ್ದಾರೆ.” 


ಹಾಗೆಯೇ ಚನ್ನಪಟ್ಟಣ ತಾಲ್ಲೂಕಿನ ಜೀವನದಿಯಾಗಿದ್ದ ಕಣ್ಣ ನದಿಗೆ ದಶವಾರ ಗ್ರಾಮದಿಂದ 
ಎರಡು ಕಿ.ಮೀ. ದೂರದಲ್ಲಿ ನಿರ್ಮಿಸಲಾಗಿರುವ ಅಣೆಕಟ್ಟಿಗೆ ಸಮೀಪದಲ್ಲೇ ಪ್ರಾಗಿತಿಹಾಸದ ಬೃಹತ್‌ 
ಶಿಲಾಗೋರಿ ಕ್ಷೇತಕಾರ್ಯದ ಸಂದರ್ಭದಲ್ಲಿ ಪತ್ತೆಯಾಯಿತು. ಈ ಶಿಲಾಗೋರಿ 
ಅರ್ಧಚಂದಕಾರವಾದ ಕಿಂಡಿಯನ್ನು ಹೊಂದಿದ್ದು, ಇದು ಬೃಹತ್‌ ಶಿಲಾಯುಗ ಸಂಸ್ಕೃತಿಯ 
ಕಾಲಘಟ್ಟಕ್ಕೆ ಸೇರಿದ ಕಲ್ಲೋರಿಯಾಗಿದೆ. ಚನ್ನಪಟ್ಟಣದಿಂದ ಉತ್ತರಕ್ಕೆ ಹತ್ತು ಕಿ.ಮೀ. ದೂರದಲ್ಲಿ 
ನಿರ್ಮಿಸಿರುವ ಕಣ್ಣ ಜಲಾಶಯದ ಏರಿಯ ಕೆಳಗೆ ಪ್ರಸ್ತುತದ ಮೀನುಗಾರಿಕೆ ಇಲಾಖೆಗೆ ಸೇರಿದ 
ಜಮೀನಿನಲ್ಲಿ ಈ ಶಿಲಾಗೋರಿಯನ್ನು ಕಾಣಬಹುದು. ಸುಮಾರು ಏಳುವರೆ ಅಡಿಗಳಷ್ಟು ಉದ್ದ, 
ನಾಲ್ಕು ಅಡಿ ಅಗಲವುಳ್ಳ ಹಾಗೂ ಸುಮಾರು ಎರಡುವರೆ ಅಡಿ ಎತ್ತರದ ಈ ಶಿಲಾಗೋರಿಯು 
ಬೃಹಾತ್ತಾದ ಕಲ್ಲು ಚಪ್ಪೂಡಿಯ ಹೊದಿಕೆಯನ್ನು ಹೊಂದಿದೆ. ಪೂರ್ವದಿಕ್ಕಿಗೆ ಮುಖ ಮಾಡಿರುವ ಈ 
ಶಿಲಾಗೋರಿಯು ಸುಮಾರು ಒಂದುವರೆ ಅಡಿಯ ವ್ಯಾಸವಿರುವ ವೃತ್ತ ಕಿಂಡಿಯನ್ನು ಹೊಂದಿದೆ. ಈ 
ಶಿಲಾಗೋರಿಗೆ ಒಂದು ಅಡಿ ದಪ್ಪವಿರುವ ವಿಸ್ತಾರವಾದ ಮುಚ್ಚಳವನ್ನು ಬಳಸಿರುವುದು ಸೋಜಿಗವೇ 
ಸರಿ. ಈ ಶಿಲಾಗೋರಿಯ ಒಳಭಾಗದಲ್ಲಿ ಚಿಕ್ಕದಾದ ಕೊಠಡಿಯಷ್ಟು ಜಾಗವಿದ್ದು, ಒಬ್ಬ ವ್ಯಕ್ತಿ ಬಗ್ಗಿ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 21 


ನಿಲ್ಲುವಷ್ಟು ಆಳವಾಗಿದೆ. ಕೆಳಭಾಗದಲ್ಲಿ ಅಗಲವಾದ ಕಲ್ಲುಚಪುಡಿಯನ್ನು ಹಾಸಿದ್ದು, ಬಹುಶಃ 
ಅದರೊಳಗೆ ಶವವನ್ನು ಹೂತಿಟ್ಟಿರಬಹುದು. ವಿಶೇಷವೆಂದರೆ ಈ ಬೃಹತ್‌ ಶಿಲಾಯುಗದ 
ಶಿಲಾಗೋರಿಯು ಈಗಲೂ ಸುಸ್ಥಿತಿಯಲ್ಲಿದೆ. 


ಇದೇ ಕಾಲಘಟ್ಟದ ಬೃಹತ್‌ ಶಿಲಾಗೋರಿಯೊಂದು ಇಗ್ಗಲೂರು ಗ್ರಾಮದ 
ಹೊರವಲಯದಲ್ಲಿರುವ ಬೊಮ್ಮಪ್ರ ದೇವಾಲಯದ ಸಮೀಪದಲ್ಲಿ ಕ್ಷೇತಕಾರ್ಯದ ಸಂದರ್ಭದಲ್ಲಿ 
ಪತ್ತೆಯಾಯಿತು. ದೇವಾಲಯದ ಎದುರಿಗೆ ಇರುವ ಈ ಶಿಲಾಗೋರಿ ಬಹುಭಾಗ ಮಣ್ಣಿನಿಂದ ಮುಚ್ಚಿ 
ಹೋಗಿದ್ದು, ಪೂರ್ವದಿಕ್ಕಿನ ಭಾಗ ಹಾಳಾಗಿದೆ. ಇದು ಸುಮಾರು ಇದು ಅಡಿ ಉದ್ದ ಹಾಗೂ 
ಮೂರುವರೆ ಅಡಿ ಅಗಲವಿದೆ. ಸುಮಾರು ಮುಕ್ಕಾಲು ಅಡಿ ದಪ್ಪದ ಹೊದಿಕೆಯನ್ನು ಹೊಂದಿದೆ. 
ಇದರ ಆಧಾರದಿಂದ ಈ ಪ್ರದೇಶದಲ್ಲಿ ಬೃಹತ್‌ ಶಿಲಾಯುಗದ ಕಾಲದಲ್ಲಿ ಮಾನವನ ವಾಸದ 


ನೆಲೆಯಾಗಿತ್ತು ಎಂಬುದು ಸ್ಪಷ್ಟ 


ಈ ಶಿಲಾಗೋರಿಯಿಂದ ಸುಮಾರು ಎರಡು ಕಿ.ಮೀ. ದೂರದಲ್ಲಿ ಇರುವ ಮಾಕಳಿ ಗ್ರಾಮದ 
ಕೃಷ್ಣಗಿರಿ ಬೆಟ್ಟದ ತಪ್ಪಲಿನಲ್ಲಿ ಶಿಲಾಯುಗದ ವಾಸದ ನೆಲೆಗಳನ್ನು ಗುರುತಿಸಬಹುದು. ಈ ಬೆಟ್ಟದ 
ಸಮೀಪದಲ್ಲೇ. ಅಂದರೆ ಸುಮಾರು ಎರಡು ಕಿ.ಮೀ. ದೂರದಲ್ಲಿ ಕಣ್ಣ ನದಿ ಹರಿಯುತ್ತಿದ್ದ ಕಾರಣ 
ಆದಿಮಾನವ ಇಲ್ಲಿ ನೆಲೆಸಲು ಸೂಕ್ತವಾದ ಸ್ಥಳವಾಗಿತ್ತು ಎನ್ನಬಹುದು. ಮಾಕಳಿಯ ಕೃಷ್ಣಗಿರಿ ಬೆಟ್ಟವೂ 
ಸೇರಿದಂತೆ, ಈ ಬೆಟ್ಟದ ತಪ್ಪಲಿನಲ್ಲಿನ ಬಂಡೆಗಳಲ್ಲಿ ಆದಿಮಾನವ ನೆಲೆಸಿದ್ದ ಹಲವಾರು 
ಕಲ್ಲಾಸರೆಗಳನ್ನು ಗುರುತಿಸಬಹುದು ಈ ಪ್ರದೇಶದಲ್ಲಿ ಕಪ್ಪು ಮತ್ತು ಕೆಂಪು ಬಣ್ಣದ ಮಡಿಕೆ- 
ಕುಡಿಕೆಯ ಚೂರುಗಳು, ಕಲ್ಲಿನ ಆಯುಧಗಳು ಇಲ್ಲಿ ದೊರೆಯುತ್ತವೆ. ಇವುಗಳ ಆಧಾರದಿಂದ ಎಲ್ಲಾ 
ರೀತಿಯಿಂದಲೂ ಅನುಕೂಲವಾಗಿದ್ದ ಈ ಬೆಟ್ಟದ ತಪ್ಪಲು ಪಾಗೈಶಿಹಾಸಿಕ ಮಾನವನ ವಾಸಸ್ಸಾನಕ್ಕೆ 
ಸೂಕ್ತವಾದ ಸ್ಥಳವಾಗಿತ್ತೆಂದು ಹೇಳಬಹುದಾಗಿದೆ. 


ಕ್ಷೇತಕಾರ್ಯದ ಸಂದರ್ಭದಲ್ಲಿ ಪತ್ತೆಹಚ್ಚಿದ ತಾಲ್ಲೂಕಿನ ಮತ್ತೊಂದು ಪಾಗೈತಿಹಾಸಿಕ 
ನೆಲೆಯೆಂದರೆ ಮಾಕಳಿ ಗಾಮದ ಅರಣ್ಯ ಪ್ರದೇಶದಲ್ಲಿರುವ ವೃತ್ತಾಕಾರದ ಶಿಲಾಗೋರಿಗಳು. 
ಚನ್ನಪಟ್ಟಣದಿಂದ ಉತ್ತರಕ್ಕೆ ಹದಿನಾರು ಕಿ.ಮೀ. ದೂರದಲ್ಲಿರುವ ಮಾಕಳಿ ಗ್ರಾಮ, ಸುಮಾರು ಹತ್ತು 
ಸಾವಿರಕ್ಕೂ ಹೆಚ್ಚು ಎಕರೆ ಅರಣ್ಯ ಪ್ರದೇಶವನ್ನು ಹೊಂದಿದೆ. ಗ್ರಾಮದಿಂದ ಸುಮಾರು ಒಂದುವರೆ 
ಕಿ.ಮೀ. ದೂರದಲ್ಲಿ ಕರಿಕಲ್ಲುಗುಡ್ಡ ಎನ್ನುವ ಅರಣ್ಯ ಪ್ರದೇಶದಲ್ಲಿ ಪಾಗೈತಿಹಾಸಿಕ ಕಾಲದ ಸುಮಾರು 
ಹತ್ತಕ್ಕೂ ಹೆಚ್ಚು ವೃತ್ತಾಕಾರದ ಶಿಲಾಗೋರಿಗಳು ಕ್ಷೇತಕಾರ್ಯದ ಸಮಯದಲ್ಲಿ ಪತ್ತೆಯಾದವು. ಈ 
ಶಿಲಾಗೋರಿಗಳು ನೆಲದಲ್ಲಿ ಅಗೆದು ರಚಿಸಿರುವಂಥ ಸಮಾಧಿಗಳಾಗಿದ್ದು, ಭೂಮಿಯ ಮೇಲ್ಮೆಯಲ್ಲಿ 
ವೃತ್ತಾಕಾರವಾಗಿ ಇರಿಸಿರುವ ದಪುದಪ್ಪ ಗುಂಡುಕಲ್ಲುಗಳು ಕಂಡುಬರುತ್ತವೆ. ಸಾಮಾನ್ಯವಾಗಿ ಇವುಗಳ 
ವ್ಯಾಸ 10 ರಿಂದ 15 ಅಡಿಗಳಷಿವೆ. ಇವುಗಳ ಲಕ್ಷಣಗಳ ಆಧಾರದಿಂದ ಈ ಶಿಲಾಗೋರಿಗಳು ಬೃಹತ್‌ 
ಶಿಲಾಯುಗಕ್ಕೆ ಸೇರಿದ್ದವುಗಳಾಗಿವೆ ಎನ್ನಬಹುದು. ಪಸ್ತತ ಈ ಬಯಲಿನಲ್ಲಿ ಕಲ್ಲು 
ವೃತ್ತಗಳನ್ನೊಳಗೊಂಡ ಶಿಲಾಗೋರಿಗಳಲ್ಲಿ ಬಹುತೇಕ ಸಮಾಧಿಗಳು ಹಾಳಾಗಿವೆ. 


ಪ್ರಸ್ತುತದಲ್ಲಿ ಜನರು ಈ ಸಮಾಧಿಗಳ ಕಲ್ಲುಗಳನ್ನು ಮನೆ ಬಳಕೆಗೆ ಬಳಸಿಕೊಳ್ಳಲು ಇಲ್ಲಿಂದ 
ಅಗೆದು ತೆಗೆದಿದ್ದಾರೆ. ಇತ್ತೀಚೆಗೆ ಅರಣ್ಯ ಇಲಾಖೆಯವರು ಮರದ ಸಸಿಗಳನ್ನು ನೆಡಲು ಗುಂಡಿಯನ್ನು 
ಈ ವೃತ್ತಾಕಾರದ ಶಿಲಾಗೋರಿಗಳಲ್ಲೇ ತೆಗೆದಿರುವುದರಿಂದ ಮತ್ತಷ್ಟು ಹಾಳಾಗಿವೆ. ಕೇವಲ ಎರಡು 
ಶಿಲಾಗೋರಿಗಳು ಸುಸ್ಥಿತಿಯಲ್ಲಿವೆ. ಈ ಸಮಾಧಿಗಳು ಇರುವ ಬಯಲಿನಲ್ಲಿ ಬೂದಿಯಂತಹ ಮಣ್ಣು, 
ಕಪ್ಲಾದ ಕಲ್ಲು ದೊರೆಯುವುದರಿಂದ ಪ್ರಸ್ತುತದಲ್ಲಿ ಈ ಪ್ರದೇಶಕ್ಕೆ "ಕರಿಕಲ್ಲು ಗುಡ್ಡ' ಎಂಬ ಹೆಸರಿನಿಂದ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 22 


ಕರೆಯುವುದನ್ನು ಕಾಣಬಹುದು. ಇಲ್ಲಿನ ಸಮಾಧಿಗಳ ಹತ್ತಿರದಲ್ಲಿಯೇ ಇರುವ ಬಂಡೆಯ ಸಾಲಿನಲ್ಲಿ 
ಶಿಲಾಗವಿಗಳು ಮತ್ತು ಕಲ್ಲಾಸರೆಗಳಿವೆ. ಇವು ಆ ಯುಗದ ಜನರ ವಾಸಕ್ಕೆ 
ಬಳಕೆಯಾಗಿದ್ದಿರಬಹುದೆಂದು ಊಹಿಸಬಹುದು. 


[et 


ಇವಲ್ಲದೆ ಚನ್ನಪಟ್ಟಣ ತಾಲ್ಲೂಕು ಪ್ರದೇಶ ಬೆಟ್ಟ-ಗುಡ್ಡಗಳ ಸಾಲಿನಿಂದ ಕೂಡಿರುವುದರಿಂದ 
ಹಾಗೂ ಕಣ್ಣ ನದಿಯು ಹರಿಯುವ ಪ್ರದೇಶವಾಗಿದ್ದರಿಂದ, ಇಲ್ಲಿ ಮತ್ತಷ್ಟು ಕ್ಷೇತ್ರ ಪರಿವೀಕ್ಷಣೆ 
ನಡೆಸಿದರೆ, ಪಾಗೈತಿಹಾಸಿಕ ನೆಲೆಗಳು ಮತ್ತಷ್ಟು ದೊರೆಯಬಹುದು. ತಾಲ್ಲೂಕಿನ ಮೆಣಸಿಗನಹಳ್ಳಿ, 
ಗರಕಹಳ್ಳಿ, ಕೃಷ್ಣಾಪುರ, ಕದರಮಂಗಲ, ಶ್ಯಾನುಭೋಗನಹಳ್ಳಿ, ಕೂರಣಗೆರೆ, ಬೇವೂರು, ಆಣಿಗೆರೆ, 
ಅಬ್ದೂರು, ನಾಗವಾರ ಮೊದಲಾದ ಕಡೆಗಳಲ್ಲಿ ಬೆಟ್ಟದ ಸಾಲುಗಳಲ್ಲಿನ ಗುಹೆಗಳಿದ್ದು, ಇವನ್ನು ಇಲ್ಲಿನ 
ಜನ ಪಾಂಡವರ ಗುಹೆ ಎಂತಲೂ ಕರೆಯುತ್ತಾರೆ. ಈ ಗುಹೆಗಳು ಪ್ರಾಗೈತಿಹಾಸಿಕ ಜನರ 
ಕಲ್ಲಾಸರೆಗಳಾಗಿರುವ ಸಾಧ್ಯತೆಯಿದೆ. ಈ ಭಾಗದಲ್ಲಿ ಸಂಶೋಧನೆ ನಡೆಸಿದರೆ, ಅಲ್ಲಿಯೂ ಅನೇಕ 
ಪ್ರಾಗೈತಿಹಾಸಿಕ ಕಾಲಘಟ್ಟದ ಅವಶೇಷಗಳು ದೊರೆಯುವ ಸಾಧ್ಯತೆಗಳಿವೆ. 


ಹೀಗೆ ಚನ್ನಪಟ್ಟಣ ತಾಲ್ಲೂಕಿನ ಪಾಗಿತಿಹಾಸವು ಸೂಕ್ಷ್ಮಶಿಲಾಯುಗದಿಂದ ಅಂದರೆ 
ಕ್ರಿ ಪೂ.ಹತ್ತು ಸಾವಿರ ವರ್ಷಗಳಿಂದ ಪ್ರಾರಂಭಿಸಿ, ನವಶಿಲಾಯುಗ, ಬೃಹತ್‌ ಶಿಲಾಯುಗಳವರೆಗೆ 
ಹರಡಿಕೊಂಡಿದೆ. ಅಂದಿನಿಂದ ಇಂದಿನವರೆಗೂ ಈ ಸಂಸ್ಕೃತಿಯು ನಿರಂತರವಾಗಿ ಹರಿದುಬಂದಿದೆ. 


ರಾಜಕೀಯ ಚರಿತ್ರೆ : 


ಸಂಸ್ಕೃತಿ ಅಧ್ಯಯನವು ಚರಿತ್ರೆಯ ಸಂಬಂಧವಾಗಿ ಸಂಭವಿಸಿರುವುದನ್ನು ನಾವು ಕಾಣುತ್ತೇವೆ. 
"ಸಂಸ್ಕೃತಿ ಅಧ್ಯಯನವೆಂದರೆ ಮಾನವ ಜೀವಿತೇತಿಹಾಸಗಳ ಅಧ್ಯಯನ'”ವೆಂದೇ ಕರೆಯಬಹುದು. 
ವರ್ತಮಾನದ ನಮ್ಮ ಸಂಸ್ಕೃತಿ ಅಥವಾ ಚರಿತ್ರೆಯು ಪ್ರಾಚೀನದಿಂದ ಆರ್ವಾಚೀನದವರೆಗೂ ವಿಭಿನ್ನ 
ರೂಪದಲ್ಲಿ ಮೂರ್ತಗೊಂಡಿದೆ. ನಮ್ಮ ಪ್ರಜ್ಞೆಯನ್ನು ತಿಳಿಯಲು ಐತಿಹಾಸಿಕ ಪ್ರಜ್ಞೆ ಅವಶ್ಯಕ. ಕಾಲಚಕಕ್ಕೆ 
ಸಿಕ್ಕಿದ ಘಟನಾವಳಿಗಳಿಂದಾಗಿ ಚರಿತ್ರೆಯಲ್ಲಿ ಪ್ರಾದೇಶಿಕ ಎಲ್ಲೆಗಳು ಬದಲಾವಣೆಗೊಳ್ಳುತ್ತಿದ್ದವು. 
ಇದರಿಂದಾಗಿ ಪ್ರಾದೇಶಿಕ ವ್ಯಾಪ್ತಿಯಲ್ಲಿ ಇತಿಹಾಸವನ್ನು ಗುರುತಿಸಲು ಪ್ರಯತ್ನಿಸುವುದು ಕಷ್ಟಸಾಧ್ಯ. ಈ 
ತಾಲ್ಲೂಕಿನ ಒಳಗಿನ ಹಾಗೂ ಹೊರಗುಳಿದಿರುವ ಸ್ಥಳಗಳಲ್ಲೂ ಇತಿಹಾಸ ಅಡಗಿರಲು ಸಾಧ್ಯ. ಮೂಲ 
ಆಕರಗಳ ಶೋಧನೆ, ಜೋಡಣೆ ಮತ್ತು ಎಚ್ಚರಿಕೆಯ ಅಧ್ಯಯನದಿಂದ ತಾಲ್ಲೂಕಿನ ಇತಿಹಾಸವನ್ನು 
ಕಮಬದ್ದವಾಗಿ ರಚಿಸಬಹುದಾಗಿದೆ. ಚನ್ನಪಟ್ಟಣ ತಾಲ್ಲೂಕಿನ ಇತಿಹಾಸ ರಚನೆಗೆ ಪ್ರಾಕ್ಷನ 
ಶಾಸ್ತಾಧಾರಗಳಾದ ಶಾಸನಗಳು, ಹಸ್ತಪ್ರತಿಗಳು, ಸ್ಮಾರಕಗಳು, ವೀರಗಲ್ಲು, ಮಾಸ್ತಿಕಲ್ಲು, ಕೋಟೆಗಳು, 
ಗಿರಿದುರ್ಗ ಮತ್ತು ದೇವಾಲಯಗಳು ಸಹಕಾರಿಯಾಗಿವೆ. 


ಚನ್ನಪಟ್ಟಣ ತಾಲ್ಲೂಕು ಚಾರಿತ್ರಿಕವಾಗಿ ವಿಶಿಷ್ಟತೆಯನ್ನು ಮೆರೆದಿದೆ. ಇಲ್ಲಿ ಪ್ರಸ್ತುತ 
ಪ್ರಚಲಿತದಲ್ಲಿರುವ ಐತಿಹ್ಯ, ಸ್ಥಳಪುರಾಣಗಳು ಚನ್ನಪಟ್ಟಣ ಪ್ರದೇಶದ ಪ್ರಾಚೀನತೆಯನ್ನು ಗುರುತಿಸಲು 
ಸಹಾಯಕವಾಗಿವೆ. ಚನ್ನಪಟ್ಟಣದ ಪೌರಾಣಿಕ ಮಹತ್ವವನ್ನು ಕುರಿತು ಕವಿಯೊಬ್ಬರು ಈ ರೀತಿ 
ವರ್ಣಿಸಿದ್ದಾರೆ. 


“ಭುವನ ಜನ ಮೋಜಹಿತಮಾದಿ ಪುರಿಯು ಕೃತಯುಗದ 

ವಿಜಯಪಾಲ ತ್ರೇತೆಯ ಕಣ್ಣ ಮೇಣ್‌ 

ದ್ಹಾಪರದ ಲಂಭಕರ್ಣ ಕಲಿಯೆ ಯಜನವಲ್ಲ ಸ್ಪತಿಯ ಭಾಷ್ಯ 
೫ರ ಆ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 23 


ಕಾರ ಶ್ರೀ ವಿಜ್ಞಾನೇಶ್ವರ ಮಹಾರಾಜರ ನಿವಾಸ ಸ್ಥಾನ 

ವೆನಿಸಿ ಪಂಚಕೋಶ ಚತುರ್ಮೇದಪುರ ಜ್ಞಾನಮಂಟಪ ತೆಂಕಣ 
ದಯೋಧ್ಯೇತ್ಕಾದಿ ನಾಮಗಳಿಂ ರಂಜಿಸಿ ವ್ಯಾಸ 

ತೀರ್ಥರ ಕಾಲದ ಚೆಂದಪಟ್ಟಣ ಪೆಸರ್ವೆರೆದು ಅತಿ ಪ್ರಾಚೀ 
ನವತಿ ಅಂದಮಾಗಿರ್ದು ಕಂಗೊಳಿಸುತಿಹುದು” 


ಎಂದು ಚನ್ನಪಟ್ಟಣದ ಸಾಂಸ್ಕೃತಿಕ ಪರಂಪರೆಯನ್ನು ವರ್ಣಿಸಿದ್ದಾರೆ. ಹೀಗೆ ಪಂಚಕೋಶ, 
ಚತುರ್ಮೇದಪುರ, ಜ್ಞಾನಮಂಟಪ, ತೆಂಕಣ ಅಯೋಧ್ಯೆ ಎಂಬ ಹೆಸರುಗಳನ್ನು ಪಡೆದ ವ್ಯಾಸತೀರ್ಥರ 
ಕಾಲದ ಚೆಂದಪಟ್ಟಣದಲ್ಲಿ ಕೃತಯುಗದಲ್ಲಿ ವಿಜಯಪಾಲ, ತ್ರೇತಾಯುಗದಲ್ಲಿ ಕಣ್ಣ ಮಹರ್ಷಿಗಳು, 
ದ್ವಾಪರ ಯುಗದಲ್ಲಿ ಲಂಭಕರ್ಣರು, ಕಲಿಯುಗದಲ್ಲಿ 'ಯಜ್ಞವಲ್ಮ್ಯ' ಸ್ಮೃತಿಯ ಭಾಷ್ಯಕಾರ 
ಶ್ರೀವಿಜ್ಞಾನೇಶ್ವರರು ನೆಲೆಸಿದ್ದರು ಎಂದು ಐತಿಹ್ಯಗಳಿಂದ ತಿಳಿಯುತ್ತದೆ. ತ್ರೇತಾಯುಗದಲ್ಲಿ ಇದ್ದರು 
ಎಂದು ಹೇಳಲಾಗುವ ಕಣ್ಪ ಮಹರ್ಷಿಗಳು ಈ ಪ್ರದೇಶದಲ್ಲಿ ಹರಿಯುತ್ತಿದ್ದ ನಿರ್ಮಲಾ ನದಿ ತೀರದಲ್ಲಿ 
ನೆಲೆಸಿ, ಇಲ್ಲಿಯೇ ಅಶ್ವಮೇಧ ಯಾಗದ ಅವಭೃತ ಸ್ನಾನವನ್ನು ಮಾಡಿದ್ದರಿಂದ ಆ ನದಿಗೆ "ಕಣ್ಣನದಿ” 
ಎಂಬ ಹೆಸರು ಬಂದ ಬಗ್ಗೆ ಪುರಾಣ ಕೃತಿಯಾದ "ಬ್ರಹ್ಮಾಂಡ ಪುರಾಣ'ದ ಭಾಗವಾದ 
"ಜ್ಞಾನಮಂಟಪ ಕ್ಷೇತ್ರ ಮಹಿಮೆ'ಯು ತಿಳಿಸುತ್ತದೆ.” 


ಇದೇ ಕೃತಿಯಲ್ಲಿ ಮಳೂರಿನ "ಅಪ್ರಮೇಯ ಸ್ವಾಮಿ” ದೇವರನ್ನು ವನವಾಸದ ಕಾಲದಲ್ಲಿ 
ಶ್ರೀರಾಮ ಪೂಜಿಸಿದನೆಂದು, ಅದಕ್ಕೆ ಈ ದೇವರಿಗೆ "ಶ್ರೀರಾಮಪ್ರಮೇಯ'” ಎಂಬ ಹೆಸರನ್ನು 
ಪಡೆಯಿತೆಂದು ಇತಿಷ್ಯಗಳಿಂದ ತಿಳಿದುಬರುತ್ತದೆ. ಅದೇ ರೀತಿ ಪಾಂಡವರು ನೆಲೆಸಿದ್ದರೆಂದು ಹೇಳುವ 
ಚನ್ನಪಟ್ಟಣ ತಾಲ್ಲೂಕಿನ ಅನೇಕ ಪ್ರದೇಶಗಳಲ್ಲಿ ಪಾಂಡವರ ಗುಹೆ, ಭೀಮನ ಗುಹೆ ಎಂದು 
ಕರೆಯುವುದನ್ನು ಕಾಣಬಹುದು. ಆದರೆ ಇಲ್ಲಿ ಉಲ್ಲೇಖಗೊಂಡಿರುವ ಪೌರಾಣಿಕ ಹಾಗೂ ಐತಿಹ್ಯಗಳ 
ಸಂಗತಿಗಳಿಗೆ ಖಚಿತವಾದ ಆಧಾರಗಳಿಲ್ಲದ ಕಾರಣ, ಇವು ಸತ್ಯಕ್ಕೆ ದೂರವಾದವು ಎನ್ನಬಹುದು. 


ಐತಿಹಾಸಿಕವಾಗಿ ಪ್ರಾಚೀನವಾದ ಚನ್ನಪಟ್ಟಣ ತಾಲ್ಲೂಕು ಪ್ರದೇಶ ಮಹಿಷಮಂಡಲದ ಒಂದು 
ಊರಾಗಿ ಮೌರ್ಯ, ಶಾತವಾಹನರ  ಆಳ್ಗಿಕೆಗೆ ಸೇರಿತ್ತೆಂಬುದನ್ನು ನಿಖರವಾಗಿ ಹೇಳಲು 
ಸಾಧ್ಯವಾಗದಿದ್ದರೂ, ಮೌರ್ಯರಿಗಿಂತ ಪೂರ್ವದಲ್ಲಿ ಭಾರತವನ್ನು ಅಳ್ಳಿಕೆ ನಡೆಸಿದ ನಂದ ವಂಶದವರು 
ಈ ಪ್ರದೇಶವನ್ನು ಆಳಿದರೆಂಬುದಿದೆ. ನಂದ ವಂಶದ ಉತ್ತಂಗ ಭೋಜನ ಮಗ ನಂದ ಎಂಬ ದೊರೆ 
ಇದ್ದ; ಆತನ ಮಗ ವಿಜಯಪಾಲನು ಚನ್ನಪಟ್ಟಣದ ಬಳಿ ಮುಗಂದ ಅಥವಾ ಮಂಕುಂದ ಎಂಬ 
ಪಟ್ಟಣವನ್ನು ಸ್ಥಾಪಿಸಿದ ಹಾಗೂ ಈ ಮಂಕುಂದವು ವಿಜಯಪಾಲನ ರಾಜಧಾನಿಯಾಗಿತ್ತು ಎಂದು 
ತಿಳಿಯುತ್ತದೆ.” ನಂದ ವಂಶದವರ ನಂತರಲ್ಲಿ ಮೌರ್ಯ ಮನೆತನದವರು ಅಖಂಡ ಭಾರತವನ್ನು 


ಆಳಿಕೆ ನಡೆಸಿದರು. 
ಮೌರ್ಯರು : 


ಅಖಂಡ ಭಾರತ ದೇಶವನ್ನು ಆಳಿದ ಮೊಟ್ಟಮೊದಲ ರಾಜವಂಶವಾದ ಮೌರ್ಯರು ತಮ್ಮ 
ಅಧಿಕಾರ ವ್ಯಾಪ್ತಿಯನ್ನು ಕರ್ನಾಟಕದವರೆಗೂ ಹೊಂದಿದ್ದರೂ ಚನ್ನಪಟ್ಟಣ ತಾಲ್ಲೂಕಿನವರೆಗೂ 
ಹೊಂದಿದ್ದರೇ ಅಥವಾ ಇಲ್ಲವೇ ಎಂಬ ಬಗ್ಗೆ ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಆದರೆ ಕರ್ನಾಟಕವು 
ಮೌರ್ಯ ಸಾಮ್ರಾಜ್ಯದ ಭಾಗವಾಗಿದ್ದ ಸಂಗತಿಯು ಸಮಕಾಲೀನ ಶಾಸನಗಳಿಂದಲೂ ಹಾಗೂ 
ಅನಂತರದ ಸಾಹಿತ್ಯ ಮತ್ತು ಸ್ಮಾರಕಗಳಿಂದಲೂ ದೃಢಪಟ್ಟಿದೆ. ಅಖಂಡ ಭಾರತವನ್ನು ಅಳ್ಳಿಕೆ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 24 


ನಡೆಸುತ್ತಿದ್ದ ನಂದಸಂತತಿಯನ್ನು ಕೊನೆಗಾಣಿಸಿ, ಮೌರ್ಯ ಸಾಮ್ರಾಜ್ಯವನ್ನು ಕ್ರಿಪೂ.324ರಲ್ಲಿ 
ಚಂದಗುಪ್ತಮೌರ್ಯನು ಸ್ಥಾಪಿಸಿದ. ಆ ವೇಳೆಗೆ ವಿಸ್ತಾರವಾಗಿದ್ದ ಮಗಧ ಸಾಮ್ರಾಜ್ಯವನ್ನು ಮತ್ತಷ್ಟು 
ವಿಸ್ತರಿಸಿದನು. ಆದರೆ ಅವನು ಕೈಗೊಂಡ ದಂಡಯಾತ್ರೆಗಳು ಅದರಲ್ಲೂ ಕರ್ನಾಟಕವನ್ನು ತನ್ನ 
ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡ ಬಗ್ಗೆ ಯಾವ ಆಧಾರಗಳೂ ದೊರೆಯುವುದಿಲ್ಲ. 


ಆದರೆ ಈ ಚಂದಗುಪ್ತಮೌರ್ಯನು ತನ್ನಾಲ್ಲಿಕೆಯ ಕೊನೆಗಾಲದಲ್ಲಿ ಸಿಂಹಾಸನ ತ್ಯಾಗ ಮಾಡಿ 
ಜೈನ  ಮತಾವಲಂಬಿಯಾಗಿ, ತನ್ನ ಗುರುವಾದ ಭದಬಾಹುವಿನೊಡನೆ ಹಾಸನ ಜಿಲ್ಲೆಯ 
ಶ್ರವಣಬೆಳಗೊಳಕ್ಕೆ ಬಂದು ತಪಸ್ಸನ್ನಾಚರಿಸಿ ಕೊನೆಗೆ ಸಲ್ಲೇಖನ ವತದಿಂದ ಮುಕ್ತಿಪಡೆದುದಾಗಿ 
ಶ್ರವಣಬೆಳಗೊಳದ ಶಾಸನಗಳಲ್ಲಿ ವರ್ಣಿಸಲಾಗಿದೆ. ಶ್ರವಣಬೆಳಗೊಳಕ್ಕೆ ಬಂದು ಅಲ್ಲಿ ಸಲ್ಲೇಖನ 
ವತದಿಂದ ಸಮಾಧಿ ಮರಣ ಪಡೆದವನು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದಗುಪ್ತಮೌರ್ಯನಲ್ಲ. 
ಬದಲಿಗೆ ಚಕ್ರವರ್ತಿ ಅಶೋಕನ ಮೊಮ್ಮಗನಾದ ಸಂಪ್ರತಿ ಚಂದಗುಪ್ಪನೆಂಬುದಾಗಿ ವಿದ್ವಾಂಸರು 
ನಿರ್ಧರಿಸಿದ್ದಾರೆ. ಉತ್ತರದಿಂದ ದಕ್ಷಿಣದ ಶ್ರವಣಬೆಳಗೊಳಕ್ಕೆ ಬಂದು ಸಲ್ಲೇಖನ ವ್ರತವನ್ನು ಕೈಗೊಂಡ 
ಉಲ್ಲೇಖದ ಆಧಾರದಿಂದ ಕರ್ನಾಟಕವು ಮೌರ್ಯ ಸಾಮ್ರಾಜ್ಯಕ್ಕೆ ಒಳಪಟ್ಟಿತ್ತು ಎಂಬುದು ಸ್ಪಷ್ಟವಾಗುತ್ತದೆ. 

ಮೌರ್ಯ ವಂಶದವರಲ್ಲಿ ಪ್ರಸಿದ್ಧನಾದ ಅಶೋಕ ಚಕ್ರವರ್ತಿಯ ಆಳ್ಗಿಕೆ ಕರ್ನಾಟಕದ ಮೇಲೆ 
ಸ್ಥಾಪಿತವಾಗಿತ್ತು ಕನ್ನಡ ನಾಡಿನಲ್ಲಿ ದೊರೆತಿರುವ ಶಾಸನಗಳಲ್ಲಿ ಅಶೋಕನ ಶಾಸನಗಳೇ 
ಪ್ರಪಥಮವಾದವು. ಇವು ಕರ್ನಾಟಕವು ಮೌರ್ಯ ಸಾಮ್ರಾಜ್ಯಕ್ಕೆ ಸೇರಿದ್ದವು ಎಂಬುದಕ್ಕೆ 
ಮೂಲಾಧಾರಗಳು. ಆಶೋಕನು ಕ್ರಿ.ಪೂ.273ರಲ್ಲಿ ಸಿಂಹಾಸನಾರೂಢನಾಗಿ ಕ್ರಿಪೂ.232ರವರೆಗೂ 
ಆಳ್ಳಿಕೆ ನಡೆಸಿದನು. ಅಶೋಕನ ಬಂಡೆಯ ಮೇಲೆ ಬರೆಸಿರುವ ಶಾಸನಗಳು ಕರ್ನಾಟಕದ ಚಿತ್ರದುರ್ಗ 
ಜಿಲ್ಲೆಯ ಬ್ರಹ್ಮಗಿರಿ, ಸಿದ್ದಾಪುರ ಹಾಗೂ ಜಟಿಂಗರಾಮೇಶ್ವರ, ರಾಯಚೂರು ಜಿಲ್ಲೆಯ ಮಸ್ಸಿ, ಸನ್ನತಿ 
ಮತ್ತು ಕೊಪ್ಪಳದ ಬಳಿಯೂ ದೊರೆತಿವೆ. ಈ ಶಾಸನಗಳಲ್ಲಿ ಆಶೋಕನನ್ನು "ದೇವನಾಂಪ್ರಿಯ' 
(ದೇವರಿಗೆ ಪ್ರಿಯನಾದವನು) ಎಂದು ವರ್ಣಿಸಿರುವುದನ್ನು ಕಾಣಬಹುದು. ಕಳಿಂಗ ಯುದ್ಧದ ನಂತರ 
ಅಶೋಕನು ಯುದ್ದದ ಸಾವು ನೋವುಗಳಿಂದ ಮನಃಪರಿವರ್ತನೆಗೊಂಡು 
ಅಹಿಂಸಾವಾದಿಯಾಗಿದ್ದಲ್ಲದೆ, ಬೌದ್ಧಧರ್ಮದ ಅನುಯಾಯಿಯಾದ. ನಂತರದಲ್ಲಿ ಬೌದ್ಧ ಧರ್ಮದ 
ಪ್ರಚಾರ ಕಾರ್ಯವನ್ನು ಮಾಡಿದನೆಂದು ತಿಳಿಯುತ್ತದೆ. ಕರ್ನಾಟಕದಲ್ಲಿ ದೊರೆತಿರುವ ಅಶೋಕನ 
ಶಾಸನಗಳಲ್ಲಿ ಬೌದ್ಧ ಧರ್ಮದ ಪ್ರಚಾರ ಕಾರ್ಯವನ್ನು ಗುರ್ತಿಸಬಹುದು. 


ಸಿಂಹಳ ಅಥವಾ ಶ್ರೀಲಂಕಾದ ಪ್ರಸಿದ್ಧ ಬೌದ್ಧ ಗಂಥಗಳಾದ 'ದೀಪವಂಸ' ಮತ್ತು 
"'ಮಹಾವಂಸ'ಗಳ ಪ್ರಕಾರ ಅಶೋಕನು ಮಹಿಷಮಂಡಲ, ಬನವಾಸಿಗಳಿಗೆ ಮಹಾದೇವ ಮತ್ತು ರಖ್ನಿತ 
ಎಂಬ ಬೌದ್ದ ಭಿಕುಗಳನ್ನು ಕಳುಹಿಸಿದುದಾಗಿ ತಿಳಿದುಬರುತ್ತದೆ. ಕನ್ನಡನಾಡಿನ ಹಾಸನ ಜಿಲ್ಲೆ ಮತ್ತು 
ಇತರ ಪ್ರದೇಶಗಳಲ್ಲಿ ದೊರೆತಿರುವ ಶಿಲಾಸ್ಮಾರಕಗಳು ಮೌರ್ಯರ ಆಳ್ಗಿಕೆಯ ಸಂಕೇತವೆಂದು 
ಹೇಳಲಾಗಿದೆ. ಮೇಲ್ಕಂಡ ಸಾಹಿತ್ಯ ಮತ್ತು ಶಾಸನಗಳ ಆಧಾರದಿಂದ ಕರ್ನಾಟಕದ ಬಹುಭಾಗವು 
ಮೌರ್ಯ ಸಾಮ್ರಾಜ್ಯದ ಭಾಗವಾಗಿತ್ತೆಂಬ ಸಂಗತಿಯು ಮನವರಿಕೆಯಾಗುತ್ತದೆ. ಕಾಲಾನಂತರದಲ್ಲಿ 
ಮೌರ್ಯಸಾಮ್ರಾಜ್ಯದ ಪತನಾನಂತರ ದಕ್ಷಿಣಭಾರತದಲ್ಲಿ ಮೌರ್ಯ ಅಧಿಪತ್ಯವಿದ್ದ ಪ್ರದೇಶಗಳನ್ನು 
ಅವರ ಸಾಮಂತರಾಗಿದ್ದ ಶಾತವಾಹನರು ಸ್ವತಂತ್ರವಾಗಿ ಆಳ್ಗಿಕೆಯನ್ನು ನಡೆಸಿದರೆಂದು 
ತಿಳಿದುಬರುತ್ತದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 25 


ಶಾತವಾಹನರು : 


ಮೌರ್ಯ ಸಾಮ್ರಾಜ್ಯವು ಅಶೋಕನ ತರುವಾಯ ಸುಮಾರು ಐವತ್ತು ವರ್ಷಗಳಲ್ಲಿ 
ಛಿದಗೊಂಡು ಪತನವಾಯಿತು. ಅನಂತರ ದಖಿನ್ನಿನಲ್ಲಿ ಶಾತವಾಹನರು ಮೊಟ್ಟಮೊದಲನೆಯ 
ಐತಿಹಾಸಿಕ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಶಾತವಾಹನರ ಸಾಮ್ರಾಜ್ಯವು ಇಂದಿನ ಆಂಧಪ್ರದೇಶ, 
ಮಹಾರಾಷ್ಟ್ರ ಮತ್ತು ಕರ್ನಾಟಕ ರಾಜ್ಯಗಳ ಹೆಚ್ಚು ಭಾಗವನ್ನೊಳಗೊಂಡಿತ್ತು. ಈ ಸಂತತಿಯು 
ಕಿ.ಪೂ.230ರಲ್ಲಿ ಸ್ಥಾಪಿತವಾಗಿ ಕ್ರಿಶ. 220ರವರೆಗೂ ಸುಮಾರು ನಾಲ್ಕು ಶತಮಾನಗಳ ಕಾಲ ಆಳ್ಳಿಕೆ 
ನಡೆಸಿತು. ಈ ವಂಶದಲ್ಲಿ ಒಂದನೇ ಸಾತಕರ್ಣಿ, ಹಾಲರಾಜ, ಗೌತಮೀಪುತ್ರ ಸಾತಕರ್ಣಿ 
ಮೊದಲಾದವರು ಆಳಿಕೆ ನಡೆಸಿದ್ದಾರೆ. 


ಶಾತವಾಹನರು ಚನ್ನಪಟ್ಟಣ ತಾಲ್ಲೂಕಿನವರೆಗೆ ತಮ್ಮ ಅಧಿಪತ್ಯವನ್ನು ಹೊಂದಿರುವ 
ಸಾಧ್ಯತೆಗಳಿವೆ. ಈ ಪ್ರದೇಶವನ್ನು ಶಾತವಾಹನರು ಆಳ್ಗಿಕೆ ನಡೆಸಿರುವ ಬಗ್ಗೆ ಇದುವರೆಗೆ ಯಾವುದೇ 
ಶಾಸನೋಲ್ಲೇಖಗಳು ಅಥವಾ ಸಾಹಿತ್ಯಕ ಆಧಾರಗಳು ದೊರೆತಿಲ್ಲ. ಆದರೆ ಈ ಪ್ರದೇಶದಲ್ಲಿ ದೊರೆತ 
ಶಾತವಾಹನರ ಕಾಲದ ಸ್ನಾರಕಶಿಲ್ಲಗಳ ಆಧಾರದಿಂದ ಅವರ ಆಳ್ಲಿಕೆ ಈ ಪ್ರದೇಶದ ಮೇಲೆ ಆಗಿತ್ತು 
ಎಂದು ಊಹಿಸಬಹುದು. ಚನ್ನಪಟ್ಟಣ ತಾಲ್ಲೂಕಿಗೆ ಸಮೀಪದಲ್ಲೇ ಇರುವ ಬೆಂಗಳೂರು ನಗರ 
ಜಿಲ್ಲೆಯ ಯಶವಂತಪುರ ಹಾಗೂ ಎಚ್‌.ಎ.ಎಲ್‌ ಬಳಿಯಲ್ಲಿ ಶಾತವಾಹನ ಸಂಸ್ಕೃತಿಯ 
ಅವಶೇಷಗಳು ಹಾಗೂ ಕ್ರಿಶ. ಒಂದನೆಯ ಶತಮಾನಕ್ಕೆ ಸೇರಿದ ರೋಮನ್‌ ನಾಣ್ಯಗಳು ದೊರೆತಿವೆ.” 


ಶಾತವಾಹನರ ಸಂಸ್ಕೃತಿಯ ನೆಲೆಯೊಂದು ಇತ್ತೀಚೆಗೆ ದೊಡ್ಡಬಳ್ಳಾಪುರ ತಾಲ್ಲೂಕಿನ 
ರಾಜಘಟ್ಟದಲ್ಲಿ ಪತ್ತೆಯಾಗಿರುವುದನ್ನು ಕಾಣಬಹುದು. ಈ ಸ್ಥಳದಲ್ಲಿ ಶಾತವಾಹನರ ಕಾಲದ ಸುಡಾವೆ 
ಮಣ್ಣಿನ (ಟಿರಾಕೋಟ) ಬುದ್ದನ ಶಿಲ್ಲದ ತಲೆಯನ್ನು ಹಾಗೂ ಮತ್ತಿತರ ಅವಶೇಷಗಳು ಪತ್ತೆಯಾದವು. 
ಇದರಿಂದಾಗಿ ಈ ಸ್ಥಳವು ವಿದ್ವಾಂಸರ ಗಮನ ಸೆಳೆಯಿತು. ಇತ್ತೀಚೆಗೆ ಡಾ.ರಾಜಾರಾಮ ಹೆಗ್ಗಡೆ 
ಅವರು ರಾಜಘಟ್ಟದಲ್ಲಿ ಒಂದು ಶಾಸನವನ್ನು ಪತ್ತೆ ಹಚ್ಚಿದರು. ಸುಡಾವೆ ಮಣ್ಣಿನ ಮುದೆಯ ಮೇಲೆ 
ಬರೆಯಲಾದ ಈ ಶಾಸನವು ಶಾತವಾಹನರ ಕಾಲಘಟ್ಟಕ್ಕೆ ಸೇರಿದ್ದಾಗಿದ್ದು, ಪ್ರಾಕೃತ ಭಾಷೆಯಲ್ಲಿದೆ.”“ 


ಈ ಬೌದ್ದ ಶಾಸನದಿಂದಾಗಿ ರಾಜಘಟ್ಟವು ಶಾತವಾಹನರ ಕಾಲದ ಒಂದು ಪ್ರಮುಖ ಆಡಳಿತ 
ಕೇಂದವಾಗಿದ್ದುದು ಮತ್ತಷ್ಟು ಖಚಿತವಾಗಿದೆ. ತದನಂತರ ಮೈಸೂರು ವಿಶ್ವವಿದ್ಯಾನಿಲಯದ ಪುರಾತತ್ವ 
ವಿಭಾಗದ ವತಿಯಿಂದ ಕರ್ನಾಟಕ ರಾಜ್ಯ ಪುರಾತತ್ವ ಇಲಾಖೆಯ ಸಹಯೋಗದೊಂದಿಗೆ 
ರಾಜಘಟ್ಟದಲ್ಲಿ ಉತ್ಪನನವನ್ನು ನಡೆಸಿದರು. ಆಗ ಅಲ್ಲಿ ಶಾತವಾಹನರ ಕಾಲಘಟ್ಟಕ್ಕೆ ಸೇರಿದ ಬೌದ್ದ 
ಚೈತ್ಯಾಲಯವೊಂದರ ಅವಶೇಷಗಳು ದೊರೆತವು ಈ ಎಲ್ಲಾ ಶೋಧಗಳಿಂದಾಗಿ ದೊಡ್ಡಬಳ್ಳಾಪುರದ 
ರಾಜಘಟ್ಟವು ಶಾತವಾಹನರ ಆಳಿಕೆಯ ಕಾಲದಲ್ಲಿ ಅತ್ಯಂತ ಪ್ರಮುಖ ಬೌದ್ಧ ಕೇಂದವಾಗಿತ್ತು ಹಾಗೂ 
ರಾಜಘಟ್ಟದಲ್ಲಿ ಶಾತವಾಹನ ಸಂಸ್ಕೃತಿಯು ಅಸ್ತಿತ್ವದಲ್ಲಿತ್ತು ಎಂಬುದು ಸ್ಪಷ್ಟ ಈ ಆಧಾರಗಳಿಂದ 
ಬೆಂಗಳೂರಿಗೆ ಸುಮಾರು ಇವತ್ತು ಕಿ.ಮೀ. ದೂರದಲ್ಲಿರುವ ಚನ್ನಪಟ್ಟಣ ತಾಲ್ಲೂಕು ಪ್ರದೇಶವು 
ಶಾತವಾಹನ ಆಳ್ಗಿಕೆಗೆ ಒಳಪಟ್ಟರಬಹುದಾದ ಸಾಧ್ಯತೆಗಳಿವೆ. ಶಾತವಾಹನರ ನಂತರದಲ್ಲಿ 


ಕರ್ನಾಟಕದಲ್ಲಿ ಕದಂಬ ಹಾಗೂ ಗಂಗ ಸಾಮ್ರಾಜ್ಯಗಳು ಸ್ಥಾಪನೆಗೊಂಡವು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 26 
ಕದಂಬರು : 


ಕನ್ನಡ ನಾಡನ್ನು ಆಳಿದ ಮೊಟ್ಟಮೊದಲ ಕನ್ನಡಿಗ ರಾಜವಂಶವಾದ ಕದಂಬರು ಕ್ರಿಶ. 
ನಾಲ್ಕನೇ ಶತಮಾನದ ಮಧ್ಯಭಾಗದಿಂದ ಆರನೇ ಶತಮಾನದ ಕೊನೆಯವರೆಗೆ ಬನವಾಸಿಯಲ್ಲಿ ಆಳಕೆ 
ನಡೆಸಿದರು. ಈ ಮನೆತನದಲ್ಲಿ ಮಯೂರವರ್ಮ, ಕಾಕುಸ್ಥವರ್ಮ, ಮೃಗೇಶವರ್ಮ, ಶಾಂತಿವರ್ಮ 
ಮುಂತಾದವರು ಕದಂಬ ಸಾಮ್ರಾಜ್ಯವನ್ನು ಆಳಿದರು. ಕದಂಬ ರಾಜ್ಯ ಇಂದಿನ ಶಿವಮೊಗ್ಗ 
ಧಾರವಾಡ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳನ್ನೊಳಗೊಂಡಿತ್ತು. ಇವರ ಸಮಕಾಲೀನರಾಗಿ 
ದಕ್ಷಿಣ ಕರ್ನಾಟಕ ಭಾಗವನ್ನು ಗಂಗರು ಆಳಿಕೆ ನಡೆಸುತ್ತಿದ್ದರು. ಕದಂಬ ಸಾಮ್ರಾಜ್ಯ ಚನ್ನಪಟ್ಟಣ 


ಪ್ರದೇಶದವರೆಗೆ ವ್ಯಾಪಿಸಿತ್ತು ಎಂಬುದನ್ನು ಹೇಳುವುದು ಕಷ್ಟ. 


ಆದರೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲ್ಲೂಕಿನ ಕಲ್ಕ ಗ್ರಾಮದ ಕಲ್ಲೇಶ್ವರ ಗುಡಿಯಲ್ಲಿರುವ 
ಕುಕ್ಕಟ ಲಿಂಗಾಕಾರದ ಪ್ರಾಚೀನ ಲಿಂಗದಂತಹ ಶಿವಲಿಂಗವೊಂದನ್ನು ಮಯೂರಶರ್ಮನ ಶಾಸನ 
ದೊರೆತ ಪರಿಸರದಲ್ಲಿ ಪತ್ತೆ ಹಚ್ಚಿರುವುದಾಗಿ ಡಾ.ಅ.ಸುಂದರ ಅವರು ಅಭಿಪ್ರಾಯಪಡುತ್ತಾರೆ.” 
ಇದಲ್ಲದೆ ಕದಂಬ ದೊರೆ ಹರಿವರ್ಮನ ಶಾಸನವೊಂದರಲ್ಲಿ ವೀರಧಾಮಶರ್ಮನಿಗೆ ದಾನ ನೀಡಿರುವ 
ಮಾವೆಪಲ್ಲಿ ಎಂಬ ಗ್ರಾಮ ಇದೇ ಮಾಗಡಿಯ ಸಮೀಪದಲ್ಲಿದೆ” ಎಂಬ ಡಾ.ಶ್ರೀಕಂಠಶಾಸ್ತಿಯವರ 
ಅಭಿಪ್ರಾಯವು ಹೆಚ್ಚಿನ ಸಂಶೋಧನೆಯಿಂದ ಸ್ಪಷ್ಟವಾಗಬೇಕಿದೆ. ವಿದ್ವಾಂಸರ ಈ ವಾದವು ನಿಜವಾದರೆ 
ಮಾಗಡಿ ತಾಲ್ಲೂಕಿಗೆ ಸಮೀಪದಲ್ಲಿರುವ ಚನ್ನಪಟ್ಟಣವೂ ಕೆಲವು ಕಾಲ ಕದಂಬರ ಅಳ್ಳಿಕೆಗೆ 
ಒಳಗಾಗಿರುವ ಸಾಧ್ಯತೆಯಿದೆ. 


ಗಂಗರು : 


ಶಾತವಾಹನರ ನಂತರ ಗಂಗರು ದಕ್ಷಿಣ ಕರ್ನಾಟಕದಲ್ಲಿ ಅಧಿಪತಿಗಳಾದರು. ತಲಕಾಡಿನ 
ಗಂಗರೆಂದೇ ಗುರುತಿಸಲ್ಲಡುವ ಗಂಗರ ಮೊಟ್ಟಮೊದಲ ರಾಜಧಾನಿಯೆಂದರೆ ಕುವಳಾಲ. ಅಂದರೆ 
ಇಂದಿನ ಕೋಲಾರ. ರಾಜಧಾನಿಯಾಗಿದ್ದ ಈ ಕುವಳಾಲದ ಉಲ್ಲೇಖ ಚನ್ನಪಟ್ಟಣ ತಾಲ್ಲೂಕಿನ 
ಶಾಸನಗಳಲ್ಲೂ ಕಾಣಬಹುದು. ಆದಿ ಕದಂಬರ ಸಮಕಾಲೀನರಾದ ಗಂಗರು ಕ್ರಿಶ. ಸುಮಾರು 
350ರಲ್ಲಿ ಗಂಗರಾಜ್ಯವನ್ನು ಸ್ಥಾಪಿಸಿದರು. ದಡಿಗ, ಮಾಧವರೆಂಬ ಸಹೋದರರಿಂದ ಸ್ಥಾಪಿತವಾದ 
ಪುಟ್ಟ ರಾಜ್ಯವು ಕಮೇಣ ಗಂಗವಾಡಿ ಸಾಸಿರ, ಗಂಗವಾಡಿ ಆರು ಸಾಸಿರವಾಗಿ, ತನ್ನ ಉಚ್ಛಾಯದ 
ಕಾಲದಲ್ಲಿ ಗಂಗವಾಡಿ ತೊಂಬತ್ತಾರು ಸಾವಿರದವರೆಗೆ ವಿಸ್ತರಿಸಲ್ಪಟ್ಟಿತು. ಕೋಲಾರದಿಂದ ತಮ್ಮ 
ರಾಜಧಾನಿಯನ್ನು ತಲಕಾಡಿಗೆ ವರ್ಗಾಯಿಸಿದ ಗಂಗರು ಅಲ್ಲಿಂದಲೇ ಬಹುಕಾಲ ಅಳ್ಳಿಕೆ 
ನಡೆಸಿದುದ್ದರಿಂದ ಅವರನ್ನು ತಲಕಾಡಿನ ಗಂಗರೆಂದೇ ಕರೆಯಲಾಗುತ್ತದೆ. 


ಗಂಗರು ಚನ್ನಪಟ್ಟಣ ತಾಲ್ಲೂಕಿನ ಮಂಕುಂದ ಹಾಗೂ ನೆಲಮಂಗಲ ತಾಲ್ಲೂಕಿನ ಮಾನ್ಯಪುರ 
(ಇಂದಿನ ಮಣ್ಣೆಗಳನ್ನು ಸಹ ಕೆಲವು ಕಾಲ ಉಪರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ಳಿಕೆ 
ನಡೆಸಿದರು ಎಂದು ತಿಳಿಯುತ್ತದೆ. ಆದ್ದರಿಂದ ಚನ್ನಪಟ್ಟಣ ಪ್ರದೇಶದೊಂದಿಗಿನ ಗಂಗರ ಸಂಬಂಧದ 
ಬಗ್ಗೆ ವಿಫುಲವಾದ ಶಾಸನಾಧಾರಗಳು ದೊರೆಯುತ್ತವೆ. 


ಗಂಗರ ಮೊಟ್ಟಮೊದಲನೆಯ ಅರಸನಾದ ದಡಿಗನ (ಕೊಂಗಣಿವರ್ಮ) ನಂತರ ಕ್ರಿಶ. 
370ರಲ್ಲಿ ಅಧಿಕಾರಕ್ಕೆ ಬಂದ ಮಾಧವನ ಮರಣಾನಂತರ ಕ್ರಿಶ. 390ರಲ್ಲಿ ಹರಿವರ್ಮನು 
ಅರಸನಾದನು. ಕೋಲಾರದಿಂದಲೇ ಆಳ್ಗಿಕೆ ನಡೆಸುತ್ತಿದ್ದ ಈತನು ತಲಕಾಡನ್ನು ತನ್ನ ಎರಡನೆಯ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 27 


ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದನು. ಹರಿವರ್ಮನ ನಂತರ ಇಮ್ಮಡಿ ಮಾಧವನು ರಾಜನಾದನು. 
ಆತನಿಗೆ ಸಿಂಹವರ್ಮ ಎಂದೂ ಹೆಸರಿದೆ. ಆತನ ನಂತರ ವಿಷ್ಣುಗೋಪನು ಕ್ರಿಶ. 410ರಲ್ಲಿ 
ಅಧಿಕಾರರೂಢನಾದನು. ಅವನ ನಂತರ ಮೂರನೇ ಮಾಧವನು ಕ್ರಿಶ. 430 ರಿಂದ 466ರವದೆಗೆ 
ಅರಸನಾದನು. ಕದಂಬರ ಚಕ್ರವರ್ತಿಯಾದ ಕಾಕುಸ್ಥವರ್ಮನ ಅಳಿಯನಾದ ಮೂರನೇ ಮಾಧವನ 
ಮರಣಾನಂತರ ಆತನ ಮಗನಾದ ಅವಿನೀತನು ದೊರೆಯಾಗಿ ಧೀರ್ಪ್ವಕಾಲ ರಾಜ್ಯಭಾರ ಮಾಡಿದನು. 
ಈತನು ಪುನ್ನಾಟದ ಅರಸನಾದ ಇಮ್ಮಡಿ ಸ್ಫಂಧವರ್ಮನ ಮಗಳಾದ ಜೇಷ್ಲಾದೇವಿಯನ್ನು 
ವಿವಾಹವಾಗಿದ್ದನು. ಗಂಗರ ದೊರೆಗಳಲ್ಲಿಯೇ ಅತೀ ಧೀರ್ಥಕಾಲ ರಾಜ್ಯಭಾರ ಮಾಡಿದ ಕೀರ್ತಿ 
ಅವಿನೀತನಿಗೆ ಸಲ್ಲುತ್ತದೆ. ಇವನು ಸುಮಾರು ಅರವತ್ತು ವರ್ಷಗಳ ಕಾಲ ಆಳ್ಗಿಕೆ ನಡೆಸಿದನು. 


ಅವಿನೀತನ ಮಗನಾದ ದುರ್ಮಿನೀತನು ತನ್ನ ತಂದೆಯ ಮರಣಾನಂತರ ಗಂಗವಾಡಿಯ 
ಪಾಲಕನಾದನು. ತನ್ನ ತಾಯಿಯ ತಂದೆಯಾದ ಪುನ್ನಾಟದ ಅರಸ ಸ್ಥಂಧವರ್ಮನಿಗೆ ಪುತ್ರ 
ಸಂತಾನವಿಲ್ಲದ್ದರಿಂದ ಪುನ್ನಾಟ ರಾಜ್ಯಕ್ಕೂ ದುರ್ವಿನೀತನೇ ದೊರೆಯಾದನು. ಈತನು ಮಹಾನ್‌ 
ಸೇನಾ ಸಾಹಸಿಯಾಗಿದ್ದಂತೆಯೇ ವಿದ್ವಾಂಸನು ಹಾಗೂ ಕಲಾಪ್ರೇಮಿಯು ಆಗಿದ್ದನು. ಇವನು ಸಂಸ್ಕೃತ 
ಭಾಷೆಯಲ್ಲಿನ ಭಾರವಿಯ "ಕಿರಾತಾರ್ಜುನೀಯ'ದ ಹದಿನೈದನೆಯ ಸರ್ಗಕ್ಕೆ ಕನ್ನಡದಲ್ಲಿ ಟೀಕೆ 
ಬರೆದುದನ್ನು ಹಾಗೂ ಪ್ರಾಕೃಠಶದ '"ವಡ್ಡಕತೆ'ಯನ್ನು ಸಂಸ್ಕೃತಕ್ಕೆ ಅನುವಾದಿಸಿದುದ್ದನ್ನು ಹಲವಾರು 
ಶಾಸನಗಳಲ್ಲಿ ವರ್ಣಿಸಲಾಗಿದೆ.” ಇವನಿಗೆ ಆನೆಗಳನ್ನು ಪಳೆಗಿಸುವ ಕಲೆ, ರಾಜ್ಯನೀತಿ ಶಾಸ್ತ್ರದಲ್ಲಿ ಮತ್ತು 
ಆಯುರ್ವೇದದಲ್ಲಿ ಅಪಾರ ಜ್ಞಾನವಿದ್ದಿತು ಎಂಬುದು ತಿಳಿಯುತ್ತದೆ. 


ದುರ್ವಿನೀತನ ಮರಣಾನಂತರ ಆತನ ಮಕ್ಕಳಾದ ಪೊಳವೀರ ಮತ್ತು ಮುಷ್ಟರರು ಕ್ರಮವಾಗಿ 
ಆಳ್ಗಿಕೆ ನಡೆಸಿದರು. ಮುಷ್ಟರನ ನಂತರದಲ್ಲಿ ಆತನ ಮಗ ಶ್ರೀವಿಕಮನು ಅಧಿಕಾರರೂಢನಾದನು. 
ಅರವತ್ತನಾಲ್ಕು ವಿದ್ಯೆಗಳಲ್ಲಿ ಪಾರಂಗತನಾದ ಶ್ರೀವಿಕ್ರಮನ ನಂತರ ಅವನ ಮಗನಾದ ಭೂವಿಕಮನು 
ಅರಸನಾದನು.  ಮಹಾಸಾಹಸಿಯಾದ ಭೂವಿಕಮನು ಕ್ರಿಶ. 670ರಲ್ಲಿ ಪಲ್ಲವ ದೊರೆ 
ಪರಮೇಶ್ವರವರ್ಮನನ್ನು ವಿಳಂದೆ ಎಂಬಲ್ಲಿ ನಡೆದ ಘೋರ ಯುದ್ದದಲ್ಲಿ ಸೋಲಿಸಿ ಆತನಿಂದ 
ಉಗ್ರೋದಯ ಎಂಬ ರತ್ನಹಾರವನ್ನು ಕಿತ್ತುಕೊಂಡನು. ಭೂವಿಕಮನ ನಂತರ ಅವನ ಸಹೋದರ 
ಒಂದನೆಯ ಶಿವಮಾರನು ಕ್ರಿಶ. 679ರಲ್ಲಿ ಅಧಿಕಾರಕ್ಕೆ ಬಂದನು. ಈತನ ಕಾಲದಲ್ಲಿ ಚನ್ನಪಟ್ಟಣ 
ತಾಲ್ಲೂಕಿನ ಮಂಕುಂದವು ಗಂಗರ ರಾಜಧಾನಿಯಾಗಿದ್ದಂತೆ ತಿಳಿದುಬರುವುದು. ಹೀಗೆ ಈತನ 
ಕಾಲದಿಂದ ಚನ್ನಪಟ್ಟಣ ಪ್ರದೇಶದೊಡನೆ ಗಂಗರ ಒಡನಾಟವು ಮತ್ತಷ್ಟು ನಿಕಟವಾಯಿತು. 


ಮಂಕುಂದವು ಗಂಗರ ರಾಜಧಾನಿಯಾಗಿತ್ತು ಎಂಬುದರ ಬಗ್ಗೆ ಹಲವು ಸಂದೇಹಗಳಿವೆ. 
ಡಾ.ತಮಿಳ್‌ಸೆಲ್ಪಿಯವರು ತಮ್ಮ "ಗಂಗರ ಶಾಸನಗಳು : ಒಂದು ಸಾಂಸ್ಕೃತಿಕ ಅಧ್ಯಯನ' ಎ೦ಬ 
ಪಿ.ಎಚ್‌.ಡಿ ಮಹಾಪ್ರಬಂಧದಲ್ಲಿ "ಚನ್ನಪಟ್ಟಣ ತಾಲ್ಲೂಕಿಗೆ ಸೇರಿದ ಮಾನ್ಳುಂದವು ಭೂವಿಕ್ರಮನ 
ಕಾಲದಲ್ಲಿ ರಾಜನಿವಾಸವಾಯಿತೆಂದು ಕ್ರಿಶ. 670ರ ಮಂಡ್ಯದ ಶಾಸನವು ತಿಳಿಸುತ್ತದೆ' ಎಂದು 
ದಾಖಲಿಸಿದ್ದಾರೆ. ಆದರೆ ಇಲ್ಲಿ ಉಲ್ಲೇಖಿಸಿರುವ ಮಂಡ್ಯ ಶಾಸನ ಯಾವುದೆಂದು ತಿಳಿಯುವುದಿಲ್ಲ. 
ಯಾಕೆಂದರೆ ಈ ಕೃತಿಯಲ್ಲಿ ಮೇಲಿನ ವಿವರಣೆಗೆ ಕೊಟ್ಟ ಅಡಿಟಿಪ್ಪಣಿಯನ್ನು ನೋಡಿದಾಗ ಅದು 
ಚಿಕ್ಕಮಗಳೂರಿನ ಶಾಸನವನ್ನು ಉಲ್ಲೇಖಿಸುತ್ತದೆ. ಇದರಿಂದಾಗಿ ಈ ಕೃತಿಯಲ್ಲಿ ಮೇಲೆ ಉಲ್ಲೇಖಿಸಿದ 
ಹೇಳಿಕೆಗೂ ಅಡಿಟಿಪ್ಪಣಿಗೂ ಯಾವುದೇ ಸಂಬಂಧವಿಲ್ಲದೆ ಇರುವುದರಿಂದ ಗೊಂದಲವನ್ನುಂಟು 
ಮಾಡುತದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 28 


"ಕರ್ನಾಟಕದ ಇತಿಹಾಸ ದರ್ಶನ' ಕೃತಿಯಲ್ಲಿ "ಏಳನೆಯ ಶತಮಾನಕ್ಕೆ ಮೊದಲು ಗಂಗರಸರ 
ಅರಮನೆಯು ಇಂದಿನ ಚನ್ನಪಟ್ಟಣದ ಪಶ್ಚಿಮಕ್ಕಿರುವ ಮಂಕುಂದ ಎಂಬಲ್ಲಿದ್ದಿತು”' ಎಂದು 
ಉಲ್ಲೇಖವಿದೆ. ಆದರೆ ಈ ಕೃತಿಯಲ್ಲಿ ಮಂಕುಂದವು ಗಂಗರ ರಾಜಧಾನಿಯಾಗಿತ್ತು ಎಂಬುದರ ಬಗ್ಗೆ 
ಯಾವುದೇ ಹೇಳಿಕೆಗಳಿಲ್ಲ. ಸಿ. ಹಯವದನ ರಾವ್‌ ಅವರು " ಸೂರು ಗೆಜೆಟಿಯರ್‌? ಎಂಬ 
ಕೃತಿಯಲ್ಲಿ "ಕ್ರಿಶ. ಏಳನೇ ಶತಮಾನದಲ್ಲಿ ಗಂಗದೊರೆಗಳಾದ ಭೂವಿಕ್ರಮ ಹಾಗೂ ಶಿವಮಾರರ 
ಕಾಲದಲ್ಲಿ  ಮಂಕುಂದವು ರಾಜನಿವಾಸವಾಗಿತ್ತ' ಎಂದು ದಾಖಲಿಸಿದಾರೆ.” ಒಟ್ಟಿನಲ್ಲಿ 
ಮಂಕುಂದವನ್ನು ರಾಜನಿವಾಸವಾಗಿತ್ತು ಎಂಬುದನ್ನು ಎಲ್ಲಾ ವಿದ್ವಾಂಸರು ಒಪ್ಪಿಕೊಳ್ಳುತ್ತಾರೆ. ಆದರೆ 
ಇದಕ್ಕೆ ಯಾವುದೇ ಆಧಾರಗಳನ್ನು ನೀಡಿರುವುದಿಲ್ಲ. ಆದ್ದರಿಂದ ಬಹುಶಃ ಮನ್ನುಂದವು ರಾಜನಿವಾಸ 
ಅಥವಾ ರಾಜಧಾನಿಯಾಗಿತ್ತು ಎಂಬುದಕ್ಕಿಂತ ಗಂಗರು ಈ ಮನ್ನುಂದವನ್ನು ಕೆಲವು ಕಾಲ 
ನೆಲೆವೀಡಾಗಿ ಮಾಡಿಕೊಂಡಿರಬಹುದಾದ ಸಾಧ್ಯತೆಯಿದೆ. 


ಈ ಕಾಲದಲ್ಲಿ ಗಂಗವಾಡಿ ತೊಂಭತ್ತಾರು ಸಾವಿರ ಪ್ರದೇಶದಲ್ಲಿ ಚನ್ನಪಟ್ಟಣ ತಾಲ್ಲೂಕು 
ಪ್ರದೇಶವನ್ನೊಳಗೊಂಡ ಶಿಂಷಾ ಕಣಿವೆಯನ್ನು "ಚಿಕ್ಕಗಂಗವಾಡಿ' ಎಂದು ಕರೆಯುತ್ತಿದ್ದರು. ತಾಲ್ಲೂಕಿನ 
"ಹೊಂಗನೂರು' ಚಿಕ್ಕಗಂಗವಾಡಿಯ ಪ್ರಮುಖ ಪಟ್ಟಣವಾಗಿತ್ತು ಶಿವಮಾರನ ಮಗನಾದ 
ಶ್ರೀಪುರುಷನು ಯುವರಾಜನಾಗಿದ್ದಾಗಲೇ ಹೊಸಕೋಟೆ ತಾಲ್ಲೂಕಿನ ಭಾಗವನ್ನೊಳಗೊಂಡ "ಕೆರೆಕುನ್ನ 
ಮೂನ್ನೂರು' ಎಂಬ ಪ್ರಾದೇಶಿಕ ಘಟಕವನ್ನು ಆಳುತ್ತಿದ್ದುದಾಗಿ ಹೊಸಕೋಟಿ ತಾಲ್ಲೂಕಿನ 
ಮಾರೇನಹಳ್ಳಿಯ ಒಂದು ಶಿಲಾಶಾಸನ ದಾಖಲಿಸಿದೆ." ಶಿವಮಾರನ ಮರಣಾನಂತರ ಆತನ ಹಿರಿಯ 
ಮಗನಾದ ಶೀಷುರುಷನು ಅರಸನಾದನು. ಬಾದಾಮಿ ಚಾಲುಕ್ಕರ ಜೊತೆಯಲ್ಲಿ ಉತ್ತಮ 
ಸಂಬಂಧವನ್ನು ಬೆಳೆಸಿಕೊಂಡಿದ್ದ  ಶೀಷುರುಷನು ಬಾದಾಮಿ ಚಾಲುಕ್ಕರ ನಿಷ್ಠಾವಂತ 
ಮಾಂಡಲಿಕನಾಗಿದ್ದನು. ಬಾದಾಮಿ ಚಾಲುಕ್ಕರ ಚಕ್ರವರ್ತಿ ಇಮ್ಮಡಿ ವಿಕ್ರಮಾದಿತ್ಯನು ಕಂಚಿಯ ಮೇಲೆ 
ದಂಡೆತ್ತಿ ಹೋದಾಗ ಶ್ರೀಪುರುಷನು ವಿಕಮಾದಿತ್ಯನಿಗೆ ತನ್ನ ಸೈನ್ಯದ ಸಹಾಯವನ್ನು ನೀಡಿದನು. 
ಕೆಲವು ಕಾಲಾನಂತರ ಪಲ್ಲವರ ಕಾಡುವೆಟ್ಟಿಯು ಗಂಗರಾಜ್ಯದ ಮೇಲೆ ದಾಳಿಮಾಡಿ ಶ್ರೀಪುರುಷನನ್ನು 
ಸೋಲಿಸಿ ಉಗ್ರೋದಯ ರತ್ನ ಹಾರವನ್ನು ಮರಳಿ ಪಡೆದನು." 


ಈ ರೀತಿಯ ಶತ್ರುಗಳ ದಾಳಿಗಳಿಂದ ರಕ್ಷಣೆ ಪಡೆಯಲು ಶ್ರೀಪುರುಷನು ತನ್ನ 
ರಾಜಧಾನಿಯನ್ನು ಮನ್ಮುಂದದಿಂದ (ಮನ್ನಾಗರ-ಇಂದಿನ ಚನ್ನಪಟ್ಟಣ ತಾಲ್ಲೂಕಿನ ಮಂಕುಂದ) 
ನೆಲಮಂಗಲ ತಾಲ್ಲೂಕಿನ ಮಾನ್ಯಪುರಕ್ಕೆ ಬದಲಾಯಿಸಿದನೆಂದು ವಿದ್ವಾಂಸರಾದ ಬಿ.ಶೇಖ್‌ಅಲಿ ಅವರು 
ಅಭಿಪ್ರಾಯಪಡುತ್ತಾರೆ. ಬಾದಾಮಿ ಚಾಲುಕ್ಕ ಚೆಕವರ್ತಿ ವಿಜಯಾದಿತ್ಯನ ಮಗಳಾದ ವಿಜಯ 
ಮಹಾದೇವಿಯನ್ನು ಹಾಗೂ ನೊಳಂಬ ರಾಜಕುಮಾರಿಯೊಬ್ಬಳನ್ನು ಶ್ರೀಪುರುಷನು ವಿವಾಹವಾಗಿದ್ದನು 
ಎಂಬುದು ತಿಳಿಯುತ್ತದೆ. ದೊಡ್ಡ ವಿದ್ವಾಂಸನಾಗಿದ್ದ ಶ್ರೀಪುರುಷನು "ಗಜಶಾಸ್ತ್ರ" ಎಂಬ ಶಾಸ್ತ್ರ 
ಗಂಥವನ್ನು ರಚಿಸಿದ್ದನು. ಶ್ರೀಪುರುಷನ ಆಳ್ಲಿಕೆಯ ಕಾಲದಲ್ಲಿ ರಾಷ್ಟಕೂಟರ ಚಕ್ರವರ್ತಿಯಾಗಿದ್ದ 
ಒಂದನೆಯ ಕೃಷ್ಣ ಗಂಗರ ರಾಜಧಾನಿ ಮಾನ್ಯಪುರದ ಮೇಲೆ ದಾಳಿ ಮಾಡಿದಾಗ ಅವನನ್ನು 
ಸೋಲಿಸಿದ ಶ್ರೀಪುರುಷನು, ಕೃಷ್ಣನ ಸೈನ್ಯವನ್ನು ಕಂಪಿಲಿಯವರೆಗೂ ಬೆನ್ನಟ್ಟಿ ಹೋಗಿದ್ದ ವಿವರಗಳನ್ನು 
ನೆಲಮಂಗಲ ತಾಲ್ಲೂಕಿನ ಮಣ್ಣೆ ಗ್ರಾಮದ ಕ್ರಿ.ಶ. 797ರ ಶಾಸನವೊಂದು” ದಾಖಲಿಸಿದೆ. 


ಶ್ರೀಪುರುಷನು ನೊಳಂಬರೊಡನೆ ವೈವಾಹಿಕ ಸಂಬಂಧವನ್ನು ಹೊಂದಿದ್ದರೂ ಸಹ 
ನೊಳಂಬರೊಡನೆ ಹಲವು ಯುದ್ದಗಳನ್ನು ಮಾಡಿದುದರ ಬಗ್ಗೆ ಶಾಸನಾಧಾರಗಳು ದೊರೆಯುತ್ತವೆ. 
ಶ್ರೀಪುರುಷನ ಆಳ್ಗಿಕೆಯ ಕಾಲದಲ್ಲೇ ಆತನ ಹಿರಿಯ ಮಗನಾದ ದುಗ್ಗಮಾರನು ದೇವನಹಳ್ಳಿಯ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 29 


ಕೆಲವು ಪ್ರದೇಶಗಳನ್ನು ಆಳ್ಲಿಕೆ ನಡೆಸುತ್ತಿದ್ದ ಎಂದು ತಿಳಿಯುತ್ತದೆ. ದುಗ್ಗಮಾರನು ದೇವನಹಳ್ಳಿ 
ತಾಲ್ಲೂಕಿನ ಗಂಗಪುರ (ಈಗಿನ ಗಂಗವಾರ)ದಲ್ಲಿ ಆಳ್ಗಿಕೆ ನಡೆಸುತ್ತಿದ್ದ ಸಂದರ್ಭದಲ್ಲಿ 
ನೊಳಂಬರೊಡನೆ ಸೆಣಸಿದ ಬಗ್ಗೆ ಶಾಸನವೊಂದು ದಾಖಲಿಸಿದೆ. ದುಗ್ಗಮಾರನು ಹೊರಡಿಸಿದ 
ನಾಣ್ಕವೊಂದು "ದುಗ್ಗಾಣಿ' ಎಂದೇ ಪ್ರಸಿದ್ಧವಾಗಿತ್ತು ಈಗಲೂ ಸಹ ಚನ್ನಪಟ್ಟಣ ತಾಲ್ಲೂಕು 
ಪ್ರದೇಶದಲ್ಲಿ "ದುಡ್ಡುದುಗ್ಗಾಣಿ' ಎಂಬ ಜೋಡಿ ಶಬ್ದವು ಹಣ ಎಂಬ ಪದಕ್ಕೆ ಸಂವಾದಿಯಾಗಿ 
ಬಳಕೆಯಲ್ಲಿರುವುದನ್ನು ಕಾಣಬಹುದು. 


ಗಂಗರ ಕಾಲದಲ್ಲಿ ಚನ್ನಪಟ್ಟಣ ಪ್ರದೇಶವು "ಕಿಟಲೆ ನಾಡು' ಎಂಬ ಹೆಸರಿನಿಂದ 
ಗುರುತಿಸಲ್ಲಟ್ಟಿತ್ತು ಈಗಿನ ಕನಕಪುರ ಮತ್ತು ಚನ್ನಪಟ್ಟಣ ತಾಲ್ಲೂಕುಗಳ ಕೆಲವು 
ಪ್ರದೇಶಗಳನ್ನೊಳಗೊಂಡ ಸೀಗಲನಾಡಿಗೆ ಕನಕಪುರ ಸಮೀಪದ ಅರಳಾಳು 
ರಾಜಧಾನಿಯಾಗಿತ್ತೆಂಬುದಕ್ಕೆ ಶಾಸನಾಧಾರಗಳಿವೆ.5 ಶ್ರೀಪುರುಷನ ಮತ್ತೊಬ್ಬ ಮಗನಾದ ಸಿಯಾಗೆಲ್ಲ 
ಕೆಸುಮಣ್ಣಿನ ನಾಡಾಳುತ್ತಿದ್ದಾಗ, ಕಂಚಿಯ ಪಲ್ಲವರೊಂದಿಗೆ ಹೋರಾಡಿ, ಪಲ್ಲವರ ನಂದಿವರ್ಮನನ್ನು 
ಸೋಲಿಸಿದ ಶ್ರೀಪುರುಷ "ಪೆರ್ಮಾನಡಿ' ಎಂಬ ಬಿರುದನ್ನು ಧರಿಸಿದನು. ಇದಕ್ಕೆ ತುಮಕೂರು ಜಿಲ್ಲೆಯ 
ಹಿರೇಗುಂಡಗಲ್‌ನ ವೀರಗಲ್ಲುಗಳು ಸಾಕ್ಷಿಯಾಗಿವೆ.“ ಈ ಸಿಯಾಗೆಲ್ಲನಿಂದ ಕನಕಪುರ-ಚನ್ನಪಟ್ಟಣದ 
ಪ್ರದೇಶಕ್ಕೆ ಸೀಗಲನಾಡು ಎಂಬ ಹೆಸರು ಬಂದಿರುವ ಸಾಧ್ಯತೆಯಿದೆ. 


ಶ್ರೀಪುರುಷನ ನಂತರ ಕ್ರಿಶ. 788ರಲ್ಲಿ ಅಧಿಕಾರಕ್ಕೆ ಬಂದ ಆತನ ಎರಡನೆಯ ಮಗ ಇಮ್ಮಡಿ 
ಶಿವಮಾರನು ಹಲವು ಬಾರಿ ರಾಷ್ಟ್ರಕೂಟರೊಡನೆ ಸೆಣಸಬೇಕಾಯಿತು. ಈತನಿಗೆ ಸೈಗೊಟ್ಟ ಶಿವಮಾರ 
ಎಂಬ ಹೆಸರೂ ಇದೆ. ರಾಷ್ಟಕೂಟರ ಚಕ್ರವರ್ತಿ ಧ್ರುವನು ಮಣ್ಣೆಯ ಮೇಲೆ ದಾಳಿ ಮಾಡಿದಾಗ 
ಶಿವಮಾರನು ರಾಷ್ಟ್ರಕೂಟರ ಸೇನೆಯನ್ನು ದಿಕ್ಕಾಪಾಲಾಗಿ ಓಡಿಸಿದುದಾಗಿ ಮಣ್ಣೆಯ 
ತಾಮ್ರಶಾಸನವೊಂದು ದಾಖಲಿಸಿದೆ.*' ಆದರೆ ನಂತರ ನಡೆದ ಮತ್ತೊಂದು ಯುದ್ದದಲ್ಲಿ 
ರಾಷ್ಟ್ರಕೂಟರು ಮೇಲುಗೈ ಸಾಧಿಸಿದರು. ಧುವನು ಸೈಗೊಟ್ಟ ಶಿವಮಾರನನ್ನು ಸೆರೆಹಿಡಿದು 
ಬಂಧಿಯಾಗಿರಿಸಿದನು. ನಂತರ ಧುವನು ತನ್ನ ಮಗನಾದ ಕಂಬ ಅಥವಾ ಸ್ತಂಭ ಅಕಾಲವರ್ಷನನ್ನು 
ಗಂಗವಾಡಿಯ ರಾಜ್ಯಪಾಲನನ್ನಾಗಿ ನೇಮಿಸಿದನು. ಕಂಬನು ಮಣ್ಣೆಯನ್ನು 
ರಾಜಧಾನಿಯನ್ನಾಗಿಸಿಕೊಂಡು ಅಳ್ಳಿಕೆ ನಡೆಸಿದನು. ಈ ಮೂಲಕ ಚನ್ನಪಟ್ಟಣ ತಾಲ್ಲೂಕು 
ರಾಷ್ಟ್ರಕೂಟರ ಅಧೀನವಾಯಿತು. 


ಧುವನ ಮರಣಾನಂತರ ರಾಷ್ಟಕೂಟ ಸಾಮ್ರಾಜ್ಯದ ಅರಸೊತ್ತಿಗೆಗಾಗಿ ಮೂರನೆಯ 
ಗೋವಿಂದ ಹಾಗೂ ಕಂಬ ಅಕಾಲವರ್ಷರ ನಡುವೆ ಆಂತರಿಕ ಕಲಹಗಳು ಪ್ರಾರಂಭವಾದಾಗ 
ಗೋವಿಂದನು ಶಿವಮಾರನನ್ನು ಸೆರೆಯಿಂದ ಬಿಡುಗಡೆ ಮಾಡಿ ಕಂಬನನ್ನು ಎದುರಿಸಲು ಗಂಗವಾಡಿಗೆ 
ಕಳುಹಿಸಿದನು. ಆದರೆ ಶಿವಮಾರನು ಗೋವಿಂದನನ್ನು ಬೆಂಬಲಿಸಲಿಲ್ಲವೆಂದು, ಶಿವಮಾರನನ್ನು 
ಗೋವಿಂದನು ಮತ್ತೆ ಬಂಧನದಲ್ಲಿಟಬ್ಲನು. ಆ ಸಂದರ್ಭದಲ್ಲಿ ಶಿವಮಾರನ ಮಗನಾದ ಮಾರಸಿಂಹನು 
ಗಂಗವಾಡಿಯಲ್ಲಿ ಆಳ್ಸಿಕೆ ನಡೆಸುತ್ತಿದ್ದನು. 


ಮಾರಸಿಂಹನ ನಂತರ ಆತನ ಚಿಕ್ಕಪನಾದ ವಿಜಯಾದಿತ್ಯನು, ಅನಂತರ ವಿಜಯಾದಿತ್ಯನ 
ಮಗ ಮೊದಲನೆಯ ರಾಚಮಲ್ಲನು ಆಳ್ಗಿಕೆ ಪ್ರಾರಂಭಿಸಿದ. ಇದೇ ಸಂದರ್ಭದಲ್ಲಿ ಎರಡನೆಯ 
ಶಿವಮಾರನ ಮಗ ಮೊದಲನೆಯ ಪೃದ್ಧಿಪತಿಯು ಪಲ್ಲವರೊಂದಿಗೆ ಸ್ನೇಹವನ್ನು ಸಂಪಾದಿಸಿದ. 
ಆಂಧ್ರಪ್ರದೇಶದ ಹಿಂದೂಪುರ ಹತ್ತಿರದ "ಪರ್ವಿ' ಎಂಬ ಸ್ಥಳದಿಂದ ಪೃಥ್ಧಿಪತಿಯು ಸ್ವತಂತ್ರವಾಗಿ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 30 


ಆಳ್ಳಿಕೆ ನಡೆಸಿದನು. ಇತ್ತ ತಲಕಾಡಿನಲ್ಲಿ ಮೊದಲನೆಯ ರಾಚಮಲ್ಲನು ಆಳ್ಗಿಕೆ ನಡೆಸುತ್ತಿದ್ದು, ಇವನು 
ಹೆಂಜೇರುವಿನ (ಹೇಮಾವತಿ) ನೊಳಂಬರೊಂದಿಗೆ ಸ್ನೇಹವನ್ನು ಬೆಳೆಸಿದ. ತನ್ನ ಮಗಳಾದ 
ಜಯಾಂಬೆಯನ್ನು ನೊಳಂಬ ಪೊಳಲ್ಲೋರನಿಗೆ ವಿವಾಹ ಮಾಡಿಕೊಟ್ಟಿದ್ದ ಎಂದು ತಿಳಿಯುತ್ತದೆ. 


ರಾಚಮಲ್ಲನ ನಂತರ ಕ್ರಿಶ. 843ರಲ್ಲಿ ಆತನ ಮಗ ಎರೆಯಂಗನು ಅಧಿಕಾರಕ್ಕೆ ಬಂದನು. 
ಈತನು ನೀತಿಮಾರ್ಗನೆಂದು ಬಿರುದನ್ನು ಧರಿಸಿ, "ನೀತಿಮಾರ್ಗ ಎರೆಯಂಗ'ನೆಂದು ಪ್ರಖ್ಯಾತನಾದನು. 
ಈ ಕಾಲದಲ್ಲಿ ರಾಷ್ಟ್ರಕೂಟರ ದೊರೆ ಮೊದಲನೆಯ ಅಮೋಘವರ್ಷನು ಮಾನ್ಯಖೇಟದಲ್ಲಿ ಆಳಿಕೆ 
ನಡೆಸುತ್ತಿದ್ದನು. ಅಮೋಘವರ್ಷನು ಗಂಗರ ಮೇಲೆ ಹಗೆತನವನ್ನು ಮುಂದುವರಿಸದೆ 
ಸೌಹಾರ್ದಯುತವಾಗಿ ಬಾಳಲು ನಿರ್ಧರಿಸಿ ತನ್ನ ಮಗಳಾದ ಚಂದಲಬ್ಲೆಯನ್ನು ನೀತಿಮಾರ್ಗ 
ಎರೆಯಂಗನ ಕಿರಿಯ ಮಗ ಬೂತುಗನಿಗೆ ಮದುವೆ ಮಾಡಿಕೊಟ್ಟನು. ಈ ವೈವಾಹಿಕ 
ಸಂಬಂಧದಿಂದಾಗಿ ಶತ್ರುಗಳಾಗಿದ್ದ ರಾಷ್ಟಕೂಟರು-ಗಂಗರು ಮಿತ್ರರಾದರು. ಕ್ರಿಶ. 869ರಲ್ಲಿ 
ನೀತಿಮಾರ್ಗ ಎರೆಯಂಗನು ವೀರಸ್ಪರ್ಗವೇರಿದ ವಿಷಯವನ್ನು ರಾಮನಗರದ ಐಜೂರಿನ 
ಶಾಸನವೊಂದು ದಾಖಲಿಸಿದೆ." ನೀತಿಮಾರ್ಗನು ಮರಣಹೊಂದಿದ ಸಂದರ್ಭದಲ್ಲಿ ಮಾದವಯ್ಗನ 
ಮಗ ನಾಗಯ್ಯ ಎಂಬುವನು ಕೆರೆಯೊಂದನ್ನು ಕಟ್ಟಿಸಿದ ವಿವರ ಈ ಶಾಸನದಲ್ಲಿದೆ. ದೊರೆ ಮಡಿದಾಗ 
ಆತನ ಸ್ಮರಣೆಯಲ್ಲಿ ಕೆರೆಯನ್ನು ಆತನ ಅಧಿಕಾರಿಯೊರ್ವ ಕಟ್ಟಿಸಿರುವುದನ್ನು ಈ ಶಾಸನದಲ್ಲಿ 
ಕಾಣಬಹುದು. 


ಎರೆಯಂಗನ ನಂತರ ಆತನ ಹಿರಿಯ ಮಗನಾದ ಇಮ್ಮಡಿ ರಾಚಮಲ್ಲನು ಕ್ರಿಶ. 870ರಲ್ಲಿ 
ಗಂಗ ಸಾಮ್ರಾಜ್ಯದ ದೊರೆಯಾದನು. ಈತನ ಆಳಿಕೆಯ ಕಾಲದಲ್ಲಿ ಗಂಗರು ನೊಳಂಬರೊಡನೆ 
ಹೋರಾಡಿ ಅವರನ್ನು ಸಂಪೂರ್ಣವಾಗಿ ಸೋಲಿಸಿದರು. ಈ ಯುದ್ದದ ವಿಚಾರ ಕನಕಪುರ 
ತಾಲ್ಲೂಕಿನ ಸಾತನೂರು ಗ್ರಾಮದ ಕ್ರಿಶ. 899ರ ಶಾಸನವೊಂದರಿಂದ ತಿಳಿಯುತ್ತದೆ." ಇದೇ 
ತಾಲ್ಲೂಕಿನ ಕುಂದೂರುದೊಡ್ಡಿಯ ವೀರಗಲ್ಲಿನಲ್ಲಿ ಬೂತುಗನ ಮಗನಾದ ಇಮ್ಮಡಿ ಎರೆಯಪ್ಪರಸನು 
ನೊಳಂಬರ ಜೊತೆ ನಡೆಸಿದ ಯುದ್ಧಗಳ ಬಗ್ಗೆ ವಿವರಗಳನ್ನು ನೀಡುತ್ತದೆ." 


ಕ್ರಿಶ. 904ರ ಚನ್ನಪಟ್ಟಣ ತಾಲ್ಲೂಕಿನ ಹೊನ್ನಾಯಕನಹಳ್ಳಿಯ ಶಾಸನ" ರಾಚಮಲ್ಲನನ್ನು 
"ನೀತಿಮಾರ್ಗ್ಗ ಪೆರ್ಮನಡಿ' ಎಂತಲೂ ಕರೆಯುತ್ತಿದ್ದುದನ್ನು ಉಲ್ಲೇಖಿಸಿದೆ. ಈ ಶಾಸನದಲ್ಲಿ 
ನೀತಿಮಾರ್ಗ್ಗ ಪೆರ್ಮನಡಿ ಪಟ್ಟಂಗಟ್ಟಿದ ಪ್ರಥಮವರಿಷದನ್ನು ಗೊಟ್ಟೆಯಣ್ಣ ಗಾವುಣ್ಣನು 
ಊರಟಿವಿನೊಳು ಕಾದಿಸತ್ತು ಸ್ಪರ್ಗ್ಗಸ್ತನಾದ' ವಿವರವನ್ನು ದಾಖಲಿಸಿದೆ. ಈ ಶಾಸನದಿಂದ 
ನೀತಿಮಾರ್ಗ  ಪೆಮ್ನಾನಡಿಯು ಕ್ರಿಶ 904ರಲ್ಲಿ ಅಧಿಕಾರಕ್ಕೆ ಬಂದನೇ ಎಂಬ 
ಅನುಮಾನವುಂಟಾಗುತ್ತದೆ. ಇಮ್ಮಡಿ ರಾಚಮಲ್ಲನನ್ನು “ಮಹಾರಾಜರಾಜಾಧಿರಾಜ 
ಕೋಳಾಳಪುರಪರಮೇಶ್ವರ ನನ್ನಿಗಿರಿನಾಥ' ಎಂದು ಚನ್ನಪಟ್ಟಣ ತಾಲ್ಲೂಕಿನ ಮಳೂರುಪಟ್ಟಣ 
ಗ್ರಾಮದ ಅರ್ಕೇಶ್ವರ ದೇವಾಲಯದಲ್ಲಿನ ಶಾಸನವೊಂದು ವರ್ಣಿಸಿದೆ. ಈ ಶಾಸನದಿಂದ 
ಕೋಳಾಳಪುರ ಅಂದರೆ ಈಗಿನ ಕೋಲಾರದಿಂದ ಇಮ್ಮಡಿ ರಾಚಮಲ್ಲನು ಆಳ್ಳಿಕೆ ನಡೆಸುತ್ತಿದ್ದ ಎಂದು 
ತಿಳಿಯುತ್ತದೆ. 


ಇಮ್ಮಡಿ ರಾಚಮಲ್ಲನ ನಂತರ ಇಮ್ಮಡಿ ನೀತಿಮಾರ್ಗ ಎರೆಯಂಗನು ಕ್ರಿಶ. 919ರಲ್ಲಿ 
ಅಧಿಕಾರಕ್ಕೆ ಬಂದನು. ಸಕಲ ಕಲಾವಲ್ಲಭನಾದ ಇಮ್ಮಡಿ ನೀತಿಮಾರ್ಗ ಎರೆಯಂಗನು ಚನ್ನಪಟ್ಟಣ 
ತಾಲ್ಲೂಕಿನ ಸಂತೆಮೊಗೇನಹಳ್ಳಿಯಲ್ಲಿನ ಕೆರೆಯೊಂದರ ದುರಸ್ತಿಗಾಗಿ ಹಾಗೂ ಶಿವಮಾರೇಶ್ವರ, 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 31 


ನಗರೇಶ್ವರ ಹಾಗೂ ಕೋಟೆಯ ನೀತಿಮಾರ್ಗೇಶ್ವರ ದೇಗುಲಗಳ ಪೂಜಾಕೈಂಕರ್ಯಗಳಿಗೋಸ್ಕರ ದತ್ತಿ 
ಬಿಟ್ಟ ವಿವರ ಶಾಸನವೊಂದರಲ್ಲಿದೆ.*” ಶಾಸನೋಕ್ತ ದೇವಾಲಯಗಳು ಸಂತೆಮೊಗೇನಹಳ್ಳಿಯ ಪಕ್ಕದ 
ಗ್ರಾಮವಾದ ಹೊಂಗನೂರಿನಲ್ಲಿದ್ದ ದೇವಾಲಯಗಳಾಗಿವೆ. ಇವನ ಕಾಲದಲ್ಲಿ ಹೊಂಗನೂರು 
ಚಿಕ್ಕಗಂಗವಾಡಿಯ ಉಪರಾಜಧಾನಿಯಾಗಿತ್ತು. ಆದ್ದರಿಂದ ಇಲ್ಲಿ ಕೋಟೆಯು ನಿರ್ಮಾಣವಾಗಿತ್ತು 
ಎಂಬುದು ಈ ಶಾಸನದಲ್ಲಿ ಉಲ್ಲೇಖವಾಗಿರುವ ಕೋಟೆಯ ನೀತಿಮಾರ್ಗೇಶ್ವರ ದೇವಾಲಯದಿಂದ 
ಖಚಿತವಾಗುತ್ತದೆ. ಇದೇ ಶಾಸನದಲ್ಲಿ ಇಮ್ಮಡಿ ನೀತಿಮಾರ್ಗ ಎರೆಯಂಗನನ್ನು "ಸಸ್ಪಿಶ್ರೀ 
ನೀತಿಶಾಸ್ತಕ್ರಮ OR ಸದಾಮಹೀಂಪಾಲಯ ಧರ್ಮ್ವಜ್ಞೋ ನೀತಿಮಾರ್ಗ್ಗಂ೦ನೃಪೋತ್ತಮಃ' ಎಂದು 
ವರ್ಣಿಸಿದೆ. ಇದರಿಂದ ನೀತಿಮಾರ್ಗನು ನೀತಿಶಾಸ್ತದಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿದ್ದ ಎಂದು 
ತಿಳಿಯುತ್ತದೆ. 


ಇಮ್ಮಡಿ ನೀತಿಮಾರ್ಗ ಎರೆಯಂಗನ ನಂತರ ಆತನ ಮಗನಾದ ಇಮ್ಮಡಿ ಬೂತಗ ತನ್ನ 
ಅಣ್ಣನಾದ ಮೂರನೆಯ ರಾಚಮಲ್ಲ ಅಥವಾ ಕಚ್ಚೆಯ ಗಂಗನನ್ನು ಯುದ್ದವೊಂದರಲ್ಲಿ ಕೊಂದು 
ಗಂಗವಾಡಿ ತೊಂಬತ್ತಾರು ಸಾವಿರದ ಅಧಿಪತಿಯಾದ ವಿಚಾರ ಚನ್ನಪಟ್ಟಣ ತಾಲ್ಲೂಕಿನ ಗಡಿ 
ಪ್ರದೇಶದಲ್ಲಿರುವ ಆತಕೂರು ಗ್ರಾಮದ (ಮದ್ದೂರು ತಾಲ್ಲೂಕಿನ) ಕ್ರಿಶ. 949ರ ಶಾಸನದಿಂದ 
ತಿಳಿಯುತ್ತದೆ." ಇಮ್ಮಡಿ ಬೂತಗನು ರಾಷ್ಟಕೂಟ ಚಕ್ರವರ್ತಿ ಮೂರನೆಯ ಕೃಷ್ಣ(ಕನ್ನರದೇವ)ನ 
ಸಹೋದರಿ ರೇವಕ ನಿರ್ಮಡಿಯನ್ನು ವಿವಾಹವಾಗಿದ್ದನು. ಈ ವೈವಾಹಿಕ ಸಂಬಂಧದಿಂದ 
ಮೂರನೆಯ ಕೃಷ್ಣನ ಸಹಾಯದಿಂದಲೇ ಬೂತುಗನು ತನ್ನ ಅಣ್ಣನನ್ನು ಸೋಲಿಸಿ ಗಂಗ ಸಾಮ್ರಾಜ್ಯಕ್ಕೆ 
ಅಧಿಪತಿಯಾಗಲು ಸಾಧ್ಯವಾಯಿತು ಎನ್ನಬಹುದು. 


ಬೂತುಗನು ರಾಷ್ಟಕೂಟರ ಮೂರನೆಯ ಕೃಷ್ಣನಿಂದ ಪಡೆದ ಸಹಾಯಕ್ಕೆ ಪ್ರತ್ಯುಪಕಾರವಾಗಿ 
ಆತನ ದಂಡಯಾತೆಗಳಲ್ಲಿ ಅಪಾರ ಸಹಾಯ ಮಾಡಿದನು. ಮೂರನೇ ಕೃಷ್ಣನು ಕಂಚಿಯ ಮೇಲೆ 
ದಾಳಿ ಮಾಡಿದಾಗ, ಇಮ್ಮಡಿ ಬೂತುಗನು ಚೋಳರ ದೊರೆ ಪರಾಂತಕನ ಮಗನಾದ ರಾಜಕುಮಾರ 
ರಾಜಾದಿತ್ಯನನ್ನು ಆನೆಯ ಮೇಲಿನ ಅಂಬಾರಿಯನ್ನೇ ರಣರಂಗವನ್ನಾಗಿ ಮಾಡಿಕೊಂಡು 
ಸುರಗಿಯಿಂದ ಇರಿದುಕೊಂದನು. ಅಮೋಫವಾದ ಈ ಸಾಧನೆಯನ್ನು ಮೆಚ್ಚಿಕೊಂಡ ರಾಷ್ಟ್ರಕೂಟರ 
ಮೂರನೆಯ  ಕೃಷ್ಟ(ಕನ್ನರದೇವ)ನು ಬೂತುಗನಿಗೆ ಬನವಾಸಿ ಹನ್ನೆರಡು ಸಾವಿರ, ಪುಲಿಗೆರೆ 
ಮುನ್ನೂರು, ಕಿಸುಕಾಡು ಎಪ್ಪತ್ತು, ಬಾಗಿನಾಡು ಎಪ್ಪತ್ತು ಮುಂತಾದ ಪ್ರದೇಶಗಳನ್ನು ಕೊಟ್ಟನು." ಈ 
ಮೂಲಕ ಬೂತುಗನ ಕಾಲದಲ್ಲಿ ಗಂಗ ಸಾಮ್ರಾಜ್ಯವು ಮತ್ತಷ್ಟು ವಿಸ್ತರತೆಯನ್ನು ಪಡೆದುಕೊಂಡಿತು. 
ಇದೇ ಶಾಸನದಲ್ಲಿ "ಆತಕೂರು-12' ಎಂಬ ಆಡಳಿತ ಘಟಕದ ಪ್ರಸ್ತಾಪವಿದೆ. ಶಾಸನೋಕ್ತ ಆತಕೂರು 
ಗ್ರಾಮ ಚನ್ನಪಟ್ಟಣ ತಾಲ್ಲೂಕಿಗೆ ಗಡಿಭಾಗದಲ್ಲಿರುವುದರಿಂದ ಈ ಆತಕೂರು-12 ವಿಭಾಗದಲ್ಲಿ 
ಚನ್ನಪಟ್ಟಣ ತಾಲ್ಲೂಕಿನ ಕೆಲ ಪ್ರದೇಶಗಳು ಸೇರಿದ್ದವು ಎನ್ನಬಹುದು. 


ಕ್ರಿಶ. 960ರಲ್ಲಿ ಬೂತುಗನ ಮರಣದ ನಂತರ ಆತನ ಮಗನಾದ ಮರುಳನು ಅಧಿಕಾರಕ್ಕೆ 
ಬಂದನು. ಆತನು ಅಲ್ಲಕಾಲದಲ್ಲಿಯೇ ಮರಣಿಸಿದಾಗ ಕ್ರಿಶ. 963ರಲ್ಲಿ ಇಮ್ಮಡಿ ಮಾರಸಿಂಹನು 
ರಾಜನಾದನು. ಈತನು ರಾಷ್ಟ್ರಕೂಟರೊಡನೆ ಸಂಬಂಧವನ್ನು ಮತ್ತಷ್ಟು ವೃದ್ಧಿಸಿಕೊಂಡು ರಾಷ್ಟಕೂಟರ 
ಆಂತರಿಕ ಕಲಹಗಳಲ್ಲೂ ಸಹ ಮುಕ್ತವಾಗಿ ಪ್ರವೇಶಿಸಿದನು. ರಾಷ್ಟಕೂಟರ ನಾಲ್ಕನೆಯ 
ಇಂದರಾಜನಿಗೋಸ್ಕರ ಪರಮಾರರೊಡನೆ ಹೋರಾಡಿ ಅವರನ್ನು ಸೋಲಿಸಿ, ಅವರ ವಶದಲ್ಲಿದ್ದ 
ಮಾನ್ಯಖೇಟವನ್ನು ಗೆದ್ದುಕೊಟ್ಟನು. ಕ್ರಿಶ. 973ರಲ್ಲಿ ನಾಲ್ಕನೆಯ ಇಂದನಿಗೆ ಬಂಕಾಪುರದಲ್ಲಿ 
ಪಟ್ಟಾಭಿಷೇಕ ಮಾಡಿ ಸಾಮ್ರಾಜ್ಯವನ್ನು ಆತನಿಗೆ ಮತ್ತೆ ದೊರಕಿಸಿಕೊಟ್ಟ ವಿವರ ತಿಳಿಯುತ್ತದೆ.” 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 32 


ಚನ್ನಪಟ್ಟಣ ತಾಲ್ಲೂಕಿನ ಮಳೂರುಪಟ್ಟಣ ಗ್ರಾಮದ ಶಾಸನವೊಂದರಲ್ಲಿ ಇಮ್ಮಡಿ 
ಮಾರಸಿಂಹನು "ರಾಜಾಧಿರಾಜ  ಕೋಳಾಳಪುರವರೇಶ್ಲರ ನನ್ನಿಗಿರನಾಥಂ  ಚಲದುತ್ತರಂಗ 
ಶ್ರೀಮನ್ನೊಳಂ೦ಬಕುಳಾನ್ಸಕಂ ಸಮರೈ . . ಕದನ ಕಂಠೀರವಂ ಶ್ರೀಪರ್ಮಾನಡಿ' ಎಂಬ ಬಿರುದುಗಳನ್ನು 
ಧರಿಸಿ ಗಂಗವಾಡಿ ತೊಂಬತ್ತಾರು ಸಾವಿರವನ್ನು ನಿಷ್ಠಂಟಕವನ್ನಾಗಿ ಮಾಡಿ ಆಳುತ್ತಿದ್ದ ವಿವರವಿದೆ."' 
ಈ ಶಾಸನದಿಂದ ಮಾರಸಿಂಹನು ನೊಳಂಬರನ್ನು ಸಂಹರಿಸಿ "ನೊಳಂಬ ಕುಲಾಂತಕ” ಬಿರುದನ್ನು 
ಪಡೆದಿದ್ದ ಎಂದು ತಿಳಿಯುತ್ತದೆ. 


ಕ್ರಿಶ. 973ರಲ್ಲಿ ಇಮ್ಮಡಿ ಮಾರಸಿಂಹನ ದಳಪತಿಯಾದ ಪಾಂಚಾಳದೇವ ಎಂಬುವನು 
ಚನ್ನಪಟ್ಟಣ ಪ್ರದೇಶವನ್ನು ಆಳಿಕೆ ನಡೆಸುವ ಸಂದರ್ಭದಲ್ಲಿ ಗಂಗರಿಗೂ ಕಲ್ಯಾಣದ ಚಾಲುಕ್ಕರ 
ಇಮ್ಮಡಿ ತೈಲಪನಿಗೂ ನಡೆದ ಯುದ್ದದಲ್ಲಿ ಬಲ್ಲವತಿಯ ಬ್ರಹ್ನನೊಡನೆ ಹೋರಾಡಿ ಮಡಿದುದನ್ನು 
ಚನ್ನಪಟ್ಟಣ ತಾಲ್ಲೂಕಿನ ಮಳೂರು ಗ್ರಾಮದ ವೀರಗಲ್ಲೊಂದು ದಾಖಲಿಸಿದೆ.” ಇದೇ ಕಾಲದ 
ಮತ್ತೊಂದು ವೀರಗಲ್ಲಿನಲ್ಲಿ ಮಾರಸಿಂಹನ ಆಳ್ಗಿಕೆಯ ಕಾಲದಲ್ಲಿ ಈ ಪ್ರದೇಶದ ಮಾಂಡಲಿಕನಾದ 
ಪೊಲೆತಾಳ್ಳನ ಮಗ ಭುವನಾದಿತ್ಯನು ಯುದ್ಧವೊಂದರಲ್ಲಿ ಮಡಿದ ವಿವರವಿದೆ. ್‌ ಬಹುಶಃ ಈತನೂ 
ಚಾಲುಕ್ಯರೊಂದಿಗೆ ನಡೆದ ಯುದ್ದದಲ್ಲಿ ಮಡಿದಿರಬೇಕು. 


ಚನ್ನಪಟ್ಟಣ ತಾಲ್ಲೂಕಿನ ದೊಡ್ಡಮಳೂರಿನ ವೀರಗಲ್ಲು ಶಾಸನವೊಂದರಲ್ಲಿ ದುಗ್ಗ ಎಂಬುವನ 
ಉಲ್ಲೇಖವಿದೆ.” ಕ್ರಿಶ 976ರ ಕಾಲಘಟ್ಟದ ಈ ಶಾಸನದಲ್ಲಿ “"ಹೊಲೆತಾಳ್ಗನ 
ಮನೆಮಗತಿನಡಿಯರನಳಿಯಂ ದುಗ್ಗಂ ಮಟದೂರೊಳ್‌ ಅರ್ಜುನರಾಯನ ಹೊಲ್ಲೆತಾಳ್ಗರನ 
ಕಾಳಗದೊಳ್‌ ಕುದುರೆಯ ವಿಟಿದೊರ್ಪುಣ್ಣಿವಿಣಿದು ಸತ್ತು ಸರ್ಗ್ಗಸ್ಥನಾದಂ' ಎಂದಿದೆ. ಶ್ರೀಪುರುಷನ 
ಆಳ್ಲಿಕೆಯ ಕಾಲದ ಈ ಶಾಸನದಿಂದ ಮಳದೂರಿನಲ್ಲಿ (ಈಗಿನ ಮಳೂರು) ನಡೆದ ಅರ್ಜುನರಾಯ 
(ದೊಡ್ಡಬಳ್ಳಾಪುರದಲ್ಲಿದ್ದ ನೊಳಂಬ ವಂಶಿಕ) ಹಾಗೂ ಪೊಲೆತಾಳ್ಗರ (ಗಂಗರ ಮಾಂಡಲೀಕ) 
ನಡುವೆ ನಡೆದ ಕಾಳಗದಲ್ಲಿ ಪೊಲೆತಾಳ್ಸನ ಮನೆಮಗತಿನಡಿಯರ ಅಳಿಯನೂ ಆದ ದುಗ್ಗನೆಂಬ 
ವೀರನು, ಕುದುರೆಯಿಂದ ಬಿದ್ದು ಕಾಲ್ದಡಗೆ ಬಿರಿದು ಗಾಯಗೊಂಡರೂ, ಶತ್ರುವನ್ನು ಇರಿದು 
ವೀರಮರಣವನ್ನಪ್ಪಿದ ಎಂದು ತಿಳಿಯುತ್ತದೆ. ಇದೇ ಶಾಸನದಲ್ಲಿ ದುಗ್ಗನ ವಂಶಿಕರಿಗೆ 
ವೈಜವಾರನಪಳ್ಳಿಯ ಮಣ್ಣಿನ ಹೊಳೆಯ ಮೇಲ್ಲಾಗದಲ್ಲಿ ಹನ್ನೆರಡು ಖಂಡುಗ ಭೂಮಿಯನ್ನು 
ಕಲ್ಲಾಟು (ಶಾಸನವನ್ನು ನೆಟ್ಟು ದಾನಕೊಟ್ಟ ವಿವರವಿದೆ. 


ಈ ಶಾಸನವನ್ನು ಪತ್ತೆಹಚ್ಚಿದ ಎಂ.ಜಿ.ನಾಗರಾಜ್‌ ಅವರು ಶಾಸನದ ಕಾಲವನ್ನು "ಸಕನೃಪ 
ಕಾಲಾತೀತ ಸಂವತ್ಸರ ಸತಂಗಳ್‌ 787 ವರ್ಷ ಪೃತ್ತಿಸ' ಎಂದು ಓದಿ, ಈ ಕಾಲ ಕ್ರಿಶ. 86ಕ್ಕೆ 
ಸರಿಹೊಂದುತ್ತದೆ ಎಂದು ತಿಳಿಸಿರುತ್ತಾರೆ ಈ ಶಾಸನ ಪಡಿಯಚಜ್ಞನ್ನು ಮತ್ತೊಮ್ಮೆ ತೆಗೆದು 
ಪರಿಶೀಲಿಸಿದಾಗ ಶಾಸನದಲ್ಲಿ "ಶೀಸ್ಪಸ್ತಿ ಸಕನೃಪ ಕಾಲಾತೀತ ಸಂವತ್ಸರ ಸತಂಗಳ್‌ 897 ವರ್ಷಂ 
ಪ್ರವರ್ತ್ರಿಸೆ' ಎಂದಿರುವುದು ಗಮನಕ್ಕೆ ಬಂದಿತು. ಇದರಿಂದ ಈ ಶಾಸನದ ಕಾಲ ಕ್ರಿಶ. 976 ಎಂದು 
ಸಷ್ಟವಾಗುತ್ತದೆ. ಇದಕ್ಕೆ ಮತ್ತೊಂದು ಸಾಕ್ಷಿಯೆಂದರೆ ಈ ಶಾಸನದಲ್ಲಿ ಉಲ್ಲೇಖವಾಗಿರುವ 
ಪಾಂಚಾಳದೇವನ ಉಲ್ಲೇಖ ಕ್ರಿಶ. 973ರ ಮಳೂರು ಗ್ರಾಮದ ಕೈಲಾಸೇಶ್ವರ ದೇವಾಲಯದ 
ಬಳಿಯಿರುವ ಶಾಸನದಲ್ಲಿಯೂ ಕಾಣಬಹುದು. 


ಮಾರಸಿಂಹನ ಮರಣದ ನಂತರ ಕ್ರಿಶ 975ರಲ್ಲಿ ಆತನ ಸಹೋದರನಾದ 
ಗೋವಿಂದದೇವನು ರಾಜ್ಯವನ್ನಾಳಿದನು. ನಂತರ ಮಾರಸಿಂಹನ ಮಗನಾದ ನಾಲ್ಕನೆಯ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ /33 


ಗೋವಿಂದನು ತನ್ನ ಚಿಕ್ಕಪ್ಪನಿಂದ ರಾಜ್ಯವನ್ನು ಕಸಿದುಕೊಂಡು ತಾನೇ ರಾಜನಾದನು. ಇವನ 
ಸೇನಾಧಿಪತಿಯೇ ಚಾವುಂಡರಾಯ. ಸಮರಪರಶುರಾಮ, ಚಿಕ್ರೇಶ್ಚರ ಮೊದಲಾದ ಬಿರುದುಗಳನ್ನು 
ಹೊಂದಿದ್ದ ಈತನು ಶ್ರವಣಬೆಳಗೊಳದಲ್ಲಿ ಐವತ್ತೆಂಟು ಅಡಿ ಎತ್ತರದ ಏಕಶಿಲಾ ಗೊಮ್ಮಟನ 
ವಿಗ್ರಹವನ್ನು ಕ್ರಿಶ. 981ರಲ್ಲಿ ನಿರ್ಮಿಸಿದನು. ಶ್ರವಣಬೆಳಗೊಳ ಮತ್ತಷ್ಟು ಪ್ರಸಿದ್ಧಿಯನ್ನು ಪಡೆಯಲು 
ರಾಚಮಲ್ಲನು ಕಾರಣಕರ್ತನಾಗಿದ್ದಾನೆ. 


ರಾಚಮಲ್ಲನ ನಂತರ ಆತನ ಕಿರಿಯ ಸಹೋದರನಾದ ಐದನೆಯ ರಾಚಮಲ್ಲ ಅಥವಾ 
ರಕ್ಕಸಗಂಗನು ಗಂಗ ರಾಜ್ಯದ ಅಧಿಪತಿಯಾದನು. ಈತನ ಆಳ್ಳಿಕೆಯ ಕಾಲದಲ್ಲಿಯೇ ಚೋಳರು 
ಗಂಗರಾಜ್ಯದ ಸ್ಪಲಸ್ಪಲ್ಪ ಭಾಗವನ್ನೇ ಕಬಳಿಸಲಾರಂಭಿಸಿದರು. ಚೋಳರು ಕ್ರಿಶ. 1001ರಲ್ಲಿ 
ಹೊಸಕೋಟಿ ಪ್ರದೇಶವನ್ನು ಆಕಮಿಸಿದ್ದನ್ನು ಹೊಸಕೋಟಿ ತಾಲ್ಲೂಕಿನ ಕಮ್ಮಸಂದ್ರ ಗ್ರಾಮದ 
ಶಾಸನವೊಂದು ದಾಖಲಿಸಿದೆ.” ನಂತರದಲ್ಲಿ  ಚೋಳದೊರೆ ರಾಜರಾಜಚೋಳನು ತನ್ನ 
ದಂಡನಾಯಕನಾದ ಅಪ್ರಮೇಯನ ಮೂಲಕ ಗಂಗವಾಡಿ ತೊಂಬತ್ತಾರು ಸಾವಿರ ಪ್ರದೇಶವನ್ನು 
ವಶಪಡಿಸಿಕೊಂಡನು. ಈ ಮೂಲಕ ದಕ್ಷಿಣ ಕರ್ನಾಟಕವನ್ನು ಆಳಿದ ಮೊಟ್ಟಮೊದಲ ಕನ್ನಡ 
ರಾಜವಂಶವಾದ ಗಂಗ ಅರಸು ಮನೆತನದ ಆಳ್ಗಿಕೆ ಮುಕ್ತಾಯವಾಯಿತು. ಹೀಗೆ ಹಳೇ ಮೈಸೂರು 
ಪ್ರಾಂತ್ಯದಲ್ಲಿ ಪ್ರಜಾವತ್ತಲರಾಗಿ ರಾಜ್ಯವನ್ನಾಳಿದ ಕನ್ನಡ ಸಂಸ್ಕೃತಿಯ ಹರಿಕಾರರಾಗಿದ್ದ ಪಠ್ಲಿಮದ 
ಗಂಗರು ಕರ್ನಾಟಕದ ಇತಿಹಾಸದ ಪುಟಗಳಿಂದ ಕಣ್ಮರೆಯಾದರು. 


ಬಾದಾಮಿ ಚಾಲುಕ್ಯರು . 


ಕ್ರಿಶ. ಆರನೆಯ ಶತಮಾನದಲ್ಲಿ ಆರಂಭಗೊಂಡ ಬಾದಾಮಿ ಚಾಲುಕ್ಕ ಸಾಮ್ರಾಜ್ಯ ಸುಮಾರು 
ಎರಡು ಶತಮಾನಗಳ ಕಾಲ ಅಸ್ತಿತ್ವದಲ್ಲಿತ್ತು "ಸಮಗ್ರ ಕರ್ನಾಟಕದಲ್ಲಿ ಸುಮಾರು ಇನ್ನೂರು 
ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ಅಪಾರ ವೈಭವದಿಂದ ರಾಜ್ಯಭಾರ ಮಾಡಿ ಸಾರ್ವಭೌಮ ಪದವಿಗೆ 
ಪಾತ್ರರಾದ ಕರ್ನಾಟಕದ ರಾಜರಲ್ಲಿ ಬಾದಾಮಿಯ ಚಾಲುಕ್ಕರೇ ಮೊದಲಿಗರು. ಕ್ರಿಶ. 535ರಿಂದ 
757ರವರೆಗೆ ಅವರ ಉಚ್ಛಾಯಕಾಲ. ಬಲಾಢ್ಯ  ಸೇನಾರಾಷ್ಟವಾಗಿ ಮಾತ್ರವಲ್ಲದೆ, ಜನಹಿತ 
ರಾಜ್ಯವಾಗಿಯೂ ಕೀರ್ತಿಶಿಖರಕ್ಕೇರಿದ ರಾಜ್ಯಗಳಲ್ಲಿ ಚಾಲುಕ್ಕ ರಾಜ್ಯವೇ ಮೊದಲನೆಯದು” ಈ 
ಮನೆತನದಲ್ಲಿ ಒಂದನೆಯ ಪುಲಿಕೇಶಿ, ಒಂದನೆಯ ಕೀರ್ತಿವರ್ಮ, ಮಂಗಳೇಶ, ಇಮ್ಮಡಿ ಪುಲಿಕೇಶಿ, 
ವಿನಯಾದಿತ್ಯ, ವಿಜಯಾದಿತ್ಯ ಇಮ್ಮಡಿ ವಿಕ್ರಮಾದಿತ್ಯ ಮೊದಲಾದ ಅರಸರು ವಿಶಾಲವಾದ 
ಸಾಮ್ರಾಜ್ಯವನ್ನು ಆಳ್ಳಿಕೆ ನಡೆಸಿದರು. 


ಬಾದಾಮಿ ಚಾಲುಕ್ಕರು ಚನ್ನಪಟ್ಟಣ ಪ್ರದೇಶದವರೆಗೂ ತಮ್ಮ ಅಧಿಕಾರ ವ್ಯಾಪ್ತಿಯನ್ನು 
ಹೊಂದಿದ್ದರು ಎಂಬುದಕ್ಕೆ ಆಧಾರಗಳಿವೆ. ಚನ್ನಪಟ್ಟಣ ತಾಲ್ಲೂಕಿನ ಕೂಡ್ಲೂರು ಗ್ರಾಮದಲ್ಲಿ 
ಮಂಗಳೇಶ್ವರ ದೇವಾಲಯವಿರುವುದು ಬಾದಾಮಿ ಚಾಲುಕ್ಕರು ಈ ಪ್ರದೇಶದಲ್ಲಿ ಹಿಡಿತವನ್ನು 
ಹೊಂದಿದ್ದಿರಬಹುದು ಎಂಬ ಸಂದೇಹವನ್ನು ಮೂಡಿಸುತ್ತದೆ. ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯವನ್ನು 
ಕ್ರಿಶ. 597ರಿಂದ 610ರವರೆಗೆ ಆಳ್ಗಿಕೆ ನಡೆಸಿದ ದೊರೆ ಮಂಗಳೇಶ. ಬಹುಶಃ ಈತನ ಆಳ್ಳಿಕೆಯ 
ಕಾಲದಲ್ಲಿಯೇ ಕೂಡ್ಲೂರಿನಲ್ಲಿ ಮಂಗಳೇಶ್ವ್ಷರ ದೇವಾಲಯ ನಿರ್ಮಾಣಗೊಂಡಿರಬಹುದು. ಬಾದಾಮಿ 
ಚಾಲುಕ್ಕರ ಶಾಸನಗಳು ಈ ಪ್ರದೇಶದಲ್ಲಿ ದೊರೆಯದಿದ್ದರೂ, ದೇವಾಲಯವೊಂದಕ್ಕೆ ಈ ಮನೆತನದ 
ರಾಜನ ಹೆಸರನ್ನಿಟ್ಟಿರುವುದು ಇವರ ಆಳ್ಲಿಕೆಯ ಕುರುಹಾಗಿದೆ. ದೊರೆ ಮಂಗಳೇಶನು ಮಹಾಕೂಟದ 
ಸಂಭ ಶಾಸನದಲ್ಲಿ ಗಂಗ, ಪಲ್ಲವ, ಜೋಳ ಹಾಗೂ ಅಳುಪ ದೊರೆಗಳನ್ನು ಸೋಲಿಸಿದ್ದಾಗಿ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 34 


ಹೇಳಿಕೊಂಡಿದ್ದಾನೆ. ಆದ್ದರಿಂದ ಗಂಗವಾಡಿ ಪ್ರದೇಶವು ಮಂಗಳೇಶನ ಕಾಲದಲ್ಲಿ ಬಾದಾಮಿ 
ಚಾಲುಕ್ಕ ಸಾಮ್ರಾಜ್ಯದ ವಶದಲ್ಲಿತ್ತು ಎಂಬುದು ಸ್ಪಷ್ಟವಾಗುತ್ತದೆ. 


ಇದೇ ಮಂಗಳೇಶ್ವ್ಷರ ದೇವಾಲಯವಿರುವ ಕೂಡ್ಲೂರು ಗ್ರಾಮದ  ಶಿಲಾಶಾಸನವೊಂದರಲ್ಲಿ 
"ರಣಪಾರರಸ' ಎಂಬುವನ ಉಲ್ಲೇಖವಿದೆ.” ಈತ ಗಂಗರ ಸಾಮಂತನಾಗಿ ಚನ್ನಪಟ್ಟಣ-ರಾಮನಗರ 
ಪ್ರದೇಶಗಳನ್ನೊಳಗೊಂಡ  ಕೆಟ್ಲಲ್ಲುನಾಡನ್ನು ಆಳುತ್ತಿದ್ದ ಎಂದು ತಿಳಿಯುತ್ತದೆ. ಈ ಶಾಸನದಲ್ಲಿ 
ಕೂಡ್ಲೂರಿನ ಮೂಡಣದ ಬಸದಿಯೊಂದಕ್ಕೆ ಭೂದಾನ ಮಾಡಿದ ಉಲ್ಲೇಖವನ್ನು ಕಾಣಬಹುದು. 
ಇದೇ ಕಾಲದ ರಾಮನಗರದ ಐಜೂರಿನ ಶಾಸನವೊಂದರಲ್ಲಿ ಈ ರಣಪಾರನ ಪ್ರಸ್ತಾಪವಾಗುತ್ತದೆ.” 
ಈ ಶಾಸನದಲ್ಲಿ ರಣಪಾರನು ಕೆಬ್ಲಲಿನಾಡನ್ನು ಆಳ್ಗಿಕೆ ನಡೆಸುವಾಗ ಕಲ್ಲೂರು ಗ್ರಾಮದ ಮಗಚ್ಚವರ್‌ 
ಎಂಬ ವೀರ ಕಣಕುಪ್ರೆ ಏರಿ ಕೋಟೆ ಕಾಳಗದಲ್ಲಿ ಶತ್ರುಗಳನ್ನು ಇರಿದು ವೀರಸ್ಪರ್ಗವನ್ನು ಪಡೆದ 
ವಿಷಯವಿದೆ. ವಿಶೇಷವೆಂದರೆ ಈ ಶಾಸನದಲ್ಲಿ ಕಾಲದ ಉಲ್ಲೇಖವಿಲ್ಲ. ಆದರೆ ಈ ಶಾಸನದ 
ಸಂಪಾದಕರಾದ ಎಂ.ಜಿ.ನಾಗರಾಜರವರು ಇದರ ಕಾಲವನ್ನು ಕ್ರಿಶ. 768 ಎಂದು ನಮೂದಿಸಿದ್ದಾರೆ. 
ಆದರೆ ಇವರು ಯಾವ ಆಧಾರದಿಂದ ಈ ಶಾಸನದ ಕಾಲವನ್ನು ನಿರ್ಧರಿಸಿದರು ಎಂಬುದು 
ತಿಳಿಯುವುದಿಲ್ಲ. ಒಟ್ಟಿನಲ್ಲಿ ಈ ಶಾಸನಗಳ ಆಧಾರದಿಂದ ರಣಪಾರರಸನು ಈ ಕೆಳ್ಗ್ಳಲ್ಲು ನಾಡನ್ನು 
ಆಳುತ್ತಿದ್ದ ಮಾಂಡಲಿಕ ಅಥವಾ ದೊರೆಯಾಗಿದ್ದ ಎಂಬುದು ಸ್ಪಷ್ಟ 


'ರಣಪಾರನು ಬಾದಾಮಿ ಚಾಲುಕ್ಕರ ವಂಶಿಕನಾಗಿದ್ದು, ಬಾದಾಮಿ ಚಾಲುಕ್ಕರು ಕ್ರಿಶ. 750ರ 
ಸುಮಾರಿನಲ್ಲಿ ರಾಷ್ಟ್ರಕೂಟರೊಂದಿಗೆ ನಡೆದ ಯುದ್ದದಲ್ಲಿ ಸೋತ ಮೇಲೆ, ಅವರ ವಂಶಿಕರು ಬೇರೆ 
ರಾಜರ ಅಧೀನದಲ್ಲಿ ಸಾಮಂತರಾಗಿ ಅಲ್ಲಲ್ಲಿ ಅಳ್ಳಿಕೆ ನಡೆಸುತ್ತಿದ್ದರು. ಅಂತವರಲ್ಲಿ ರಣಪಾರನೂ 
ಒಬ್ಬನು” ಎಂದು ಎಂ.ಜೆ.ನಾಗರಾಜ್‌ ಅವರು ಗುರ್ತಿಸಿದ್ದಾರೆ. ಇವರ ಉಲ್ಲೇಖದಂತೆ "ರಣಪಾರ' 
ಎಂಬ ಹೆಸರಿನಿಂದ ಈತ ಬಾದಾಮಿ ಚಾಲುಕ್ಕರ ವಂಶಿಕನಾಗಿದ್ದನೇ ಎನ್ನುವುದನ್ನು 
ವಿವೇಚಿಸುವುದಾದರೆ, ಈ ಮನೆತನದ ರಾಜರಿಗೆ "ರಣವಿಕಮ', "ರಣಾಶ್ರಯ', "ರಣರಾಗ', "ರಣರಸಿಕ', 
'ರಣಪರಾಕ್ರಮ' ಮೊದಲಾದ ಬಿರುದುಗಳಿರುವುದನ್ನು ಗಮನಿಸಿದಾಗ ರಣಪಾರ ಎಂಬ ಹೆಸರು 
ಬಾದಾಮಿ ಚಾಲುಕ್ಕ ಮನೆತನಕ್ಕೆ ಸೇರಿದವನಾಗಿರಬಹುದೆಂದು ಊಹಿಸಬಹುದಷ್ಟೇ. ಖಚಿತವಾಗಿ 
ರಣಪಾರ ಬಾದಾಮಿ ಚಾಲುಕ್ಕರ ವಂಶಿಕ ಎಂದು ಹೇಳಲು ಯಾವುದೇ ಆಧಾರಗಳಿಲ್ಲ. 


ಈ ಮೊದಲು ಪ್ರಸ್ತಾಪಿಸಿದ ಶಾಸನಗಳಲ್ಲಿ ಕಾಲದ ಉಲ್ಲೇಖವಿಲ್ಲದೇ ಇರುವುದರಿಂದ, 
ಶಾಸನಗಳಲ್ಲಿ ಉಕ್ತವಾಗಿರುವ "ರಣಪಾರ' ಎಂಬ ಹೆಸರು ಹಾಗೂ ಕೂಡ್ಲೂರಿನ "ಮಂಗಳೇಶ್ವರ' 
ದೇವಾಲಯಗಳ ಆಧಾರದಿಂದ ಬಾದಾಮಿ ಚಾಲುಕ್ಕರು ಈ ಪ್ರದೇಶವನ್ನು ನೇರ ಅಥವಾ 
ಪರೋಕ್ಷವಾಗಿ ಹಿಡಿತದಲ್ಲಿಟ್ಟುಕೊಂಡಿದ್ದರು ಎನ್ನಬಹುದು. ಈ ಶಾಸನಗಳಲ್ಲಿ ಕಾಲದ 
ಉಲ್ಲೇಖವಿಲ್ಲದಿದ್ದರೂ. ಕೂಡ್ಲೂರು ಶಾಸನದ ಕಾಲವನ್ನು ಕ್ರಿ.ಶ. 750 ಎಂದೂ, ಐಜೂರಿನ ಶಾಸನದ 
ಕಾಲವನ್ನು ಕ್ರಿಶ. 768 ಎಂದು ಎಂ.ಜಿ.ನಾಗರಾಜರವರು ಗುರುತಿಸಿರುವುದು ನಂಬಲರ್ಹವಾದುದಲ್ಲ. 
ಏಕೆಂದರೆ ಈ ಶಾಸನಗಳಲ್ಲಿರುವ ರಣಪಾರನ ಉಲ್ಲೇಖ ಗಂಗ ದೊರೆ ಎರೆಯಪ್ಪ ಅಥವಾ ಒಂದನೇ 
ನೀತಿಮಾರ್ಗ ಎರೆಯಂಗನ ಆಳ್ಳಿಕೆಯ ಕಾಲದ ಶಾಸನವೊಂದರಲ್ಲಿದೆ. ಮೈಸೂರು ಜಿಲ್ಲೆ ತಿ.ನರಸೀಪುರ 
ತಾಲ್ಲೂಕಿನ ವಿಜಯಪುರ ಗ್ರಾಮದ ಶಿಲಾಶಾಸನದಲ್ಲಿ ಎರೆಯಪ್ಪನ ಮಾಂಡಲೀಕರಾಗಿದ್ದ ರಣಪಾರ 
ಮತ್ತು ಮಣಲೆಯರಸರ ಉಲ್ಲೇಖವನ್ನು ಕಾಣಬಹುದು. ಶಾಸನೋಕ್ತ ಗಂಗದೊರೆ ಎರೆಯಪ್ಪನು ಕ್ರಿ.ಶ. 
843 ರಿಂದ 870ರವರೆಗೆ ಅಳ್ಳಿಕೆ ಮಾಡುತ್ತಿದ್ದ ಎಂದು ತಿಳಿಯುತ್ತದೆ. ಈ ಆಧಾರದಿಂದ ಕೂಡ್ಲೂರು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 35 


ಮತ್ತು ಐಜೂರಿನ ಶಾಸನಗಳ ಕಾಲವು ಕ್ರಿಶ. ಒಂಭತ್ತನೇ ಶತಮಾನಕ್ಕೆ ಸೇರಿದವು ಎಂಬುದು 
ಸ್ಪಷ್ಟವಾಗುತ್ತದೆ. 


ರಾಷ್ಟ್ರಕೂಟರು ನ 


ಬಾದಾಮಿ ಚಾಲುಕ್ಕರ ನಂತರ ಕರ್ನಾಟಕದಲ್ಲಿ ಕ್ರಿಶ. 757ರಲ್ಲಿ ಅಧಿಕಾರಕ್ಕೆ ಬಂದ 
ರಾಷ್ಟ್ರಕೂಟರು ಸುಮಾರು ಎರಡು ಶತಮಾನಗಳಿಗೂ ಹೆಚ್ಚುಕಾಲ ಆಳಿಕೆ ನಡೆಸಿದರು. ಧುವ, 
ಮೂರನೇ ಗೋವಿಂದ, ಅಮೋಘವರ್ಷ, ಮೂರನೇ ಕೃಷ್ಣ (ಕನ್ನರ ದೇವ) ಈ ವಂಶದ ಪ್ರಖ್ಯಾತ 
ಅರಸರು. ಮಾನ್ಯಖೇಟ (ಈಗಿನ ಗುಲ್ಬರ್ಗಾ ಜಿಲ್ಲೆಯ ಮಲ್ವೇಡ್‌) ಇವರ ರಾಜಧಾನಿಯಾಗಿತ್ತು. ಈ 
ಕಾಲದಲ್ಲಿ ಚನ್ನಪಟ್ಟಣ ತಾಲ್ಲೂಕನ್ನು ಆಳ್ಳಿಕೆ ನಡೆಸುತ್ತಿದ್ದ ಗಂಗರಿಗೂ ರಾಷ್ಟಕೂಟರಿಗೂ ಮೊದಲು 
ಸಂಘರ್ಷಗಳು ನಡೆದಿದ್ದರೂ, ನಂತರದಲ್ಲಿ ಈ ಎರಡು ಮನೆತನಗಳು ಸಂಬಂಧಿಕರಾಗಿ, ಸ್ನೇಹದಿಂದ 
ಆಳಿಕೆ ನಡೆಸಿರುವುದನ್ನು ಕಾಣಬಹುದು. 


ರಾಷ್ಟಕೂಟ ದೊರ ಧ್ರುವನು (ಕ್ರಿಶ. 780-793) ಗಂಗರೊಂದಿಗೆ ಯುದ್ಧವನ್ನು ಘೋಷಿಸಿ, 
ಗಂಗರ ರಾಜಧಾನಿಯಾಗಿದ್ದ ಮಣ್ಣೆಯ ಮೇಲೆ ದಾಳಿಮಾಡಿ ವಶಪಡಿಸಿಕೊಳ್ಳಲು ಯತ್ನಿಸಿದಾಗ 
ಸೈಗೊಟ್ಟ ಶಿವಮಾರನು ರಾಷ್ಟಕೂಟರ ಸೇನೆಯನ್ನು ಹಿಮ್ನೆಟಿಸಿದ ವಿವರ ನೆಲಮಂಗಲ ತಾಲ್ಲೂಕಿನ 
ಮಣ್ಣೆ ಗ್ರಾಮದ ತಾಮಶಾಸನವೊಂದು ದಾಖಲಿಸಿದೆ. ಆದರೆ ನಂತರ ನಡೆದ ಮತ್ತೊಂದು 
ಯುದ್ಧದಲ್ಲಿ ರಾಷ್ಟಕೂಟರು ಮೇಲುಗೈ ಸಾಧಿಸಿದರು. ಧ್ರುವನು ಶಿವಮಾರನನ್ನು ಸೆರೆಹಿಡಿದು 
ಬಂಧಿಯಾಗಿರಿಸಿದನು. ನಂತರ ಧುವನು ತನ್ನ ಮಗನಾದ ಕಂಬ ಅಥವಾ ಸ್ತಂಭ ಅಕಾಲವರ್ಷನನ್ನು 
ಗಂಗವಾಡಿಯ ಪ್ರಾಂತ್ಯಾಧಿಪತಿಯನ್ನಾಗಿ ನೇಮಿಸಿದನು.  ರಣಾವಲೋಕನೆನಿಸಿದ  ಸ್ವಂಭನು 
ಮಣ್ಣೆಯನ್ನು ರಾಜಧಾನಿಯನ್ನಾಗಿಸಿಕೊಂಡು ಅಳ್ಳಿಕೆ ನಡೆಸಿದನು. ಈ ಮೂಲಕ ಚನ್ನಪಟ್ಟಣ 
ತಾಲ್ಲೂಕು ಪ್ರದೇಶವು ರಾಷ್ಟಕೂಟರ ನೇರ ಆಳ್ಗಿಕೆಗೆ ಒಳಗಾಯಿತು ಎನ್ನಬಹುದು. ಆದರೂ 
ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ರಾಷ್ಟ್ರಕೂಟರ ಯಾವುದೇ ಶಾಸನಗಳು ದೊರೆಯುವುದಿಲ್ಲ. 


ಧುವನ ಮರಣಾನಂತರ ರಾಷ್ಟ್ರಕೂಟ ಸಾಮ್ರಾಜ್ಯದ ಅರಸೊತ್ತಿಗೆಗಾಗಿ ಆತನ ಮಕ್ಕಳಾದ 
ಮೂರನೆಯ ಗೋವಿಂದ ಹಾಗೂ ಕಂಬ ಅಕಾಲವರ್ಷರ ನಡುವೆ ಆಂತರಿಕ ಕಲಹಗಳು 
ಪ್ರಾರಂಭವಾದಾಗ, ಗೋವಿಂದನು ಗಂಗದೊರೆ ಶಿವಮಾರನನ್ನು ಸೆರೆಯಿಂದ ಬಿಡುಗಡೆ ಮಾಡಿ 
ಕಂಬನನ್ನು ಎದುರಿಸಲು ಗಂಗವಾಡಿಗೆ ಕಳುಹಿಸಿದನು. ಆದರೆ ಶಿವಮಾರನು ಗೋವಿಂದನನ್ನು 
ಬೆಂಬಲಿಸಲಿಲ್ಲವೆಂದು, ಶಿವಮಾರನನ್ನು ಗೋವಿಂದನು ಮತ್ತೆ ಬಂಧನದಲ್ಲಿಟ್ಟನು. ನಂತರದಲ್ಲಿ ಕಂಬ 
ಮತ್ತು ಗೋವಿಂದರ ನಡುವೆ ಹೊಂದಾಣಿಕೆಯಾಗಿ, ಕಂಬನನ್ನು ಮತ್ತೊಮ್ಮೆ ಗಂಗವಾಡಿಯ 
ಪ್ರಾಂತಾಧಿಪತಿಯಾಗಿ ನೇಮಕವಾದ. ಇದಾದ ಕೆಲವೇ ವರ್ಷಗಳಲ್ಲಿ ಪುನಃ ಈ ಪ್ರದೇಶ ಗಂಗರ 
ಅಧೀನವಾಯಿತು. 


ಕ್ರಿಶ. 814ರಲ್ಲಿ ಅಧಿಕಾರಕ್ಕೆ ಬಂದ ಒಂದನೇ ಅಮೋಘವರ್ಷನು ಗಂಗರ ಮೇಲೆ 
ಹಗೆತನವನ್ನು ಮುಂದುವರಿಸದೆ ಸೌಹಾರ್ದಯುತವಾಗಿ ಬಾಳಲು ನಿರ್ಧರಿಸಿ, ಗಂಗವಾಡಿಯನ್ನು 
ಗಂಗರಿಗೆ ಬಿಟ್ಟುಕೊಟ್ಟನಲ್ಲದೇ, ತನ್ನ ಮಗಳಾದ ಚಂದಲಬ್ಲೆಯನ್ನು ನೀತಿಮಾರ್ಗ ಎರೆಯಂಗನ 
ಕಿರಿಯ ಮಗ ಭೂತುಗನಿಗೆ ಮದುವೆ ಮಾಡಿಕೊಟ್ಟನು. ಇದರಿಂದ ಮುಂದೆ ಎರಡು ರಾಜವಂಶಗಳು 
ಸೌಹಾರ್ದಯುತವಾದ ಸಹಕಾರವನ್ನು ಪರಸ್ಪರ ನೀಡಿದವು. ರಾಷ್ಟಕೂಟರು ಮತ್ತಷ್ಟು ಪುಬಲರಾಗಲು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 36 


ಇದು ನೆರವಾಯಿತು. ಹೀಗೆ ಗಂಗರು ರಾಷ್ಟಕೂಟರ ಸಾಮಂತರಾಗಿಯೇ ಈ ಪ್ರದೇಶದಲ್ಲಿ 
ರಾಜ್ಯಭಾರವನ್ನು ಮಾಡಿದರು. 


ಮುಂದೆ ಕ್ರಿ.ಶ. 935ರಲ್ಲಿ ಅಧಿಕಾರಕ್ಕೆ ಬಂದ ಮೂರನೇ ಅಮೋಘವರ್ಷನು, ತನ್ನ ಮಗಳಾದ 
ರೇವಕನಿಮ್ಮಡಿಯನ್ನು ಗಂಗದೊರೆ ಇಮ್ಮಡಿ ಬೂತಗನಿಗೆ ಕೊಟ್ಟು ಮದುವೆ ಮಾಡಿಕೊಟ್ಟಿದ್ದನು. 
ಇದರಿಂದಾಗಿ ರಾಷ್ಟಕೂಟರ ನೆಚ್ಚಿನ ಸಾಮಂತನಾಗಿದ್ದ ಬೂತುಗನು, ರಾಷ್ಟಕೂಟರ ಯುದ್ಧಗಳಲ್ಲಿ 
ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದನು. ಮೂರನೇ ಅಮೋಘವರ್ಷನ ನಂತರ ಆಳ್ಗಿಕೆಗೆ ಬಂದ ಮೂರನೇ 
ಕೃಷ್ಣ (ಕನ್ನರದೇವ)ನ ದಂಡಯಾತ್ರೆಗಳಲ್ಲಿ ಇಮ್ಮಡಿ ಬೂತಗನು ಅಪಾರ ಸಹಾಯ ಮಾಡಿದನು. 


ಕೃಷ್ಣನು ಚೋಳರ ಮೇಲೆ ಯುದ್ದವನ್ನು ಘೋಷಿಸಿ, ಕಂಚಿಯ ಮೇಲೆ ದಾಳಿ ಮಾಡಿದಾಗ 
ಇಮ್ಮಡಿ ಬೂತುಗನು ಕೃಷ್ಣನ ಸೈನ್ಯದಲ್ಲಿ ಪಮುಖ ಪಾತ್ರ ವಹಿಸಿದ್ದ. ಯುದ್ದ ಭೀಕರವಾಗಿ ನಡೆಯಿತು. 
ಅಂತಿಮ ಘಳಿಗೆಯಲ್ಲಿ ಚೋಳ ದೊರೆ ಪರಾಂತಕನ ಮಗನಾದ ರಾಜಕುಮಾರ ರಾಜಾದಿತ್ಯನು 
ಆನೆಯ ಮೇಲೆ ಕುಳಿತು ಯುದ್ದ ಮಾಡುತ್ತಿದ್ದಾಗ, ಆತನ ಮೇಲೆ ಬೂತುಗನು ನುಗ್ಗಿ ಬಂದು 
ಕೊಂದು ಹಾಕಿದ. ಚೋಳರ ಸೇನೆ ಕಂಗೆಟ್ಟು ಯುದ್ಧರಂಗದಿಂದ ಓಡಿಹೋಯಿತು. ಚೋಳರ ರಾಜ್ಯ 
ಕೃಷ್ಣನ ವಶವಾಯಿತು. ಅಮೋಘವಾದ ಈ ಸಾಧನೆಯನ್ನು ಮೆಚ್ಚಿಕೊಂಡ ಕೃಷ್ಟ(ಕನ್ನರದೇವ)ನು 
ಬೂತುಗನಿಗೆ ಹಲವಾರು ಪ್ರದೇಶಗಳನ್ನು ನೀಡಿದ ಉಲ್ಲೇಖ ಮದ್ದೂರು ತಾಲ್ಲೂಕಿನ ಆತಕೂರು 
ಗ್ರಾಮದ ಶಾಸನದಲ್ಲಿದೆ.” ಈ ಆತಕೂರು ಗ್ರಾಮ ಚನ್ನಪಟ್ಟಣ ತಾಲ್ಲೂಕಿನ ಗಡಿಭಾಗದಲ್ಲಿದೆ. ಈ 
ಶಾಸನದ ಆಧಾರದಿಂದ ರಾಷ್ಟ್ರಕೂಟರ ಅಧೀನದಲ್ಲಿ ಗಂಗರು ಈ ಪ್ರದೇಶವನ್ನು ಅಳ್ಳಿಕೆ ನಡೆಸುತ್ತಿದ್ದರು 
ಎನ್ನಬಹುದು. 


ಚೋಳರು : 


ಕ್ರಿಶ. 1001ರ ಸುಮಾರಿನಲ್ಲಿ ಗಂಗವಾಡಿ ಪ್ರದೇಶವನ್ನು ಗೆದ್ದುಕೊಂಡ ಚೋಳರು ಕ್ರಿ.ಶ. 1116 
ರವರೆಗೂ ತಮ್ಮ ಹಿಡಿತದಲ್ಲಿಟ್ಟುಕೊಂಡಿದ್ದರು. ಕ್ರಿಶ. 1006ರ ತಿ.ನರಸೀಪುರ ತಾಲ್ಲೂಕಿನ ಕಲಿಯೂರಿನ 
ಶಾಸನ ಸಂಪೂರ್ಣವಾಗಿ ಗಂಗವಾಡಿ ಚೋಳರ ವಶವಾಗಿದ್ದನ್ನು ದಾಖಲಿಸಿದೆ. ಚೋಳದೊರೆ 
ಮೊದಲನೇ ರಾಜರಾಜಚೋಳನ ಅಧಿಕಾರಿಯಾದ ಅಪ್ರಮೇಯನ ಜಯಸ್ತಂಭ ಶಾಸನವಾದ ಇದರಲ್ಲಿ 
ಪೊಯ್ದಳ, ನೊಳಂಬ, ಶಬರ, ಶಾಂತರ, ಸೇನವಾರ ಮೊದಲಾದ ಗಂಗರ ಸಾಮಂತ ರಾಜರ 
ಒಕ್ಕೂಟವನ್ನು ಕಲಿಯೂರಿನಲ್ಲಿ ನಡೆದ ಯುದ್ದದಲ್ಲಿ ಮಣಿಸಿ ಗಂಗವಾಡಿ ಪ್ರದೇಶವನ್ನು 
ವಶಪಡಿಕೊಂಡು, ಈ ಪ್ರದೇಶದಲ್ಲಿ ಆಳ್ಗಿಕೆ ನಡೆಸುತ್ತಿದ್ದ ವಿವರಗಳಿವೆ. ಈ ಮೂಲಕ ಚನ್ನಪಟ್ಟಣ 
ತಾಲ್ಲೂಕು ಪ್ರದೇಶ ಚೋಳರ ವಶವಾಯಿತು ಎನ್ನಬಹುದು. ಚೋಳರಸರ ದೀರ್ಪವಾದ ರಚನೆವುಳ್ಳ 
ಹಲವಾರು ಶಾಸನಗಳು ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ದೊರೆಯುತ್ತವೆ. 


ಚೋಳರ ಆಳಿಕೆಯಲ್ಲಿ ಗಂಗವಾಡಿ ಪ್ರದೇಶವನ್ನು ಮುಡಿಗೊಂಡ ಚೋಳಮಂಡಲದ 
ಭಾಗವಾಗಿ ಸೀಗಲನಾಡು (ಕನಕಪುರ ಮತ್ತು ಚನ್ನಪಟ್ಟಣ ತಾಲ್ಲೂಕಿನ ಕೆಲಭಾಗಗಳು), ಕಿಳಲೆನಾಡು 
(ಚನ್ನಪಟ್ಟಣ ತಾಲ್ಲೂಕು), ರಾಜೇಂದಜಚೋಳ ಒಳನಾಡು ಮುಂತಾದ ಹೆಸರುಗಳಿಂದ 
ಕರೆಯಲಡುತ್ತಿತ್ತು ಈಗಿನ ತಮಿಳುನಾಡಿನ ತಂಜಾವೂರು ಚೋಳರ ರಾಜಧಾನಿಯಾಗಿತ್ತು. 
ಕನ್ನಡನಾಡಿನಲ್ಲಿ ಚೋಳರ ಅಧಿಪತ್ಯ ರಾಜರಾಜಚೋಳನಿಂದ ಪ್ರಾರಂಭಗೊಂಡು, ನಂತರದಲ್ಲಿ 
ರಾಜೇಂದ್ರಚೋಳ, ರಾಜಾಧಿರಾಜಚೋಳ, ಎರಡನೇ ರಾಜೇಂದಚೋಳ ಹಾಗೂ 
ಕುಲೋತ್ತುಂಗಚೋಳ ಮೊದಲಾದವರು ಆಳ್ಗಿಕೆ ನಡೆಸಿರುವುದನ್ನು ಕಾಣಬಹುದು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 37 


ಕ್ರಿಶ. 985ರಲ್ಲಿ ಚೋಳ ಸಾಮ್ರಾಜ್ಯದ ದೊರೆಯಾದ ಅರುಮೊಳಿಯು ರಾಜರಾಜಚೋಳನೆಂಬ 
ಹೆಸರಿನಲ್ಲಿ ಸಿಂಹಾಸನವೇರಿದ. ಇವನು ಸುಂದರ ಚೋಳ ಪರಾಂತಕ ಮತ್ತು ಕೇರಳ ರಾಜಕುಮಾರಿ 
ವಾನವನ್‌ಮಹಾದೇವಿಯ ಮಗ. ರಾಜರಾಜಚೋಳನ ಆಳ್ಳಿಕೆಯೊಂದಿಗೆ ಚೋಳರ ವೈಭವದ ಯುಗ 
ಪ್ರಾರಂಭವಾಯಿತು. ಚೋಳರ ಅರಸರಲ್ಲೆಲ್ಲಾ ಈತನು ಅತ್ಯಂತ ಪ್ರಖ್ಯಾತನಾದವನು. ಈತನಿಗೆ 
ಮುಮ್ಮಡಿಚೋಳ,  ಚೋಳಮಾರ್ತಾಂಡ, ಜಯಂಗೊಂಡ, ಪಾಂಡ್ಯಕುಲಾಶನಿ, ಕೇರಳಾಂತಕ, 
ಸಿಂಗಳಾಂತಕ, ತಲಿಂಗಕುಲಾಂತಕ, ರಾಜಕೇಸರಿ ಮುಂತಾದ ಬಿರುದುಗಳಿದ್ದವು. ಈತನ 
ಅಧಿಕಾರಿಯಾದ ಅಪ್ರಮೇಯನ ಸಹಾಯದಿಂದ ಗಂಗವಾಡಿಯನ್ನು ಸಂಪೂರ್ಣವಾಗಿ ಕೈವಶ 
ಮಾಡಿಕೊಂಡು ಕನ್ನಡನಾಡಿನಲ್ಲಿ ಚೋಳರ ಆಳ್ಲಿಕೆಯನ್ನು ಪ್ರಾರಂಭಿಸಿದನು. 


ಚನ್ನಪಟ್ಟಣ ತಾಲ್ಲೂಕಿನ ಮಳೂರುಪಟ್ಟಣದ ನಾರಾಯಣಸ್ವಾಮಿ ದೇವಾಲಯದಲ್ಲಿರುವ ಕ್ರಿ.ಶ. 
1007ರ ತಮಿಳು ಶಾಸನಗಳು ರಾಜರಾಜ ಚೋಳನ ಶೌರ್ಯ, ಪರಾಕ್ರಮ, ರಾಜ್ಯ ವಿಸ್ತರಣೆಯ 
ವಿವರಗಳನ್ನು ಒಳಗೊಂಡ ಬಹುಮುಖ್ಯವಾದ ಶಾಸನಗಳಾಗಿವೆ. ಈ ಶಾಸನಗಳು ರಾಜರಾಜಚೋಳನ 
ಯುದ್ದದ ಸಾಹಸ ಯಾತ್ರೆಗಳನ್ನು ತಿಳಿಯಲು ತುಂಬಾ ಸಹಕಾರಿಯಾಗಿವೆ. ಮೊದಲಿಗೆ ಅವನು 
ಚೇರರ ಮೇಲೆ ದಂಡೆತ್ತಿ ಹೋಗಿ, ಕಾಂಡಳೂರು ಸಾಲೈನಲ್ಲಿ ಅವರ ನೌಕಾಪಡೆಯನ್ನು ನಾಶ 
ಮಾಡಿದ. (ಇಂದಿನ ತಿರುವನಂತಪುರವೇ ಕಾಂಡಳೂರು ಸಾಲೈ). ಕೊಲ್ಲಂ(ಕ್ಕಿಲಾನ್‌)ನಲ್ಲಿ ಪುನಃ 
ಚೇರರನ್ನು ಸೋಲಿಸಿದ. ನಂತರ ಪಾಂಡ್ಯರು ಮತ್ತು ಸಿಂಹಳದತ್ತ ದಿಗ್ಗಿಜಯವನ್ನು ಆರಂಭಿಸಿದ. 
ವಳಿಳಂ ಮತ್ತು ಮದುರೈ ನಗರಗಳನ್ನು ಗೆದ್ದು ಪಾಂಡ್ಯರನ್ನು ಸೋಲಿಸಿದನಲ್ಲದೇ, 
ಕೂಡುಮಲೈನಾಡು ಅಂದರೆ ಕೊಡಗು ದೇಶವನ್ನು ಆಕ್ರಮಿಸಿದ. ಸಿಂಹಳದ ಅರಸ ಐದನೇ 
ಮಹೇಂದನ ಸೈನ್ಯದಲ್ಲಿ ಉಂಟಾದ ಬಂಡಾಯದ ಲಾಭವನ್ನು ಪಡೆದು ರಾಜರಾಜಚೋಳನು ಸಿಂಹಳ 
ಅಥವಾ ಈಳಮಂಡಲಂ ಮೇಲೆ ಯುದ್ದ ಹೂಡಿ ಆ ದ್ವೀಪದ ಉತ್ತರ ಭಾಗವನ್ನು ಆಕ್ರಮಿಸಿದ. 
ನಂತರ ಮಹೇಂದನು ಅಲ್ಲಿಂದ ಓಡಿ ಹೋಗಿ ಸಿಂಹಳದ ದಕ್ಷಿಣ ಭಾಗದಲ್ಲಿ ಆಶ್ರಯವನ್ನು ಪಡೆದಾಗ, 
ರಾಜರಾಜಚೋಳನು ಅಲ್ಲಿನ ರಾಜಧಾನಿಯಾದ ಅನುರಾಧಪುರವನ್ನು ನಾಶ ಮಾಡಿ ಪೊಲೆನ್ನರುವ 
ನಗರವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ. ಹೀಗೆ ದಕ್ಷಿಣದ ಮೂರು ರಾಜ್ಯಗಳಾದ 
ಪಾಂಡ್ಯ, ಚೇರ ಮತ್ತು ಈಳಮಂಡಲಗಳನ್ನು ಗೆದ್ದ ನೆನಪಿಗಾಗಿ ರಾಜರಾಜನು "ಮುಮ್ಮಡಿ ಚೋಳ” 
ಎ೦ಬ ಬಿರುದನ್ನು ಧರಿಸಿದ್ದ ವಿವರ ಈ ಶಾಸನಗಳಲ್ಲಿ ದಾಖಲಾಗಿದೆ. 


ಮುಂದೆ ದಕ್ಷಿಣ ರಾಜ್ಯಗಳಲ್ಲಿ ವಿಜಯವನ್ನು ಸಾಧಿಸಿದ ಮೇಲೆ ಉತ್ತರದ ರಾಜ್ಯಗಳತ್ತ 
ರಾಜರಾಜನು ತನ್ನ ಗಮನವನ್ನು ಹರಿಸಿದ. ಇವನು ಗಂಗವಾಡಿ, ನೊಳಂಬವಾಡಿ, ತಡಿಗವಾಡಿಗಳನ್ನು 
ಆಕ್ರಮಿಸಿ, ನಂತರದಲ್ಲಿ ಕಲ್ಯಾಣದ ಚಾಲುಕ್ಕರ ರಾಜ್ಯ ಅಂದರೆ ಇರಟ್ಟಪಾಡಿಯ ಮೇಲೆ ದಾಳಿ ಮಾಡಿ, 
ಅಪಾರ ಜನಹಾನಿಯನ್ನು ಉಂಟುಮಾಡಿದ. ತದನಂತರ ವೆಂಗಿ ಚಾಲುಕ್ಕರ ಅಂತರ್‌ ಕಲಹವನ್ನು 
ಹತ್ತಿಕ್ಕಿ ವೆಂಗಿಮಂಡಲದ ಮೇಲಿ ತನ್ನ ಅಧಿಕಾರದ ಮುದ್ರೆಯೊತ್ತಿದ. ವೆಂಗಿಚಾಲುಕ್ಕ ದೊರೆ 
ಶಕ್ತಿವರ್ಮನ ಕಿರಿಯ ಸಹೋದರನಾದ ವಿಮಲಾದಿತ್ಕನಿಗೆ ತನ್ನ ಮಗಳಾದ ಕುಂದವಳನ್ನು ಮದುವೆ 
ಮಾಡಿಕೊಟ್ಟು, ವೆಂಗಿ ಚಾಲುಕ್ಯರೊಂದಿಗೆ ಭದವಾದ ಸಂಬಂಧವನ್ನು ಸಾಧಿಸಿದ. ಇದರಿಂದ ಕಲ್ಯಾಣದ 
ಚಾಲುಕ್ಕರು ಮತ್ತು ವೆಂಗಿ ಚಾಲುಕ್ಕರು ಒಂದಾಗುವುದು ತಪ್ಪಿತು. ಇದಾರಿಂದಾಗಿ ರಾಜರಾಜಚೋಳನು 
ವೆಂಗಿಮಂಡಲದ ಮೇಲೆ ನಿಯಂತ್ರಣವನ್ನು ಸಾಧಿಸಿ, ಕಳಿಂಗವನ್ನು ಗೆದ್ದ, ಮಾಲ್ಲೀವ್‌ ದ್ವೀಪಗಳನ್ನು 
ಗೆಲ್ಲುವುದರ ಮೂಲಕ ಅವನ ದಿಗ್ಗಿಜಯಗಳು ಪೂರ್ಣಗೊಂಡವು. ಈ ಎಲ್ಲಾ ವಿವರಗಳು ಚನ್ನಪಟ್ಟಣ 
ತಾಲ್ಲೂಕಿನ ಮಳೂರುಪಟ್ಟಣದ ನಾರಾಯಣಸ್ಪಾಮಿ ದೇವಾಲಯದ ಗೋಡೆಯಲ್ಲಿನ ಸುಧೀರ್ಫವಾಗಿ 
ಕಡೆದಿರುವ ಈ ಶಾಸನಗಳಲ್ಲಿರುವುದು ವಿಶೇಷ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 38 


ರಾಜರಾಜಚೋಳನ ಈ ಎಲ್ಲಾ ದಿಗ್ದಿಜಯಗಳ ನೆನಪಿಗಾಗಿ ಗಂಗವಾಡಿಯ ಕಿಳಲೈನಾಡಿನಲ್ಲಿ 
ಕ್ರಿಶ. 1007ರಲ್ಲಿ ಮಣಲೂರಿನಲ್ಲಿ ಅಗಹಾರವನ್ನು ನಿರ್ಮಿಸಿ, ಆ ಪ್ರದೇಶಕ್ಕೆ "ನಿಗರಿಲಿ ಚೋಳಪುರಂ” 
ಎಂದು ನಾಮಕರಣ ಮಾಡಿದ ವಿಷಯ ಮಳೂರುಪಟ್ಟಣದ ನಾರಾಯಣಸ್ವಾಮಿ ದೇವಾಲಯದ 
ತಮಿಳು ಶಾಸನವೊಂದರಿಂದ ತಿಳಿಯುತ್ತದೆ. ಈ ನಿಗರಿಲಿ ಚೋಳಪುರಂನಲ್ಲಿ "ಜಯಂಗೊಂಡ 
ಜೋಳ ವಿಣ್ಣಾಗರಾಳ್ಸರ್‌' (ಈಗಿನ ನಾರಾಯಣ ಸ್ವಾಮಿ) ದೇವಾಲಯವನ್ನು ನಿರ್ಮಿಸಿ, ದಾನದತ್ತಿ 
ನೀಡಿರುವುದನ್ನು ಈ ಶಾಸನವು ದಾಖಲಿಸಿದೆ. "ಜಯಂಗೊಂಡ' ಎಂಬುದು ರಾಜರಾಜಚೋಳನ 
ಬಿರುದಾಗಿದೆ. 


ಚನ್ನಪಟ್ಟಣ ತಾಲ್ಲೂಕಿನ ಹೊಂಗನೂರು ಗಾಮವನ್ನು ಅಂದರೆ ಪ್ರಾಚೀನ ಪುಂಗನೂರನ್ನು 
ರಾಜರಾಜಜೋಳನ ಆಳ್ಗಿಕೆಯ ಕಾಲದಲ್ಲಿ ಅಗ್ರಹಾರವಾಗಿ ಪರಿವರ್ತಿಸಲಾಯಿತು. ಇದನ್ನೇ ನಂತರದಲ್ಲಿ 
ಆತನ ಮಡದಿಯಾದ ತ್ರೈಲೋಕ್ಯ ಮಹಾದೇವಿಯ ಹೆಸರಿನಲ್ಲಿ "ತೈಲೋಕ್ಯ್ಕ ಮಹಾದೇವಿ ಚತುರ್ಮೇದಿ 
ಮಂಗಲ” ಎಂದು ನಾಮಕರಣ ಮಾಡಿದ್ದ ವಿಷಯ ಹೊಂಗನೂರಿನ ಗೋಪಾಲಕೃಷ್ಣ ದೇವಾಲಯದ 
ಶಾಸನವೊಂದರಿಂದ ತಿಳಿಯುತ್ತದೆ.” ರಾಜರಾಜಚೋಳನ ಮಡದಿಯಾದ ಚೋಳಮಹಾದೇವಿಯ 
ಹೆಸರಿನಲ್ಲಿ ಮಳೂರುಪಟ್ಟಣದ ಸಮೀಪದಲ್ಲಿ ವಣ್ಣೂರು ಗ್ರಾಮವನ್ನು "ಚೋಳಮಾದೇವಿ ಚತುರ್ವೇದಿ 
ಮಂಗಲ” ಎಂಬ ಅಗ್ರಹಾರವಾಗಿ ರೂಪಿಸಿದ್ದ ಎಂದು ಕ್ರಿಶ 1007ರ ಶಾಸನವೊಂದರಲ್ಲಿ 
ಉಲ್ಲೇಖಿಸಿದೆ.” ರಾಜರಾಜಚೋಳನಿಗೆ ಹದಿನೈದು ಮಂದಿ ರಾಣಿಯರಿದ್ದರು ಎಂದು ತಿಳಿಯುತ್ತದೆ. 
ಇವರಲ್ಲಿ ತ್ರೈಲೋಕ್ಯ ಮಹಾದೇವಿ, ಚೋಳಮಹಾದೇವಿಯರ ಹೆಸರಿನಿಂದ ಹಾಗೂ ತನ್ನ ಹೆಸರಿನಿಂದ 
ಮತ್ತು ತನ್ನ ಮಗನಾದ ರಾಜೇಂದಯಜೋಳನ ಹೆಸರಲ್ಲಿ ತಲಾ ಒಂದು, ಒಟ್ಟು ನಾಲ್ಕು ಅಗ್ರಹಾರಗಳನ್ನು 
ಈಗಿನ ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ಸ್ಥಾಪನೆ ಮಾಡಿದನು ಎಂದು ಶಾಸನಗಳಿಂದ ತಿಳಿಯುತ್ತದೆ. 


ರಾಜರಾಜಜೋಳನ ಆಳ್ಗಿಕೆಯ ಕಾಲದಲ್ಲಿದ್ದ ವೆಂಗಿನಾಡು, ಗಂಗವಾಡಿ, ನಿಂಬವಾಡಿ, 
ದೆಡಿಗವಾಡಿ ಮೊದಲಾದ ಆಡಳಿತ ವಿಭಾಗಗಳಿದ್ದವನ್ನು ಸಂತೆಮೊಗೇನಹಳ್ಳಿಯ ಶಾಸನ 
ಉಲ್ಲೇಖಿಸುತ್ತದೆ.” ಇದೇ ಅವಧಿಯಲ್ಲಿ ಈಗಿನ ಮಳೂರು ಗ್ರಾಮವು "ಪೆರಿಯ ಮಳೂರು” ಅಥವಾ 
'ರಾಜೇಂದ್ರಸಿಂಹ ಚತುರ್ಮೇದಿ ಮಂಗಲಂ” ಎಂಬ ಹೆಸರಿನಿಂದ ಪ್ರಸಿದ್ಧ ಅಗ್ರಹಾರವಾಗಿತ್ತು ಎಂಬುದು 
ಶಾಸನವೊಂದರಲ್ಲಿ  ಉಲ್ಲೇಖವಿದೆ.'*  ಕಲಿಯೂರಿನ ಶಾಸನದಲ್ಲಿ” ಉಲ್ಲೇಖಗೊಂಡಿರುವ 
ರಾಜರಾಜಜೋಳನ ಅಧಿಕಾರಿ ಅಪ್ರಮೇಯನು ಚನ್ನಪಟ್ಟಣ ತಾಲ್ಲೂಕಿನ ಮಳೂರಿನಲ್ಲಿ 
'ಅಪ್ರಮೇಯಸ್ವಾಮಿ”' ದೇವಾಲಯವನ್ನು ನಿರ್ಮಿಸಿದನೆಂದು ತಿಳಿಯುತ್ತದೆ. 


ಇದೇ ಮಳೂರಿನ ಕೈಲಾಸೇಶ್ವರ ದೇವಾಲಯದಲ್ಲಿ ಗಂಡರಾದಿತ್ತ ವಿಡಂಗರ್‌ ದೇವರನ್ನು 
ರಾಜರಾಜಚೋಳನ ಸೇನಾಧಿಪತಿಯೊಬ್ಬ ಪ್ರತಿಷ್ಠಾಪಿಸಿ, ದೇವಾಲಯಕ್ಕೆ ಭೂದಾನ ನೀಡಿದ ಉಲ್ಲೇಖ 
ಶಾಸನವೊಂದರಲ್ಲಿದೆ.” "ಗ೦ಡರಾದಿತ್ಯ' ಎಂಬುದು ರಾಜರಾಜಚೋಳನ ತಂದೆಯಾದ 
ಸುಂದರಚೋಳನ ದೊಡ್ಡಪ್ಪನ ಹೆಸರಾಗಿದೆ. ಅದೇ ರೀತಿ ಮಳೂರುಪಟ್ಟಣದ ಕ್ರಿ.ಶ. 1007ರ ಶಾಸನವು 
ರಾಜರಾಜಜೋಳನ 23ನೇ ವರ್ಷದ ಆಳ್ಗಿಕೆಯ ಕಾಲವನ್ನು ಉಲ್ಲೇಖಿಸುವುದರಿಂದ ಈತ ಕ್ರಿಶ. 
985ರಲ್ಲಿ ಆಳ್ಳಿಕೆಗೆ ಬಂದಿದ್ದನ್ನು ಸ್ಮರಿಸುತ್ತದೆ.” ಈತನ ಅವಧಿಯಲ್ಲಿಯೇ ಗಂಗವಾಡಿಯ 
ಕಿಳಲೈನಾಡಿನ ಮಣಲೂರಿನ (ಈಗಿನ ಮಳೂರುಪಟ್ಟಣ) ಭಾಗವಾದ ನಿಗರಿಲಿ ಚೋಳಪುರಂನಲ್ಲಿ 
ನಾರಾಯಣಸ್ವಾಮಿ (ಜಯಂಗೊಂಡ ಚೋಳ ವಿಣ್ಣಾಗರ್‌) ದೇವಾಲಯವನ್ನು ನಿರ್ಮಿಸಿದ ವಿವರ ಈ 


ಶಾಸನದಲ್ಲಿದೆ. ಇದೇ ಶಾಸನದಿಂದ ರಾಜರಾಜಚೋಳನು ಗಂಗವಾಡಿ ಪ್ರದೇಶವನ್ನು ವಶಪಡಿಸಿಕೊಂಡ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 39 


ನಂತರ ಕಿಳಲೈನಾಡಿಗೆ ತಮಿಳುಪ್ಪೆರೈಯನ್‌ ಗಂಡರಾದಿತ್ತ್ಸನ್‌ ಎಂಬ ಅಧಿಕಾರಿಯನ್ನು ನೇಮಕ 
ಮಾಡಿದ್ದ ಎಂದು ತಿಳಿಯುತ್ತದೆ. 


ರಾಜರಾಜಜೋಳನ ಆಳ್ಳಿಕೆಯ ಕಾಲದಲ್ಲಿ ಮಳೂರುಪಟ್ಟಣದ ನಾರಾಯಣಸ್ವಾಮಿ, ಮಳೂರಿನ 
ಅಪ್ರಮೇಯಸ್ಸಾಮಿ, ಕೈಲಾಸೇಶ್ವರ ಮೊದಲಾದ ದೇವಾಲಯಗಳು ನಿರ್ಮಾಣವಾಗಿದ್ದಲ್ಲದೇ, ಇವುಗಳಿಗೆ 
ದಾನದತ್ತಿ ನೀಡಿರುವುದನ್ನು ಕಾಣಬಹುದು. ಚೋಳ ದೊರೆಗಳು ಮೂಲತಃ ಶೈವರಾದರೂ ವೈಷ್ಣವ 
ದೇವಾಲಯಗಳ ನಿರ್ಮಾಣ ಹಾಗೂ ಈ ದೇವಾಲಯಗಳಿಗೆ ದಾನದತ್ತಿ ನೀಡಿರುವುದು ಇವರ 
ಸರ್ವಧರ್ಮ ಸಮನ್ವಯವನ್ನು ತಿಳಿಸುತ್ತದೆ. 


ರಾಜರಾಜಚೋಳನ ಸಾವಿನ ನಂತರ ಅವನ ಮಗ ಒಂದನೇ ರಾಜೇಂದಚೋಳನು ಕ್ರಿಶ. 
1012ರಲ್ಲಿ ಜೋಳ ಸಾಮ್ರಾಜ್ಯದ ದೊರೆಯಾದನು. ಈತನ ಹದಿನೈದಕ್ಕೂ ಹೆಚ್ಚು ಶಾಸನಗಳು 
ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ದೊರೆಯುತ್ತವೆ. ಈತನು ತನ್ನ ತಂದೆಯ ಅಧಿಕಾರವಧಿಯಲ್ಲಿ ಆಡಳಿತ 
ಹೊಣೆಗಾರಿಕೆಯನ್ನು ಹೊತ್ತುಕೊಂಡು, ತಂದೆಯ ಹಲವಾರು ಯುದ್ದಗಳಲ್ಲಿ ಸೇನಾಪತಿಯಾಗಿ 
ಪಾಲ್ಗೊಂಡಿದ್ದನು. ಈತನ ಮೂಲ ಹೆಸರು ಶ್ರೀಕೃಷ್ಣವರ್ಮ. ರಾಜೇಂದಚೋಳನು "ಗಂಗೈಕೊಂಡ 
ಚೋಳ' ಎಂಬ ಹೆಸರಿನಿಂದ ಪ್ರಖ್ಯಾತಗೊಂಡಿದ್ದಾನೆ. ಈತನ ದಿಗ್ದಿಜಯಗಳನ್ನು ಚನ್ನಪಟ್ಟಣ 
ತಾಲ್ಲೂಕಿನ ಮಳೂರಿನ ಕೈಲಾಸೇಶ್ವರ ದೇವಾಲಯದಲ್ಲಿನ ಹಾಗೂ ಮಳೂರುಪಟ್ಟಣದ 
ನಾರಾಯಣಸ್ವಾಮಿ ದೇವಾಲಯದಲ್ಲಿನ ಶಾಸನಗಳು ವರ್ಣಿಸುತ್ತವೆ.” 


ರಾಜೇಂದಯಜೋಳನು ಇಡುದುರೈನಾಡು, ವನವಾಸಿ, ಕೊಲ್ಲಪ್ಪಾಕೈ ಮತ್ತು ಮಣ್ಯೈಕ್ಕಡಕ್ಕಂ 
ರಾಜ್ಯಗಳನ್ನು ಗೆದ್ದು, ಅಲ್ಲಿನ ಜನತೆಗೆ ಬಹಳಷ್ಟು ನಷ್ಟವನ್ನು ಉಂಟುಮಾಡಿದ. ಇಡಿದುರೈನಾಡು 
ಇಂದಿನ ರಾಯಚೂರು ಪ್ರದೇಶ, ವನವಾಸಿಯು ಇಂದಿನ ಬನವಾಸಿ, ಕೊಲ್ಲಿಪಾಕೈೆ ಸ್ಥಳವು 
ಹೈದ್ರಾಬಾದ್‌ ನಗರಕ್ಕೆ ಈಶಾನ್ಯದಲ್ಲಿ 45 ಮೈಲಿದೂರದಲ್ಲಿರುವ ಕೊಲನುಪಾಕ, ಮಣ್ಣೈಕ್ಕಡಕ್ಕ ಇಂದಿನ 
ಮಾನ್ಯಖೇಟ ಎಂದು ಗುರುತಿಸಬಹುದು. ಈ ವಿಜಯಗಳಿಂದ ಇವನಿಗೆ "ಮಣ್ಣೈಕೊಂಡ ಚೋಳನ್‌ 
ಎಂಬ ಬಿರುದು ಪ್ರಾಪ್ತವಾಯಿತು. ಚೋಳರ ಸೈನ್ಯಗಳು ತುಂಗಭದ್ರಾ ನದಿಯನ್ನು ದಾಟಿ, ಚಾಲುಕ್ಕರ 
ರಾಜ್ಯವನ್ನು ಪ್ರವೇಶಿಸಿ, ಸಾಕಷ್ಟು ತೊಂದರೆಯನ್ನು ಉಂಟುಮಾಡಿದವು. 


ಈತನ ಅಳ್ಳಿಕೆಗೆ ಬಂದ ಕೆಲವು ವರ್ಷಗಳಲ್ಲಿ ಈಳಮಂಡಲ ಅಥವಾ ಸಿಂಹಳವನ್ನು 
ಪೂರ್ಣವಾಗಿ ಗೆಲ್ಲುವ ಯೋಜನೆಗಳನ್ನು ಹಾಕಿದ. ಸಿಂಹಳದ ಉತ್ತರ ಭಾಗ ರಾಜರಾಜಚೋಳನ 
ಕಾಲದಲ್ಲೇ ಚೋಳರ ವಶವಾಗಿತ್ತು. ನಂತರದ ಮುತ್ತಿಗೆಯಲ್ಲಿ ಸಿಂಹಳ ದ್ವೀಪ ಸಂಪೂರ್ಣವಾಗಿ 
ರಾಜೇಂದಯಜೋಳನ ವಶವಾಯಿತು. ಕೇರಳ ಮತ್ತು ಪಾಂಡ್ಯ ರಾಜ್ಯಗಳನ್ನು ಹಿಂದೆ ಗೆದ್ದಿದ್ದರೂ 
ರಾಜೇಂದಚೋಳನು ಪಾಂಡ್ಯರನ್ನು ಮತ್ತೊಮ್ಮೆ ಪೂರ್ಣವಾಗಿ ತನ್ನ ಅಧೀನಕ್ಕೆ ತೆಗೆದುಕೊಂಡ. 
ಮಧುರೈ ನಗರದಲ್ಲಿದ್ದ ಪಾಂಡ್ಯರ ಸಂಪತ್ತನ್ನು ದೋಚಿ, ಅಲ್ಲಿ ಅರಮನೆಯೊಂದನ್ನು ಕಟ್ಟಿಸಿದ. ಅಲ್ಲಿನ 
ಆಡಳಿತವನ್ನು ನೋಡಿಕೊಳ್ಳಲು ತನ್ನ ಮಗ ಜಟಾವರ್ಮಸುಂದರನನ್ನು ಪ್ರಾಂತಾಧಿಪತಿಯನ್ನಾಗಿ 
ನೇಮಿಸಿದ. ಕೇರಳದ ಅರಸನ ಮೇಲೆ ಯುದ್ದವನ್ನು ಘೋಷಿಸಿ ಪುನಃ ಕಾಂಡಳೂರಿನಲ್ಲಿ ಅವನ 
ಸೇನೆಯನ್ನು ಸೋಲಿಸಿದ. ಅವನಿಂದ ಅರಬ್ಬೀ ಸಮುದದಲ್ಲಿರುವ ಸಂಧಿಮಧಿವು ದ್ವೀಪವನ್ನು 
ವಶಪಡಿಸಿಕೊಂಡ. 


ನಂತರದಲ್ಲಿ ರಾಜೇಂದಚೋಳನು ಕಲ್ಯಾಣದ ಚಾಲುಕ್ಕರ ಇಮ್ಮಡಿ ಜಯಸಿಂಹ ಹಾಗೂ 
ವೆಂಗಿ ಚಾಲುಕ್ಕರ ವಿಜಯಾದಿತ್ಯರೊಂದಿಗೆ ನಡೆದ ಭೀಕರ ಕಾಳಗದಲ್ಲಿ ಅವರನ್ನು ಸೋಲಿಸಿ, ತನ್ನ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 40 


ಸಹೋದರಿ ಕುಂದವಳ ಮಗನಾದ ರಾಜರಾಜನರೇಂದ್ರನನ್ನು ವೆಂಗಿ ಸಾಮ್ರಾಜ್ಯದ ಅಧಿಪತಿಯಾಗಲು 
ಸಹಕರಿಸಿದನಲ್ಲದೇ, ತನ್ನ ಮಗಳಾದ ಅಮ್ಮಂಗಾದೇವಿಯನ್ನು ರಾಜರಾಜನರೇಂದನಿಗೆ ಕೊಟ್ಟು 
ಮದುವೆ ಮಾಡಿಕೊಟ್ಟ. ನಂತರದಲ್ಲಿ ಕಳಿಂಗ ಮತ್ತು ಒಡ್ಡ ಅರಸರ ಮೇಲೆ ಯುದ್ದ ಹೂಡಿ 
ಸೋಲಿಸಿದ. ರಾಜೇಂದ್ರನ ಜೈತ್ರಯಾತ್ರೆ ಗಂಗಾನದಿಯ ಬಯಲಿನವರೆಗೂ ಮುಂದುವರಿಯಿತು. ಇಲ್ಲಿನ 
ದಂಡಭುಕ್ತಿ (ಒರಿಸ್ಲಾದ ಬಲ್ಲೋರ್‌ ರಾಜ್ಯ), ತಕ್ಕನ-ಲಾಡಯ್‌ನ ರಣಶೂರ (ದಕ್ಷಿಣ ಲಾಡ ರಾಜ್ಯ), 
ವೆಂಗಳ ದೇಶದ ಗೋವಿಂದಚೆಂದ, ಗೌಡದೇಶದ ಅರಸ ಮಹೀಪಾಲ ಮುಂತಾದ ಬಲಿಷ್ಟ 
ಅರಸರನ್ನು ಸೋಲಿಸಿದನು. ಹೀಗೆ ಗಂಗಾನದಿ ಬಯಲಿನ ಪ್ರದೇಶ ಈತನ ವಶವಾದದ್ದರಿಂದ 
"ಗಂಗೈಕೊಂಡಚೋಳ' ಎಂಬ ಬಿರುದು ದತ್ತವಾಯಿತು. ಈ ವಿಜಯದ ನೆನಪಿಗಾಗಿ ಗಂಗೈಕೊಂಡ 
ಚೋಳಪುರಂ ಎಂಬ ನೂತನ ರಾಜಧಾನಿಯನ್ನೂ, ಅಲ್ಲಿ ಬೃಹತ್‌ ಶಿವಾಲಯವನ್ನೂ ಹಾಗೂ ದೊಡ್ಡ 
ಕೆರೆಯನ್ನೂ ಕಟ್ಟಿಸಿದನೆಂದು ತಿಳಿಯುತ್ತದೆ. 


ರಾಜೇಂದಯಜೋಳನು ಮತ್ತೊಂದು ಮಹತ್ವಪೂರ್ಣವಾದ ಸಾಹಸಕ್ಕೆ ಕೈಹಾಕಿದ. ಪ್ರಬಲವಾದ 
ನೌಕಾಪಡೆಯನ್ನು ಸಂಘಟಿಸಿ ಮಲಯ ಪರ್ಯಾಯ ದ್ವೀಪದಲ್ಲಿರುವ ಶೀವಿಜಯ ಸಾಮ್ರಾಜ್ಯವನ್ನು 
ನಾಶ ಮಾಡಿದ. ರಾಜೇಂದಚೋಳನು ಸಂಗ್ರಾಮ ವಿಜಯೋತುಂಗವರ್ಮನನ್ನು ಸೋಲಿಸಿ, ಅವನ 
ರಾಜಧಾನಿ ಕಡಾರಂನ್ನು ಆಕ್ರಮಿಸಿದ. ಕಲ್ಯಾಣದ ಚಾಲುಕ್ಕರ ಜಯಸಿಂಹನನ್ನು ಸೋಲಿಸಿ, "ರಟ್ಟಪಾಡಿ 
ಏಳೂವರೆಲಕ್ಷ' ಪ್ರದೇಶವನ್ನು ವಶಪಡಿಸಿಕೊಂಡು, ಚೋಳ ಸಾಮ್ರಾಜ್ಯವನ್ನು ವಿಸ್ತಾರಗೊಳಿಸಿದನು. ಈ 
ಮೇಲಿನ ರಾಜೇಂದಜೋಳನ ದಂಡಯಾತ್ರೆಯ ಘಟನೆಗಳನ್ನು ಚನ್ನಪಟ್ಟಣ ತಾಲ್ಲೂಕಿನ ಮಳೂರು 
ಮತ್ತು ಮಳೂರುಪಟ್ಟಣ ಗಾಮಗಳಲ್ಲಿರುವ ಶಿಲಾಶಾಸನಗಳು ಅತ್ಯಂತ ವೈಭವದಿಂದ ವರ್ಣಿಸಿವೆ.” 
ರಾಜೇಂದ್ರಜೋಳನಿಗೆ ಒಂದನೇ ರಾಜಾಧಿರಾಜ, ಎರಡನೇ ರಾಜೇಂದ್ರ ಮತ್ತು ವೀರರಾಜೇಂದ್ರ ಎ೦ಬ 
ಮೂವರು ಗಂಡು ಮಕ್ಕಳಿದ್ದರು. ಇವರು ಈತನ ನಂತರದಲ್ಲಿ ಚೋಳ ಸಾಮ್ರಾಜ್ಯದ ಅಧಿಪತಿಗಳಾಗಿ 


ಆಳ್ಳಿಕೆ ನಡೆಸುತ್ತಾರೆ. 


ಕ್ರಿ.ಶ. 1013ರ ಮಳೂರುಪಟ್ಟಣದ ತಮಿಳು ಶಾಸನವೊಂದರಲ್ಲಿ ರಾಜೇಂದಚೋಳನು ನಿಗರಿಲಿ 
ಚೋಳಪುರಂ ಅಂದರೆ ಈಗಿನ ಮಳೂರುಪಟ್ಟಣದ ಅರುಮೊಳೀಶ್ಪರ (ಈಗಿನ ಅರ್ಕೇಶ್ವರ) ದೇವರ 
ಉತ್ಸವಕ್ಕೆ ದತ್ತಿಕೊಟ್ಟ ವಿವರವಿದೆ. ಇದೇ ಶಾಸನದಲ್ಲಿ ರಾಜೇಂದ್ರಚೋಳನ ಕಾಲದಲ್ಲಿ ಈ ಗ್ರಾಮದಲ್ಲಿ 
ಗಣಪತಿ ಹಬ್ಬವನ್ನು ಮಾಡುತ್ತಿದ್ದದು ತಿಳಿಯುತ್ತದೆ. ಈ ಶಾಸನದಲ್ಲಿ ಉಲ್ಲೇಖಗೊಂಡಿರುವ 
ದೇವಾಲಯದ ಹೆಸರು "ಅರುಮೊಳಿದೇವ” ಎಂಬುದು ರಾಜರಾಜಚೋಳನ ಮತ್ತೊಂದು ಹೆಸರಾಗಿದೆ. 
ಕ್ರಿಶ. 1014ರಲ್ಲಿ ರಾಜೇಂದಚೋಳನ ಆಳ್ಗಿಕೆಯ ಮೂರನೇ ವರ್ಷದಲ್ಲಿ ಮಳವೂರು ಅಥವಾ 
ರಾಜೇಂದಸಿಂಹ ಚತುರ್ವೇದಿ ಮಂಗಲಂನ ಕೈಲಾಸೇಶ್ವರ ದೇವರಿಗೆ ದತ್ತಿಕೊಟ್ಟಿದ್ದನ್ನು ಮಳೂರಿನ 
ಶಾಸನವೊಂದು ದಾಖಲಿಸಿದೆ.*' 


ಕ್ರಿಶ. 1014ರಲ್ಲಿ ನಿಗರಿಲಿ ಜೋಳಪುರಂನ (ಈಗಿನ ಮಳೂರುಪಟ್ಟಣ) ಜಯಂಗೊಂಡ 
ಜೋಳ ವಿಣ್ಣಾಗರ್‌ ಆಳ್ದಾರ್‌್‌? ಹಾಗೂ ಕ್ರಿಶ. 1015ರಲ್ಲಿ ಇದೇ ಗ್ರಾಮದ ಅರುಮೊಳೀಶ್ನರ್‌್‌ 
ದೇವಾಲಯಗಳಿಗೆ ರಾಜೇಂದಚೋಳನು ದಾನದತ್ತಿ ನೀಡಿರುವ ವಿವರಗಳು ಈ ಗ್ರಾಮದ ತಮಿಳು 
ಶಾಸನಗಳಲ್ಲಿವೆ. ಕ್ರಿಶ. 1018ರಲ್ಲಿ ರಾಜೇಂದಚೋಳನು ತನ್ನ ಆಳ್ಳಿಕೆಯ ಏಳನೇ ವರ್ಷದಲ್ಲಿ 
ಚನ್ನಪಟ್ಟಣ ತಾಲ್ಲೂಕಿನ ಹೊಂಗನೂರಿಗೆ (ಪ್ರಾಚೀನ ಪುಂಗನೂರು) ಭೇಟಿಕೊಟ್ಟಿದ್ದಲ್ಲದೇ. ಸ್ವಲಕಾಲ 


ಅಲ್ಲಿಯೇ ತಂಗಿದ್ದ ವಿವರವನ್ನು ಹೊಂಗನೂರಿನ ಗೋಪಾಲಕೃಷ್ಣ ದೇವಾಲಯದ ಶಾಸನವೊಂದು 
ಉಲ್ಲೇಖಿಸಿದೆ. ಇದೇ ಶಾಸನದಲ್ಲಿ ಪುಂಗನೂರಿನ ಕುಂದವೈವಿಣ್ಣಾಗರ್‌ ಆಳ್ದಾರ್‌ ದೇವರಿಗೆ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 41 


ದತ್ತಿಕೊಟ್ಟ ವಿವರವಿದೆ. ಶಾಸನದಲ್ಲಿ ಉಲ್ಲೇಖವಾಗಿರುವ ದೇವರಿಗೆ ರಾಜರಾಜಚೋಳನ ಮಗಳಾದ 
ಕುಂದವೈಳ ಹೆಸರನ್ನು ನಾಮಕರಣ ಮಾಡಿರುವುದನ್ನು ಕಾಣಬಹುದು. ಕ್ರಿಶ 1030ರಲ್ಲಿ 
ಮಳೂರುಪಟ್ಟಣ ಗ್ರಾಮದ ಜಯಂಗೊಂಡ ಚೋಳ ವಿಣ್ಣಾಗರ್‌ ದೇವರಿಗೆ ಕೂಡಲೂರು ಅಥವಾ 
ರಾಜರಾಜ ಚತುರ್ವೇದಿ ಮಂಗಲಂನಲ್ಲಿ ಭೂದಾನ ಮಾಡಿದ ವಿವರವನ್ನು ಶಾಸನವೊಂದು 
ತಿಳಿಸುತ್ತದೆ. 


ರಾಜೇಂದಜೋಳನು ತನ್ನ ಆಳ್ಗಿಕೆ 23ನೇ ವರ್ಷದ ಅಂದರೆ ಕ್ರಿಶ. 1034ರ ಮಳೂರಿನ 
ಶಾಸನವೊಂದು್‌್‌ ಮಳವೂರಿನ ಅಗ್ರಹಾರವನ್ನು ಈತನ ಹೆಸರಿನಲ್ಲಿ "ರಾಜೇಂದ್ರಸಿಂಹ ಚತುರ್ವೇದಿ 
ಮಂಗಲ” ಎಂದು ಕರೆದರೆ, ಈ ಗ್ರಾಮದ ಕೈಲಾಸೇಶ್ವರ ದೇವಾಲಯವನ್ನು "ರಾಜೇಂದಸಿಂಹ ಈಶ್ವರ 
ದೇವಾಲಯವೆಂದು ಕರೆದು, ದೇವಾಲಯಕ್ಕೆ ರಾಜೇಂದಜೋಳನ ಅಧಿಕಾರಿ ವಿಂಗಳಕೂತ್ತನ್‌ 
ಎಂಬುವನು ದತ್ತಿ ನೀಡಿರುವುದನ್ನು ಕಾಣಬಹುದು. ಇದೇ ಗ್ರಾಮದ ಮತ್ತೊಂದು ಶಾಸನದಿಂದ 
ಮಳವೂರಿನ ಅಪ್ರಮೇಯ ದೇವಾಲಯದಲ್ಲಿ ಮಣವಾಳ್ದಾಳರ್‌ ದೇವರನ್ನು ರಾಜೇಂದಯಚೋಳನ 
ಕಾಲದಲ್ಲಿ ಪ್ರಶಿಷ್ಠಾಪಿಸಲಾಯಿತೆಂದು ತಿಳಿಯುತ್ತದೆ. 


ರಾಜೇಂದಚೋಳನ ನಂತರ ಅವನ ಮಗ ರಾಜಾಧಿರಾಜನು ಕ್ರಿಶ. 1044ರಿಂದ 1051ರವರೆಗೆ 
ಚೋಳ ಸಾಮ್ರಾಜ್ಯದ ದೊರೆಯಾಗಿ ಆಳ್ಸಿಕೆ ನಡೆಸಿದನು. ಈತನ ಯಾವುದೇ ಶಾಸನಗಳು ಚನ್ನಪಟ್ಟಣ 
ತಾಲ್ಲೂಕಿನಲ್ಲಿ ದೊರೆಯುವುದಿಲ್ಲ. ರಾಜಾಧಿರಾಜನ ಆಳ್ಲಿಕೆಯ ಕಾಲದಲ್ಲಿ ಸಿಂಹಳದಲ್ಲಿ ದಂಗೆಗಳು 
ತಲೆದೋರಿದವು. ಇವುಗಳನ್ನು ನಿರ್ದಾಕ್ಷಿಣ್ಯವಾಗಿ ಹತ್ತಿಕ್ಸಿದ್ದನು. ನಂತರದಲ್ಲಿ ಚೇರರು, ಪಾಂಡ್ಯರು, 
ಕಲ್ಯಾಣಿ ಚಾಲುಕ್ಕರೊಂದಿಗಿನ ಯುದ್ದಗಳನ್ನು ಎದುರಿಸಿದನು. ಚಾಲುಕ್ಯ ದೊರೆ ಸೋಮೇಶ್ವರನ 
ವಿರುದ್ಧ ಜಯವನ್ನು ಸಂಪಾದಿಸುತ್ತಿದ್ದಾಗ ಕೊಪ್ಪಂ (ಕೊಪ್ಪಳ) ಹತ್ತಿರದ ಯುದ್ದರಂಗದಲ್ಲಿಯೇ 
ಮರಣವನ್ನಪ್ಪಿದನು. ನಂತರದಲ್ಲಿ ರಾಜಾಧಿರಾಜನ ತಮ್ಮನಾದ ಎರಡನೇ ರಾಜೇಂದನು ಚಾಲುಕ್ಕರ 
ವಿರುದ್ಧ ಯುದ್ದವನ್ನು ಮುಂದುವರಿಸಿ ವಿಜಯ ಸಾಧಿಸಿದನು. ರಾಜಾಧಿರಾಜನ ನಂತರ ಆತನ 
ಸಹೋದರನಾದ ಎರಡನೇ ರಾಜೇಂದಚೋಳನು ಕ್ರಿಶ. 1051ರಲ್ಲಿ ಜೋಳ ಸಾಮ್ರಾಜ್ಯದ 
ಅಧಿಪತಿಯಾಗಿ ನೇಮಕಗೊಂಡನು. ಎರಡನೇ ರಾಜೇಂದಚೋಳನ ಎರಡು ಶಾಸನಗಳು ಚನ್ನಪಟ್ಟಣ 
ತಾಲ್ಲೂಕಿನಲ್ಲಿ ದೊರೆತಿವೆ. 


ಕೆಳಲೆನಾಡಿನ ಪುಂಗನೂರಿನ (ಈಗಿನ ಹೊಂಗನೂರು) ಶ್ರೀಕೃಷ್ಣ ದೇವಾಲಯವನ್ನು ಇಮ್ಮಡಿ 
ರಾಜೇಂದಯಜೋಳನು ಕಟ್ಟಿಸಿದನಲ್ಲದೇ, ಈ ದೇವಾಲಯಕ್ಕೆ ಎರಡು ಖಂಡುಗ ಗದ್ದೆಯನ್ನು ದಾನವಾಗಿ 
ನೀಡಿದ ವಿವರ ಚನ್ನಪಟ್ಟಣ ತಾಲ್ಲೂಕಿನ ಹೊಂಗನೂರಿನ ತಮುಳಿನಲ್ಲಿರುವ ಶಾಸನವೊಂದರಲ್ಲಿದೆ.* 
ಅದೇ ರೀತಿ ಮಳೂರಿನ ಅಪ್ರಮೇಯ ದೇವಾಲಯಕ್ಕೆ ಇಮ್ಮಡಿ ರಾಜೇಂದಚೋಳನು ದತ್ತಿ 
ನೀಡಿರುವುದನ್ನು ಶಾಸನವೊಂದು ದಾಖಲಿಸಿದೆ.” 


ಇಮ್ಮಡಿ ರಾಜೇಂದ್ರ ಚೋಳನ ನಂತರ ಈತನ ಕಿರಿಯ ಸಹೋದರನಾದ ವೀರರಾಜೇಂದನು 
ಕ್ರಿಶ. 1063ರಲ್ಲಿ ಜೋಳ ಸಾಮ್ರಾಜ್ಯದ ದೊರೆಯಾದ. ಈತನ ಒಂದು ಶಾಸನ ಚನ್ನಪಟ್ಟಣ 
ತಾಲ್ಲೂಕಿನಲ್ಲಿ ದೊರೆತಿದೆ. ಕ್ರಿಶ. 1066ರಲ್ಲಿ ಮಳೂರಿನ ಸಿದ್ದೇಶ್ವರ ಮತ್ತು ಕೈಲಾಸೇಶ್ವರ 
ದೇವಾಲಯಗಳಿಗೆ ಈ ಗ್ರಾಮದ ಸಂತೆಯ ತೆರಿಗೆಯನ್ನು ದತ್ತಿಯಾಗಿ ಬಿಟ್ಟ ವಿವರ್‌ ಇಲ್ಲಿನ 
ಶಾಸನವೊಂದರಲ್ಲಿದೆ. ಈ ಶಾಸನದಲ್ಲಿ ವೀರರಾಜೇಂದ್ರ ದೇವನನ್ನು ಕೋವಿರಾಜಕೇಸರಿವನ್ಮಾರ್‌ 
ಎಂದು ಕರೆದಿರುವುದನ್ನು ಕಾಣಬಹುದು. ಇದೇ ಶಾಸನದಲ್ಲಿ ಈತನ ಆಳ್ಗಿಕೆಯ ನಾಲ್ಕನೇ ವರ್ಷದಲ್ಲಿ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 42 


ವೆಂಗಿನಾಡಿನ ಮೇಲೆ ಮಾಡಿದ ಯುದ್ದದ ವಿವರಗಳಿವೆ. ಚಾಲುಕ್ಕರ ಎರಡನೇ ಸೋಮೇಶ್ವರನ ಮೇಲೆ 
ಯುದ್ಧ ಹೂಡಿ ಆತನನ್ನು ಸೋಲಿಸಿದನು. ಕೊನೆಗೆ ಚೋಳ-ಚಾಲುಕ್ಕರ ಹಗೆತನ ಒಪ್ಪಂದದ 
ಮೂಲಕ ಕೊನೆಗೊಂಡಿತು. ವೀರರಾಜೇಂದನು ವೆಂಗಿ ಚಾಲುಕ್ಕ ದೊರೆ ವಿಕಮಾದಿತ್ಕನಿಗೆ ತನ್ನ 
ಮಗಳೊಬ್ಬಳನ್ನು ವಿವಾಹ ಮಾಡಿಕೊಟ್ಟು ಶಾಂತಿಯುತವಾಗಿ ಆಳ್ಗಿಕೆ ನಡೆಸಿದನು. ಈತನಿಗೆ 
"'ಅಹವಮಲ್ಲ ಕುಲಾಕಾಲ' ಮತ್ತು '"ವಲ್ಲಭವಲ್ಲಭ' ಎಂಬ ಬಿರುದುಗಳಿದ್ದವು ಎಂಬುದು ಈ 
ಶಾಸನದಿಂದ ತಿಳಿಯುತ್ತದೆ, 


ವೀರರಾಜೇಂದನು ಕ್ರಿಶ. 1069ರಲ್ಲಿ ಮರಣ ಹೊಂದಿದ ನಂತರ ಅಧಿಕಾರಕ್ಕೆ ಬಂದ 
ಅಧಿರಾಜೇಂದ್ರ ಕೇವಲ ಒಂದು ವರ್ಷ ಚೋಳ ಸಾಮ್ರಾಜ್ಯವನ್ನು ಆಳಿದನು. ನಂತರದಲ್ಲಿ 
ವೀರರಾಜೇಂದನ ಸೋದರಳಿಯನಾದ ಒಂದನೇ ಕುಲೋತ್ತುಂಗ ಚೋಳನು ಕ್ರಿಶ. 1070ರಲ್ಲಿ 
ಅಧಿಕಾರಕ್ಕೆ ಬರುತ್ತಾನೆ. ಈತ ಒಂದನೇ ರಾಜೇಂದಚೋಳನ ಮಗಳ ಮಗ. ಈತ 
ಬಲಶಾಲಿಯಾಗಿದ್ದು, ಕಳಿಂಗದ ಮೇಲೆ ಎರಡು ಬಾರಿ ವಿಜಯವನ್ನು ಸಾಧಿಸಿದ ಹಾಗೂ 
ಶಕ್ತಿಯುತವಾದ ನೌಕಾಪಡೆಯನ್ನು ಸ್ಥಾಪಿಸಿದ್ದ ಈತನ ಕಾಲದಲ್ಲಿಯೇ ವೈಷ್ಣವಾಚಾರ್ಯ 
ರಾಮಾನುಜರು ಇವನ ವಿರೋಧವನ್ನು ಎದುರಿಸಲಾಗದೆ ಕರ್ನಾಟಕಕ್ಕೆ ಓಡಿಬಂದು ಹೊಯ್ದಳರ 
ನಾಡಿನಲ್ಲಿ ಆಶ್ರಯವನ್ನು ಪಡೆದರೆಂದು ತಿಳಿಯುತ್ತದೆ. ಕುಲೋತ್ತುಂಗಚೋಳನು ಕ್ರಿಶ. 1120ರವರೆಗೆ 
ಚೋಳ ಸಾಮ್ರಾಜ್ಯದ ಅಧಿಪತಿಯಾಗಿದ್ದರೂ, ಕ್ರಿಶ. 1116ರಷ್ಟರಲ್ಲೇ ಗಂಗವಾಡಿ ಪ್ರದೇಶವು ಈತನ 
ಕೈತಪ್ಪಿ ಹೋಯಿತು. 


ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ಈತನ ಒಂದು ಶಾಸನ ಮಾತ್ರ ದೊರೆಯುತ್ತದೆ. ಮಳೂರು 
ಗ್ರಾಮದ ಕ್ರಿಶ. 1086ರ ಈ ಶಾಸನದಲ್ಲಿ"' ಕುಲೋತ್ತುಂಗ ಚೋಳನ 17ನೇ ವರ್ಷದ ಆಳಿಕೆಯ 
ಕಾಲವನ್ನು ಉಲ್ಲೇಖಿಸಿದೆ. ಈ ಸಮಯದಲ್ಲಿ ಪೆರಿಯ ಮಳವೂರಿನ ರಾಜೇಂದಸಿಂಹ ಈಶ್ವರ ಒಡೆಯ 
ಮಹಾದೇವ (ಕೈಲಾಸೇಶ್ವರ) ದೇವಾಲಯಕ್ಕೆ ಗ್ರಾಮದ ಸಂತೆಯ ತೆರಿಗೆಯನ್ನು ದತ್ತಿಯಾಗಿ ಬಿಟ್ಟ 
ವಿಚಾರವನ್ನು ತಿಳಿಸುತ್ತದೆ. ಈ ಶಾಸನದಲ್ಲಿ ಒಂದನೇ ಕುಲೋತ್ತುಂಗ ಚೋಳನ ದಿಗ್ನಿಜಯಗಳನ್ನು 
ವರ್ಣಿಸಿರುವುದನ್ನು ಕಾಣಬಹುದು. ಈ ಒಂದನೇ ಕುಲೋತ್ತುಂಗ ಚೋಳನ ಆಳಿಕೆಯಲ್ಲಿ 
ತಲಕಾಡಿನಲ್ಲಿ ನಡೆದ ಯುದ್ಧದಲ್ಲಿ ಕ್ರಿಶ. 1116ರ ಸುಮಾರಿನಲ್ಲಿ ಗಂಗವಾಡಿಯು ಹೊಯ್ದಳರ 
ವಶವಾಯಿತು. ಇದರೊಂದಿಗೆ ಚನ್ನಪಟ್ಟಣ ಪ್ರದೇಶದಲ್ಲಿನ ಚೋಳರ ಆಳಿಕೆ ಕೊನೆಯಾಯಿತು. 


ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ಚೋಳ ದೊರೆಗಳು ಪ್ರಾಬಲ್ಯಗೊಂಡಂತೆ ಹಲವಾರು 
ಅಗ್ರಹಾರಗಳನ್ನು ನಿರ್ಮಿಸುವ ಮೂಲಕ ಶೈವ-ವೈಷ್ಣವ ಮತವನ್ನು ಮತ್ತಷ್ಟು ಬಲಿಷ್ಠಗೊಳಿಸಿದರು. 
ಮಳೂರುಪಟ್ಟಣ, ಮಳೂರು, ಕೂಡ್ಲೂರು, ಹೊಂಗನೂರು, ವಣ್ಣೂರು ಮೊದಲಾದವು ಪ್ರಮುಖ 
ಅಗಹಾರಗಳಾಗಿ ನಿರ್ಮಾಣಗೊಂಡಿದ್ದಲ್ಲದೇ, ಈ ಅಗಹಾರಗಳಿಗೆ ಬ್ರಾಹ್ಹಣರು ಹಾಗೂ ಅಧಿಕಾರಿಗಳು 
ತಮಿಳುನಾಡಿನಿಂದ ವಲಸೆ ಬಂದರು. ಇದರಿಂದಾಗಿಯೇ ಚನ್ನಪಟ್ಟಣ ತಾಲ್ಲೂಕಿನ ಚೋಳ ಹಾಗೂ 
ಅವರ ನಂತರ ಆಳ್ಗಿಕೆ ಬಂದ ಹೊಯ್ದಳರ ಕಾಲದಲ್ಲಿ ಈ ಮೇಲ್ಕಂಡ ಅಗ್ರಹಾರಗಳಲ್ಲಿ ರಚನೆಗೊಂಡ 
ಬಹುಪಾಲು ಶಾಸನಗಳು ತಮಿಳು ಭಾಷೆಯಲ್ಲಿರುವುದನ್ನು ಕಾಣಬಹುದು. 


ಹೀಗೆ ಚೋಳರ ಕಾಲದಲ್ಲಿ ಚನ್ನಪಟ್ಟಣ ಪ್ರದೇಶದ ಹೊಂಗನೂರು, ಮಳೂರು, ಕೂಡ್ಲೂರು, 
ಮಳೂರುಪಟ್ಟಣಗಳು ಕೃಷಿ, ವ್ಯಾಪಾರ ಹಾಗೂ ಧಾರ್ಮಿಕ ಕೇಂದಗಳಾಗಿ, ಬ್ರಾಹ್ಮಣರ ಅಗ್ರಹಾರಗಳಾಗಿ 
ಪ್ರಸಿದ್ದಿಗೆ ಬಂದ ವಿಚಾರವನ್ನು ಶಾಸನಗಳು ಉಲ್ಲೇಖಿಸುತ್ತವೆ. ಈ ಪ್ರದೇಶಗಳು ಆ ಕಾಲದ ಅತ್ಯಂತ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 43 


ಚಟುವಟಿಕೆಯ ಕೇಂದ್ರಗಳಾಗಿದ್ದವು. ಚನ್ನಪಟ್ಟಣ ತಾಲ್ಲೂಕಿನ ಚೋಳರ ಶಾಸನಗಳು ದೊರೆತ 
ಸ್ಥಳಗಳನ್ನು ಅವಲೋಕಿಸಿದಾಗ ತಾಲ್ಲೂಕಿನ ದಕ್ಷಿಣ ಭಾಗ, ಅಂದರೆ ತಮಿಳುನಾಡಿನ 
ಗಡಿಭಾಗದಲ್ಲಿರುವ ಈಗಿನ ಕನಕಪುರ ತಾಲ್ಲೂಕಿಗೆ ಹೊಂದಿಕೊಂಡಂತಿರುವ ಪ್ರದೇಶದಲ್ಲಿ ಮಾತ್ರ 
ಜೋಳ ದೊರೆಗಳು ಶಾಸನಗಳನ್ನು ಹಾಕಿಸಿರುವುದು, ತಾಲ್ಲೂಕಿನ ಉತ್ತರ ಭಾಗದಲ್ಲಿ ಚೋಳರ 
ಕಾಲದಲ್ಲಿ ದೇವಾಲಯಗಳು ಸ್ಥಾಪನೆಗೊಂಡರೂ, ಇವರ ಶಾಸನಗಳು ದೊರೆಯದಿರುವುದು ವಿಶೇಷ. 


ಹೊಯ್ದಳರು : 


ಚೋಳರ ನಂತರ ಈ ಪ್ರದೇಶವನ್ನು ಹೊಯ್ದಳರು ಆಳಿದರು. ಅಚ್ಚಗನ್ನಡಿಗರಾದ 
ಹೊಯ್ದಳರು ತಮ್ಮ ಉತ್ಕರ್ಷಕಾಲದಲ್ಲಿ ಕೃಷ್ಣಾನದಿಯಿಂದ ದಕ್ಷಿಣ ಭಾರತದ ತುತ್ತತುದಿಯವರೆಗೂ 
ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡಿದ್ದರು. ಇವರು ತಮ್ಮನ್ನು ಯದುವಂಶಕ್ಕೆ ಸೇರಿದವರೆಂದು 
ಶಾಸನಗಳಲ್ಲಿ ಉಲ್ಲೇಖಿಸಿದ್ದಾರೆ. ಸುಮಾರು ಮೂರು ಶತಮಾನಗಳ ಕಾಲ ರಾಜ್ಯಭಾರ ಮಾಡಿದ 
ಹೊಯ್ದಳರಿಗೆ ದ್ಲಾರಸಮುದ್ರ ರಾಜಧಾನಿಯಾಗಿತ್ತು. ಹೊಯ್ದಳರ ಮೂಲಪುರುಷ ಸಳ. ಈತನ 
ನಂತರದಲ್ಲಿ ಒಂದನೆಯ ವಿನಯಾದಿತ್ಯ, ನೃಪಕಾಮ, ಇಮ್ಮಡಿ ವಿನಯಾದಿತ್ಯ, ಎರೆಯಂಗ, ಒಂದನೇ 
ಬಲ್ಲಾಳರು ಹೊಯ್ದಳ ಸಾಮ್ರಾಜ್ಯದ ಅಧಿಪತಿಗಳಾಗಿ ಆಅಳ್ಳಿಕೆ ನಡೆಸಿದರು. ಒಂದನೇ ಬಲ್ಲಾಳನ ನಂತರ 
ಆತನ ತಮ್ಮನಾದ ವಿಷ್ಣುವರ್ಧನನು ಕ್ರಿಶ. 1108ರಿಂದ 1148ರವರೆಗೆ ಹೊಯ್ದಳ ಸಾಮ್ರಾಜ್ಯವನ್ನು 
ಆಳಿದನು. ಈತನ ಕಾಲದಲ್ಲಿಯೇ ಚೋಳರ ವಶವಾಗಿದ್ದ ಗಂಗವಾಡಿ ಪ್ರದೇಶ ಹೊಯ್ದಳರ 
ವಶವಾಯಿತು. ಈತನಿಗೆ ಬಿಟ್ಟಿದೇವ ಎಂಬ ಮತ್ತೊಂದು ಹೆಸರಿದೆ. ವಿಷ್ಣುವರ್ಧನನು ಮಹಾನ್‌ 
ಪರಾಕ್ರಮಶಾಲಿಯಾಗಿದ್ದು, ಈತನ  ಆಳ್ಗಿಕೆಯಲ್ಲಿ ಹೊಯ್ದಳ ಸಾಮ್ರಾಜ್ಯ ವಿಶಾಲವಾಗಿ 
ರೂಪುಗೊಂಡಿತು. 


ಚೋಳರ ಅಧಿಯಮನನ್ನು ಹೊಯ್ದಳ ವಿಷ್ಣುವರ್ಧನನ ಸೇನಾಧಿಪತಿಯಾದ ಗಂಗರಾಜ 
ದಂಡನಾಯಕನು ತಲಕಾಡಿನಲ್ಲಿ ಕ್ರಿಶ. 1116ರಲ್ಲಿ ಸೋಲಿಸಿದನು”? ಈ ವಿಜಯದಿಂದಾಗಿ 
ಗಂಗವಾಡಿ ಪ್ರದೇಶವೆಲ್ಲವೂ ಹೊಯ್ದಳರ ಅಧೀನಕ್ಕೆ ಸೇರಿತು. ಈ ಮೂಲಕ ಚನ್ನಪಟ್ಟಣ ತಾಲ್ಲೂಕು 
ಪ್ರದೇಶವು ಹೊಯ್ದಳ ಸಾಮ್ರಾಜ್ಯದಲ್ಲಿ ವಿಲೀನವಾಯಿತು. ವಿಷ್ಣುವರ್ಧನನ ಕಾಲದ ಒಂದು ಶಾಸನ 
ಮಾತ್ರ ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ದೊರೆಯುತ್ತದೆ. ಕ್ರಿಶ. 1112ರ ಚನ್ನಪಟ್ಟಣ ತಾಲ್ಲೂಕಿನ ಕೃಷ್ಣಾಪುರ 
ಗ್ರಾಮದ ಶಾಸನ್‌್‌ "ತಲಕಾಡುಗೊಂಡ, ಭುಜಬಲ ವೀರಗಂಗ ಪ್ರತಾಪ ಹೊಯ್ದಳದೇವರು 
ರಾಜ್ಯಂಗೆಯ್ಯುತ್ತಿರೆ' ಎಂದು ದಾಖಲಿಸಿದೆ. ಈ ಶಾಸನದಲ್ಲಿ ವಿಷ್ಣುವರ್ಧನನ ಆಳ್ಳಿಕೆಯ ಕಾಲದಲ್ಲಿ 
ಬೆಟ್ಟಹಳ್ಳಿಯ (ಈಗಿನ ಕೃಷ್ಣಾಪುರ) ಅಂಕಕಾರೇಶ್ವರ ದೇವರಿಗೆ ಭೂದಾನ ಮಾಡಿದ ವಿವರವಿದೆ. 


ಚನ್ನಪಟ್ಟಣ ತಾಲ್ಲೂಕಿನ ಗಡಿ ಪ್ರದೇಶದಲ್ಲಿರುವ ಈಗಿನ ಮದ್ದೂರು ತಾಲ್ಲೂಕಿನ ಅರೆತಿಪ್ಲೂರು 
ಗಾಮದಲ್ಲಿ ವಿಷ್ಣುವರ್ಧನನ ಕಾಲದ ಶಾಸನವೊಂದಿದೆ. ಕ್ರಿಶ. 1117ರ ಅರೆತಿಪ್ಲೂರಿನ ಶಾಸನದಲ್ಲಿ 
ಹೊಯ್ದಳ ದೊರೆ ವಿಷ್ಣುವರ್ಧನನ ಮಹಾಪುಧಾನಿ, ಹಿರಿಯ ದಂಡನಾಯಕನಾದ ಗಂಗರಾಜನು 
ಚೋಳರ ಆದಿಯಮನನ್ನು ಸೋಲಿಸಿ ತಲಕಾಡನ್ನು ಗೆದ್ದಾಗ, ನವಿಲಿತೀರ್ಥಕ್ಕೆ ತಳವೃತ್ತಿಯಾಗಿ ಭೂಮಿ 
ಕಾಣಿಕೆಗಳನ್ನು, ತಿಪ್ಪೂರು ಗ್ರಾಮವನ್ನು ಅರಸನಿಂದ ಕೊಡುಗೆಯಾಗಿ ಪಡೆದು ಇಲ್ಲಿನ ಜೈನಮುನಿಗಳಿಗೆ 
ದತ್ತಿ ನೀಡಿದನೆಂದು ತಿಳಿಯುತ್ತದೆ. ಈ ಶಾಸನವು ಹೊಯ್ದಳೆ ವಂಶದ ಮೂಲವನ್ನು ತಿಳಿಸುವುದರ 
ಜೊತೆಗೆ, ವಿಷ್ಣುವರ್ಧನನವರೆಗಿನ ವಂಶಾವಳಿಯನ್ನು ವರ್ಣಿಸುತ್ತದೆ. ಸಂಸ್ಕೃಕಭೂಯಿಷ್ಟವಾದ ಈ 
ಶಾಸನದಲ್ಲಿ ವಿಷ್ಣುವರ್ಧನನ್ನು "ಸ್ಪಸ್ತಿ ಸಮಧಿಗತ ಪಂಚಮಹಾಶಬ್ದಂ ಮಹಾಮಂಡಳೇಶ್ನರಂ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 44 


ದ್ಲಾರಾವತೀಷಪುರವರಾಧೀಶ್ವರಂ ಯಾದವಕುಲಾಂಬರದ್ಯುಮಿ ಸಮ್ಯಕ್ಷ ಚೂಡಾಮಣಿ 
ಮಲಪರೊಳ್ಗಂಡಾದ್ಯನೇಕ ನಾಮಾವಳಿ ಸಮಾಳಂಕೃತರಪ್ಪ ಶ್ರೀಮತ್ತಿಭುವನಮಲ್ಲ ತಳಕಾಡುಕೊಂಡ 
ಭುಜಬಳ ವೀರಗಂಗ ವಿಷ್ಣುವರ್ಧನ ಹೊಯ್ದಳದೇವ' ಎಂದು ವರ್ಣಿಸಿದೆ. 


ವಿಷ್ಣುವರ್ಧನನ ನಂತರ ಆತನ ಮಗನಾದ ಒಂದನೆಯ ನರಸಿಂಹನು ಕ್ರಿಶ. 1148ರಲ್ಲಿ 
ಅಧಿಕಾರಕ್ಕೆ ಬಂದನು. ಒಂದನೆಯ ನರಸಿಂಹನು ಆಳ್ಗಿಕೆಗೆ ಬಂದ ನಂತರದಲ್ಲಿ ಸ್ಪತಃ ತಾನೇ 
ದಂಡೆತ್ತಿಹೋಗಿ ಸೀಗಲನಾಡನ್ನು (ಇಂದಿನ ಕನಕಪುರ ಪ್ರದೇಶ) ವಶಪಡಿಸಿಕೊಂಡ ಬಗ್ಗೆ ಕನಕಪುರ 
ತಾಲ್ಲೂಕಿನ ಬಾಳೇಪುರ ಗ್ರಾಮದ ಶಾಸನವೊಂದು ದಾಖಲಿಸಿದೆ.” ಈ ಸೀಗಲನಾಡಿನಲ್ಲಿ ಚನ್ನಪಟ್ಟಣ 
ತಾಲ್ಲೂಕಿನ ಕೆಲಪ್ರದೇಶಗಳು ಸೇರಿದ್ದವು. 


ಕ್ರಿಶ. 1155ರ ಚನ್ನಪಟ್ಟಣ ತಾಲ್ಲೂಕಿನ ಹೊಂಗನೂರು ಗ್ರಾಮದ ಶಾಸನದಲ್ಲಿ ವೀರನರಸಿಂಹನ 
ಪ್ರಧಾನಿಯಾದ ಮಲ್ಲಿದೇವ ದಣ್ಣಾಯಕನು ಹೊಸಗುಂದದ ಕೋಟೆಯ ಮೇಲೆ ದಾಳಿ ಮಾಡಿದಾಗ 
ಕನಕನಾಯಕನೆಂಬ ವೀರನು ಹೋರಾಡಿ ಮಡಿದ ಬಗ್ಗೆ ಉಲ್ಲೇಖವಿದೆ ಈ ಶಾಸನದಲ್ಲಿ 
ವೀರನರಸಿಂಹನನ್ನು "ಪ್ರತಾಪ ಚಕ್ರವರ್ತಿ” ಎಂದು ವರ್ಣಿಸಿದೆ. ಮಳೂರು ಗಾಮದ ಕೈಲಾಸೇಶ್ವರ 
ದೇವಾಲಯದ ಸಮೀಪವಿರುವ ಶಾಸನದಲ್ಲಿ” ಒಂದನೇ ನರಸಿಂಹನನ್ನು "ಮಹಾಮಂಡಲೇಶ್ವರ, 
ಜಗದೇಕಮಲ್ಲ” ಎಂದು ವರ್ಣಿಸಿದೆ. ಈ ಶಾಸನದಲ್ಲಿ ಒಂದನೇ ನರಸಿಂಹನ ಕಾಲದಲ್ಲಿ ಮಳೂರಿನ 
ಕುತ್ತಾಂದುದೇವರ ನೈವೇದ್ಯಕ್ಕೆ ಭೂದಾನ ಮಾಡಿದ ವಿವರವಿದೆ. 


ಕ್ರಿಶ. 1159ರ ಮಳೂರುಪಟ್ಟಣದ ಶಾಸನವೊಂದು ನರಸಿಂಹನು ಮಣಲೂರು ಅಥವಾ 
ನಿಗರಿಲಿ ಜೋಳಪುರಂನ ಅರುಮೊಳೀಶ್ಪರ (ಈಗಿನ ಅರ್ಕೇಶ್ವರ) ದೇವಾಲಯದ ಪೂಜಾಕಾರ್ಯಕ್ಕೆ 
ದತ್ತಿ ಬಿಟ್ಟ ವಿವರವನ್ನು ದಾಖಲಿಸಿದೆ.” ತಮಿಳಿನಲ್ಲಿರುವ ಈ ಶಾಸನದಲ್ಲಿ ನರಸಿಂಹನನ್ನು "ಶ್ರೀಮಾನ್‌ 
ಮಹಾಮಂಡಲೇಶ್ವರ ತ್ರಿಭುವನಮಲ್ಲ ತಲಕಾಡು ಕೊಂಗು ನಂಗಿ ಕೊಯಾಜೂರು ಉಚ್ಚಂಗಿ 
ಹಾನಗಲ್‌ ಹಲಸಿಗಿಯಗೊಂಡ ಭುಜಬಲ ವೀರಗಂಗ ಪೊಯ್ದಳ ಜಗನೇಕಮಲ್ಲ ಪೊಯಲಳ 
ಶ್ರೀನರಸಿಂಹದೇವ' ಎಂದು ವರ್ಣಿಸಿದೆ. ಈ ಶಾಸನದಲ್ಲಿ ಹಲಸಿಗಿ-12000 ಪ್ರದೇಶವನ್ನು ನರಸಿಂಹ 
ಗೆದ್ದಿದ್ದ ಎಂದು ತಿಳಿಯುತ್ತದೆ. 


ಕ್ರಿಶ. 1163ರ ಮಳೂರಿನ ಶಾಸನ" “ನರಸಿಂಹ ಹೊಯ್ದಳದೇವ'ನ ಆಳಿಕೆಯ ಕಾಲದಲ್ಲಿ 
ಮಹದೇವ ಎಂಬುವನು ಮಳೂರಿನ ಕೈಲಾಸೇಶ್ವರ ದೇವರ ನಂದಾದೀಪಕ್ಕಾಗಿ ಭೂಮಿಯನ್ನು 
ದಾನವಾಗಿ ಕೊಟ್ಟಿದ್ದನ್ನು ದಾಖಲಿಸಿದೆ. ಈ ಶಾಸನದಲ್ಲಿ ಒಂದನೇ ನರಸಿಂಹನಿಗೆ ಈ ಮೊದಲು 
ವಿವರಿಸಿದ ಬಿರುದುಗಳ ಜೊತೆಗೆ "ಗಂಗವಾಡಿ, ನೊಳಂಬವಾಡಿ, ವನವಾಸಿ-12000, 
ವೆಳಿಕ್ಕಿರಾಮನ್‌ಗೊಂಡ' ಎಂದೂ ವರ್ಣಿಸಿರುವುದನ್ನು ಕಾಣಬಹುದು. ಮಳೂರುಪಟ್ಟಣದ ಅರ್ಕೇಶ್ವರ 
ದೇವಾಲಯದಲ್ಲಿನ ಒಂದನೇ ನರಸಿಂಹನ ತಮಿಳಿನ ಶಾಸನ" ತ್ರುಟಿತವಾಗಿರುವುದರಿಂದ ಹೆಚ್ಚಿನ 
ಮಾಹಿತಿ ಲಭ್ಯವಿಲ್ಲ. ಈ ಶಾಸನದಲ್ಲಿ ನರಸಿಂಹನ ಬಿರುದುಗಳನ್ನು ವರ್ಣಿಸಿ, ಮುಡಿಗೊಂಡ ಚೋಳ 
ಮಂಡಲ ಎಂಬ ಆತನ ಕಾಲದ ಆಡಳಿತ ವಿಭಾಗವನ್ನು ದಾಖಲಿಸಿದೆ. 


ಕ್ರಿಶ. 1173ರಲ್ಲಿ ಒಂದನೇ ನರಸಿಂಹನನ್ನು ಪದಚ್ಯುತಗೊಳಿಸಿ ಆತನ ಮಗನಾದ ಎರಡನೇ 
ವೀರಬಲ್ಲಾಳನು ಹೊಯ್ದಳ ರಾಜ್ಯದ ಅಧಿಪತಿಯಾದನು. ಮಹಾನ್‌ ಪರಾಕಮಿಯಾದ ಈತನಿಗೆ 
ವೀರಬಲ್ಲಾಳನೆಂದೂ ಹೆಸರಿತ್ತು. ಕ್ರಿಶ. 1183ರ ಚನ್ನಪಟ್ಟಣ ತಾಲ್ಲೂಕಿನ ಹೊನ್ನನಾಯಕನಹಳ್ಳಿಯ 
ತಮಿಳಿನಲ್ಲಿರುವ ಶಾಸನವೊಂದು ವೀರಬಲ್ಲಾಳನ ಸೇನಾಧಿಪತಿಯಾದ ನಂಬಿಯಾಂಡನ್‌ ಎಂಬುವನಿಗೆ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 45 


ಮಂಗಳೇಶ್ಲ್ಷರ ಅಥವಾ ಬಲ್ಲಾಳೀಶ್ತರಂ ದೇವರ ಸಮ್ಮುಖದಲ್ಲಿ ಅರಕ್ಕಿರೈ (ಈಗಿನ ಹೊನ್ನಾಯಕನ 
ಹಳ್ಳಿ?) ಗ್ರಾಮದ ತೆರಿಗೆಯನ್ನು ದಾನವಾಗಿ ಕೊಟ್ಟ ವಿವರವನ್ನು ತಿಳಿಸುತ್ತದೆ.ನ' ಈ ಶಾಸನದಲ್ಲಿ 
ಇಮ್ಮಡಿ ವೀರಬಲ್ಲಾಳನು "ಮಹಾಮಂಡಲೇಶ್ವ್ಷರ ತ್ರಿಭುವನಮಲ್ಲ ತಲಕಾಡು ಗಂಗವಾಡಿ 
ನೊಳಂಬವಾಡಿ ಕೊಂಗು ನಂಗಿಲಿ ಕೊಯಾಜೂರು ಉಚ್ಚಂಗಿ ಬನವಾಸಿ ಹಾನುಗಲ್‌ ಹಲಸಿಗಿ 
ಹನ್ನೆರಡು ಸಾವಿರದಗೊಂಡ, ಅಸಹಾಯಶೂರ ಶನಿವಾರಸಿದ್ದಿ ಗಿರಿದುರ್ಗಮಲ್ಲ ಛಲದಂಕರಾಮ 
ಹೊಯ್ದಳವೀರಬಲ್ಲಾಳದೇವ' ಎಂಬ ಬಿರುದುಗಳನ್ನು ಹೊಂದಿದ್ದ ಎಂದು ದಾಖಲಿಸಿದೆ. ಈ 
ಶಾಸನದಲ್ಲಿ ಬಲ್ಲಾಳನ ಹೆಸರನ್ನು ಕೂಡ್ಲೂರಿನ ಮಂಗಳೇಶ್ವರ ದೇವರಿಗೆ ಪ್ರಶಿನಾಮವಾಗಿಟ್ಟಿರುವುದನ್ನು 
ಕಾಣಬಹುದು. 


ಇದೇ ತಾಲ್ಲೂಕಿನ ಹೆಚ್‌.ಬ್ಯಾಡರಹಳ್ಳಿಯ ತಮಿಳಿನ ಶಾಸನವೊಂದು ವೀರಬಲ್ಲಾಳನ ಆಳ್ಲಿಕೆಯ 
ಕಾಲದಲ್ಲಿ ಕಿಳಲಾದಿರಾಯ ಪಮ್ಮಿದೇವ ಎಂಬುವನು ಮರುದೂರು (ಈಗಿನ ಮದ್ದೂರು) ಅಥವಾ ಶೀ 
ನರಸಿಂಹ ಚತುರ್ಮೇದಿ ಮಂಗಲಂನ ಸಿಂಗಪೆರುಮಾಳ್‌ (ನರಸಿಂಹ) ದೇವರಿಗೆ ದಾನ ನೀಡಿದ್ದನ್ನು 
ದಾಖಲಿಸಿದೆ. ಈ ಶಾಸನದಲ್ಲಿ ವೀರಬಲ್ಲಾಳನನ್ನು ಮೇಲೆ ಉಲ್ಲೇಖಿಸಿದ ಬಿರುದುಗಳಲ್ಲದೇ, 
'ನಿಸ್ನಂಕಪ್ರತಾಪ ಪೊಯ್ದಳ ಶ್ರೀವಿಷ್ಣುವರ್ಧನ ವೀರಬಲ್ಲಾಳದೇವ' ಎಂದು ವರ್ಣಿಸಿರುವುದನ್ನು 
ಕಾಣಬಹುದು. 


ಕ್ರಿಶ. 1179ರ ಇಗ್ಗ್ಲಲೂರು ಗ್ರಾಮದ ಶಾಸನವೊಂದು ವೀರಬಲ್ಲಾಳನ ಆಳಿಕೆಯ ಕಾಲದಲ್ಲಿ 
ಮಂಚಗಾವುಂಡ ಹಾಗೂ ಕಲ್ಲುವೊಚ ಎಂಬ ವೀರರು ತುರುಗಾಳಗವೊಂದರಲ್ಲಿ ಮಡಿದುದ್ದನ್ನು 
ದಾಖಲಿಸಿದೆ. ಈ ಶಾಸನದಲ್ಲಿ "ವೀರಗಂಗ ವಿಷ್ಣುವರ್ಧನ ಶೀನಾರಸಿಂಗ ಹೊಯ್ದಳ 
ವೀರಬಲ್ಲಾಳದೇವ” ಎಂದು ವರ್ಣಿಸಿದೆ. ಇಲ್ಲಿ ವೀರಬಲ್ಲಾಳನು ತನ್ನ ಹೆಸರಿನ ಜೊತೆಗೆ ತನ್ನ ತಾತ, 
ತಂದೆಯರ ಹೆಸರನ್ನು ಸೇರಿಸಿಕೊಂಡಿರುವುದನ್ನು ಕಾಣಬಹುದು. ಕ್ರಿಶ. 1180ರ ಮಂಗಾಪಟ್ಟಣ 
ಗ್ರಾಮದಲ್ಲೂ ವೀರಬಲ್ಲಾಳನ ಶಾಸನ ದೊರೆಯುತ್ತದೆ. ಆದರೆ ಶಾಸನ ತ್ರುಟಿತವಾಗಿರುವುದರಿಂದ 
ಹೆಚ್ಚಿನ ಮಾಹಿತಿ ಲಭ್ಯವಿಲ್ಲ. ಕಿ.ಶ. 1192ರ ಕೂಡ್ಲೂರು ಗ್ರಾಮದ ಶಾಸನದಲ್ಲಿ ಇಮ್ಮಡಿ ವೀರಬಲ್ಲಾಳನ 
ಕಾಲದಲ್ಲಿ ಮಂಗಳೇಶ್ವರ ದೇವರ ನಂದಾದೀಪಕ್ಷಾಗಿ ದತ್ತಿ ನೀಡಿದ ವಿವರವಿದೆ. 


ಕ್ರಿಶ. 1196ರ ಚನ್ನಪಟ್ಟಣ ತಾಲ್ಲೂಕಿನ ಬೇವೂರು ಗ್ರಾಮದ ಶಾಸನವೊಂದು 
ವೀರಬಲ್ಲಾಳನಿಗಾಗಿ ಆತ್ಮಾರ್ಪಣೆ ಮಾಡಿಕೊಂಡು ಮಡಿದ ವಿವರವನ್ನು ತಿಳಿಸುವ 
ಮಹತ್ನಪೂರ್ಣವಾದ ಶಾಸನವಾಗಿದೆ." ಮಾರೈಯನ್‌ ಎಂಬುವನು ವೀರಬಲ್ಲಾಳನಿಗೆ ಶುಭವಾಗಲಿ 
ಎಂದು ಹಾರೈಸಿ, ಹರಕೆ ಹೊತ್ತುಕೊಂಡು ಆತ್ನಾಹುತಿ ಮಾಡಿಕೊಂಡಿದ್ದಾನೆ. ಶಾಸನದಲ್ಲಿ 
ಮಾರೈಯನ್‌ನನ್ನು "ವೀರಬಲ್ಲಾಳ ಕುಳಲಾದಿರಾಯ ಪೊಯ್ದಳದೇವಜ್ಜು ಮುಂಗಾಣಿಕ್ಕೈ' ಎಂದು 
ವರ್ಣಿಸಿದೆ. ಮಾರೈಯನ್‌ನು ಮುಂಗಾಣಿಕ್ಟೈಯಾಗಿ (ಅಂದರೆ ಮೊದಲ ಕಾಣಿಕೆಯಾಗಿ ಆತ್ಮಾಹುತಿ 
ಮಾಡಿಕೊಳ್ಳುತ್ತೇನೆಂದು) ಪ್ರತಿಜ್ಞೆ ಮಾಡಿದ್ದು, ನಂತರದಲ್ಲಿ ಆತ್ಸಾರಪ್ಪಣೆ ಮಾಡಿಕೊಂಡಿದ್ದಾನೆ. 
ತಮಿಳಿನಲ್ಲಿರುವ ಈ ಶಾಸನ ತ್ರುಟಿತವಾಗಿದ್ದರೂ, ಈ ಶಾಸನದ ಮೇಲ್ಲಾಗವಿರುವ ಶಿಲ್ಲದಲ್ಲಿ 
ವೀರನೊಬ್ಬನು ತನ್ನ ತಲೆ ಮತ್ತು ಕುತ್ತಿಗೆ ಭಾಗಗಳಿಗೆ ಕತ್ತಿಗಳಿಂದ ಇರಿದುಕೊಳ್ಳುತ್ತಿರುವ 
ಚಿತ್ರಣವಿರುವುದರಿಂದ ಮಾರೈಯನ್‌ನು ಆತ್ಮಾರ್ಪಣೆ ಮಾಡಿಕೊಂಡಿರುವುದನ್ನು ಸ್ಪಷ್ಟಪಡಿಸುತ್ತದೆ. 
ತಮಿಳು ಭಾಷೆಯಲ್ಲಿರುವ ಈ ಶಾಸನದ ಮೊದಲ ಭಾಗವನ್ನು ಮಾತ್ರ ಬಿ.ಎಲ್‌.ರೈಸ್‌ರು ಸಂಪಾದಿಸಿ 
ಪ್ರಕಟಿಸಿದ್ದಾರೆ. ಮುಂದಿನ ಅಪ್ರಕಟಿತ ಭಾಗ ಮತ್ತೊಂದು ಕಲ್ಲಿನಲ್ಲಿರುವುದು ಕ್ಷೇತಕಾರ್ಯದ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 46 


ಸಂದರ್ಭದಲ್ಲಿ ಪತ್ತೆಯಾಯಿತು. ಈ ಅಪ್ರಕಟಿತ ಶಾಸನ ಸಾಕಷ್ಟು ಸವೆದಿರುವುದರಿಂದ ಓದಲು 
ಸಾಧ್ಯವಾಗಲಿಲ್ಲ. 


ಹೊಯ್ದಳರ ಕಾಲದಲ್ಲಿ ಲೆಂಕವಾಳಿ ಅಥವಾ ಗರುಡ ಪದ್ಧತಿ ಅಸ್ತಿತ್ವದಲ್ಲಿತ್ತು. ಗರುಡರಾದವರು 
ದೊರೆಯ ಮರಣಾನಂತರ ತಾವೂ ಮಡಿಯುವುದಾಗಿ ಪ್ರತಿಜ್ಞೆ ಸ್ವೀಕರಿಸಿ, ದೊರೆ ಮಡಿದ ನಂತರ 
ಆತ್ಮಾರ್ಪಣೆ ಮಾಡಿಕೊಳ್ಳುವುದು ಲೆಂಕವಾಳಿ ಅಥವಾ ಗರುಡ ಪದ್ಧತಿಯಾಗಿದೆ. ಕೆಲವೊಮ್ಮೆ 
ದೊರೆಯು ಬದುಕಿರುವಾಗಲೇ ದೊರೆಗೆ ಶ್ರೇಯಸ್ಸನ್ನು ಬಯಸಿ ಪ್ರಾಣತ್ಯಾಗ ಮಾಡಿರುವುದನ್ನು 
ಕಾಣಬಹುದು. ವೀರಬಲ್ಲಾಳನ ಗರುಡನಾಗಿದ್ದ ಕುವರಲಕ್ಷನು ಕ್ರಿಶ. 1216ರಲ್ಲಿ ಅಂದರೆ 
ವೀರಬಲ್ಲಾಳನು ಸಾಯುವುದಕ್ಕಿಂತ ನಾಲ್ಕು ವರ್ಷ ಮುಂಚಿತವಾಗಿ ದೊರೆಯ ಒಳಿತಿಗಾಗಿ ಆತ್ಮಾಹುತಿ 
ಮಾಡಿಕೊಂಡನು. ಈ ಸಮಯದಲ್ಲಿ ಕುವರಲಕ್ಷ್ಮನ ಹೆಂಡತಿ ಸುಗ್ಗಲೆ ಹಾಗೂ ಅವನ ಗರುಡರಾದ 
ಸಾವಿರ ಮಂದಿ ಅನುಚರರು ಎಲ್ಲರೂ ಆತ್ಮಾಹುತಿ ಮಾಡಿಕೊಂಡಿರುವುದನ್ನು 


ಡಾ.ಎಂ.ಜಿ.ಮಂಜುನಾಥರವರು ಗುರುತಿಸಿದ್ದಾರೆ.” 


ವಿಶೇಷವೆಂದರೆ ಚನ್ನಪಟ್ಟಣ ತಾಲ್ಲೂಕಿನ ಬೇವೂರು ಗ್ರಾಮದಲ್ಲಿ "ನಳ ಸಂವತ್ಸರ” ಅಂದರೆ 
ಕ್ರಿ.ಶ. 1196ರಲ್ಲಿಯೇ ವೀರಬಲ್ಲಾಳನಿಗಾಗಿ ಮಾರೈಯನ್‌ನೆಂಬುವನು ಆತ್ನಾಹುತಿ 
ಮಾಡಿಕೊಂಡಿರುವುದನ್ನು ಮೇಲಿನ ಶಾಸನದಿಂದ ಗುರುತಿಸಬಹುದು. ಈ ವೇಳೆಯಲ್ಲಿ ವೀರಬಲ್ಲಾಳನು 
ಯುದ್ಧಕ್ಕೆ ಹೊರಡುವ ಮುನ್ನ ದೊರೆಗೆ ಜಯ ದೊರೆಯಲಿ ಎಂಬ ಹರಕೆಯನ್ನು ಹೊತ್ತು ಮೊದಲ 
ಕಾಣಿಕೆಯಾಗಿ (ಮುಂಗಾಣಿಕೈೆ) ಮಾರೈಯನ್‌ನು ಆತ್ಮಾರ್ಪಣೆ ಮಾಡಿಕೊಂಡಿದ್ದಾನೆ ಎಂಬುದು ಸ್ಪಷ್ಟ. 


ಹೊಯ್ದಳ ದೊರೆಗಳಲ್ಲೇ ಪ್ರಖ್ಯಾತ ದೊರೆಯಾದ ಇಮ್ಮಡಿ ಬಲ್ಲಾಳನಿಗೆ ಯಾದವ ಚಕ್ರವರ್ತಿ, 
ದಕ್ಷಿಣಾಧೀಶ್ವರ, ಚೋಳರಾಜ್ಯಪ್ರತಿಷ್ಠಾಚಾರ್ಯ, ಪಾಂಡ್ಯಗಜಕೇಸರಿ, ಪರಮಭಟ್ಟಾರಕ ಮೊದಲಾದ 
ಬಿರುದುಗಳೂ ಇದ್ದವು. ಚನ್ನಪಟ್ಟಣ ತಾಲ್ಲೂಕಿನ ಶಾಸನಗಳಲ್ಲಿ ಇಮ್ಮಡಿ ಬಲ್ಲಾಳನ ಬಿರುದುಗಳನ್ನು 
ವರ್ಣಿಸುವಾಗ, ಆತನಿಗಿದ್ದ "ಪ್ರತಾಪ ಚಕ್ರವರ್ತಿ” ಎಂಬ ಬಿರುದನ್ನು ಉಲ್ಲೇಖಿಸದೇ ಇರುವುದು 
ವಿಶೇಷ. 


ಇಮ್ಮಡಿ ವೀರಬಲ್ಲಾಳನ ಮರಣಾನಂತರ ಇಮ್ಮಡಿ ನರಸಿಂಹನು ಕ್ರಿಶ. 1220ರಲ್ಲಿ 
ಅಧಿಕಾರರೂಢನಾದನು. ಕ್ರಿ.ಶ. 1232ರ ಚನ್ನಪಟ್ಟಣ ತಾಲ್ಲೂಕಿನ ಕೂಡ್ತೂರು ಗ್ರಾಮದ ಶಾಸನದಲ್ಲಿ 
ನರಸಿಂಹನು ರಾಮದೇವಾಲಯಕ್ಕೆ ಭೂಮಿಯನ್ನು ದತ್ತಿಬಿಟ್ಟ ವಿಚಾರ ತಿಳಿಯುತ್ತದೆ. ಇಮ್ಮಡಿ 
ನರಸಿಂಹನ ನಂತರ ಅಧಿಕಾರಕ್ಕೆ ಬಂದ ಆತನ ಮಗ ಸೋಮೇಶ್ವರನು ತನ್ನ ರಾಜ್ಯವನ್ನು ತನ್ನ 
ಮಕ್ಕಳಾದ ಮೂರನೆಯ ನರಸಿಂಹ ಹಾಗೂ ರಾಮನಾಥನಿಗೆ ಹಂಚಿದನು. ರಾಮನಾಧಥನಿಗೆ 
ತಮಿಳುನಾಡು ಪ್ರದೇಶಗಳನ್ನು ಹಾಗೂ ನರಸಿಂಹನಿಗೆ ದ್ವಾರಸಮುದ್ರ ರಾಜಧಾನಿಯಾದ ಕನ್ನಡನಾಡಿನ 
ಪ್ರದೇಶವನ್ನು ನೀಡಿದನು. 


ಕ್ರಿಶ. 1260ರ ಚನ್ನಪಟ್ಟಣ ತಾಲ್ಲೂಕಿನ ಹರೂರು ಗ್ರಾಮದ ಶಾಸನ” ಮೂರನೇ 
ನರಸಿಂಹನ ಪ್ರಧಾನಿಯಾದ ಎಮಪೆರೂರಿನ ಮುಳ್ಳುಳಾರ ದೇವ ಎಂಬುವನು ಮಳವೂರಿನ ಉತ್ತರದ 
ಪಾವೂರಿನ ಸೋಮೇಶ್ವರ ದೇವಾಲಯದ ಪೂಜಾಕಾರ್ಯಕ್ಕೆ ಕೊಟ್ಟ ದತ್ತಿಯನ್ನು ತಿಳಿಸುತ್ತದೆ. ಇದೇ 
ತಾಲ್ಲೂಕಿನ ನೆರಳೂರು ಗ್ರಾಮದ ಶಿಲಾಶಾಸನವೊಂದರಲ್ಲಿ ಮೂರನೇ ನರಸಿಂಹನ ಆಳ್ಲಿಕೆಯ 
ಸಮಯದಲ್ಲಿ ಕೀರ್ತಿದೇವರಸ ಎಂಬ ಮಾಂಡಲಿಕನಿಗೆ ನೀಡಿದ ಕೆಳಲೆನಾಡನ್ನು ವಹಿಸಿದ್ದ ವಿವರ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 47 


ದಾಖಲಾಗಿದೆ. ಇದೇ ಗ್ರಾಮದ ಮತ್ತೊಂದು ಶಾಸನದಲ್ಲಿ ನರಸಿಂಹನ ಕಾಲದಲ್ಲಿ ನೆಣ”ಲಕೆರೆಯ 
ದೇವರಿಗೆ (ವೈದ್ಯನಾಥೇಶ್ವರ) ನೀಡಿದ ದಾನವನ್ನು ದಾಖಲಿಸಿದೆ."" 


ಕ್ರಿಶ. 1270ರ ಚನ್ನಪಟ್ಟಣ ತಾಲ್ಲೂಕಿನ ಸುಳ್ಳರಿ ಗ್ರಾಮದ ಶಾಸನದಲ್ಲಿ ಮೂರನೇ 
ನರಸಿಂಹನು ಚಿಕ್ಕಸೋಮನಾಥಪುರದ ಮಹಾಜನರಿಗೆ ಕೆಲವು ತೆರಿಗೆಗಳನ್ನು ದಾನ ಮಾಡಿದ ವಿವರ 
ದಾಖಲಾಗಿದೆ." ಈ ಶಾಸನದಲ್ಲಿ ಚಿಕ್ಕಸೋಮನಾಥಪುರದ ತೆರಿಗೆಗಳನ್ನು ವಸೂಲಿ ಮಾಡಲು 
ಚಿಕ್ಕಗಂಗವಾಡಿನಾಡ ಅಧಿಕಾರಿಗಳು ವಿಫಲವಾದಾಗ, ಆ ಅಧಿಕಾರವನ್ನು ನರಸಿಂಹನು ಈ ಗ್ರಾಮದ 
ಮಹಾಜನರಿಗೆ ವಹಿಸಿರುವುದನ್ನು ಕಾಣಬಹುದು. ಶಾಸನದಲ್ಲಿ "ನರಸಿಂಹದೇವರಸರ ಶ್ರೀೀಹಸ್ತದೊಪ್ಪ 
ಮಲಪರಳುಗಂಡ' ಎಂಬ ನರಸಿಂಹನ ಬಿರುದಿನೊಂದಿಗೆ ಸಹಿಯನ್ನು ಹಾಕಿರುವುದು ವಿಶೇಷವಾಗಿದೆ. 


ಕ್ರಿಶ. 1272ರ ಬೇವೂರಿನ ಶಾಸನವು ವೀರನರಸಿಂಹನ ಆಳ್ಳಿಕೆಯ ಕಾಲದಲ್ಲಿ ಬೇವೂರು 
ಗ್ರಾಮದ ವೀರಗಂಟೆ ರಾಮನಾಥ ದೇವರಿಗೆ ದಾನ ಕೊಟ್ಟಿದ್ದನ್ನು ದಾಖಲಿಸಿದೆ." ಈ ಶಾಸನದಲ್ಲಿ 
ಮೂರನೇ ನರಸಿಂಹನನ್ನು "ಪ್ರತಾಪ ಚಕ್ರವರ್ತಿ ಹೊಯಿಸಳ ಭುಜಬಳ ಶ್ರೀವೀರನಾರಸಿಂಗದೇವರು” 
ಎಂದು ವರ್ಣಿಸಿದೆ. ಕ್ರಿಶ. 1278ರ ಶಾಸನವೊಂದರಲ್ಲಿ ವೀರನರಸಿಂಹನ ಆಳ್ಗಿಕೆಯ ಕಾಲದಲ್ಲಿ 
ಚಿಕ್ಕಗಂಗವಾಡಿ ನಾಡಿನ ಯಲಿಯೂರಿನ ಶ್ರೀ ಚೂಡನಾಥ ದೇವರಿಗೆ ತೆರಿಗೆಗಳನ್ನು ಬಿಟ್ಟುಕೊಟ್ಟ 


ko] 
ಖಷರವಿಡ್‌ 


ಮೂರನೆಯ ನರಸಿಂಹನು ದ್ದಾರಸಮುದದಿಂದ  ಅಳ್ಗಿಕೆ ನಡೆಸುತ್ತಿದ್ದಾಗ ಆತನ 
ದಂಡನಾಯಕನಾದ ಹಿರಿಯ ಕಲೆಯದಣ್ಣಾಯಕನು ತನ್ನ ರಾಜಧಾನಿಯಾದ ಚಿಕ್ಕ್ಸಗಂಗವಾಡಿಯ 
ಹೊಂಗನೂರು ನೆಲೆವೀಡಿನಿಂದ ಈ ಪ್ರದೇಶವನ್ನು ಆಳಿಕೆ ನಡೆಸುತ್ತಿದ್ದುದಾಗಿ ಕನಕಪುರ ತಾಲ್ಲೂಕಿನ 
ನಿಟ್ಟೂರು ಗ್ರಾಮದ ಶಾಸನವು ದಾಖಲಿಸುತ್ತದೆ." ಇದರಿಂದ ಚನ್ನಪಟ್ಟಣ ತಾಲ್ಲೂಕಿನ ಹೊಂಗನೂರು 
ಹೊಯ್ದಳರ ಉಪರಾಜಧಾನಿಯಾಗಿತ್ತು ಎಂಬುದು ಸ್ಪಷ್ಟ ಚನ್ನಪಟ್ಟಣ ತಾಲ್ಲೂಕಿನ ಗರಕೆಹಳ್ಳಿ 
ಗ್ರಾಮದ ಕ್ರಿಶ. 1286ರ ವೀರಗಲ್ಲಿನಲ್ಲಿ ವೀರನರಸಿಂಹನ ಕಾಲದಲ್ಲಿ ಈ ಪ್ರದೇಶಕ್ಕೆ ತುಂಗಣಿ ನಾಡು 
ಎಂಬ ಹೆಸರಿತೆಂಬುದನ್ನು ಹಾಗೂ ಈ ತುಂಗಣಿ ನಾಡನ್ನು ಆಳುವ ಗೌಡನ ಮಗ ಭೀಮಗೌಡನು 
ಹುಯಲಲ್ಲಿ (ಯುದ್ದದಲ್ಲಿ) ಬಿದ್ದು ಸ್ಪರ್ಗಸ್ತನಾದನೆಂದು ತಿಳಿಸುತ್ತದೆ." 


ಕ್ರಿಶ. 1288ರ ಚನ್ನಪಟ್ಟಣ ತಾಲ್ಲೂಕಿನ ಯಲಿಯೂರು ಗ್ರಾಮದ ಶಿಲಾಶಾಸನವೊಂದರಲ್ಲಿ 
ಮೂರನೇ ನರಸಿಂಹನ  ಆಳ್ಗಿಕೆಯ ಕಾಲದಲ್ಲಿ ಪಲವೂರ ಚಂಚಮಗೌ್‌ಡ ಎಂಬುವನು 
ಬಾಣರತ್ತನಹಳ್ಳಿಯ ಕೆಲವು ತೆರಿಗೆಗಳನ್ನು ಚೌಡನಾಥ ದೇವರ ಅಮೃತಪಡಿಗಾಗಿ ಶಿವರಾತ್ರಿಯ 
ದಿನದಂದು ಅಮ್ಮಲ್ಳಿ (ಈಗಿನ ಚನ್ನಪಟ್ಟಣ ತಾಲ್ಲೂಕಿನ ಅಮ್ಮಲ್ಲಿ ದೊಡ್ಡಿಯಾಗಿರಬಹುದು) ಎಂಬ 
ಪ್ರದೇಶದಲ್ಲಿ ತನ್ನ ದಂಡಿನೊಂದಿಗೆ ಇದ್ದ ಸಮಯದಲ್ಲಿ ಸರ್ವಮಾನ್ಯವಾಗಿ ಬಿಟ್ಟ ವಿವರವಿದೆ." ಈ 
ಶಾಸನದಲ್ಲಿ ನರಸಿಂಹನನ್ನು "ಶೀಭುವನಾಶ್ರಯಂ ಪಿದ್ದೀವಲ್ಲಭಂ ಮಹಾರಾಜಾಧಿರಾಜಂ ಪರಮೇಸ್ವರಂ 
ದ್ದಾರಾವತೀ ಪುರವರಾಧೀಶ್ತರಂ ಯಾದವ ಕುಳಾಂಬರ ದ್ವಿಮೇಕಿ ಸರ್ವಜ್ಞ ಚೂಡಾಮಣಿ 
ಮಲೆರಾಜರಾಜ ಮಲೆಪರುಳುಗಂಡ ಗಂಡಬೇರುಂಡ ಕದನಪ್ರಚಂಡನಸಹಾಯಸೂರ ಏಕಾಂಗವೀರ 
ಸನಿವಾರಸಿದ್ದಿ ಗಿರಿದುರ್ಗ್ಗಮಲ್ಲ ಚಲದಂಕರಾಮ ವೈರೀಪಕಂಠೀರವ ಮಗರರಾಜ್ಯ ನಿರ್ಮೂಲ 


ಬಿ 


ವಾ್‌ ವಾ ಖದಿಹರ್‌ ದಾನ್‌ pe 
ಪಾಂಡ್ಕರಾಜ್ಯ ದಿಸಾಪಟ್ಟ ಚೋಳುರಾಜ್ಯ ಪ್ರತಿಷ್ಟಾಚಾರ್ಯ ನಿಸ್ಪಂಕಪ್ರತಾಪ ಚಕ್ರವರ್ತಿ ಹೊಯಿಸಣ 


ಶ್ರೀನಾರಸಿಂಗದೇವ' ಎಂದು ವರ್ಕಿಸಿರುವುದನ್ನು ಕಾಣಬಹುದು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 48 


ಕನಕಪುರ ತಾಲ್ಲೂಕಿನ ಹಲ್ಪೂರು ಗ್ರಾಮದ ಶಾಸನವು ಮೂರನೇ ನರಸಿಂಹನು 
ದೋರಸಮುದದ ನೆಲೆವೀಡಿನಲ್ಲಿ ರಾಜ್ಯಭಾರ ಮಾಡುವಾಗ ಮದ್ದೂರು ಅಥವಾ ಶ್ರೀ ನರಸಿಂಹ 
ಚತುರ್ಮೇದಿ ಮಂಗಲದ ಶಿವಪುರದ ಸ್ವಯಂಭು ಶ್ರೀವೈದ್ಯನಾಥ ದೇವಾಲಯಕ್ಕೆ ಕೊಟ್ಟ ದತ್ತಿಗಳನ್ನು 
ದಾಖಲಿಸಿದೆ." ಕ್ರಿಶ. 1296ರ ಹೊಂಗನೂರಿನ ಶಾಸನದಲ್ಲಿ ಹೊಯ್ದಳ ವೀರನರಸಿಂಹದೇವನು 
ಕೆಳಲುನಾಡಿನ ಹೊಂಗನೂರಿನಲ್ಲಿ ಆಳ್ಳಿಕೆ ನಡೆಸುವಾಗ ಕೂಡಲೂರ ಸೋಮನಾಥಕಾಠಕಾಗ್ನಿ ಚಿತ್ತರಿಗೆ 
ಐವತ್ತು ಕೊಳಗ ಗದ್ದೆಯನ್ನು ಮಹಾಪ್ರಧಾನ ಪೆರುಮಾಳದೇವನ ಮೂಲಕ ಸರ್ವಮಾನ್ಯವಾಗಿ 
ಬಿಟ್ಟುಕೊಟ್ಟ ವಿವರವಿದೆ." ಇದೇ ಶಾಸನದಲ್ಲಿ ನರಸಿಂಹನ ಕಾಲದಲ್ಲಿ ಹೊಂಗನೂರ ಪ್ರಕಾಶ 
ನಾರಾಯಣ ದೇವರ ಅಮೃತಪಡಿಗಾಗಿ 50 ಕೊಳಗ ಭೂಮಿಯನ್ನು ದತ್ತಿಯಾಗಿ ನೀಡಿದ ವಿವರವಿದೆ. 
ಈ ಶಾಸನದಿಂದ ಮೂರನೇ ನರಸಿಂಹನು ಕ್ರಿಶ. 1292ರಲ್ಲಿ ತನ್ನ ಮಗನಾದ ಮೂರನೇ ಬಲ್ಲಾಳನಿಗೆ 
ಸಾಮ್ರಾಜ್ಯವನ್ನು ವಹಿಸಿದ ನಂತರ ಅಂದರೆ ಕ್ರಿಶ. 1296ರಲ್ಲಿ ಚನ್ನಪಟ್ಟಣ ಪ್ರದೇಶದಲ್ಲಿ ಆಳ್ಳಿಕೆ 
ನಡೆಸುತ್ತಿದ್ದ ಎಂದು ತಿಳಿಯುತ್ತದೆ. ಶಾಸನದಲ್ಲಿ "ಶಕವರ್ಷ 1218ನೆಯ ಮನ್ಮಥ ಸಂವತ್ಸರದ ಚೈತ್ರ ಬ 
10 ಮ | ಶ್ರೀಮತ್ರತಾಪಚಕ್ತವರ್ತಿ ಹೊಯ್ದಳ ಶ್ರೀವೀರನಾರಸಿಂಪ್ಹದೇವರಸರು ಕೆಳಲುನಾಡೊಳಗಣ 
ಹೊಂಗನೂರ ನೆಲೆವೀಡಿನಲು ಸುಖಸಂಕಥಾವಿನೋದದಿಂ ರಾಜ್ಯಂಗೆಯ್ಯುತ್ತಿರ್ದ್ದಲ್ಲಿ' ಎಂಬ ಉಲ್ಲೇಖ 
ಈತನ ಅಳ್ಳಿಕೆ ಸಾಕ್ಷಿಯಾಗಿದೆ. 


ಮೂರನೆಯ ನರಸಿಂಹನ ನಂತರ ಆತನ ಮಗನಾದ ಮೂರನೆಯ ಬಲ್ಲಾಳನು ಕ್ರಿಶ. 
1292ರಲ್ಲಿ ಅರಸನಾದನು. ಈತ ಹೊಯ್ದಳರಲ್ಲಿ ಕೊನೆಯ ಮುಖ್ಯನಾದ ಅರಸನಾಗಿದ್ದಾನೆ. ಈತನ 
ಕಾಲದ ಇಪ್ಪತ್ತಕ್ಕೂ ಹೆಚ್ಚಿನ ಶಾಸನಗಳು ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ದೊರೆಯುತ್ತವೆ. ಮೂರನೇ 
ಬಲ್ಲಾಳನು ಆಳ್ಲಿಕೆ ಬಂದ ನಂತರ ತನ್ನ ಚಿಕ್ಕಪುನಾದ ರಾಮನಾಥನೊಡನೆ ಯುದ್ದ ಮಾಡಬೇಕಾಯಿತು. 
ತಮಿಳುನಾಡು ಪ್ರದೇಶಗಳನ್ನು ಆಳಿಕೆ ನಡೆಸುತ್ತಿದ್ದ ರಾಮನಾಥನು ಕ್ರಿಶ. 1294ರಲ್ಲಿ ಮೂರನೇ 
ಬಲ್ಲಾಳನೊಡನೆ ಯುದ್ದ ಮಾಡಿದ್ದನ್ನು ಚನ್ನಪಟ್ಟಣ ತಾಲ್ಲೂಕಿನ ಮಾಕಳಿ ಗ್ರಾಮದ ಪಕ್ಕದ ಗ್ರಾಮವಾದ 
ದೊಡ್ಗಗಂಗವಾಡಿಯ (ರಾಮನಗರ ತಾಲ್ಲೂಕಿನ ಗ್ರಾಮ) ಶಾಸನವು ದಾಖಲಿಸಿದೆ. ಈ ಶಾಸನದಲ್ಲಿ 
'ಜಯ ಸಂ | ಚಯಿತ್ರ ಸು 2 ಸೋ | ದಲು ಪ್ರತಾಪಚಕ್ರವರ್ತಿ ಹೊಯಿಸಳಭುಜಬಳ 
ಶ್ರೀವೀರಬಲ್ಲಾಳದೇವರಸರ ರಾಜ್ಯ ಹಿರಿಯಗಂಗವಾಡಿಯ ಬಳಹರಿಗವುಡನ ಮಗ ಕೇತಂಣನು 
ರಾಮನಾಥದೇವರ ಧಾಳಿ ಬಂದು ಊರನು ಯಿಜುದುದುರುಲು ಸೆಳುಹೋಪಹಲ್ತೆ ಯಿಜುದುಮರಚಿ 
ತಾನು ಬಿದ್ದ' ಎಂದಿದೆ. ರಾಮನಾಥನ ಸೈನ್ಯ ಹಿರಿಯಗಂಗವಾಡಿ ಊರಿನ (ಈಗಿನ ದೊಡ್ಡಗಂಗವಾಡಿ 
ಗಾಮ) ಮೇಲೆ ದಾಳಿ ಮಾಡಿದಾಗ ಕೇತಣ್ಣ ಎಂಬುವನು ಅವರೊಂದಿಗೆ ಹೋರಾಡಿ ಮಡಿದನ್ನು 
ಸ್ಮರಿಸುತ್ತದೆ. 


ಕ್ರಿಶ. 1307ರ ಮಳೂರು ಗಾಮದ ಶಾಸನದಲ್ಲಿ ಮೂರನೆಯ ಬಲ್ಲಾಳನು ಬ್ರಾಹ್ಮಣರ 
ಅಗಹಾರವಾದ ರಾಜೇಂದ್ರಸಿಂಹ ಚತುರ್ಮೇದಿ ಮಂಗಲ(ಮಳೂರು)ದ ಕೈಲಾಸೇಶ್ವರ ದೇವಾಲಯಕ್ಕೆ 
ದಾನ ನೀಡಿದ ವಿವರವಿದೆ.”' ಈ ಶಾಸನದಲ್ಲಿ ಮೂರನೇ ಬಲ್ಲಾಳನನ್ನು "ಸಮಸ್ತಭುವನಾಶ್ರಯ 
ಶ್ರೀಪಿಧ್ದೀವಲ್ಲಭ ಮಹಾರಾಜಾಧಿರಾಜ ಪರಮೇಶ್ವರ ಪರಮಭಟ್ಟಾರಕ ದ್ಹಾರಾವತೀ ಪುರವರಾಧೀಶ್ವರ 
ಯಾದವಕುಲಾಂಬರದ್ಯುಮಣಿ ಸರ್ವಗ್ಡ್ಗ ಚೂಡಾಮಣಿ ಮಲೆರಾಜರಾಜ ಮಲೆಪರೊಳುಗಂಡ 
ಗಂಡಭೇರುಂಡ ಕದನಪ್ರಚಂಡ ಏಕಾಂಗವೀರ ಅಸಹಾಯಶೂರ ಸನಿವಾರಸಿದ್ದಿ ಗಿರಿದುರ್ಗ್ಗಮಲ್ಲ 
ಛಲದಂಕರಾಮ ವೈರೀಭಕಂಠೀರವ ಮಗರರಾಜ್ಯನಿರ್ಮೂಲಕ ಚೋಳರಾಜ್ಯ ಪ್ರಶಿಷ್ಠಾಚಾರ್ಯ್ಯ 


ಕಾಂಚೇಕಾಂಚನ ಕಂರ್ನಪೂರಕ ಕಾಡವಕುಲಾಂತಕ ಅದಿಯಮ ಪುರಾಪರ್ವಂತಕ ಪಾಂಡ್ಕದಿಶಾಪಟ್ಟ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 49 


ನಿಸ್ನಂಕಪ್ರತಾಪ ಚಕ್ರವರ್ತಿ ಹೊಇಸಳ ಶ್ರೀವಿಷ್ಣುವರ್ಧನ ಶ್ರೀವೀರಬಲ್ಲಾಳದೇವರ್ನರು' ಎಂದು 
ವರ್ಣಿಸಿರುವುದನ್ನು ಕಾಣಬಹುದು. 


ನೆರಳೂರು ಗ್ರಾಮದ ಶಿಲಾಶಾಸನವೊಂದರಲ್ಲಿ ಮೂರನೇ ವೀರಬಲ್ಲಾಳನ ಆಳ್ಲಿಕೆಯ ಕಾಲದಲ್ಲಿ 
ಗೌಡದೇವರಸನು ನೆರಳೂರು ವೈದ್ಯನಾಥೇಶ್ಷರ ದೇವರ ನೈವೇದ್ಯಕ್ಕೆ ಭೂಮಿಯನ್ನು ದತ್ತಿಯಾಗಿ 
ನೀಡಿದ ವಿವರವಿದೆ.” ಹರೂರು ಗ್ರಾಮದ ಶಾಸನದಲ್ಲಿ ಕಾಮಯ್ಯ ಹಾಗೂ ಸೂರಪ್ಪ ಎಂಬ 
ಮೂರನೇ ವೀರಬಲ್ಲಾಳನ ಅಧಿಕಾರಿಗಳು ಮಳಲೂರ ಹಟ್ಟಿಯ ತೆರಿಗೆಗಳನ್ನು ವರ್ತಕರಿಗೆ ದಾನಕೊಟ್ಟ 
ವಿವರ ದಾಖಲಾಗಿದೆ. ಈ ಶಾಸನವು ಮೂರನೇ ಬಲ್ಲಾಳನನ್ನು ಈ ಮೇಲೆ ಉಲ್ಲೇಖಿಸಿದ 
ಬಿರುದುಗಳ ಜೊತೆಯಲ್ಲಿ "ಪಾಂಡ್ಕ್ಯರಾಯ ಪ್ರತಿಷ್ಟಾಚಾರ್ಯ್ಯ” ಎಂದು ವರ್ಣಿಸಿದೆ. ಮತ್ತೆ ಕೆಲವು 
ಶಾಸನಗಳಲ್ಲಿ "ಪಾಂಡ್ಕದಿಶಾಪಟ್ಟ' ಎಂದಿರುವುದನ್ನು ಕಾಣಬಹುದು. 


ಕ್ರಿಶ. 1318ರ ಮಾಗೇನಹಳ್ಳಿಯ ಶಾಸನದಲ್ಲಿ ಮೂರನೇ ಬಲ್ಲಾಳನು ಅರುಣಸಮುದದಿಂದ 
ಆಳಿಕೆ ನಡೆಸುತ್ತಿದ್ದ ಎಂದಿದೆ." ಈ ಶಾಸನದಲ್ಲಿ ಮೂರನೇ ಬಲ್ಲಾಳನನ್ನು ಈ ಮೇಲೆ 
ಉಲ್ಲೇಖಿಸಿರುವ ಬಿರುದುಗಳಲ್ಲದೇ, "ಚಾಳುಕ್ಕಚಿಕ್ರವರ್ತಿ', "ವೀರಮಾಹೇಶ್ನರ', "ಬಿರುದಹಛಲ್ಕ್ಯ', 
"ಸಕಳವಿದ್ಯಾಧರ'. "ಧನಂಜಯಮೇದಿನಿಯ',  "ಕ್ರೋಢಶಾರ್ದೂಲಜೂಡಿರಾಯ ವಡಬಾನಳ', 
"ಚಾಳಾಕ್ಷವೀರ್ಯ್ಯ', "ಹುಲಿರಾಯ', "ಗಜಾಂಕುಶ', "ನಿಸ್ನಂಕಮಲ್ಲ' ಮೊದಲಾದ ಬಿರುದುಗಳಿಂದ 
ವರ್ಣಿಸಿರುವುದನ್ನು ಕಾಣಬಹುದು. ಇದೇ ಶಾಸನದಲ್ಲಿ ಹೊಯ್ದಳ ಚಕ್ರವರ್ತಿಗಳಿಗಿರುವ 
'ಮಹಾಮಂಡಳೇಶ್ವರ' ಎಂಬ ಬಿರುದು ಅರಮನೆಯ ಪ್ರಧಾನಿಯಾಗಿದ್ದ ಸೋಮರಸ ಎಂಬುವನಿಗೂ 
ಇತ್ತೆಂಬುದು ತಿಳಿಯುತ್ತದೆ. ಇದೇ ಶಾಸನದಲ್ಲಿ ಸೋಮರಸನು ಚಿಟ್ಟರಿಬಲಶೆಟ್ಟಿ ಹಾಗೂ ಮಸಣಶೆಟ್ಟಿ 
ಎಂಬುವರಿಗೆ ಮಗುವನ ಹಳ್ಳಿಯನ್ನು (ಈಗಿನ ಮಾಗೇನಹಳ್ಳಿ) ದಾನವಾಗಿ ನೀಡಿದ ವಿವರವಿದೆ. 


ಮಾಳಗಾಳು ಗ್ರಾಮದ ಕ್ರಿಶ 1324ರ ಶಿಲಾಶಾಸನವೊಂದರಲ್ಲಿ್‌ ವೀರಬಲ್ಲಾಳನಿಗೆ 
"ಮಸಕಶೂಲ ಕಾಡವರಾಯ  ಕಂದಕುಂದಾಳ ಜಗದಗೋಪಾಳಪಟ್ಟ, ಚಾಣಕ್ಕನಾರಾಯಣ, 
ಅಭಂಗರಾವುತರಾಯ, ಮಿಗೆವರಗಂಡ, ಕಾಯಕೋಟಾಂಬರಾದೇವೀಲಬ್ದ' ಮೊದಲಾದ 
ಬಿರುದಗಳಿರುವುದನ್ನು ಕಾಣಬಹುದು. ಕ್ರಿಶ. 1326ರ ಮಳೂರು ಗ್ರಾಮದ ಶಾಸನವು 
ವೀರಬಲ್ಲಾಳನ ಮಹಾಪ್ರಧಾನನಾದ ಸೂರೈಯದಂಣ್ಣಾಯಕನ ಮಗ ಸಿಂಗೆಯದಂಣ್ಣಾಯಕನ 
ಅಧಿಕಾರಿಯಾದ ಪೆರ್ಮ್ವಡಿ ಎಂಬುವನು ವೀರಬಲ್ಲಾಳನ ತಂದೆಯ ಹೆಸರಿನಲ್ಲಿ "ನರಸಿಂಹಪಬ್ಟಣ' 
ಎಂಬ ಪಟ್ಟಣವನ್ನು ನಿರ್ಮಿಸಿದ ವಿವರವನ್ನು ತಿಳಿಸುತ್ತದೆ. 


ಕ್ರಿಶ. 1331ರ ಬೇವೂರು ಗ್ರಾಮದ ಶಾಸನ” ವೀರಬಲ್ಲಾಳನು ತನ್ನ ರಾಜ್ಯವನ್ನು 
ಅರುಣಸಮುದ್ರ ನೆಲೆವೀಡಾಗಿ ಆಳುತ್ತಿದ್ದ ವಿಚಾರವನ್ನು ತಿಳಿಸುತ್ತದೆ ಹಾಗೂ ಬಲ್ಲಾಳನ ಪ್ರಧಾನಿಯಾದ 
ಹನುಮ ಎಂಬುವನು ಬೇಹೂರಿನ  ತೆಂಕಣದಲ್ಲಿ ಬೊಮ್ಮರಸ ಎಂಬುವನ ಹೆಸರಿನಲ್ಲಿ 
ಪಟ್ಟಣವೊಂದನ್ನು ಸ್ಥಾಪಿಸಿದ ವಿವರವನ್ನು ದಾಖಲಿಸಿದೆ. ಇದೇ ಶಾಸನದಲ್ಲಿ ಮೂರನೇ 
ವೀರಬಲ್ಲಾಳನನ್ನು '"ಶ್ರೀಸ್ಪಸ್ತಿ ಸಮಸ್ತ ವಸ್ತುವಿಸ್ತಾರ ಪ್ರಸಸಿಸಹಿತಂ ಸಮಸ್ತಭುವನಾಶ್ರಯಂ 


ಶೀಪಿತ್ರೀವಲ್ಲಭಂ ಮಲರಾಜರಾಜ ಮಲಪರೊಳುಗಂಡ ಯಾದವಕುಲಾಂಬರದ್ದಿಮಣಿ 
ಸರ್ವೃಜ್ಞಜೂಡಾಮಣಿ ಮಾಳವರಾಯ ಮಸ್ತಕಶೂಲ ಹಂಮಿರರಾಯ ಬ್ರಹ್ಮರಾಕ್ಷಸ ಕಾಡವರಾಯ 
ಕ್ರೋಢಶಾರ್ದೂಲಜೂಡಿರಾಯ ವಡಬಾನಳ ಪಾಂಡ್ಕರಾಯಪ್ರತಿಷ್ಠಾಚಾರ್ಯ  ಚೋಳರಾಯ 


ಸ್ಥಾಪನಾಚಾರ್ಯ್ಯ  ಮಗರರಾಯ ನಿಂರ್ಮೂಲನ ತೆಂಕಣ ಚಕ್ರವರ್ತಿರಾಯ ಹುಲಿರಾಯ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 50 


ಗಂಡಭೇರುಂಡ ನಿಸ್ಪಂಕಮಲ್ಲ ಪ್ರತಾಪಚಕ್ರವರ್ತಿ ಹೊಇಸಳ ಶ್ರೀವೀರಬಲ್ಲಾಳದೇವರಸರು' ಎಂದು 
ವರ್ಣಿಸಿದೆ. 


ಕ್ರಿಶ. 1336ರ ಚನ್ನಪಟ್ಟಣ ತಾಲ್ಲೂಕಿನ ಮಾರ್ಚನಹಳ್ಳಿಯ ಶಾಸನದಲ್ಲಿ" ಮೂರನೇ 
ವೀರಬಲ್ಲಾಳನ ಆಳಿಕೆಯ ಕಾಲದಲ್ಲಿ ಮರಚಿದೇವರಸ ಎಂಬುವನು ಮಾರಚನಹಳ್ಳಿಯ ಕಟಿಕದೇವರಿಗೆ 
ದಾನಕೊಟ್ಟ ವಿವರವಿದೆ. ಕ್ರಿಶ. 1338ರ ಚನ್ನಪಟ್ಟಣ ತಾಲ್ಲೂಕಿನ ತೆಂಕನಹಳ್ಳಿದೊಡ್ಡಿಯ 
ಶಿಲಾಶಾಸನ" ಅತ್ಯಂತ ಪ್ರಮುಖವಾದ ಶಾಸನವಾಗಿದೆ. ಈ ಶಾಸನದಲ್ಲಿ ವೀರಬಲ್ಲಾಳನು 
ವಿರುಪಾಕ್ಷಪಟ್ಟಣದಿಂದ ರಾಜ್ಯಭಾರ ಮಾಡುತ್ತಿದ್ದ ಎಂದು ಅಪರೂಪದ ಮಾಹಿತಿಯನ್ನು ದಾಖಲಿಸಿದೆ. 
ಈ ಶಾಸನದಿಂದ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯ ಕಾಲವನ್ನು ಮುಂದೂಡಲು 
ಸಹಕಾರಿಯಾಗಿದೆ. ಮೂರನೆಯ ವೀರಬಲ್ಲಾಳನ ಮಗನ ಹೆಸರು ನಾಲ್ಕನೇ ವೀರಬಲ್ಲಾಳ ಅಥವಾ 
ವೀರವಿರೂಪಾಕ್ಷ ಬಲ್ಲಾಳ ಎಂಬುದಾಗಿದೆ. ಮೂರನೇ ವೀರಬಲ್ಲಾಳ ತನ್ನ ಮಗನ ಹೆಸರಿನಲ್ಲಿ 
"ವಿರೂಪಾಕ್ಷ' ಎಂಬ ಹೆಸರಿನಿಂದ ಹೊಸಪಟ್ಟಣವನ್ನು ಸ್ಥಾಪಿಸಿದನೆಂಬುದು ಶಾಸನಗಳಿಂದ 
ತಿಳಿಯುತ್ತದೆ. ಆದ್ದರಿಂದ ವಿರೂಪಾಕ್ಷಪಟ್ಟಣವೆಂಬುದು ಹಂಪೆಗಿದ್ದ ಮತ್ತೊಂದು ಹೆಸರಾಗಿದೆ. 


ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಕ್ರಿಶ. 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ 
ಸ್ಥಾಪನೆಯಾಗಲಿಲ್ಲವೆಂದು, ಬಹುಶಃ ಕ್ರಿಶ. 1346ರಲ್ಲಿ ಸ್ಥಾಪನೆಯಾಗಿರಬೇಕು ಎಂದು ವಿದ್ದಾಂಸರು 
ನಿರ್ಧರಿಸಿದ್ದಾರೆ. ಆದುದರಿಂದ ವಿಜಯನಗರ ಸ್ಥಾಪನೆಯ ಕಾಲವನ್ನು ಕ್ರಿ.ಶ. 1336ಕ್ಕೆ ಬದಲಾಗಿ 
1346ಕ್ಕೆ ಮುಂದೂಡಬಹುದಾಗಿದೆ. ಹೊಯಳ ದೊರೆ ಮೂರನೇ ಬಲ್ಲಾಳನು ಮೂರು 
ರಾಜಧಾನಿಗಳನ್ನು ಮಾಡಿಕೊಂಡಿದ್ದನು. ಒಂದನೆಯದಾಗಿ ದ್ವಾರಸಮುದ್ರ ಎರಡನೆಯದಾಗಿ 
ತಿರುವಣ್ಣಾಮಲೈ ಬಲ್ಲಾಳಪಟ್ಟಣ ಮತ್ತು ಮೂರನೆಯದಾಗಿ ವಿಜಯವಿರೂಪಾಕ್ಷ ಹೊಸಪಟ್ಟಣ. 
ಹೊಸಪಟ್ಟಣವೆಂಬುದು ಹಂಪೆ ವಿಜಯನಗರದ ಮೊದಲಿನ ಹೆಸರಾಗಿತ್ತು ನಾಲ್ಕನೆಯ ಬಲ್ಲಾಳನ 
ಹೆಸರಿನಲ್ಲಿ ಹಂಪೆಯನ್ನು ರಾಜಧಾನಿಯನ್ನಾಗಿ ಮಾಡಿ ಅದಕ್ಕೆ ಹೊಸಪಟ್ಟಣವೆಂಬ ಹೆಸರನ್ನು ಕೊಟ್ಟಿದ್ದ 
ಎಂದು ತಿಳಿಯುತ್ತದೆ. 


ದೊರೆ ಮುಮ್ಮಡಿ ಬಲ್ಲಾಳನು ತೀರಿಕೊಂಡಾಗ, ನಂತರ ಬಂದ ನಾಲ್ಲಡಿ ಬಲ್ಲಾಳನು ಕ್ರಿ.ಶ. 
1345ರವರೆಗೆ ಅಧಿಕಾರದಲ್ಲಿದ್ದನು. ಈತನ ನಂತರ ವಿಜಯನಗರ ಸಾಮ್ರಾಜ್ಯದ ಹರಿಹರನು ಪಟ್ಟಕ್ಕೆ 
ಬಂದನು. ಕ್ರಿಶ. 1346ರ ಫೆಬ್ರವರಿ ತಿಂಗಳ 13ನೇ ತಾರೀಖಿನಂದು ಹರಿಹರನು ತನ್ನ 
ವಿಜಯೋತ್ಸವವನ್ನಾಚರಿಸಲು ಶೃಂಗೇರಿಯ ಭಾರತೀತೀರ್ಥರಿಗೆ ದಾನ ನೀಡಿದ ವಿವರವನ್ನು 
ಶೃಂಗೇರಿಯ ಶಾಸನವೊಂದು ತಿಳಿಸುತ್ತದೆ. ಈ ಎಲ್ಲಾ ಅಂಶಗಳಿಂದಾಗಿ ವಿಜಯನಗರ ಸಾಮ್ರಾಜ್ಯ 
ಸ್ಥಾಪನೆಯು ಕ್ರಿ.ಶ. 1346ರಲ್ಲಿ ಪ್ರಾರಂಭವಾಗಿರಬಹುದೆಂದು ಹೇಳಬಹುದಾಗಿದೆ.” 


ಕ್ರಿಶ. 134ರ ಅಕ್ಕೂರು ಗ್ರಾಮದ ಶಾಸನದಲ್ಲಿ್‌' ಮುಮ್ಮಡಿ ವೀರಬಲ್ಲಾಳನ 
ಮಹಾಪ್ರಧಾನದಾಯದಂಡನಾಥ, ಕಾಮೆಯದಣ್ಣಾಯಕರ ಕುಮಾರ ಪಣ್ಣಿಯ್ಯದಣ್ಣಾಯಕ ಮತ್ತು 
ಬಲ್ಲಪುದಂಣಾಯಕರು ಕೆಲುವಳಿನಾಡಿನ ಮಾರಪ್ಪನ ಕುಪ್ಪೆಯನ್ನು ತಿಭುವನವಂದಿಜನ ಚಕ್ರವರ್ತಿ 
ತೀರ್ಥರಾಜದೇವರಸನು ನಾಗದೇವ ಎಂಬುವನಿಗೆ ಧಾರಾಪೂರ್ವಕವಾಗಿ ದಾನಬಿಟ್ಟ ವಿವರವಿದೆ. 
ಮೂರನೆಯ ವೀರಬಲ್ಲಾಳನ ಅಂತ್ಯದ ವೇಳೆಗಾಗಲೇ ವಿಜಯನಗರ ಸಾಮ್ರಾಜ್ಯದ 
ಉಗಮವಾಗಿದ್ದರಿಂದ, ಹೊಯ್ದಳ ಸಾಮ್ರಾಜ್ಯವು ಕಮೇಣ ಅಸ್ತಂಗತವಾಗತೊಡಗಿತು. ಕ್ರಿಶ. 1343ರಲ್ಲಿ 
ಹೊಯ್ದಳ ಸಾಮ್ರಾಜ್ಯದ ಅಧಿಪತಿಯಾದ ನಾಲ್ದ್ಲಡಿ ಬಲ್ಲಾಳ ಅಥವಾ ವಿರೂಪಾಕ್ಷ ಬಲ್ಲಾಳನು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 51 


ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾದ ಸಂಗಮ ಸಹೋದರರ ಪ್ರಭಾವದಿಂದ ಅಧಿಕಾರವನ್ನು 
ಕಳದುಕೊಂಡ. ಹೀಗೆ ಹೊಯ್ದಳ ವಂಶವು ಕರ್ನಾಟಕದ ಇತಿಹಾಸದಿಂದ ಕಣ್ಮರೆಯಾಯಿತು. 


ಹೊಯ್ದಳರ ಕಾಲದಲ್ಲಿ ಅವರ ಉಪರಾಜಧಾನಿಯಾಗಿದ್ದ ಚನ್ನಪಟ್ಟಣ ತಾಲ್ಲೂಕಿನ 
ಹೊಂಗನೂರಿನ ಸಮೀಪದಲ್ಲಿ '"ಬಲ್ಲಾಳಪಟ್ಟಣ' ಎಂಬ ಗ್ರಾಮ ಸ್ಥಾಪನೆಗೊಂಡಿರುವುದನ್ನು 
ಗುರುತಿಸಬಹುದು. ಹೊಯ್ದಳರಲ್ಲಿ ಬರುವ ಬಲ್ಲಾಳ ಎಂಬ ಹೆಸರಿನ ರಾಜರ ಕಾಲದಲ್ಲಿಯೇ ಈ 
ಬಲ್ಲಾಳಪಟ್ಟಣ ಸ್ಥಾಪನೆಗೊಂಡಿರುವ ಸಾಧ್ಯತೆಯಿದೆ. ಪ್ರಸ್ತುತದಲ್ಲಿ ಬಲ್ಲಾಳಪಟ್ಟಣವು ಬಲ್ಲಾಪಟ್ಟಣ 
ಎಂಬ ಹೆಸರಿನಿಂದ ಅಸ್ತಿತ್ವದಲ್ಲಿದೆ. ಹೊಯ್ದಳರ ಕಾಲದಲ್ಲಿ ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ಹೊಸದಾಗಿ 
ದೇವಾಲಯಗಳು ಸ್ಥಾಪನೆಗೊಂಡಿದ್ದು ಕಡಿಮೆಯಾದರೂ, ಪ್ರಾಚೀನ ದೇವಾಲಯಗಳ ಜೀಣೋದ್ದಾರ 
ಕಾರ್ಯವನ್ನು ಮಾಡಲಾಯಿತು. ಹೊಯ್ದಳ ದೊರೆಗಳು ಈ ಪ್ರದೇಶದಲ್ಲಿ ಹಲವಾರು ಗ್ರಾಮ, 
ಪಟ್ಟಣಗಳ ಸ್ಥಾಪನೆ ಮಾಡಿರುವುದನ್ನು ಶಾಸನಗಳಲ್ಲಿ ಗುರ್ತಿಸಬಹುದು. 


ಸೇವುಣರು : 


ಸೇವುಣರೂ ಸಹ ದ್ಹಾರಸಮುದದ ಹೊಯ್ದಳರಂತೆ ಕ್ರಿಶ. ಒಂಭತ್ತನೇ ಶತಮಾನದಲ್ಲಿ ಚಿಕ್ಕ 
ಮಾಂಡಲಿಕ ಸಂಸ್ಥಾನವನ್ನು ಸ್ಥಾಪಿಸಿ, ಅನಂತರ ಕ್ರಿಶ. ಹದಿನಾಲ್ಕನೇ ಶತಮಾನದ ಆರಂಭದವರೆಗೂ 
ಹಿರಿದಾದ ರಾಜ್ಯವನ್ನು ಕಟ್ಟಿ ಅಳ್ಳಿಕೆ ನಡೆಸಿದರು. ಇವರು ದೇವಗಿರಿಯನ್ನು ರಾಜಧಾನಿಯನ್ನಾಗಿ 
ಮಾಡಿಕೊಂಡಿದ್ದರು. ದೇವಗಿರಿಯ ಯಾದವರು ಎಂದೇ ಪ್ರಖ್ಯಾತರಾದ ಸೇವುಣರಿಗೂ 
ಹೊಯ್ದಳರಿಗೂ ಆಗಾಗ ಯುದ್ದಗಳು ಸಂಭವಿಸುತ್ತಿದ್ದವು ಸೇವುಣರ ರಾಜ್ಯವು ಕನ್ನಡನಾಡಿನ ಉತ್ತರ 
ಭಾಗ ಹಾಗೂ ಮಹಾರಾಷ್ಟದ ದಕ್ಷಿಣ ಭಾಗಗಳನ್ನು ಒಳಗೊಂಡಿತ್ತು ಮೊದಲಿಗೆ ಕಲ್ಯಾಣದ ಚಾಲುಕ್ಯರ 
ಸಾಮಂತರಾಗಿದ್ದು, ನಂತರ ಚಾಲುಕ್ಯ ಸಾಮ್ರಾಜ್ಯ ಪತನಾನಂತರ ಸ್ವತಂತ್ರ ರಾಜ್ಯವನ್ನು ಸ್ಥಾಪಿಸಿದರು. 


ಆದರೆ ದಕ್ಷಿಣ ಕರ್ನಾಟಕದ ಚನ್ನಪಟ್ಟಣದವರೆಗೂ ಕೆಲವು ಕಾಲ ಸೇವುಣರ ಅಳ್ಗಿಕೆಗೆ 
ಒಳಪಟ್ಟಿರುವ ಸಾಧ್ಯತೆಯಿದೆ. ಚನ್ನಪಟ್ಟಣ ತಾಲ್ಲೂಕಿನ ಕನ್ನಮಂಗಲ ಗ್ರಾಮದ ಮಾಧವರಾಯ 
ದೇವಾಲಯದಲ್ಲಿನ ಶಾಸನವು ಸೇವುಣರ ಆಳ್ಲಿಕೆಯನ್ನು ಸ್ಪಷ್ಟಪಡಿಸುತ್ತದೆ." ಕ್ರಿಶ. 1291ರ ಈ 
ಶಾಸನವು "ಸ್ಪಸ್ಟಿಶೀಜಯಾಭ್ಯುದಯ ಶಕವರ್ಷ 1214ನೆಯ ಖರ ಸಂವತ್ತರದಲ್ಲಿ ಶ್ರೀಮನುಮತು 
ಮಹದೇವರಸರು ಪಿದ್ದೀ ರಾಜ್ಯಂಗೆಯುತ್ತಮಿದ್ದಲ್ಲಿ' ಎಂಬುದನ್ನು ದಾಖಲಿಸಿದೆ. ತುಟಿತವಾಗಿರುವ ಈ 
ಶಾಸನದಲ್ಲಿ ಸಂಪೂರ್ಣ ಮಾಹಿತಿಯು ದೊರೆಯುವುದಿಲ್ಲ. ಕನ್ನಮಂಗಲದ ಅಶೇಷಜನರು 
(ಬ್ರಾಹ್ಮಣರು) ದೇವಾಲಯಕ್ಕೆ ನೀಡಿರಬಹುದಾದ ದಾನಶಾಸನ ಇದಾಗಿದೆ. ಸೇವುಣರು ಹೊಯ್ದಳರ 
ಮೇಲೆ ಪದೇ ಪದೇ ಯುದ್ದ ಮಾಡುತ್ತಿದ್ದ ವಿವರ ತಿಳಿಯುವುದರಿಂದ, ಈ ಸಮಯದಲ್ಲಿ ಕೆಲವು 
ಕಾಲ ಚನ್ನಪಟ್ಟಣ ಪ್ರದೇಶ ಸೇವುಣರ ವಶವಾಗಿರಬಹುದು. ಈ ಕನ್ನಮಂಗಲದ ಶಾಸನದಲ್ಲಿ 
ಉಕ್ತವಾಗಿರುವ ಮಹದೇವರಸನನ್ನು ಸೇವುಣ ಅರಸ ಎಂದು ಬಿ.ಎಲ್‌.ರೈಸ್‌ರು ಸ್ಪಷ್ಟಪಡಿಸಿದ್ದಾರೆ. 
ಈ ಶಾಸನದಲ್ಲಿ ಉಲ್ಲೇಖವಾಗಿರುವ ಕಾಲದಲ್ಲಿ ಸೇವುಣ ರಾಜ್ಯವನ್ನು ಮಹದೇವರಸನ 
ಸಹೋದರನಾದ ರಾಮಚಂದನು ಸೇವುಣ ಸಾಮ್ರಾಜ್ಯವನ್ನು ಆಳ್ಸಿಕೆ ನಡೆಸುತ್ತಿದ್ದನು ಎಂಬುದು 
ತಿಳಿಯುತ್ತದೆ. ಮಹದೇವರಸನು ಕ್ರಿ.ಶ. 1261ರಿಂದ 1271ರವರೆಗೆ ಸೇವುಣ ಸಾಮ್ರಾಜ್ಯವನ್ನು ಆಳಿದನು. 
ಅಂದರೆ ಶಾಸನದ ಕಾಲಕ್ಕೂ ಹಾಗೂ ಈತನ ಆಳ್ಲಿಕೆಯ ಕಾಲಕ್ಕೂ ಇಪ್ಪತ್ತು ವರ್ಷಗಳ ಆಳ್ಲಿಕೆಯ 
ವ್ಯತ್ಯಾಸ ಕಂಡುಬರುತ್ತದೆ. ಆದರಿಂದ ಈ ಶಾಸನದಲ್ಲಿ ಉಲ್ಲೇಖವಾಗಿರುವ ಮಹದೇವರಸನು ಸೇವುಣ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 52 


ಮನೆತನಕ್ಕೆ ಸೇರಿದವನು ಎಂಬುದಕ್ಕೆ ಯಾವುದೇ ಆಧಾರಗಳಿಲ್ಲ. ಬಹುಶಃ ಈತ ಹೊಯ್ದಳ 
ಸಾಮ್ರಾಜ್ಯದಲ್ಲಿ ಈ ಪ್ರದೇಶವನ್ನು ಆಳ್ಗಿಕೆ ನಡೆಸುತ್ತಿದ್ದ ಸಾಮಂತ ದೊರೆಯಾಗಿರಬಹುದು. 


ವಿಜಯನಗರದ ಅರಸರು: 


ಹೊಯ್ದಳ ದೊರೆ ಮೂರನೆಯ ಬಲ್ಲಾಳನ ಆಳಿಕೆಯ ಕಾಲಘಟ್ಟದಲ್ಲಿಯೇ ಕಾಣಿಸಿಕೊಳ್ಳುವ 
ವಿಜಯನಗರದ ಅರಸರು ಕ್ರಮೇಣ ಇಡೀ ಕರ್ನಾಟಕದ ಸಾರ್ವಭೌಮರಾದರು. ಮೊದಲು 
ಹೊಯ್ದಳರ ಸಾಮಂತರಾಗಿದ್ದ ವಿಜಯನಗರದ ಅರಸರು, ಹೊಯ್ದಳ ಸಾಮ್ರಾಜ್ಯ ಪತನಾನಂತರ 
ತಾವೇ ಚಕ್ರವರ್ತಿಗಳಾದರು. ಹೊಯ್ದಳರ ಅಧೀನದಲ್ಲಿದ್ದ ಕೆಲವು ಸಣ್ಣಪುಟ್ಟ ಸಾಮಂತರನ್ನು ತಮ್ಮ 
ಅಧೀನ ಮಾಡಿಕೊಂಡು ವಿಶಾಲವಾದ ಸಾಮ್ರಾಜ್ಯವನ್ನು ಕಟ್ಟಿದರು. ಕ್ರಿಶ. ಹದಿನಾಲ್ಕನೇ ಶತಮಾನದ 
ಪೂರ್ವಾರ್ಧ ಭಾಗದಲ್ಲಿ ದೆಹಲಿಯ ಸುಲ್ತಾನರ ದಾಳಿಯಿಂದ ಕರ್ನಾಟಕದ ರಾಜಮನೆತನಗಳಾದ 
ಸೇವುಣರು, ಹೊಯ್ದಳರ ಸಾಮ್ರಾಜ್ಯಗಳು ಪತನವಾದಾಗ, ದಕ್ಷಿಣ ಭಾರತದಲ್ಲಿ ಪ್ರಬಲ 
ಕೇಂದಸತ್ತೆಯೊಂದು ಇಲ್ಲದ ನಿರ್ವಾತ ಸ್ಥಿತಿ ನಿರ್ಮಾಣವಾದಾಗ, ಹಿಂದೂ ಧರ್ಮ, ಸಂಸ್ಕೃತಿಯ 
ರಕ್ಷಣೆಗಾಗಿಯೇ ವಿಜಯನಗರ ಸಾಮ್ರಾಜ್ಯ ಉದಯಿಸಿತು. ಈ ಸಾಮ್ರಾಜ್ಯವನ್ನು ಸಂಗಮ, ಸಾಳ್ವ, 
ತುಳುವ ಮತ್ತು ಅರವೀಡು ಎಂಬ ನಾಲ್ಕು ಶಾಖೆಗಳ ಅರಸರು ಆಳ್ಗಿಕೆ ನಡೆಸಿದರು. 


ಮೊದಲು ಹೊಯ್ದಳರಲ್ಲಿ ಮಾಂಡಲೀಕರಾಗಿದ್ದ ಹರಿಹರ-ಬುಕ್ಕ ಸಹೋದರರು ಹೊಯ್ದಳ 
ಸಾಮ್ರಾಜ್ಯ ಪತನಾನಂತರ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಎಂದು ತಿಳಿಯುತ್ತದೆ. 
ಹರಿಹರ ಮತ್ತು ಬುಕ್ಕರು ಏಕಕಾಲದಲ್ಲಿಯೇ ವಿಜಯನಗರ ಸಾಮ್ರಾಜ್ಯದ ಅಧಿಪತಿಗಳಾಗಿ ಬೇರೆ ಬೇರೆ 
ಪ್ರಾಂತ್ಯಗಳಲ್ಲಿ ಆಳ್ಳಿಕೆ ನಡೆಸಿದರು. ಈ ಸಮಯದಲ್ಲಿ ಬುಕ್ಕನು (ಒಂದನೇ ಬುಕ್ಕ) ದಕ್ಷಿಣ 
ಕರ್ನಾಟಕವನ್ನು ಆಳುತ್ತಿದ್ದನು ಎಂದು ತಿಳಿಯುತ್ತದೆ. ಕ್ರಿಶ. 1351ರ ಕನಕಪುರ ತಾಲ್ಲೂಕಿನ 
ಎಡಮಾರನಹಳ್ಳಿಯ ಶಾಸನವೊಂದರಲ್ಲಿ ವೀರಬುಕ್ಕಣ್ಣವೊಡೆಯನ ಆಳ್ಳಿಕೆಯ ಕಾಲದಲ್ಲಿದ್ದ 
ಚನ್ನಪಟ್ಟಣ-ಕನಕಪುರ ತಾಲ್ಲೂಕುಗಳ ಕೆಲವು ಪ್ರದೇಶದಲ್ಲಿ ಅಸ್ತಿತ್ವದಲ್ಲಿದ್ದ ಸೀಗಲನಾಡಿನ 
ಉಲ್ಲೇಖವಿದೆ." 


ಕ್ರಿಶ. 1369ರ ಮಳೂರುಪಟ್ಟಣದ ಶಾಸನ ವೀರಬುಕ್ಕಣ್ಣವೊಡೆಯನ ಆಳ್ಗಿಕೆಯ ಕಾಲದಲ್ಲಿ 
ವೀರಬಲ್ಲಾಳರಾಯನ ಆತ್ಮೀಯನಾದ ಭೀಮರಾಯನಾಯಕ ಎಂಬುವನು ಕೊಂಗುನಾಡಿನ ಮಧ್ಯದ 
ಕುಂದೂರು ದುರ್ಗದಲ್ಲಿ (ಈಗಿನ ಮಳವಳ್ಳಿ ತಾಲ್ಲೂಕಿನ ಕುಂದೂರು) ರಾಜ್ಯವನ್ನಾಳುವಾಗ, ಈತನ 
ತುರುವಿನ ಹಿಂಡು ಕಾವೇರಿಯ ತೀರದಲ್ಲಿರುವಾಗ ತಿರುವಣಂಬಿಯ ಕಂಪಣೊಡೆಯನು ದಾಳಿಮಾಡಿ 
ಅವುಗಳನ್ನು ಅಪಹರಿಸಿ ಬಚ್ಚಿಟ್ಟಾಗ ಕೆಳಲೆನಾಡಿನ ಮಹಾಪ್ರಭು ಮಳೂರುಪಟ್ಟಣದ ಎರೆಯಂಗನ 
ಆದೇಶದಂತೆ ವಿಜಯಣ್ಣ ಎಂಬುವನು ಕಂಪಣೊಡೆಯನೊಂದಿಗೆ ಹೋರಾಡಿ ವೀರಸ್ಪರ್ಗವನ್ನು 
ಪಡೆದುದನ್ನು ತಿಳಿಸುತ್ತದೆ. ಶಾಸನೋಕ್ತ ವೀರಬಲ್ಲಾಳರಾಯ ಹೊಯ್ದಳ ದೊರೆ ಮೂರನೇ 
ಬಲ್ಲಾಳನಾಗಿರಬೇಕು. ಹೊಯ್ದಳ ಸಾಮ್ರಾಜ್ಯದಲ್ಲಿ ಭೀಮರಾಯನಾಯಕನು ಅಧಿಕಾರಿಯಾಗಿದ್ದವನು, 
ಅವರ ನಂತರದಲ್ಲಿ ವಿಜಯನಗರದ ಅರಸರಲ್ಲಿ ಸಾಮಂತನಾಗಿ ಕುಂದೂರುದುರ್ಗವನ್ನು ಆಳುತ್ತಿದ್ದ 
ಹಾಗೂ ಇವನ ಪಾಳೇಪಟ್ಟಿಗೆ ಚನ್ನಪಟ್ಟಣ ತಾಲ್ಲೂಕಿನ ಮಳೂರುಪಟ್ಟಣ ಸೇರಿತ್ತು ಎಂದು 
ತಿಳಿಯುತ್ತದೆ. ಈ ಶಾಸನದಲ್ಲಿ ಒಂದನೇ ಬುಕ್ಕನನ್ನು "ಶೀಮನ್ಮ್ನಹಾಮಂಡಲೇಶ್ವರ ಅರಿರಾಯವಿಭಾಡ 
ಬಾಸೆಗೆತಪ್ಲುವ ರಾಯರಗಂಡ ಚತುಸ್ಪಮುದ್ರಾಧಿಪತಿ ಶ್ರೀವೀರಬುಕ್ಕಣ್ಣವೊಡೆಯ'” ಎಂದು ವರ್ಣಿಸಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 53 


ಒಂದನೇ  ಬುಕ್ಕರಾಯನು ಕ್ರಿಶ 1377ರವರೆಗೆ ವಿಜಯನಗರ ಸಾಮ್ರಾಜ್ಯದ 
ದೊರೆಯಾಗಿದ್ದನು. ಈತನ ಆಳ್ಗಿಕೆಯ ಕಾಲದಲ್ಲಿ ಈತನ ಮಗನಾದ ವೀರಮಲ್ಲಪ್ಪ ಒಡೆಯನು 
ಚನ್ನಪಟ್ಟಣ-ಕನಕಪುರ ಪ್ರದೇಶವನ್ನು ಆಳುತ್ತಿದ್ದ ಎಂದು ತಿಳಿಯುತ್ತದೆ. ಕ್ರಿಶ. 1370ರ ಕನಕಪುರ 
ತಾಲ್ಲೂಕಿನ ಸಾತನೂರಿನ ಶಾಸನದಲ್ಲಿ ವೀರಬುಕ್ಕಣ್ಣೊಡೆಯರ ಕುಮಾರ ವೀರಮಲ್ಲಪ್ಪ ಒಡೆಯನು 
ರಾಜ್ಯವನ್ನು ಆಳ್ಗಿಕೆ ನಡೆಸುತ್ತಿದ್ದ ಎಂದು ತಿಳಿಸುತ್ತದೆ. ಇದೇ ಕಾಲದಲ್ಲಿ ವೀರಮಲ್ಲಪ್ಪರ ಕುಮಾರ 
ತಿಮ್ಮಣ್ಣವೊಡೆಯನು ಆಳ್ಲಿಕೆ ನಡೆಸುತ್ತಿದ್ದ ಚನ್ನಪಟ್ಟಣ ತಾಲ್ಲೂಕಿನ ಕೋಡಂಬಳ್ಳಿಯ ಶಾಸನ” 
ವೀರಮಲ್ಲಪುವೊಡೆಯನ ಮಗ ತಿಮ್ಮಣ್ಣವೊಡೆಯನೂ ಮಹಾಮಂಡಳೇಶ್ಲರನಾಗಿ ಅಳ್ಳಿಕೆ 
ನಡೆಸುತ್ತಿದ್ದುದನ್ನು ದಾಖಲಿಸಿದೆ. ಈ ಶಾಸನದಲ್ಲಿ "ಶ್ರೀಮನ್ನಹಾಮಂಡಲೇಶ್ವರ ಅರಿರಾಯವಿಭಾಡ 
ಬಾಸೆಗೆತಪ್ಲುವ ರಾಯರಗಂಡ ಚತುಸ್ಥಮುದ್ರಾಧಿಪತಿ' ಎಂಬ ಬಿರುದಿನಿಂದ ತಿಮ್ಮಣ್ಣವೊಡೆಯನನ್ನು 
ವರ್ಣಿಸಿರುವುದನ್ನು ಕಾಣಬಹುದು. 


ಕ್ರಿಶ. 1377ರಲ್ಲಿ ಇಮ್ಮಡಿ ಹರಿಹರನು ವಿಜಯನಗರ ಸಾಮ್ರಾಜ್ಯದ ಅಧಿಪತಿಯಾದನು. ಕ್ರಿ.ಶ. 
1383ರ ಇಗ್ಗಲೂರಿನ ಶಾಸನದಲ್ಲಿ ವೀರಬುಕ್ಕಣ್ಣವೊಡೆಯನ ಕಾರ್ಯಕರ್ತನಾದ ಹರಿಯಪ್ಪ ಒಡೆಯನು 
ಅಳಿಕೆ ನಡೆಸುತ್ತಿದ್ದ ವಿವರ ದಾಖಲಾಗಿದೆ." ಶಾಸನೋಕ್ತ ಹರಿಯಪ್ಪ ಒಡೆಯನು ಇಮ್ಮಡಿ 
ಹರಿಹರನಾಗಿದ್ದಾನೆ. ಈತನನ್ನು ವೀರಬುಕ್ಕಣ್ಣವೊಡೆಯನ ಕಾರ್ಯಕರ್ತ ಎಂದು ಗುರುತಿಸಿರುವುದು 
ವಿಶೇಷ ಈ ಶಾಸನದಲ್ಲಿ 'ಶೀಮನ್ನಹಾಮಂಡಲೇಶ್ತರ ಅರಿರಾಯವಿಭಾಡ ಬಾಸೆಗೆತಪ್ಪುವ 
ರಾಯರಗಂಡ'” ಎಂದು ಹರಿಹರನನ್ನು ವರ್ಣಿಸಿದೆ. 


ಕ್ರಿಶ. 1395ರ ಹರೂರು ಗ್ರಾಮದ ಶಾಸನದಲ್ಲಿ ಹರಿಹರ ಮಹಾರಾಯನ ಆಳ್ಲಿಕೆಯ ಕಾಲದಲ್ಲಿ 
ಚನ್ನಪಟ್ಟಣ ಪ್ರದೇಶವಾದ ಕೆಳಲೆನಾಡನ್ನು ಮಹಾಪ್ರಧಾನ ಗುಂಡಪ್ಪುದಂಣಾಯಕ ಎಂಬುವನು ಲಆಳ್ಲಿಕೆ 
ನಡೆಸುತ್ತಿದ್ದ ವಿವರವಿದೆ.” ಈ ಶಾಸನದಲ್ಲಿ ಇಮ್ಮಡಿ ಹರಿಹರನನ್ನು “ಮಹಾರಾಜಾಧಿರಾಜ 
ರಾಜಪರಮೇಶ್ವರ ಚತುಃಸಮುದ್ರಾಧಿಪತಿ ಶ್ರೀವೀರಹರಿಹರ ಮಹಾರಾಯರು' ಎಂದು ವರ್ಣಿಸಿದೆ. ಈ 
ಶಾಸನದಿಂದ ಇಮ್ಮಡಿ ಹರಿಹರನ ಪೂರ್ವದಲ್ಲಿನ ರಾಜರು ಮಹಾಮಂಡಲೇಶ್ವರ ಎಂದು 
ಕರೆದುಕೊಳ್ಳುತ್ತಿದ್ದವರು., ಹರಿಹರನ ಕಾಲಕ್ಕೆ “ಮಹಾರಾಜಾಧಿರಾಜ” ಎಂಬ ಬಿರುದನ್ನು ಧರಿಸಿದರು 
ಎಂದು ತಿಳಿಯುತ್ತದೆ. 


ಕ್ರಿಶ. 1401ರ ಕನಕಪುರ ತಾಲ್ಲೂಕಿನ ಅರಳಾಳು ಗ್ರಾಮದ ಶಾಸನ" ಹರಿಹರನನ್ನು 
'ಶೀಮನ್ನಹಾಮಂಡಲೇಶ್ವರ  ಅರಿರಾಯವಿಭಾಡ ಬಾಸೆಗೆತಪುವ ರಾಯರಗಂಡ' ಎಂದು 
ವರ್ಣಿಸಿರುವುದು ಸೋಜಿಗವೆನಿಸುತ್ತದೆ. ಇದೇ ಶಾಸನದಲ್ಲಿ ವೀರಹರಿಹರರಾಯನ ಸಾಮಂತನಾಗಿದ್ದ 
ವೀರಮಲ್ಲರಾಯನ ಕುಮಾರ ವೀರನಾರಾಯಣದೇವವೊಡೆಯನೂ "ಮಹಾಮಂಡಲೇಶ್ವರ' ಎಂಬ 
ಬಿರುದನ್ನು ಹೊಂದಿದ್ದ ಹಾಗೂ ಈತ ಅರುಳಹಾಳ ರಾಜ್ಯವನ್ನು ರಾಜ್ಯವನ್ನು ಆಳ್ಗಿಕೆ ನಡೆಸುತ್ತಿದ್ದ 
ಎಂಬುದನ್ನು ತಿಳಿಸುತ್ತದೆ. ಈ ಶಾಸನದಿಂದ ದೊರೆ ಹಾಗೂ ಆತನ ಸಾಮಂತ ಇಬ್ಬರಿಗೂ 
"'ಮಹಾಮಂಡಲೇಶ್ವರ' ಎಂಬ ಬಿರುದಿನಿಂದಲೇ ಗುರ್ತಿಸಿರುವುದನ್ನು ಕಾಣಬಹುದು. ಶಾಸನೋಕ್ತ 
ಅರುಳಹಾಳ ರಾಜ್ಯಕ್ಕೆ ಚನ್ನಪಟ್ಟಣ ಪ್ರದೇಶದ ಸೀಗಲನಾಡು ಅಂತರ್ಗತವಾಗಿದ್ದರ ಉಲ್ಲೇಖ ಇದೇ 
ಶಾಸನದಲ್ಲಿದೆ. 


ಕ್ರಿಶ. 1406ರಲ್ಲಿ ಇಮ್ಮಡಿ ಹರಿಹರನ ಮಗನಾದ ಒಂದನೇ ದೇವರಾಯನು ವಿಜಯನಗರ 
ಸಾಮ್ರಾಜ್ಯದ ಅರಸನಾದನು. ಕ್ರಿಶ. 1407ರ ಕನಕಪುರ ತಾಲ್ಲೂಕಿನ ಹಳೇಅಗ್ರಹಾರದೊಡ್ಡಿ ಗ್ರಾಮದ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 54 


ಶಾಸನದಲ್ಲಿ "ಮಹಾರಾಜಾಧಿರಾಜ ರಾಜಪರಮೇಶ್ವರ ಶೀವೀರಪ್ರತಾಪ ಹರಿಹರ ಮಹಾರಾಜರ 
ಕುಮಾರ ರಾಮಚಂದ್ರದೇವವೊಡೆಯರು” ರಾಜ್ಯವನ್ನಾಳುತ್ತಿದ್ದರು ಎಂದಿದೆ."' ಈ ಶಾಸನೋಕ್ತ 
ರಾಮಚಂದದೇವನು ಒಂದನೇ ದೇವರಾಯನ ಮಗನಾಗಿದ್ದು, ತನ್ನ ತಾತನಾದ ಹರಿಹರಮಹಾರಾಜರ 
ಕುಮಾರ ಎಂದು ಕರೆದುಕೊಂಡಿದ್ದಾನೆ. ಈತನು ತನ್ನ ತಂದೆ ಒಂದನೇ ದೇವರಾಯನ ಆಳ್ಗಿಕೆಯಲ್ಲಿ 
ಈ ಪ್ರದೇಶವನ್ನು ಆಳುತ್ತಿದ್ದನು ಎಂದು ತಿಳಿಯುತ್ತದೆ. ಇದೇ ಶಾಸನದಲ್ಲಿ ಈ ಪ್ರದೇಶವನ್ನು 
"ಹೊಮಳಿಗೆನಾಡು' ಎಂದು ಕರೆಯುತ್ತಿದ್ದದು ತಿಳಿಯುತ್ತದೆ. 


ಮಳೂರುಪಟ್ಟಣ ಗ್ರಾಮದ ಕ್ರಿಶ. 1414ರ ವೀರಗಲ್ಲಿನಲ್ಲಿ '"ಶ್ರೀಮನ್ನಹಾಮಂಡಲೇಶ್ವರ 
ಅರಿರಾಯವಿಭಾಡ ಬಾಸೆಗೆತಪ್ಲುವ ರಾಯರಗಂಡ ಚತುಸಮುದ್ರಾಧಿಪತಿ ವೀರಪ್ರತಾಪ ದೇವರಾಯ 
ಒಡೆಯ'ನ ಆಳ್ಗಿಕೆಯ ಕಾಲದಲ್ಲಿ ಚನ್ನಪಟ್ಟಣ ಪ್ರದೇಶದ ಕೆಳಲೆನಾಡಿನ ಮಹಾಪ್ರಭು ಮಳೂರಪಟ್ಟಣದ 
ಮಂಜಪ್ಪದೇವಗೌಡ ಎಂಬುವನು ಈ ಪ್ರದೇಶವನ್ನು ಆಳ್ಳಿಕೆ ಮಾಡುತ್ತಿದ್ದ ಉಲ್ಲೇಖವಿದೆ." ಒಂದನೇ 
ದೇವರಾಯನ ನಂತರ ಆತನ ಮಕ್ಕಳಾದ ರಾಮಚಂದ್ರ, ವಿಜಯರಾಯರು ಕ್ರಿಶ. 1422ರಿಂದ 
1424ರವರೆಗೆ ಆಳ್ಗಿಕೆ ನಡೆಸಿದರೂ, ಇವರ ಶಾಸನಗಳು ಚನ್ನಪಟ್ಟಣ ತಾಲ್ಲೂಕು ಪ್ರದೇಶದಲ್ಲಿ 
ದೊರೆಯುವುದಿಲ್ಲ. 


ಕ್ರಿ.ಶ. 1424ರಲ್ಲಿ ಅಧಿಕಾರರೂಢನಾದ ವಿಜಯರಾಯನ ಮಗನಾದ ಇಮ್ಮಡಿ ದೇವರಾಯನು 
ಸಂಗಮ ವಂಶದಲ್ಲೇ ಘನವಂತನಾದ ಅರಸನಾಗಿದ್ದಾನೆ. ಈತನನ್ನು ಪೌಢದೇವರಾಯನೆಂದು 
ಕರೆಯಲಾಗುತ್ತದೆ. ಈತನ ಹಲವಾರು ಶಾಸನಗಳು ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ದೊರೆಯುತ್ತವೆ. 
ಚನ್ನಪಟ್ಟಣ ತಾಲ್ಲೂಕಿನ ಕುಕ್ಟೂರು ಗ್ರಾಮದ ಕ್ರಿಶ. 1426ರ ವೀರಗಲ್ಲಿನಲ್ಲಿ ಪ್ರತಾಪದೇವರಾಯನ 
ಆಳ್ಳಿಕೆಯ ಕಾಲದಲ್ಲಿ ಕೋಡಂಬಳ್ಳಿಯ ಕಲಗೌಡನ ಮಗನಾದ ಬಯಿಚಣ್ಣಿ-ಲಕ್ಕಣ್ಣ ಎಂಬುವರೊಂದಿಗೆ 
ನಡೆದ ಕದನದಲ್ಲಿ ವೀರಸ್ಪರ್ಗವನ್ನು ಪಡೆದ ಕುಕ್ಕೂರಿನ ಗಾಮಾಧಿಪತಿ ಮಂಚೇಗೌಡನ ಮಗನಾದ 
ದೇವಪ್ಪನ ಉಲ್ಲೇಖವಿದೆ.“ ಈ ಶಾಸನದಲ್ಲಿ ಇಮ್ಮಡಿ ದೇವರಾಯನನ್ನು "ಶ್ರೀಮನು 
ಮಹಾರಾಜಾಧಿರಾಜ ರಾಜಪರಮೇಶ್ವರ ಬಾಸೆಗೆತಪುವ ರಾಯರಗಂಡ ಹರಿಹರರಾಯರ ಕುಮಾರ 
ಪ್ರತಾಪದೇವರಾಯ' ಎಂದು ವರ್ಕಿಸಿರುವುದನ್ನು ಕಾಣಬಹುದು. 


ಕ್ರಿಶ. 1432ರ ಮಳೂರುಪಟ್ಟಣದ ಶಾಸನದಲ್ಲಿ ವೀರಪ್ರತಾಪ ದೇವರಾಯನ ಆಳಿಕೆಯಲ್ಲಿ 
ಮಳೂರು ಪಟ್ಟಣದ ಗೌಡ ಮಾಯಿದೇವನ ಮಗ ಮಾಯಿತಮ್ಮನು ದೇವಾಲಯವೊಂದಕ್ಕೆ ನುಗ್ಗಿದ 
ಕಳ್ಳರೊಂದಿಗೆ ಹೋರಾಡಿ ಮಡಿದ ವಿವರವಿದೆ." ಇದೇ ಗ್ರಾಮದ ಮತ್ತೊಂದು ಶಾಸನದಲ್ಲಿ 
ದೇವರಾಯನ ಆಳಿಕೆಯಲ್ಲಿ ಕೆಳಲೆನಾಡಿನ ಮಳಲೂರಪಟ್ಟಣದ ತಿರುಮಲೆಯ ಎಂಬುವನು 
ಹೊಂಗನೂರಿನ ಹುಯಲೊಳಗೆ ಬಿದ್ದು ಮಡಿದ ವಿವರವಿದೆ.“ ಬಹುಶಃ ಹೊಂಗನೂರಿನಲ್ಲಿ ನಡೆದ 
ಕದನದಲ್ಲಿ ತಿರುಮಲೆಯ ಮಡಿದಿರಬೇಕು. ಮಳೂರುಪಟ್ಟಣದ ಈ ಎರಡೂ ಶಾಸನಗಳಲ್ಲೂ ಇಮ್ಮಡಿ 
ದೇವರಾಯನನ್ನು '"ಶೀಮನ್ನಹಾಮಂಡಲೇಶ್ವರ ಅರಿರಾಯವಿಭಾಡ ಬಾಸೆಗೆತಪ್ತುವ ರಾಯರಗಂಡ 
ಚತುಸಮುದ್ರಾಧಿಪತಿ' ಎಂದು ವರ್ಣಿಸಿರುವುದನ್ನು ಕಾಣಬಹುದು. ಈ ಶಾಸನಗಳ ಆಧಾರದಿಂದ 
ವಿಜಯನಗರದ ಅರಸರು “ಮಹಾರಾಜಾಧಿರಾಜ” ಎಂಬ ಬಿರುದನ್ನು ಧರಿಸಿದ್ದರೂ, ಮತ್ತೆ ಕೆಲವು 
ಶಾಸನಗಳಲ್ಲಿ ತಮ್ಮನ್ನು "ಮಹಾಮಂಡಲೇಶ್ವರ' ಎಂದು ಕರೆದುಕೊಂಡಿರುವುದನು ಗುರ್ತಿಸಬಹುದು. 


ಕ್ರಿಶ. 1438ರ ಚನ್ನಪಟ್ಟಣ ತಾಲ್ಲೂಕಿನ ಕೃಷ್ಣಾಪುರ ಗ್ರಾಮದ ಶಾಸನದಲ್ಲಿ 


ಪ್ರಠಾಪದೇವರಾಯನ ಆಳ್ಗಿಕೆಯ ಕಾಲದಲ್ಲಿ ಚನ್ನಪಟ್ಟಣ ರಾಜ್ಯದ ಕಿರುಗವರ ಸ್ಥಳದ ಸುಳ್ಳೇರಿಯ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 55 


ಕಾಲುವಳ್ಲಿಯ ನಲ್ಲತ್ತು ಹೊನ್ನು ಆದಾಯದ ಬೆಟ್ಟಹಳ್ಳಿಯು ನಿರ್ನಾಮವಾದಾಗ ಅದನ್ನು ಪುನರ್‌ 
ನಿರ್ಮಿಸಿ ಅಳಗಿ ಸೆಟ್ಟಿಯರ ಗುರುಲಿಂಗ ಜಂಗಮಮತಠಕ್ಕೆ ದಾನ ಕೊಟ್ಟ ವಿವರವಿದೆ. ಇದೇ 
ಶಾಸನದಲ್ಲಿ ಪ್ರತಾಪದೇವರಾಯನ ಕಾಲದಲ್ಲಿ ಅಳಗಿಸೆಟ್ಟಿಯು ಈ ಗ್ರಾಮದ ಅಂಕನಾಥ ದೇವಸ್ಥಾನ 
ಹಾಳಾಗಿದ್ದಾಗ ಜೀರ್ಣೋದ್ದಾರ ಮಾಡಿ ಅದಕ್ಕೆ ಗರ್ಭಗೃಹ, ಸುಖನಾಸಿ, ರಂಗಮಂಟಪ, 
ಶಿಖರಗಳನ್ನು ಕಟ್ಟಿಸಿದ ಹಾಗೂ ಅಂಕಸಮುದವೆಂಬ ಪಟ್ಟಣವನ್ನು ತಿಮ್ಮಸಮುದವೆಂಬ ಕೆರೆಯನ್ನೂ 
ನಿರ್ಮಿಸಿದ ವಿವರಗಳು ದಾಖಲಾಗಿವೆ. ಈ ಶಾಸನದಲ್ಲಿ "ವಿಜಯಾನಗರವೆಂಬ ಸೀಮೆಯ ಪಟ್ಟಣದಲ್ಲಿ 
ವಿರೂಪಾಕ್ಷದೇವರ ನಿರೂಪದಿಂದ ಪ್ರತಾಪದೇವರಾಯ ಮಹಾರಾಯರು ಅಷ್ಟಮಹದಯಿಶ್ನರಿಯಲ್ಲಿ 
ಸಕಲ ಸಾಮ್ರಾಜ್ಯವನ್ನಾಳುವಲ್ಲಿ' ಎಂದು ವರ್ಣಿಸಿರುವುದನ್ನು ಕಾಣಬಹುದು. 


ವಿಜಯನಗರ ಸಾಮ್ರಾಜ್ಯದಲ್ಲಿದ್ದ ಪಾಳಯಪಟ್ಟಗಳಲ್ಲಿ ಚನ್ನಪಟ್ಟಣ ತಾಲ್ಲೂಕಿನ ಮಾಕಳಿನಾಡು 
ಒಂದು. ಪೌಢದೇವರಾಯನ ಕಾಲದ ಕ್ರಿಶ. 1441ರ ಶಾಸನದಲ್ಲಿ ಈ ಮಾಕಳಿನಾಡನ್ನು 
ಗೋಪಿನಾಯಕನೆಂಬ ಪಾಳೆಯಗಾರನು ಆಳುತ್ತಿದ್ದ ಉಲ್ಲೇಖವಿದೆ.” ಈ ಶಾಸನದಲ್ಲಿ 
ಮಹಾಮಂಡಲೇಶ್ವರ ವೀರಪ್ರತಾಪ ದೇವರಾಯವೊಡೆಯನ  ಆಳ್ಗಿಕೆಯ ಕಾಲದಲ್ಲಿ ಮಾಕಳಿ 
ಪ್ರದೇಶದಲ್ಲಿ ಹೊಸದಾಗಿ ಗೋಪಸಮುದ್ರ ಎಂಬ ಗ್ರಾಮವನ್ನು ಹಾಗೂ ಕೆರೆಯೊಂದನ್ನು ಕಟ್ಟಿಸಿದ 
ವಿವರವಿದೆ. ಪೌಢದೇವರಾಯನು ಕ್ರಿಶ. 1446ರಲ್ಲಿ ಮರಣವನ್ನಪ್ಪಿದಾಗ ಆತನ ಮಗನಾದ 
ಮಲ್ಲಿಕಾರ್ಜುನನು ಅಧಿಕಾರಕ್ಕೆ ಬಂದನು. ಈತನು ಕ್ರಿ.ಶ. 1465ರವರೆಗೆ ವಿಜಯನಗರ ಸಾಮ್ರಾಜ್ಯದ 
ದೊರೆಯಾಗಿದ್ದನು. 


ಕ್ರಿಶ. 1459ರ ಬೇವೂರು ಗ್ರಾಮದ ತಿಮ್ಮಪ್ಪನ ಬೆಟ್ಟದ ಮೇಲಿನ ಶಾಸನವು" 
ಮಲ್ಲಿಕಾರ್ಜುನದೇವನ ಆಳ್ಗಿಕೆಯನ್ನು ದಾಖಲಿಸಿದೆ. ಇವನ ಕಾಲದಲ್ಲಿ ಬೆಟ್ಟದವೊಡೆಯ ಎಂಬ 
ಸ್ಥಳೀಯ ಮುಖಂಡನು ರಾಮಯ್ಯದೇವನ ನಿರೂಪವಿಡಿದು ತಿರುಮಲೆ ದೇವರನ್ನು ಪ್ರತಿಷ್ಠಾಪನೆ 
ಮಾಡಿದ ವಿವರ ಶಾಸನದಲ್ಲಿ ದಾಖಲಾಗಿದೆ. ಈ ಶಾಸನದಲ್ಲಿ ಉಕ್ತವಾಗಿರುವ ರಾಮಯ್ಯದೇವನು ಈ 
ಪ್ರದೇಶವನ್ನು ನೋಡಿಕೊಳ್ಳುತ್ತಿದ್ದ ಮಾಂಡಲೀಕನಿರಬೇಕು. ಕ್ರಿಶ. 1465ರ ಕನಕಪುರ ತಾಲ್ಲೂಕಿನ 
ಮರಳೇಬೇಕುಪ್ರೆ ಗ್ರಾಮದ ಶಾಸನದಲ್ಲಿ ಮಲ್ಲಿಕಾರ್ಜುನರಾಯನ ಆಳ್ಗಿಕೆಯ ಕಾಲದಲ್ಲಿ ಶೀಪರ್ವತದ 
ಮಲ್ಲರಾಜದೇವರ ಅಮೃತಪಡಿಗೆ ಕೊಟ್ಟ ದತ್ತಿಯನ್ನು ಕುರಿತು ವಿವರಿಸುತ್ತದೆ." 


ಮಲ್ಲಿಕಾರ್ಜುನನ ನಂತರ ವಿರೂಪಾಕ್ಸನು (ಇಮ್ಮಡಿ ದೇವರಾಯನ ಸಹೋದರ 
ಪ್ರತಾಪದೇವರಾಯನ ಮಗ) ಕ್ರಿಶ. 1465 ರಿಂದ 1485 ರವರೆಗೆ ಅಧಿಕಾರದಲ್ಲಿದ್ದನು. ಕನಕಪುರ 
ತಾಲ್ಲೂಕಿನ ದ್ಯಾವೇಗೌಡನದೊಡ್ಡಿಯ ಕ್ರಿಶ. 1469ರ ಶಾಸನದಲ್ಲಿ ಪ್ರೌಢದೇವರಾಯನ ಕುಮಾರ 
ವಿರೂಪಾಕ್ಷನ ಉಲ್ಲೇಖವಿದೆ. ಈ ಶಾಸನದಲ್ಲಿ "ಶ್ರೀಮಾನ್‌ ಮಹಾರಾಜಾಧಿರಾಜ ರಾಜಪರಮೇಶ್ವರ 
ಶ್ರೀವೀರಪ್ರತಾಪ ಪೌಡದೇವರಾಯ ಮಹಾರಾಯರ ಕುಮಾರ ವಿರೂಪಾಕ್ಷ' ಎಂದು ವರ್ಣಿಸಿದೆ. ಈ 
ವಿರೂಪಾಕ್ಷನನ್ನು ವಿದ್ವಾಂಸರು ಇಮ್ಮಡಿ ದೇವರಾಯನ ಸಹೋದರ ಪ್ರತಾಪದೇವರಾಯನ 
ಮಗನೆಂದು ಗುರುತಿಸಿದ್ದಾರೆ.”' ಆದರೆ ಈ ಶಾಸನದಲ್ಲಿ ಪ್ರೌಢದೇವರಾಯ (ಇಮ್ಮಡಿ ದೇವರಾಯ)ನ 
ಕುಮಾರ ಎಂದಿರುವುದರಿಂದ ಗೊಂದಲವುಂಟಾಗುತ್ತದೆ. ವರೂಪಾಕ್ಷನು ತನ್ನ ಪುತ್ತನಿಂದಲೇ 
ಹತ್ಯೆಯಾದ ನಂತರ ಕ್ರಿಶ. 1485ರಲ್ಲಿ ಸಾಳುವ ನರಸಿಂಹನು ಅರಸನಾದನು. ಇದರಿಂದ ಇಲ್ಲಿಗೆ 
ಸಂಗಮ ವಂಶದವರ ಆಳ್ಗಿಕೆ ಮುಕ್ತಾಯವಾಗಿ, ಸಾಳುವ ಮನೆತನದವರು ಆಳ್ಗಿಕೆಗೆ ಬಂದರು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 56 


ಸಂದಿಗ್ದ ಪರಿಸ್ಥಿತಿಯಲ್ಲಿದ್ದ ಸಾಮ್ರಾಜ್ಯವನ್ನು ರಕ್ಷಿಸಿ ಅದರ ಘನತೆಯನ್ನು ಉಳಿಸಿದ ಕೀರ್ತಿ 
ಸಾಳುವ ನರಸಿಂಹನಿಗೆ ಸಲ್ಲುತ್ತದೆ. ಚಂದಗಿರಿಯ ಮಂಡಲೇಶ್ವರ ಸಾಳುವ ಗುಂಡನ ಮಗನಾದ 
ನರಸಿಂಹ ಸಾಮ್ರಾಜ್ಯದ ಗಣ್ಯ ಸೇನಾನಿಯಾಗಿದ್ದು, ತನ್ನ ಅಲ್ಲ ಅವಧಿಯ ಆಳ್ಲಿಕೆಯಲ್ಲಿ ಸಾಮ್ರಾಜ್ಯದ 
ಪ್ರತಿಷ್ಠೆಯನ್ನು ಉಳಿಸಲು ಪ್ರಯತ್ನಿಸಿದ. ಚನ್ನಪಟ್ಟಣ ತಾಲ್ಲೂಕಿನ ಅಬ್ಲೂರು ಗ್ರಾಮದ ಮಾಧ್ವ ಪಂಥದ 
ದಾಸಶ್ರೇಷ್ಟರಾದ ಶ್ರೀಪಾದರಾಯರು ಸಾಳುವ ನರಸಿಂಹನಿಗೆ ನಿಕಟವಾಗಿದ್ದರಲ್ಲದೇ, 
ರಾಜಗುರುಗಳಾಗಿದ್ದರು ಎಂದು ತಿಳಿಯುತ್ತದೆ. 


ಚನ್ನಪಟ್ಟಣ ತಾಲ್ಲೂಕಿನ ಚಕ್ಕಲೂರು ಗ್ರಾಮದ ಶಾಸನವೊಂದು ಸಾಳುವ 
ನರಸಿಂಹವೊಡೆಯನಿಗೆ ಧರ್ಮವಾಗಲೆಂದು ವರದರಾಜದೇವ ಎಂಬುವನು ತನ್ನ ನಾಯಕತನಕ್ಕೆ 
ಸಲ್ಲುವ ಚಕ್ಕಲೂರು ಗ್ರಾಮವನ್ನು ಮಠವೊಂದಕ್ಕೆ ದತ್ತಿಯಾಗಿ ಕೊಟ್ಟ ವಿವರವನ್ನು ದಾಖಲಿಸಿದೆ.” ಈ 
ಶಾಸನದಲ್ಲಿ ನರಸಿಂಹನನ್ನು "ಮಹಾಮಂಡಲೇಶ್ವ್ಲರ ಮೇದಿನೀಮಿಸರಗಂಡ ಕಠಾರಿ ಸಾಳುವ 
ನರಸಿಂಗರಾಜವೊಡೆಯ' ಎಂದು ವರ್ಕಿಸಿರುವುದನ್ನು ಕಾಣಬಹುದು. ಈ ಶಾಸನದಲ್ಲಿ ಕಾಲವನ್ನು 
"ಶಾಲಿವಾಹನ ಶಕ ವರುಷ 1400ನೆಯ ವಿಳಂಬಿ ಸಂವತ್ಸರದ ಚೈತ್ರ ಮಾಸ” ಎಂದಿದ್ದು, ಈ ಕಾಲ 
ಕ್ರಿಶ. 1478ಕ್ಕೆ ಸರಿಹೊಂದುತ್ತದೆ. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ವಿದ್ವಾಂಸರು ಗುರ್ತಿಸಿರುವಂತೆ 
ಕ್ರಿಶ. 1485ರ ಬದಲಾಗಿ ಕ್ರಿಶ. 1478ರಲ್ಲಿಯೇ ಸಾಳುವ ನಾರಸಿಂಹನು ಅಧಿಕಾರಕ್ಕೆ ಬಂದಿದ್ದ 
ಎ೦ಬುದನ್ನು ಗುರ್ತಿಸಬಹುದು. 


ಸಾಳುವ ನರಸಿಂಹನು ಕ್ರಿಶ. 1491ರಲ್ಲಿ ಮರಣ ಹೊಂದಿದನು. ನಂತರ ಆತನ ಪುತ್ರ 
ಚಿಕ್ಕಬಾಲಕನಾದ ಇಮ್ಮಡಿ ನರಸಿಂಹನು ಹೆಸರಿಗೆ ರಾಜನಾದರೂ, ಸಾಮ್ರಾಜ್ಯದ ಅಧಿಕಾರವೆಲ್ಲವೂ 
ರಾಜಪ್ರತಿನಿಧಿಯಾದ ತುಳುವ ನರಸನಾಯಕನ ವಶವಾಯಿತು. ಈ ಸಂದರ್ಭವನ್ನು ಪ್ರತಿಬಿಂಬಿಸುವ 
ವಿವರವನ್ನು ಚನ್ನಪಟ್ಟಣ ತಾಲ್ಲೂಕಿನ ಕೋಡಂಬಳ್ಳಿಯ ಶಾಸನವೊಂದು ತಿಳಿಸುತ್ತದೆ. ಈ ಶಾಸನದಲ್ಲಿ 
“ಸಾಳುವ ಇಮ್ಮಡಿ ನರಸಿಂಗರಾಯ ಮಹಾರಾಯರ ಕಾರ್ಯಕರ್ತರಾದ ನರಸಂಣನಾಯಕವಡೆಯರು 
ಪಿತುವೀರಾಜ್ಯಂಗೆಉತಯಿರಲು” ಎಂದಿದೆ.” ಇದೇ ಶಾಸನದಲ್ಲಿ ಪೆನುಗೊಂಡೆಯ ಮುಮ್ಮಡಿದೇವನ 
ಮಗ ತಿಮ್ಮರಸ ಎಂಬುವನು ಹೊಯ್ದಳ ನಾಡಿನ ಚನ್ನಪಟ್ಟಣ ಸ್ಥಳದ ಕೋಡಂಬಳ್ಳಿಯ ಮಳಲೇಶ್ವರ 
ದೇವರ ಪೂಜಾ ಕೈಂಕರ್ಯಕ್ಕಾಗಿ ಗ್ರಾಮವೊಂದನ್ನು ದತ್ತಿ ಬಿಟ್ಟ ವಿವರವಿದೆ. ಈ ಶಾಸನದಲ್ಲಿ ಇಮ್ಮಡಿ 
ನರಸಿಂಹನನ್ನು "ಮಹಾಮಂಡಲೇಶ್ವ್ತರ ಮೇದಿನೀಮಿಸರಗಂಡ ಕಠಾರಿ ಸಾಳುವ ಯಿಂಮಡಿ 
ನಾರಸಿಂಗರಾಯ ಮಹಾರಾಯರು” ಎಂದಿದೆ. 


ಕ್ರಿಶ. 1505ರಲ್ಲಿ ಇಮ್ಮಡಿ ನರಸಿಂಹನು ಮರಣಕ್ಕೀಡಾದಾಗ ತುಳುವ ನರಸನಾಯಕನ 
ಮಗನಾದ ವೀರನರಸಿಂಹನು ಸಿಂಹಾಸನವನ್ನೇರಿ ಸಾರ್ವಭೌಮನಾದನು. ಈ ಮೂಲಕ ಸಾಳುವ 
ಮನೆತನದವರ ಆಳಿಕೆ ಮುಕ್ತಾಯಗೊಂಡು, ತುಳುವ ಮನೆತನದವರು ವಿಜಯನಗರ ಸಾಮ್ರಾಜ್ಯದ 
ಅಧಿಪತಿಗಳಾದರು. ತುಳುವ ನರಸಿಂಹನ ಆಳ್ಳಿಕೆಯ ಕಾಲದಲ್ಲಿ ಅನಿಶ್ಚಿತ ವಾತಾವರಣ ಉಂಟಾಯಿತು. 
ಕ್ರಿಶ. 1509ರಲ್ಲಿ ಈತನು ಮರಣ ಹೊಂದಿದಾಗ, ನರಸನಾಯಕನ ಎರಡನೆಯ ಸತಿ 
ನಾಗಲಾಂಬಿಕೆಯ ಪುತ್ರ ಕೃಷ್ಣದೇವರಾಯನು ಅಧಿಕಾರಕ್ಕೆ ಬಂದನು. ಈತ ತುಳುವ ಸಂತತಿಯ 
ಸಾಮ್ರಾಟರಲ್ಲಿ ಪ್ರಸಿದ್ಧನಾದವನು. ಅಲ್ಲದೆ ವಿಜಯನಗರ ಸಾಮ್ರಾಜ್ಯವನ್ನಾಳಿದ ಚಕ್ರವರ್ತಿಗಳಲ್ಲಿ ಅತ್ಯಂತ 
ದಕ್ಷ ಮತ್ತು ಶ್ರೇಷ್ಠನಾದವನು. ಮಿಗಿಲಾಗಿ ದಕ್ಷಿಣ ಭಾರತವನ್ನು ಆಳಿದ ಸುಪ್ರಸಿದ್ದ ಮತ್ತು ಸಮರ್ಥ 
ಸಾಮ್ರಾಟರಲ್ಲೊಬ್ಬನಾಗಿದ್ದಾನೆ. ಇವನ ಇಪತ್ತು ವರ್ಷಗಳ ಆಳ್ಗಿಕೆಯಲ್ಲಿ ವಿಜಯನಗರ ಸಾಮ್ರಾಜ್ಯದ 
ಯಶಸನ್ನು ಉತ್ತುಂಗ ಶಿಖರಕ್ಕೇರಿಸಿದನು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 57 


ಕ್ರಿಶ. 1513ರ ಹೊಟ್ಟಿಗನಹೊಸಹಳ್ಳಿಯ ಶಾಸನ” ಕೃಷ್ಣದೇವರಾಯನ ಆಳ್ಳಿಕೆಯ ಕಾಲದಲ್ಲಿ 
ಚನ್ನಪಟ್ಟಣ ಸೀಮೆಯನ್ನು ದೇವರಾಯಪಟ್ಟಣದ ತಿಮ್ಮಣ್ಣವೊಡೆಯನ ಮಗನಾದ 
ಕೆಂಚಸೋಮಣ್ಣವೊಡೆಯನು ನೋಡಿಕೊಳ್ಳುತ್ತಿದ್ದ ವಿಷಯವನ್ನು ತಿಳಿಸುತ್ತದೆ. ಈ ಶಾಸನದಲ್ಲಿ 
ಕೆಂಚಸೋಮಣ್ಣವೊಡೆಯನು ಚನ್ನಪಟ್ಟಣ ಸೀಮೆಯ ಕೂಡ್ಲೂರು ಮತ್ತು ಮೊಗೆಹಳ್ಳಿಯ (ಈಗಿನ 
ಸಂತೆಮೊಗೇನಹಳ್ಳಿ) ಕೆರೆಗಳ ಜೀರ್ಣೋದ್ದಾರಕ್ಕಾಗಿ ಕೂಡ್ಲೂರು ಮಂಗಳೇಶ್ವರ ದೇವರ ಸನ್ನಿಧಿಯಲ್ಲಿ 
ಅಕ್ಷಯತದಿಗೆ ಪುಣ್ಯಕಾಲದಲ್ಲಿ ಕೃಷ್ಣದೇವರಾಯನಿಗೆ ಧರ್ಮವಾಗಲೆಂದು ಮೇಲಣಕಿಹೊಸಹಳ್ಳಿ 
(ಈಗಿನ ಹೊಟ್ಟಿಗನಹೊಸಹಳ್ಳಿ) ಎಂಬ ಗ್ರಾಮವನ್ನು ದಾನವಾಗಿ ನೀಡಿದ ಉಲ್ಲೇಖವಿದೆ. ಇದೇ 
ಶಾಸನದಲ್ಲಿ ಕೃಷ್ಣದೇವರಾಯನನ್ನು "ಮಹಾರಾಜಾಧಿರಾಜ ರಾಜಪರಮೇಶ್ವರ ಶ್ರೀವೀರಪ್ರತಾಪ 
ಕೃಷ್ಣರಾಯಮಹಾರಾಯರು' ಎಂದು ವರ್ಣಿಸಿದೆ. 


ಕ್ರಿಶ 1514ರ ಆಣಿಗೆರೆಯ ಶಾಸನದಲ್ಲಿ ಕೃಷ್ಣದೇವರಾಯನ ಆಳಿಕೆಯ ಕಾಲದಲ್ಲಿ 
ಕೆಂಚಸೋಮಣ್ಣನಾಯಕನು ಬೈರವಪಟ್ಟಣದ (ಈಗಿನ ಭೈರಾಪಟ್ಟ ಜನಾರ್ದನ ದೇವರ 
ಅಮೃತಪಡಿಗಾಗಿ ಮಕರ ಸಂಕ್ರಾಂತಿ ಪುಣ್ಯಕಾಲದಲ್ಲಿ ನರಸಿಂಹನಾಯಕನಿಗೆ ಪುಣ್ಯವಾಗಲೆಂದು 
ಆಣಿಯಗೆರೆಗೆ ಸೋಮಸಮುದ್ರ ಎಂಬ ಪ್ರಶಿನಾಮವನ್ನಿಟ್ಟು ದಾನ ಮಾಡಿದ ವಿವರವಿದೆ.” 


ಚನ್ನಪಟ್ಟಣದಲ್ಲಿ ದೊರೆತ ಕ್ರಿ.ಶ. 1515ರ ತಾಮಶಾಸನದಲ್ಲಿ ಕೃಷ್ಣದೇವರಾಯನ ಬಗ್ಗೆ ಹಲವು 
ಮಾಹಿತಿಗಳನ್ನು ತಿಳಿಸಿಕೊಡುತ್ತದೆ. ಈ ಶಾಸನದಲ್ಲಿ ಈತನ ವಂಶಾವಳಿ, ದಿಗ್ನಿಜಯ ಹಾಗೂ ಹಲವು 
ದಾನದತ್ತಿಗಳನ್ನು ವರ್ಣಿಸಿದೆ. ಶಾಸನದಲ್ಲಿ ತುಳು ವಂಶದ ಮೂಲಪುರುಷನನ್ನು ಹೇಳುತ್ತಾ 
ಚಂದನಿಂದ ಬುಧ, ಬುಧನಿಂದ ಪುರೂರವ, ಪುರೂರವನಿಂದ ನಹುಷ, ನಹುಷನಿಂದ ಯಯಾತಿ, 
ಯಯಾತಿಯಿಂದ ತುರ್ವಸು ಎಂಬ ಪುರಾಣ ವ್ಯಕ್ತಿಗಳಿಂದ ವಂಶವೃಕ್ಷವನ್ನು ಕಟ್ಟಿಕೊಡಲಾಗುತ್ತದೆ. 
ನಂತರದಲ್ಲಿ ಚಾರಿತ್ರಿಕ ವ್ಯಕ್ತಿಗಳಾದ ದೇವಕಿ ಹಾಗೂ ತಿಮ್ಮ ಎಂಬುವರಿಂದ ಈಶ್ವರ, ಈಶ್ವರ ಮತ್ತು 
ಬುಕ್ಕಮಾ ಅವರುಗಳಿಂದ ನರಸ ಎಂಬುವನು ಹುಟ್ಟಿದರು. ನರಸನಾಯಕನಿಂದ ತಿಪ್ಲಾಜಿಯಲ್ಲಿ 
ವೀರನರಸಿಂಹ ಹಾಗೂ ನಾಗಲಾಂಬಿಕೆಯಿಂದ ಕೃಷ್ಣರಾಯರು ಹುಟ್ಟಿದರು ಎಂದು ಶಾಸನ 
ವಿವರಿಸುತ್ತದೆ. ನಂತರದಲ್ಲಿ ಕೃಷ್ಣರಾಯನ ವಿಜಯಗಳನ್ನು ವರ್ಣಿಸುತ್ತಾ ಚೇರ, ಜೋಳ, ಪಾಂಡ್ಯ, 
ಮಧುರವಲ್ಲಭ, ತುರುಷ್ವ ಹಾಗೂ ಗಜಪತಿಗಳನ್ನು ಸೋಲಿಸಿ ಗಂಗಾ ತೀರದಿಂದ ಶ್ರೀಲಂಕಾವರೆಗೆ 
ಅವನ ಸಾಮ್ರಾಜ್ಯವು ವಿಸ್ತರಿಸಿತ್ತು ಎಂದು ಹೇಳುತ್ತದೆ. ಅಲ್ಲದೆ ರಾಯನು ಅನೇಕ ದೇವಾಲಯಗಳಿಗೆ 
ದಾನಕೊಟ್ಟ ವಿಷಯವನ್ನು ಮುಂದೆ ವರ್ಣಿಸುತ್ತದೆ. ಮಲ್ಲಿದೇವಭಟ್ಟನ ಅಗಜನಾದ, ಪುರಾಣಾಗಮ, 
ವೇದ ವೇದಾರ್ಥಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದ ಕೇಶವಭಟ್ಟನಿಗೆ ಭೂಮಿಯನ್ನು ದಾನವಾಗಿ 
ಕೊಟ್ಟಿರುವುದನ್ನು ತಾಮಪಟ ದಾಖಲಿಸಿದೆ. ಈ ತಾಮಶಾಸನದ ಮಧ್ಯದ ಪಟ ಕಳದು 
ಹೋಗಿರುವುದರಿಂದ ಅನೇಕ ಮಹತ್ನದ ವಿಷಯಗಳು ಕಾಣೆಯಾಗಿವೆ. ಶಾಸನದ ಕೊನೆಯಲ್ಲಿ 
ಕೃಷ್ಣದೇವರಾಯನ "ಶ್ರೀವಿರುಪಕ್ಷ' ಎಂಬ ಸಹಿಯನ್ನು ಕಾಣಬಹುದು.*್‌ ಕೃಷ್ಣದೇವರಾಯನು 
'ಶೀವಿರೂಪಾಕ್ಷ' ಎಂಬುದಕ್ಕೆ "ಶೀವಿರುಪಕ್ಷ' ಎಂದು ಕನ್ನಡದಲ್ಲಿ ಸಹಿ ಮಾಡುತ್ತಿದ್ದುದನ್ನು 
ಗುರ್ತಿಸಬಹುದು. 


ಕ್ರಿಶ. 1523ರ ಅಬ್ದ್ಲೂರು ಗ್ರಾಮದ ತಾಮಶಾಸನದಲ್ಲಿ ಕೃಷ್ಣದೇವರಾಯನು ಕೆಳಲೆನಾಡಿನ 
ಚೆನ್ನಪಟ್ಟಣ ಸೀಮೆಯ ಹೊಸಹಳ್ಳಿ ಮತ್ತು ಅತ್ತಿಕುಪ್ಪೆ ಗ್ರಾಮಗಳನ್ನು "ಬಹ್ಮಣ್ಯತೀರ್ಥಪುರ' ಎಂಬ 
ಪ್ರತಿನಾಮವನ್ನಿಟ್ಟು ಬ್ರಹ್ಮಣ್ಯತೀರ್ಥರ ಶಿಷ್ಯ್ಠರಾದ ವ್ಯಾಸತೀರ್ಥರಿಗೆ ದಾನ ನೀಡಿದ ವಿವರ 


ದಾಖಲಾಗಿದೆ.” ಈ ಶಾಸನದಲ್ಲಿ ಕೃಷ್ಣದೇವರಾಯನ  ದಿಗ್ನಿಜಯಗಳನ್ನು ಹಾಗೂ ಆತನ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 58 


ವಂಶಾವಳಿಯನ್ನು ವರ್ಣಿಸಿರುವುದನ್ನು ಕಾಣಬಹುದು. ಈತನು ಉದಯಗಿರಿಯ ಗಜಪತಿ, ಬಹಮನಿ 
ಸುಲ್ತಾನರು, ವಿಜಾಪುರದ ಸುಲ್ತಾನರು, ಕಳಿಂಗ, ಬೀದರ್‌, ಗುಲ್ಳರ್ಗಾ ಮೊದಲಾದ ರಾಜರನ್ನು 
ಸೋಲಿಸಿ, ವಿಜಯನಗರ ಸಾಮ್ರಾಜ್ಯವನ್ನು ಮತ್ತಷ್ಟು ವಿಸ್ತರಿಸಿದ್ದನೆಂದು ವರ್ಣಿಸಿದೆ. 


ಯಲ್ಲೆಹೊಸಹಳ್ಳಿ ಗ್ರಾಮದ ಕ್ರಿಶ. 1527ರ ಶಿಲಾಶಾಸನವೊಂದು "ಮಹಾರಾಜಾಧಿರಾಜ 
ರಾಜಪರಮೇಶ್ವರ ಕೃಷ್ಣದೇವ ಮಹಾರಾಯರು ಪೃದ್ಧೀರಾಜ್ಯಂಗೆಯ್ಯುತಿರಲು”' ವಿಜಯಪುರದ 
ಅಶೇಷಗೌಡುಗಳು ಬಯಿರಪ್ಪನಾಯಕ ಎಂಬುವನಿಗೆ ಗದ್ದೆಯನ್ನು ದಾನ ನೀಡಿದ ವಿವರವನ್ನು 
ತಿಳಿಸುತ್ತದೆ. ಕ್ರಿಶ. 1527ರ ಕೋಟಹಳ್ಳಿಯ ಶಾಸನ"” ತಿಪ್ಪಣ್ಣಬಡೆಯರ್‌ ಎಂಬುವನು 
ಕೃಷ್ಣದೇವಮಹಾರಾಯರ  ನಿರೂಪದಿಂದ ತಿರುಮಲೆಯ ರಾಮೇಶ್ವರ ದೇವರ ಅಮೃತಪಡಿ, 
ಅಂಗರಂಗ ವೈಭವಕ್ಕಾಗಿ ಕೋಟಹಳ್ಳಿ ಸಬಕೆರೆಯನ್ನು ಧಾರಪೂರ್ವಕವಾಗಿ ದಾನ ಕೊಟ್ಟ ವಿವರವನ್ನು 
ತಿಳಿಸುತದೆ. 


ಕೃಷ್ಣದೇವರಾಯನ ಕಾಲದಲ್ಲಿ ಚನ್ನಪಟ್ಟಣ ತಾಲ್ಲೂಕಿನ ಅಬ್ಲೂರು, ಬ್ರಹ್ನಣೀಪುರ, ಮಳೂರು 
ಮುಂತಾದವು ವೈಷ್ಣವ ಧರ್ಮದ ಪ್ರಮುಖ ಕೇಂದಗಳಾಗಿ ಪಸಿದ್ದಿಗೆ ಬಂದವು. ಕೃಷ್ಣದೇವರಾಯನ 
ಧಾರ್ಮಿಕ ಗುರುವಾಗಿದ್ದ ವ್ಯಾಸತೀರ್ಥರು ಅಬ್ದೂರಿನಲ್ಲಿ ಮಾಧ್ವ ಪರಂಪರೆಗೆ ಅಡಿಗಲ್ಲನ್ನು ಹಾಕಿ 
ಅದರ ಸಾರೋದ್ಬಾರಕ್ಕಾಗಿ ಹಲವೆಡೆ ಮಠಗಳನ್ನು ಸ್ಥಾಪಿಸಿದರು. ಕೃಷ್ಣದೇವರಾಯನ ನಂತರ ಅವನ 
ಸೋದರ (ಮಲತಾಯಿ ಹಓಬಾಂಬಿಕೆಯ ಮಗ) ಅಚ್ಯುತರಾಯನು ಕ್ರಿಶ. 1529ರಲ್ಲಿ 
ಪಟ್ಟಾಭಿಷಿಕ್ಷನಾದನು. ಈತನು ತನ್ನ ಆಳ್ಳಿಕೆಯ ಕಾಲದಲ್ಲಿ ಹಲವಾರು ಆಂತರಿಕ ಬಂಡಾಯಗಳನ್ನು 


ಹಾಗೂ ಶತ್ರುಗಳ ದಾಳಿಯನ್ನು ಎದುರಿಸಬೇಕಾಯಿತು. 


ಕ್ರಿಶ. 1534ರ ಮಳೂರುಪಟ್ಟಣದ ಶಾಸನವೊಂದು ಅಚ್ಛುತದೇವ ಮಹಾರಾಯನ ಕಾಲದಲ್ಲಿ 
ಮಳಲೂರುಪಟ್ಟಣದ ಮಹಾಪ್ರಭು ಹಲಗೆಯಪ್ಪಗೌಡರಿಗೆ ಮಳಲೂರುಪಟ್ಟಣದ ಹೊರಕೇರಿಗೆ ಸಲ್ಲುವ 
'ವೀರಾಪುರ' ಎಂಬ ಗ್ರಾಮವನ್ನು ಸ್ಥಾಪಿಸಿ ಅದನ್ನು ಅಂದಣದ ಉಂಬಳವಾಗಿ ಕೊಟ್ಟ ವಿವರವನ್ನು 
ದಾಖಲಿಸಿದೆ. ಈ ಶಾಸನದಲ್ಲಿ ಅಚ್ಕುತರಾಯನನ್ನು "ಮಹಾಮಂಡಳೇಶ್ವರ ಚತುಸಮುದ್ರಾಧಿಪತಿ 
ಸಾಳುವರಾಯ ವಂಶರತ್ನ ಶೀಅಚುತರಾಯ ಮಹಾರಾಯ” ಎಂದು ವರ್ಣಿಸಿದೆ. ತುಳುವ 
ಮನೆತನದವನಾದ ಅಚ್ಛುತರಾಯನನ್ನು "ಸಾಳುವರಾಯ ವಂಶರತ್ನ' ಎಂದು ಕರೆದಿದೆ. ಈತನ ತಾಯಿ 
ಸಾಳುವ ಮನೆತನಕ್ಕೆ ಸೇರಿದವಳಾದ್ದರಿಂದ ಈತನು ಈ ಬಿರುದನ್ನು ಧರಿಸಿದ್ದಾನೆ. 


ಕೋಡಂಬಳ್ಳಿಯ ಶಾಸನವೊಂದು "ಅಚ್ಯುತರಾಯ ಮಹಾರಾಯನಿಗೆ ಧರ್ಮವಾಗಲೆಂದು” 
ಮಾದರಸ ಎಂಬುವನು ಭಂಡಾರದ ತಿಮಪ್ಪಯ್ಯನವರ ನಾಯಕತನಕ್ಕೆ ಸಲ್ಲುವ ಚನ್ನಪಟ್ಟಣ ರಾಜ್ಯದ 
ಕೋಡಂಬಳ್ಳಿ ಸೀಮೆಯ ನಿಟ್ಟೂರು ಭಟ್ಟ ವಿತ್ತಿಯ ಸ್ಥಳದ ಸರಗೂರು ಗ್ರಾಮವನ್ನು ಕೋಡಂಬಳ್ಳಿಯ 
ಶ್ರೀ  ಮಳಲೇಶ್ಷರ ದೇವಾಲಯಕ್ಕೆ ದಾನಕೊಟ್ಟಿದ್ದನ್ನು ತಿಳಿಸುತ್ತದೆ.”' ಈ ಶಾಸನದಲ್ಲಿ 
"ಮಹಾರಾಜಾಧಿರಾಜ ರಾಜಪರಮೇಶ್ವರ ಶೀವೀರಪ್ರತಾಪ ಅಚ್ಛುತರಾಯ ಮಹಾರಾಯ” ಎಂದು 
ವರ್ಣಿಸಿರುವುದನ್ನು ಕಾಣಬಹುದು. ಈ ಶಾಸನದಿಂದ ತಿಳಿಯುವ ಮಹತ್ವದ ವಿಚಾರವೆಂದರೆ 
ವಿಜಯನಗರ ಅರಸರ ಕಾಲದಲ್ಲಿ ಕೋಡಂಬಳ್ಳಿಯಲ್ಲಿ ಕೋಟೆ-ಕೊತ್ತಲವಿದ್ದುದರ ಉಲ್ಲೇಖವನ್ನು 
ಕಾಣಬಹುದು. ಇದರಿಂದ ಈ ಪ್ರದೇಶ ಪ್ರಮುಖ ಸೈನಿಕ ನೆಲೆ ಅಥವಾ ಪಾಳೇಪಟ್ಟಿನ ಕೇಂದವಾಗಿತ್ತು 
ಎನ್ನಬಹುದು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 59 


ಕ್ರಿಶ. 1534ರ ಚಕ್ಕೆರೆ ಗ್ರಾಮದ ಶಾಸನದ ಪ್ರಕಾರ "ಶೀಸಾಳವರಾಯ ವಂಶರತ್ನ' 
ಅಚ್ಛುತರಾಯನ  ಆಳ್ಗಿಕೆಯ ಕಾಲದಲ್ಲಿ ಕೆಳಲೆಯನಾಡ  ಶ್ರೀರಾಜರಾಜಚೋಳಚತುರ್ವೇದಿ 
ಮಂಗಲವಾದ ಕೂಡಲೂರು ಸ್ಥಳದ ಚಕ್ಕೆರೆ ಗ್ರಾಮದಲ್ಲಿ ಶ್ರೀ ತಿರುಮಲ ದೇವಾಲಯವನ್ನು 
ಜೀರ್ಣೊದ್ದಾರ ಮಾಡಿ ಕೆಲವು ದಾನ ನೀಡಲಾಯಿತು. ಈ ಶಾಸನದಲ್ಲಿ ಉಕ್ತವಾಗಿರುವ 
ಕೂಡಲೂರು ಸ್ಥಳಕ್ಕಿರುವ "ಶೀರಾಜರಾಜಚೋಳ ಚತುರ್ಮೇದಿ ಮಂಗಲ' ಎಂಬ ಹೆಸರು ಚೋಳ 
ದೊರೆಗಳ ಕಾಲದಿಂದಲೂ ಬದಲಾಗದೆ ಹಾಗೆಯೇ ಉಳಿದು ಬಂದಿರುವುದನ್ನು ಗುರುತಿಸಬಹುದು. 


ಸಂತೆಮೊಗೇನಹಳ್ಳಿಯ ಶಾಸನವೊಂದರಲ್ಲಿ ಅಂಗದರಾಯನ ಕೋರಿಕೆಯಂತೆ 
ಅಚ್ಛುತರಾಯನು ಮೊಗೆಹಳ್ಳಿಯ ನಂಜುಂಡೇಶ್ವರ ದೇವರ ಅಮೃತಪಡಿಗೆ ಗ್ರಾಮದ ಸುಂಕವನ್ನು ಕ್ರಿ.ಶ. 
1535ರಲ್ಲಿ ಸರ್ವಮಾನ್ಯವಾಗಿ ಬಿಟ್ಟುಕೊಟ್ಟ ವಿವರವಿದೆ. ಇದೇ ಕಾಲದಲ್ಲಿಯೇ ಮುಗುಳನಹಳ್ಳಿ (ಈಗಿನ 
ಮಾಗೇನಹಳ್ಳಿ), ಗೌಡಿಗೆರೆ, ಹೊಸಹಳ್ಳಿಗಳ ಸುಂಕವನ್ನು ಮಾಗೇನಹಳ್ಳಿಯ ನಂಜುಂಡೇಶ್ವರ 
ದೇವಾಲಯಕ್ಕೆ ದತ್ತಿಬಿಟ್ಟಿದ್ದನ್ನು ಶಾಸನವೊಂದು ದಾಖಲಿಸಿದೆ." ಈ ಎರಡು ಶಾಸನಗಳಲ್ಲಿ 
ನಂಜುಂಡೇಶ್ವರ ದೇವಾಲಯದ ಉಲ್ಲೇಖವಿರುವುದರಿಂದ, ಇದು ಒಂದೇ 
ದೇವಾಲಯವಾಗಿರಬಹುದು ಎಂಬ ಅನುಮಾನ ಮೂಡಬಹುದು. ಏಕೆಂದರೆ ಏಕಕಾಲದಲ್ಲಿ 
ಏಕವ್ಯಕ್ತಿಯಿಂದಲೇ ಈ ದೇವಾಲಯಗಳಿಗೆ ದಾನ ನೀಡಲಾಗಿದೆ. ಆದರೆ ಈಗಿನ ಸಂತೆಮೊಗೇನಹಳ್ಳಿ 
ಹಾಗೂ ಮಾಗೇನಹಳ್ಳಿಗಳಲ್ಲಿ ಪ್ರತ್ಯೇಕವಾದ ನಂಜುಂಡೇಶ್ವರ ದೇವಾಲಯಗಳಿದ್ದವು ಎಂದು 
ತಿಳಿಯುತ್ತದೆ. ಏಕೆಂದರೆ ಶಾಸನಗಳಲ್ಲಿ ಮೊಗೆಹಳ್ಳಿ ಹಾಗೂ ಮುಗುಳನಹಳ್ಳಿ ಎಂಬ ಪ್ರತ್ಯೇಕ ಗ್ರಾಮಗಳ 
ಉಲ್ಲೇಖವಿರುವುದರಿಂದ ಇವು ಬೇರೆಬೇರೆಯ ದೇವಾಲಯಗಳು ಎಂಬುದು ಸ್ಪಷ್ಟ 


ಕ್ರಿಶ. 1536ರ ಬಾಣಂತಹಳ್ಳಿಯ ಶಾಸನವು ಮಹತ್ನವಾದುದಾಗಿದೆ.*” ಈ ಶಾಸನದಿಂದ 
ಕೃಷ್ಣದೇವರಾಯನಿಗೆ ಕಂಪಣನೆಂಬ ಮಗನಿದ್ದ ಎಂದು ತಿಳಿಯುತ್ತದೆ. ಈ ಶಾಸನದಲ್ಲಿ 
"ಕೃಷ್ಣರಾಯವೊಡೆಯರ ಕುಮಾರ ಕಂಪ' ಎಂದಿದೆ. ಇದರಲ್ಲಿ ಉಲ್ಲೇಖವಾಗಿರುವ "ಕಂಪ' 
ಕೃಷ್ಣದೇವರಾಯನ ಮಗನೇ ಅಥವಾ ಬೇರೆಯವನೇ ಎಂಬುದು ಸ್ಪಷ್ಟವಾಗುವುದಿಲ್ಲ. ಆದರೆ 
ಕೃಷ್ಣದೇವರಾಯನಿಗೆ ತಿರುಮಲನೆಂಬ ಮಗನಿದ್ದ ವಿವರ ಐತಿಹಾಸಿಕ ದಾಖಲೆಗಳಲ್ಲಿದೆ. ಈ ಪ್ರಕಾರ 
ತಿರುಮಲ ತನ್ನ ಏಳನೇ ವಯಸ್ಸಿಗೆ ಅಕಾಲ ಮರಣಕ್ಕೆ ತುತ್ತಾದ ಎಂಬುದು ತಿಳಿಯುತ್ತದೆ. 
ಬಾಣಂತಹಳ್ಳಿಯ ಶಾಸನೋಕ್ತ ಕಂಪನು ಕೃಷ್ಣದೇವರಾಯನ ಆಳ್ಳಿಕೆಯ ಕಾಲದಲ್ಲಿ, 
ಕೃಷ್ಣದೇವರಾಯನ ಪ್ರಧಾನನಾಗಿ ಚನ್ನಪಟ್ಟಣ-ರಾಮನಗರ ಪ್ರದೇಶವನ್ನು ಆಳ್ಗಿಕೆ ನಡೆಸುತ್ತಿದ್ದ ಎಂದು 
ಕನಕಪುರ ತಾಲ್ಲೂಕಿನ ಹರಿಹರ ಗ್ರಾಮದ ಕ್ರಿಶ. 1518ರ ಶಾಸನವೊಂದು ದಾಖಲಿಸಿದೆ. 
ಪ್ರಧಾನನಾಗಿದ್ದ ಕಂಪಒಡೆಯದಣ್ಣಾಯಕನು ಬಾಣಂತಹಳ್ಳಿಯ ಶಾಸನದಲ್ಲಿ "ಕೃಷ್ಣರಾಯವೊಡೆಯರ 
ಕುಮಾರ” ಎಂದು ಕರೆದುಕೊಂಡಿರುವಲ್ಲಿ, ಕೃಷ್ಣದೇವರಾಯನಿಗೂ ಈತನಿಗೂ ಇರುವ ಸಂಬಂಧವೇನು 


ಎಂಬುದು ಸಷವಿಲ. 
ಬಲಲ 


ಅಚ್ಛುತರಾಯನ ಮರಣಾನಂತರ, ಕ್ರಿಶ. 1543ರಲ್ಲಿ ಆತನ ಸೋದರ ಸಂಬಂಧಿಯಾದ 
ಸದಾಶಿವರಾಯನು ಅರಸನಾದನು. ಚನ್ನಪಟ್ಟಣದ ಕೋಟೆಯ ಆಂಜನೇಯ ದೇವಾಲಯದ 
ಶಾಸನ” ಕ್ರಿಶ. 1553ರಲ್ಲಿ ಸದಾಶಿವರಾಯನನ್ನು ನಾಮಕಾವಸ್ಥೆಗೆ ವಿಜಯನಗರ ಸಾಮ್ರಾಜ್ಯದ 
ಅರಸನನ್ನಾಗಿ ಮಾಡಿ ಕೃಷ್ಣದೇವರಾಯನ ಅಳಿಯನಾದ ರಾಮರಾಯನು ಅಧಿಕಾರ ಸೂತ್ರಗಳನ್ನೆಲ್ಲಾ 
ತನ್ನ ಹಿಡಿತದಲ್ಲಿಟ್ಟುಕೊಂಡಿದ್ದ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಕ್ರಿಶ. 1558ರ ಮಳೂರು ಗ್ರಾಮದ 
ತಾಮಶಾಸನವೊಂದರಲ್ಲಿ ಕೋನೇಟಿರಾಜನ ಮಗನಾದ ಕೊಂಡರಾಜ ಎಂಬುವನ ಕೋರಿಕೆಯ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 60 


ಮೇರೆಗೆ ಸದಾಶಿವರಾಯನು ಚನ್ನಪಟ್ಟಣ ಸೀಮೆಯ  ಕಿಳಲೈನಾಡಿನ ಮಾಚೇನಹಳ್ಳಿಯನ್ನು 
'ಕೊಂಡರಾಜಪುರ' ಎಂಬ ಪ್ರಶಿನಾಮವನ್ನಿಟ್ಟು ವೆಂಕಟಾಚಾರ್ಯ ಎಂಬುವನಿಗೆ ಸರ್ವಮಾನ್ಯವಾಗಿ ಬಿಟ್ಟ 
ವಿವರವನ್ನು ಕಾಣಬಹುದು.” ಸಂಸ್ಥಶತ ಭಾಷೆಯ ದೇವನಾಗರೀ ಲಿಪಿಯಲ್ಲಿರುವ 189 
ಸಾಲುಗಳಿರುವ ಸುಧೀರ್ಪವಾದ ಈ ಶಾಸನದಲ್ಲಿ ಕೊನೆಯಲ್ಲಿ "ಶೀವಿರೂಪಾಕ್ಷ' ಎಂಬ ಅಂಕಿತ 
ಕನ್ನಡದಲ್ಲಿರುವುದು ವಿಶೇಷವಾಗಿದೆ. ವಿಜಯನಗರದರಸರು ತಮ್ಮ ಆರಾಧ್ಯ ದೈವವಾದ ವಿರೂಪಾಕ್ಷನ 
ಹೆಸರಿನಲ್ಲಿ ಶಾಸನವನ್ನು ಹಾಕಿಸುತ್ತಿದ್ದರು ಎಂಬುದು ತಿಳಿಯುತ್ತದೆ. 

ಮಾಗಡಿ ತಾಲ್ಲೂಕಿನ ಕಲ್ಯ ಗ್ರಾಮದ ಶಾಸನವೊಂದರಲ್ಲಿ ರಾಮರಾಯನನ್ನು 
ಮಹಾಮಂಡಲೇಶ್ವರನೆಂದು ಗುರುತಿಸಿ, ಸದಾಶಿವರಾಯನನ್ನು ಯಾವುದೇ ವಿಶೇಷಣಗಳಿಲ್ಲದೆ 
ಹೇಳಿರುವುದರಿಂದ ಕ್ರಿಶ. 1562ರ ವೇಳೆಗಾಗಲೇ ಅಳಿಯ ರಾಮರಾಯನು ಸದಾಶಿವರಾಯನನ್ನು 
ಸಂಪೂರ್ಣವಾಗಿ ಮೂಲೆಗೊತ್ತಿದ್ದನೆಂಬುದಕ್ಕೆ ಸಾಕ್ಷಿಯಾಗಿದೆ.” ವಿಜಯನಗರ ಸಾಮ್ರಾಜ್ಯವು ಕ್ರಿಶ. 
1565ರಲ್ಲಿ ನಡೆದ ತಾಳಿಕೋಟೆ ಕದನದೊಂದಿಗೆ ಸರ್ವಪತನಗೊಂಡಿತು. ಈ ಕದನದಲ್ಲಿ ಅಳಿಯ 
ರಾಮರಾಯನು ಹತನಾದನು. ಈತನ ಸಹೋದರರಾದ ತಿರುಮಲರಾಯ ಮತ್ತು ವೆಂಕಟರಾಯರು 
ರಾಜಧಾನಿ ಹಂಪೆಯಿಂದ ಪೆನುಗೊಂಡೆಗೆ ಪಲಾಯನ ಮಾಡಿ ಅಲ್ಲಿಂದಲೇ ರಾಜ್ಯವನ್ನಾಳುತ್ತಿದ್ದರು. 
ಹೀಗೆ ಕ್ರಿಶ. 1565ರ ನಂತರದಲ್ಲಿ ಅರವೀಡು ಸಂತತಿಯವರು ವಿಜಯನಗರ ಸಾಮ್ರಾಜ್ಯದ 
ದೊರೆಗಳಾದರು. 


ಕ್ರೆ.ಶ. 1572ರ ತಿರುಮಲರಾಯನ ಕಾಲದ ಮಳೂರು ಗ್ರಾಮದ ಶಾಸನದಲ್ಲಿ ದಣಾಯಕ 
ನರಸಪಯ್ಯನ ಕಾರ್ಯಕರ್ತನಾದ ಹಂಪರಸಯ್ಯ ಎಂಬುವನು ಮಳಲೂರ ಅಪ್ಪಣ್ಣಹೆಬ್ಬಾರ, ತಿಮ್ಮಣ 
ಹೆಬ್ಬಾರ ಮುಂತಾದ ಬ್ರಾಹ್ಮಣರಿಗೆ ಭೂಮಿಯನ್ನು ಸರ್ವಮಾನ್ಯವಾಗಿ ಬಿಟ್ಟ ವಿವರವಿದೆ.” ಈ 
ಶಾಸನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಬಹುಪಾಲು ಭಾಗವನ್ನು ಕಳೆದುಕೊಂಡಿದ್ದರೂ, ಅರಸ 
ತಿರುಮಲರಾಯನನ್ನು "ಮಹಾರಾಜಾಧಿರಾಜ ಶ್ರೀವೀರಪ್ರತಾಪ ಶೀಭುಜಬಲ ತಿರುಮಲರಾಯದೇವ 
ಮಹಾರಾಯರು' ಎಂದು ಬಿರುದುಗಳಿಂದ ಕರೆದಿರುವುದನ್ನು ಕಾಣಬಹುದು. 


ತಿರುಮಲರಾಯನ ನಂತರ ಶ್ರೀರಂಗ (1572-1586), ವೆಂಕಟಪತಿ (1586-1614) ಇಮ್ಮಡಿ 
ಶ್ರೀರಂಗ (1614) ಮುಂತಾದವರು ಆಳ್ಸಿಕೆ ನಡೆಸಿದರು. ಕ್ರಿಶ. 1595ರ ಅಬ್ಲೂರಿನ ವ್ಯಾಸರಾಯ 
ಮಠದಲ್ಲಿನ ತಾಮಶಾಸನದಲ್ಲಿ ವೆಂಕಟಪತಿಯ ಆಳ್ಗಿಕೆಯ ಕಾಲದಲ್ಲಿ ಸೋದೆ ಅರಸಪ್ಪನಾಯಕನು 
ವ್ಯಾಸತೀರ್ಥರು ಆರಾಧಿಸುವ ವೇಣುಗೋಪಾಲ ಕೃಷ್ಣದೇವರಿಗೆ 705 ವರಹಗಳ ಆದಾಯದ ಕೆಲವು 
ಗ್ರಾಮಗಳನ್ನು ದಾನ ನೀಡಿದ ವಿವರವಿದೆ.”' ವೆಂಕಟಪತಿಯನ್ನೂ "ಮಹಾರಾಜಾಧಿರಾಜ 
ಶ್ರೀವೀರಪ್ರತಾಪ' ಎಂದು ಶಾಸನದಲ್ಲಿ ವರ್ಣಿಸಿರುವುದನ್ನು ಕಾಣಬಹುದು. 


ವೆಂಕಟಪತಿಯ ನಂತರದಲ್ಲಿ ಇಮ್ಮಡಿ ಶ್ರೀರಂಗನ ಮಗನಾದ ರಾಮದೇವರಾಯನು ಕ್ರಿ.ಶ. 
1617ರಿಂದ 1632ರವರೆಗೆ ವಿಜಯನಗರ ಸಾಮ್ರಾಜ್ಯದ ದೊರೆಯಾಗಿದ್ದನು. ಕನ್ನಸಂದ್ರ ಗ್ರಾಮದ 
ಶಿಲಾಶಾಸನದಲ್ಲಿ ಶ್ರೀೀರಾಮಮಹಾರಾಜನು ಭುಜಂಗರಾಯರ ಮಕ್ಕಳು ರಂಗರಾಯನಿಗೆ 
ಕಟ್ಟುಕೊಡುಗೆಯಾಗಿ ಭೂದಾನ ಮಾಡಿದ ವಿವರ ದಾಖಲಾಗಿದೆ.” ಬಹುಶಃ ರಂಗರಾಯನು 
ಕೆರೆಯನ್ನೋ, ಊರನ್ನೋ ನಿರ್ಮಾಣ ಮಾಡಿದ್ದಕ್ಕೆ ಪ್ರತಿಫಲವಾಗಿ ಭೂಮಿಯನ್ನು ದಾನವಾಗಿ 
ಪಡೆದಿದ್ದಾನೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 61 


ಅರವೀಡು ಮನೆತನದ ಅರಸರು ಹಸರಿಗಷ್ಟೇ ರಾಜರಾಗಿದ್ದರು. ಇವರ ಕಾಲದಲ್ಲಿ ಸ್ಥಳೀಯ 
ನಾಯಕರು ಸ್ವತಂತ್ರರಾಗಿ ಹೆಸರಿಗಷ್ಟೇ ರಾಜನ ಹೆಸರನ್ನು ಶಾಸನಗಳಲ್ಲಿ ಉಲ್ಲೇಖ ಮಾಡಿ, ತಮ್ಮ 
ಪ್ರದೇಶದಲ್ಲಿ ಸರ್ವಾಧಿಕಾರಿಗಳಾಗಿದ್ದರು. ಉದಾಹರಣೆಗೆ ಚಿತ್ರದುರ್ಗ, ಮಧುಗಿರಿ, ಸಂತೆಬೆನ್ನೂರು, 
ಯಲಹಂಕ, ಚನ್ನಪಟ್ಟಣ ಮೊದಲಾದ ಪಾಳಯಗಾರರು ವಿಜಯನಗರ ಸಾಮ್ರಾಜ್ಯದ ತುಂಬೆಲ್ಲಾ 
ನೆಲೆಸಿದ್ದರು. ಕ್ರಿಶ. 1530ರಿಂದ 1630ರವರೆಗೆ ಚನ್ನಪಟ್ಟಣ ರಾಜ್ಯವನ್ನು ಜಗದೇವರಾಯನ 
ಸಂತತಿಯವರು ಚನ್ನಪಟ್ಟಣ ಪಾಳೆಯಗಾರರಾಗಿ ಆಳ್ಲಿಕೆ ನಡೆಸಿದರು. ಕ್ರಿಶ. 1623ರ ದಶವಾರ 
ಗಾಮದ ತೆಲುಗಿನಲ್ಲಿನ ಶಿಲಾಶಾಸನದಲ್ಲಿ ವಿಜಯನಗರದ ದೊರೆ ರಾಮದೇವರಾಯನ ಆಳ್ಲಿಕೆಯ 
ಕಾಲದಲ್ಲಿ ಚನ್ನಪಟ್ಟಣ ರಾಜ್ಯವನ್ನು ಕುಮಾರ ಇಮ್ಮಡಿ ಜಗದೇವರಾಯನು ಆಳುತ್ತಿದ್ದ ವಿವರ 
ದಾಖಲಾಗಿದೆ." 

ವಿಜಯನಗರ ಸಾಮ್ರಾಜ್ಯದ ಕಟ್ಟಕಡೆಯ ಅರಸರು ತೀರಾ ದುರ್ಬಲರಾಗಿದ್ದು, ತಮ್ಮ 
ಅಧೀನರಾಗಿದ್ದ ಸಾಮಂತರ ಆಶ್ರಯವನ್ನು ಪಡೆಯುವಂತಾದರು. ಈ ಸಂದರ್ಭವನ್ನು 
ಉಪಯೊಗಿಸಿಕೊಂಡು ಹಲವಾರು ಸಾಮಂತರು ಸ್ವತಂತ್ರರಾಗಲು ಹವಣಿಸಿದರು. ಇವರಲ್ಲಿ 
ಯಲಹಂಕನಾಡಪುಭುಗಳು, ಮೈಸೂರು ಒಡೆಯರು, ಚಿತ್ರದುರ್ಗದ ನಾಯಕರು, ಚನ್ನಪಟ್ಟಣ 
ಪಾಳೆಯಗಾರರು ಮುಂತಾದವರು ವಿಜಯನಗರ ಅರಸರ ದುರ್ಬಲತೆಯನ್ನು ಉಪಯೋಗಿಸಿಕೊಂಡು 
ಸ್ಪತಂತ್ರರಾದರು. ತದನಂತರದಲ್ಲಿ ಮೈಸೂರು ಒಡೆಯರು ಪ್ರಬಲರಾದಾಗ ಸಣ್ಣಪುಟ್ಟ 
ಪಾಳೆಯಪಟ್ಟುಗಳು ಇತಿಹಾಸದ ಪುಟದಿಂದ ಕಣ್ಣರೆಯಾದವು. 


ಯಲಹಂಕ ನಾಡಪ್ರಭುಗಳು : 


ಈ ಮನೆತನದ ಪಾಳೆಯಗಾರರು ಪ್ರಾರಂಭದಲ್ಲಿ ವಿಜಯನಗರದ ಅರಸರ ಅಧೀನದಲ್ಲಿ 
ಯಲಹಂಕದ ಸುತ್ತಮುತ್ತಿನ ಪ್ರದೇಶದಲ್ಲಿ ತಮ್ಮ ಪಾಳೇಪಟ್ಟನ್ನು ಸ್ಥಾಪಿಸಿದರು. ಈ ಸಂತತಿಯವರು 
ಕ್ರಿಶ. 1418ರಿಂದ 1728ರವರೆಗೆ ಆಳ್ಸಿಕೆ ನಡೆಸಿದರು. "ಕೆಂಪಮ್ಮ ಎಂಬ ದೇವತೆಯು ಅವರ 
ಮನೆದೇವತೆಯಾದ್ದರಿಂದ ಸಾಮಾನ್ಯವಾಗಿ ಈ ಮನೆತನದ ಪಭುಗಳೆಲ್ಲರೂ ಕೆಂಪೇಗೌಡ ಎಂಬ 
ಹೆಸರನ್ನು ಹೊಂದಿದ್ದರು. ಇವರ ರಾಜಧಾನಿ ಪ್ರಾರಂಭದಲ್ಲಿ ಆವಂತಿಯಾಗಿದ್ದುದರಿಂದ ಇವರನ್ನು 
ಅವಂತಿಯ ಪ್ರಭುಗಳಂದು, ಯಲಹಂಕನಾಡಿನಲ್ಲಿ ಅಧಿಕಾರ ಸ್ಥಾಪಿಸಿದ್ದುದರಿಂದ ಯಲಹಂಕದ 
ಪ್ರಭುಗಳಂದು, ಈ ಮನೆತನದ ಪ್ರಭುವೊಬ್ಬನು ಬೆಂಗಳೂರು ನಗರವನ್ನು ವಿಸ್ತರಿಸಿ, 
ಕೋಟೆಕೊತ್ತಲುಗಳನ್ನು ಗುಡಿಗೋಪುರಗಳನ್ನು ಕಟ್ಟಿಸಿದುದರಿಂದ "ಬೆಂಗಳೂರಿನ ಕೆಂಪೇಗೌಡ'ರೆಂದೂ 
ಹಾಗೂ ಕೊನೆಗಾಲದಲ್ಲಿ ಮಾಗಡಿಯು ಇವರ ಕೇಂದವಾಗಿದ್ದುದರಿಂದ "ಮಾಗಡಿ ಕೆಂಪೇಗೌಡ" 
ಮೊದಲಾದ ಹೆಸರುಗಳಿಂದ ಇವರು ಪ್ರಸಿದ್ಧರಾಗಿದ್ದರು. 


ರಣಭೈೆರೇಗೌಡನಿಂದ ಪ್ರಾರಂಭವಾದ ಇವರ ಪಾಳೆಯಪಟ್ಟನ್ನು ಮುಂದೆ ಕೆಂಪನಂಜೇಗೌಡ, 
ಕೆಂಪೇಗೌಡ, ಇಮ್ಮಡಿ ಕೆಂಪೇಗೌಡ, ಮುಮ್ಮಡಿ ಕೆಂಪೇಗೌಡ, ಮುಮ್ಮಡಿ ಕೆಂಪವೀರೇಗೌಡ 
ಮುಂತಾದವರು ಮಾಗಡಿ, ರಾಮನಗರ, ಬೆಂಗಳೂರು ಪ್ರದೇಶಗಳಲ್ಲಿ ಆಳಿಕೆ ನಡೆಸಿದರು. ಈ 
ಯಲಹಂಕ ನಾಡಪಭುಗಳು ಚನ್ನಪಟ್ಟಣ ತಾಲ್ಲೂಕನ್ನು ಆಳಿದರು ಎಂಬುದಕ್ಕೆ ಖಚಿತವಾದ 
ಆಧಾರಗಳು ದೊರೆಯುವುದಿಲ್ಲ. ಆದರೂ ಚನ್ನಪಟ್ಟಣ ತಾಲ್ಲೂಕು ಪ್ರದೇಶ ಮಾಗಡಿ, ರಾಮನಗರ 
ಪ್ರದೇಶಗಳನ್ನು ಹೊಂದಿಕೊಂಡಂತೆ ಇರುವುದರಿಂದ ಈ ಪ್ರಭುಗಳ ಆಳ್ಗಿಕೆ ಚನ್ನಪಟ್ಟಣ ತಾಲ್ಲೂಕಿನ 
ಕೆಲವು ಪ್ರದೇಶಗಳ ಮೇಲಾದರೂ ಇದ್ದಿರುವ ಸಾಧ್ಯತೆಗಳನ್ನು ಅಲ್ಲಗಳೆಯುವಂತಿಲ್ಲ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 62 


ಚನ್ನಪಟ್ಟಣದ ಪಾಳೆಯಗಾರರು : 


ಚನ್ನಪಟ್ಟಣದ ಹೆಸರನ್ನು ಇತಿಹಾಸದ ಪುಟಗಳಲ್ಲಿ ಚಿರಸ್ಥಾಯಿಯಾಗಿ ಉಳಿಯುವಂತೆ 
ಮಾಡಿದವರು ಈ ಪಾಳೆಯಗಾರರು. ವಿಜಯನಗರ ಸಾಮ್ರಾಜ್ಯದ ಆಳಿಕೆಯ ಕಾಲದಲ್ಲಿ ಅವರ 
ಕೈಕೆಳಗೆ ಸಣ್ಣಪುಟ್ಟ ಹುದ್ದೆಯಲ್ಲಿದ್ದು, ನಂತರದಲ್ಲಿ ಚಿಕ್ಕದಾದ ಸಂಸ್ಥಾನವನ್ನು ಕಟ್ಟಿದವರಲ್ಲಿ ಚನ್ನಪಟ್ಟಣ 
ಪಾಳೆಯಗಾರರು ಒಬ್ಬರಾಗಿದ್ದಾರೆ. ಇವರು ತಮ್ಮ ವಿಶಾಲವಾದ ಸಾಮ್ರಾಜ್ಯಕ್ಕೆ ಚನ್ನಪಟ್ಟಣವನ್ನು 
ರಾಜಧಾನಿಯನ್ನಾಗಿ ಮಾಡಿಕೊಂಡು ಸುಮಾರು ಒಂದು ನೂರು ವರ್ಷಗಳ ಕಾಲ ಅಳ್ಳಿಕೆ ನಡೆಸಿದರು. 
ಇವರು ಕ್ರಿಶ. 16-17ನೇ ಶತಮಾನದಲ್ಲಿ ಪೆನುಗೊಂಡೆಯಲ್ಲಿ ಆಳ್ಳಿಕೆ ನಡೆಸುತ್ತಿದ್ದ ವಿಜಯನಗರ 
ಸಂತತಿಯ ಅರವೀಡು ಮನೆತನದ ಸಾಮಂತರೆಂದು ತಿಳಿಯುತ್ತದೆ. ಮೂಲತಃ ಚನ್ನಪಟ್ಟಣ 
ಪಾಳೆಯಗಾರರು ಬಾರಾಮಹಲ್‌ ಪ್ರದೇಶಕ್ಕೆ ಸೇರಿದ ತೆಲುಗು ಬಣಜಿಗ ವಂಶಸ್ಥರು ಎಂದು 
ಶಾಸನಗಳಿಂದ ತಿಳಿಯುತ್ತದೆ. ಈ ವಂಶದ ಮೂಲಪುರುಷ ರಾಣೋಜಿರಾಯ.”* ಈತನ ಉಲ್ಲೇಖ 
ಶಾಸನಗಳಲ್ಲಿ ದೊರೆಯುವುದಿಲ್ಲ. ಚಾರಿತ್ರಿಕ ಕೃತಿಗಳಲ್ಲಿ ಮಾತ್ರ ಈತನನ್ನು ಚಿತಿಸಿವೆ. 
ಶಾಸನಾಧಾರಗಳಿಂದ ನೋಡುವುದಾದರೆ ತಿಮ್ಮಪ್ಪನಾಯಕನಿಂದ ಈ ಪಾಳೆಯಗಾರರ ಖಚಿತ 
ಇತಿಹಾಸವನ್ನು ರಚಿಸಬಹುದು. ಈ ಪಾಳೆಯಗಾರರು ಮೊದಲಿಗೆ ವಿಜಯನಗರದರಸರ ಕೈಕೆಳಗಿನ 
ಅಧಿಕಾರಿಗಳಾಗಿದ್ದರು ಎಂಬುದು ಶಾಸನಗಳಿಂದ ತಿಳಿಯುತ್ತದೆ. 


"ಚನ್ನಪಟ್ಟಣ ರಾಜ್ಯ' ಎ೦ಬುದು ವಿಜಯನಗರ ಸಾಮ್ರಾಜ್ಯದಲ್ಲಿ ಕ್ರಿಶ. 1438ರ ವೇಳೆಗಾಗಲೇ 
ರೂಪುಗೊಂಡಿದ್ದ ಆಡಳಿತ ವಿಭಾಗವಾಗಿತ್ತು ಎಂಬುದನ್ನು ಚನ್ನಪಟ್ಟಣ ತಾಲ್ಲೂಕಿನ ಕೃಷ್ಣಾಪುರ 
ಗ್ರಾಮದ ಶಿಲಾಶಾಸನವೊಂದರಿಂದ ತಿಳಿಯುತ್ತದೆ.” ಈ ಚನ್ನಪಟ್ಟಣ ರಾಜ್ಯಕ್ಕೆ ತಿಮ್ಮಪ್ಪನಾಯಕನು 
"ರಾಜ್ಯಾಧಿಪತಿ'ಯಾಗಿ ಕ್ರಿಶ. 1530ರ ವೇಳೆಗೆ ನೇಮಕವಾಗಿದ್ದನ್ನು ಕೂಟಗಲ್ಲು ಗ್ರಾಮದ 
ಶಾಸನವೊಂದು ಉಲ್ಲೇಖಿಸಿದೆ.” ಈ ಶಾಸನದಲ್ಲಿ "ಶೀಮನು ಮಹಾದೇವಾಧಿದೇವ ಶ್ರೀಕೆಳಲೆನಾಡ 
ಯಿಬ್ಲೆಳಕಿಹಳ್ಳಿಯ (ಈಗಿನ ರಾಮನಗರ ತಾಲ್ಲೂಕಿನ ಅರಳಿಮರದೊಡ್ಡಿ) ಶ್ರೀಸೋಮೇಶ್ವರ ದೇವರಿಗೆ 
ಅಮುತಪಡಿಗೆ ರಾಜ್ಯಾಧಿಪತಿ ತಿಂಮಪ್ಪನಾಯಕರು ಪಿಳೇನಹಳ್ಳಿಯ ಕೊಟ್ಟರು” ಎಂದು ದಾಖಲಿಸಿದೆ. 
ಈ ಶಾಸನದ ಆಧಾರದಿಂದ ಈ ಕಾಲಕ್ಕಾಗಲೇ ಅಸ್ಪಿತ್ವದಲ್ಲಿದ್ದ ಚನ್ನಪಟ್ಟಣ ರಾಜ್ಯದ ಅಧಿಪತಿಯಾಗಿ 
ಕ್ರಿಶ. 1530ರ ವೇಳಗೆ ತಿಮ್ಮಪುನಾಯಕನು ನೇಮಕಗೊಂಡಿದ್ದ ಎಂದು ಸ್ಪಷ್ಟವಾಗುತ್ತದೆ. 


ಕ್ರಿಶ. 1534ರ ಚನ್ನಪಟ್ಟಣ ತಾಲ್ಲೂಕಿನ ಕೋಡಂಬಳ್ಳಿ ಗ್ರಾಮದ ಶಾಸನದಲ್ಲಿ ತಿಮ್ಮನಾಯಕನು 
ವಿಜಯನಗರದ ಅಚ್ಚುತರಾಯನ ಆಳ್ಗಿಕೆಯ ಕಾಲದಲ್ಲಿ ಭಂಡಾರದ ಮುಖ್ಯಸ್ಥನಾಗಿದ್ದನೆಂಬುದು 
ತಿಳಿಯುತ್ತದೆ.”” ಈ ಶಾಸನದಲ್ಲಿ "ತಿಮ್ಮನಾಯಕನ ನಾಯಕತನಕ್ಕೆ ಸಲ್ಲುವ ಚನ್ನಪಟ್ಟಣ 
ರಾಜ್ಯ'ಎಂದಿದೆ. ಇದೇ ಕಾಲದ ಮಳೂರುಪಟ್ಟಣದ ಶಾಸನ" ಅಚ್ಚುತದೇವ ಮಹಾರಾಯರ 
ಭಂಡಾರಕ್ಕೆ ಕರ್ತರಾದ ತಿಂಮಪ್ಪಯ್ಯ ಎಂದು ದಾಖಲಿಸಿದ್ದರೆ, ಚಕ್ಕೆರೆ ಗ್ರಾಮದ ಶಾಸನ" 
ರಾಯಭಂಡಾರದ ತಿಮ್ಮಪ್ಪಯ್ಯನವರ ನಿರೂಪದಿಂದ ಚಕ್ಕೆರೆಯ ತಿರುಮಲ ದೇವರನ್ನು ಪ್ರತಿಷ್ಠಾಪಿಸಿ ಆ 
ಗ್ರಾಮದ ತೆರಿಗೆಗಳನ್ನು ಸರ್ವಮಾನ್ಯವಾಗಿ ಬಿಟ್ಟ ವಿವರವನ್ನು ದಾಖಲಿಸಿದೆ. 


ಅದೇ ರೀತಿ ಮಾಗೇನಹಳ್ಳಿಯ ಕ್ರಿಶ. 1535ರ ಶಾಸನ" ಭಂಡಾರಕ್ಕೆ ಹಿರಿಯ 
ತಿಂಮಪ್ಪಯ್ಯನವರು ಅಧಿಕಾರದಲ್ಲಿದ್ದರು ಎಂದು ತಿಳಿಸುತ್ತದೆ. ಈ ಶಾಸನಗಳ ಆಧಾರದಿಂದ ಈ 
ಮನೆತನದವರು ಕ್ರಿ.ಶ. 1570ರಲ್ಲಿ ಅಧಿಕೃತವಾಗಿ ವಿಶಾಲವಾದ ಚನ್ನಪಟ್ಟಣ ರಾಜ್ಯದ ದೊರೆಗಳಾದರೂ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 63 


ಕೂಡ, ಕ್ರಿಶ. 1530ಕ್ಕಿಂತ ಪೂರ್ವದಿಂದಲೂ ಇವರು ಚನ್ನಪಟ್ಟಣ ಪ್ರದೇಶದ ಒಡೆತನವನ್ನು 
ಹೊಂದಿದ್ದರು ಎಂಬುದು ಸಷ್ಟವಾಗುತ್ತದೆ. 


ತಿಮ್ಮಪ್ಪನಾಯಕನ ನಂತರದಲ್ಲಿ ಆಳ್ಗಿಕೆಗೆ ಬಂದ ಆತನ ಮಗನಾದ ಒಂದನೇ 
ಜಗದೇವರಾಯನೂ ಸಹ ವಿಜಯನಗರದರಸರ ಕೈಕೆಳಗಿನ ಅಧಿಕಾರಿಯಾಗಿದ್ದ ಎಂಬುದನ್ನು 
ಶಾಸನಗಳಿಂದ ತಿಳಿಯಬಹುದು. ಈತನು ಸದಾಶಿವರಾಯನ ಆಳ್ಗಿಕೆಯ ಕಾಲದಲ್ಲಿ ನಾಗಮಂಗಲ 
ಪ್ರದೇಶದ ಅಧಿಕಾರಿಯಾಗಿ ನಿಯೋಜಿತನಾಗಿದ್ದನೆಂದು ಕ್ರಿಶ. 1563ರ ನಾಗಮಂಗಲ ತಾಲ್ಲೂಕಿನ 
ಹೊನ್ನಾವರ ಗ್ರಾಮದ ಶಾಸನವು ದಾಖಲಿಸಿದೆ.್‌' ಈ ಶಾಸನವು ಜಗದೇವರಾಯವೊಡೆಯನ 
ಕಾರ್ಯಕರ್ತನಾದ ಅಲಲುಮಲ್ಲಕವೊಡೆಯನ ಶ್ರೇಯಸ್ಸಿಗಾಗಿ ತಮ್ಮೋಜಿಪಂಡಿತ ಎಂಬುವನು 
ಲಕ್ಷ್ಮೀಕಾಂತ ದೇವಾಲಯದಲ್ಲಿ ನಂದಾದೀಪವನ್ನು ಉರಿಸಲು ಮದಿಹಳ್ಳಿ ಗ್ರಾಮವನ್ನು ದತ್ತಿ 
ನೀಡಿದ್ದನ್ನು ದಾಖಲಿಸಿದೆ. ಇದೇ ತಾಲ್ಲೂಕಿನ ಕಾರಬೈಲು ಗಾಮದ ಶಾಸನವು ಸದಾಶಿವರಾಯನ 
ಆಳ್ಲಿಕೆಯಲ್ಲಿ ಜಗದೇವರಾಯನು ತಳವಾರ ದಾಸಪುನಾಯಕನ ಮಗ  ಚಿಕ್ಕರಸನಾಯಕನಿಗೆ 
ಕಾರಬಯಲು ಗ್ರಾಮವನ್ನು ದಂಡಿಗೆ ಉಂಬಳಿಯಾಗಿ ನೀಡಿದ ಅಂಶವನ್ನು ತಿಳಿಸುತ್ತದೆ.” 


ಕ್ರಿ.ಶ. 1563ರ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲ್ಲೂಕಿನ ಅಂಬಳೆ ಗ್ರಾಮದ 
ಶಾಸನದಲ್ಲಿ ಜಗದೇವರಾಯನು ಈ ಪ್ರದೇಶದ ಒಡೆಯನಾಗಿದ್ದ ಎಂದು ತಿಳಿಯುತ್ತದೆ. ಈ 
ಶಾಸನದಲ್ಲಿ ಸದಾಶಿವರಾಯನ  ಆಳ್ದಿಕೆಯ ಕಾಲದಲ್ಲಿ ಜಗದೇವರಾಯನ ಕಾರ್ಯಕರ್ತನಾದ 
ಚಾಮರಸವೊಡೆಯನು ಮೃತ್ಯುಂಜಯ ಮಲ್ಲಯ್ಯ ಎಂಬುವನಿಗೆ ಗ್ರಾಮವೊಂದನ್ನು ದಾನವಾಗಿ ಕೊಟ್ಟ 
ವಿವರವಿದೆ. ಹೀಗೆ ಏಕಕಾಲದಲ್ಲಿ ನಾಗಮಂಗಲ ಹಾಗೂ ಯಳಂದೂರಿನ ಪ್ರದೇಶಗಳನ್ನು 
ನೋಡಿಕೊಳ್ಳುತ್ತಿದ್ದ ಎಂಬುದು ತಿಳಿಯುತ್ತದೆ. 


ಕ್ರಿಶ. 1564ರ ಯಳಂದೂರು ತಾಲ್ಲೂಕಿನ ಗಣಿಗನೂರು ಗ್ರಾಮದ ಶಾಸನವು 
ಸದಾಶಿವರಾಯನ ಆಳ್ಗಿಕೆಯ ಕಾಲದಲ್ಲಿ ಜಗದೇವರಾಯನು ಹದಿನಾಡ ಸೀಮೆಯನ್ನು ಪಾಲಿಸುತ್ತಿದ್ದ 
ಎಂಬ ಅಂಶವು ತಿಳಿಯುತ್ತದೆ** ಈ ಶಾಸನದಲ್ಲಿ ರಾಯವೊಡೆಯ ಎಂಬುವನು 
ಚಾಮರಸವೊಡೆಯನಿಗೆ  ಜಗದೇವರಾಯವೊಡೆಯನ ನಾಯಕತನಕ್ಕೆ ಸಲ್ಲುವ ಹದಿನಾಡ 
ಸೀಮೆಯೊಳಗಣ ಆರು ಗ್ರಾಮಗಳನ್ನೊಳಗೊಂಡ ಗಣಿಗನೂರು ಸ್ಥಳವನ್ನು ರಕ್ಷಗೊಡಿಗೆಯಾಗಿ 
ಕೊಟ್ಟನೆಂದು ವಿವರಿಸುತ್ತದೆ. 


ಜಗದೇವರಾಯನ ನಂತರ ರಾಣಾಪೆದ್ದ ಜಗದೇವರಾಯ ಚನ್ನಪಟ್ಟಣ ಪ್ರದೇಶದ 
ಅಧಿಕಾರಿಯಾಗಿ ಕ್ರಿಶ. 1570ರಲ್ಲಿ ನೇಮಕವಾದನು. ಮಂಡ್ಯ ತಾಲ್ಲೂಕಿನ ಮುತ್ತಗೆರೆ ಗ್ರಾಮದ ಕ್ರಿ.ಶ. 
1573ರ ತೆಲುಗಿನ ತಾಮಶಾಸನವು ವಿಜಯನಗರದರಸ ರಾಮದೇವರಾಯನು ಹೊಯ್ದಳನಾಡ 
ನಾಗಮಂಗಲ ಸ್ಥಳವನ್ನು ರಾಣಾಪೆದ್ದ ಜಗದೇವರಾಯನ ಅಮರನಾಯಕತನಕ್ಕೆ ಪಾಲಿಸಿದ್ದ ಎಂದು 
ತಿಳಿಸುತ್ತದೆ. ಈ ಜಯರೇಖೆ ಶಾಸನವು ರಾಣಾಪೆದ್ದ ಜಗದೇವರಾಯನನ್ನು “ವಿಷ್ಣುವರ್ಧನ 
ಗೋತ್ರದ ಶೀೀಮದ್ರಾಜಾಧಿರಾಜ ರಾಜೇಶ್ರೀ' ಎಂದು ವರ್ಣಿಸಿದೆ. ಇದೇ ಶಾಸನದಲ್ಲಿ ರಾಣಾಪೆದ್ದ 
ಜಗದೇವರಾಯನ ಆಳ್ಗಿಕೆಯ ಕಾಲದಲ್ಲಿ ನಳಮಾರ ಮತ್ತು ಹುಚ್ಚಮಾರ ಎಂಬುವರು ಮುತ್ತಗೆರೆಯಲ್ಲಿ 
ಕೋಟೆಯನ್ನು ಕಟ್ಟಿಸಿದರೆಂಬ ಉಲ್ಲೇಖವಿದೆ. ರಾಣಾಪೆದ್ದ ಜಗದೇವರಾಯನು ನಳಮಾರ, 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 64 


ಹುಚ್ಚಮಾರರಿಗೆ ಜಯರೇಖೆ ಶಾಸನವಾಗಿ ಭೂದಾನ ಮಾಡಿದ ವಿವರ ಈ ಶಾಸನದಲ್ಲಿದೆ. ಈ 
ಶಾಸನದಿಂದ ಚನ್ನಪಟ್ಟಣ ಪಾಳೇಗಾರರು ವಿಷ್ಣುವರ್ಧನ ಗೋತ್ರಕ್ಕೆ ಸೇರಿದವರೆಂದು ತಿಳಿಯುತ್ತದೆ. 


ರಾಣಾಪೆದ್ದ ಜಗದೇವರಾಯನ ನಂತರ ಈತನ ತಮ್ಮನಾದ ಇಮ್ಮಡಿ ಜಗದೇವರಾಯನು 
ಕ್ರಿಶ. 1577ರಲ್ಲಿ ಆಳ್ಗಿಕೆಗೆ ಬರುತ್ತಾನೆ. ಈತ ಚನ್ನಪಟ್ಟಣ ಪಾಳೆಯಗಾರರಲ್ಲಿ ಅತ್ಯಂತ ಪ್ರಸಿದ್ಧನಾದ 
ದೊರೆ. ವಿಶಾಲವಾದ ಚನ್ನಪಟ್ಟಣ ರಾಜ್ಯವನ್ನು ಕಟ್ಟಿ ಕರ್ನಾಟಕದ ಇತಿಹಾಸದಲ್ಲಿ ಚನ್ನಪಟ್ಟಣವನ್ನು 
ಗುರುತಿಸುವಂತೆ ಮಾಡಿದವನು. ಸೋಜಿಗೆ ಸಂಗತಿಯೆಂದರೆ ಇಷ್ಟು ಮಹತ್ವಪೂರ್ಣವಾದ 
ಅರಸನಾಗಿದ್ದರೂ ಈತನ ಬಗ್ಗೆ ದೊರೆಯುವ ಶಾಸನಾಧಾರಗಳು ಅತ್ಯಲ್ಪ. ಸಮಕಾಲೀನ ಸಾಹಿತ್ಯ 
ಕೃತಿಗಳಿಂದ ಈತನ ಜೀವನ ಸಾಧನೆಗಳನ್ನು ಅರಿಯಬಹುದಾಗಿದೆ. ಇಮ್ಮಡಿ ಜಗದೇವರಾಯನು 
ಪೆನುಗೊಂಡೆಯಲ್ಲಿ ಆಳುತ್ತಿದ್ದ ಅರವೀಡು ಮನೆತನದ ತಿಮ್ಮರಾಜನ ಮಾವನೆಂದು 
ಗುರುತಿಸಲಾಗಿದೆ. ಈತ ತನ್ನ ಅಣ್ಣ ರಾಣಾಪೆದ್ದ ಜಗದೇವರಾಯನ ಆಳ್ಗಿಕೆಯ ಕಾಲದಲ್ಲಿ 
ಮಂತ್ರಿಯಾಗಿ ಅನುಭವ ಪಡೆದಿದ್ದ ಎಂದು ಶಾಸನವೊಂದು ದಾಖಲಿಸಿದೆ.*' 


ಕ್ರಿಶ. 1577ರಲ್ಲಿ ಪೆನುಗೊಂಡೆಯನ್ನು ವಶಪಡಿಸಿಕೊಳ್ಳಲು ಬಿಜಾಪುರ ಮತ್ತು ಅಹಮದ್‌ 
ನಗರದ ಸುಲ್ತಾನರು ಸತತವಾಗಿ ದಾಳಿಗಳನ್ನು ನಡೆಸುತ್ತಿದ್ದರು. ಅತ್ಯಂತ ಪರಾಕ್ರಮಿಯಾದ ಇಮ್ಮಡಿ 
ಜಗದೇವರಾಯನ ನಾಯಕತ್ನದಲ್ಲಿ ಪಾಳೆಯಗಾರರೆಲ್ಲರೂ ಸೇರಿ ಇಮ್ಮಡಿ ವೆಂಕಟಪತಿರಾಯನನ್ನು 
ತಮ್ಮ ಚಕ್ರವರ್ತಿಯನ್ನಾಗಿ ಆರಿಸಿದರು. ನಂತರದಲ್ಲಿ ಜಗದೇವರಾಯನ್ನೊಳಗೊಂಡ ಪಾಳೆಯಗಾರರ 
ಪಡೆ ಪೆನುಗೊಂಡೆಯಿಂದ ಹೊರಟ ಶತ್ರು ಸೈನ್ಯವನ್ನು ಮುತ್ತಿದಲ್ಲದೇ, ಕುತುಬ್‌ಷಾಹಿ ಸೈನ್ಯವನ್ನೂ 
ಸೋಲಿಸಿ ಹಿಮ್ನೆಟ್ಟಿಸುವಲ್ಲಿ ಯಶಸ್ವಿಯಾಯಿತು. ನಂತರ ಮುತುರ್ಜಾಖಾನ್‌, ನುರ್‌ಖಾನ್‌ 
ಮೊದಲಾದ ದಳಪತಿಗಳನ್ನೂ ಸೋಲಿಸಿ ಓಡಿಸುವುದರ ಮೂಲಕ ಜಗದೇವರಾಯನು 
ಪೆನುಗೊಂಡೆಯನ್ನು ರಕ್ಷಿಸಿದನು.”್‌ 


ಸಾಹಸಿಯೂ, ಅಪ್ರತಿಮ ಯೋಧನು ಆದ ಇಮ್ಮಡಿ ಜಗದೇವರಾಯನು ಈ ಸಂಧಿಗ್ದ 
ಸಮಯದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ರಕ್ಷಿಸಿ ಅದರ ಉಳಿವಿಗೆ ಕಾರಣನಾದನು. ಈತನ 
ಸಾಹಸವನ್ನು ಮೆಚ್ಚಿದ ಅರಸ ತಿಮ್ಮರಾಜನು ಜಗದೇವರಾಯನಿಗೆ "ಘನಗಿರಿ ರಕ್ಷಕ್‌ ಎಂಬ ಬಿರುದನ್ನು 
ನೀಡಿ ಒಂಭತ್ತು ಲಕ್ಷ ಪಗೋಡಗಳ ವರಮಾನವಿದ್ದ ಪ್ರದೇಶವನ್ನು ಬಳುವಳಿಯಾಗಿ ಕೊಟ್ಟನು. ಈ 
ಪ್ರದೇಶ ಬಾರಮಹಲ್‌ನಿಂದ ಪಶ್ಚಿಮ ಘಟ್ಟಗಳವರೆಗೆ ವ್ಯಾಪಿಸಿದ್ದು, ಮುಳುಬಾಗಿಲು, ಪಿರಿಯಾಪಟ್ಟಣ, 
ಕಾನಕಾನಹಳ್ಳಿ (ಈಗಿನ ಕನಕಪುರ), ನಾಗಮಂಗಲ, ಬೂದಿಹಾಳು ಮೊದಲಾದ ಪ್ರದೇಶಗಳನ್ನು 
ಒಳಗೊಂಡಿತ್ತು ಈ ಹೊಸ ರಾಜ್ಯದ ಆಡಳಿತದ ಅನುಕೂಲದ ದೃಷ್ಟಿಯಿಂದ ಜಗದೇವರಾಯನು 
ವಿಶಾಲವಾದ ಪ್ರದೇಶದ ಹೃದಯಭಾಗದಲ್ಲಿದ್ದ ಚನ್ನಪಟ್ಟಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು, 
ಅಲ್ಲಿ ಒಂದು ಕೋಟೆಯನ್ನು ಕ್ರಿ.ಶ. 1580ರಲ್ಲಿ ನಿರ್ಮಿಸಿದನು.” ಈತನ ಆಳ್ಳಿಕೆಯಲ್ಲಿ ನಾಗಮಂಗಲ, 
ಕನಕಪುರಗಳಲ್ಲಿಯೂ ಕೋಟೆಗಳನ್ನು ನಿರ್ಮಿಸಿದನೆಂದು ತಿಳಿಯುತ್ತದೆ. 


ಇಮ್ಮಡಿ ಜಗದೇವರಾಯನು ಅರವೀಡು ಸಂತತಿಯ ದೊರೆಗಳೊಂದಿಗೆ ವೈವಾಹಿಕ 
ಸಂಬಂಧವನ್ನು ಹೊಂದಿದ್ದನು. ಈತನ ಆಳ್ಳಿಕೆಯ ಸಮಯದಲ್ಲಿ ಯಲಹಂಕ ಪ್ರಭುಗಳ 
ಸಂತತಿಯವರು ಬೆಂಗಳೂರು ಪ್ರದೇಶವನ್ನು ಆಳುತ್ತಿದ್ದರು. ಕೆಲವು ಲೇಖಕರು ಜಗದೇವರಾಯನು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 65 


ಯಲಹಂಕನಾಡಪಭುವಾದ ಒಂದನೇ ಕೆಂಪೇಗೌಡನ ಔನತ್ಯವನ್ನು ಸಹಿಸಲಾರದೆ ಆತನನ್ನು ಪದಚ್ಛುತ 
ಮಾಡಿದ ಎಂದು ಆರೋಪಿಸಿದ್ದಾರೆ. 


ಚನ್ನಪಟ್ಟಣದ ಪಾಳೆಯಗಾರ ಜಗದೇವರಾಯನು ಕೆಂಪೇಗೌಡನ ಬಗ್ಗೆ ಅಸೂಯೆ 
ಹೊಂದಿದ್ದು, ವಿಜಯನಗರದ ಅರಸರ ಮತ್ತು ಕೆಂಪೇಗೌಡನ ಮಧ್ಯೆ ವಿರಸಕ್ಕೆ ಪ್ರಯತ್ನಿಸಿದ. 
ವಿಜಯನಗರದ ದೊರೆ ಸದಾಶಿವರಾಯನ ಮನವೊಲಿಸಿ ಕೆಂಪೇಗೌಡನ ವಿರುದ್ಧ ಚಾಡಿ ಹೇಳಿ, 
ಅವನು ಹಂಪಿಗೆ ಬಂದಾಗ ಅವನನ್ನು ಬಂಧಿಸಿ ಸೆರೆಮನೆಯಲ್ಲಿಡಲು ಜಗದೇವರಾಯನೇ 
ಮುಖ್ಯಕಾರಣನೆಂದು ಆರೋಪಿಸಿದ್ದಾರೆ. ಈ ಸಮಯದಲ್ಲಿ ಯಲಹಂಕನಾಡಿನ ಆಳ್ಲಿಕೆಯನ್ನು 
ಚನ್ನಪಟ್ಟಣ ರಾಜ್ಯವನ್ನಾಳುತ್ತಿದ್ದ ಜಗದೇವರಾಯನಿಗೆ ನೀಡಲಾಯಿತು ಎಂದು ಹೇಳಲಾಗಿದೆ. 
ಕಾಲಾನಂತರ ಕೆಂಪೇಗೌಡನ ಸಂಬಂಧಿಗಳು ಅರವೀಡು ಸಂತತಿಯ ರಾಮರಾಯನನ್ನು ಸಂಧಿಸಿ, 
ಅವನಿಗೆ ನಿಜಸ್ಥಿತಿಯನ್ನು ತಿಳಿಸಿ ಕೆಂಪೇಗೌಡನನ್ನು ಸೆರೆಮನೆಯಿಂದ ಬಿಡಿಸುವಲ್ಲಿ ಯಶಸ್ವಿಯಾದರು. 
ಅನಂತರ ಯಲಹಂಕ ನಾಡಿನ ಆಡಳಿತವನ್ನು ಜಗದೇವರಾಯನಿಂದ ಪಡೆದು ಕೆಂಪೇಗೌಡನಿಗೆ 
ನೀಡಲಾಯಿತು ಎಂದು ಕೆಲವು ವಿದ್ವಾಂಸರು ಅಭಿಪ್ರಾಯ ಪಟ್ಟಿದ್ದಾರೆ.”' 


ಈ ಪ್ರಕರಣವನ್ನು ಸಮರ್ಥಿಸುವ ಚಾರಿತ್ರಿಕ ಆಧಾರಗಳು ಲಭ್ಯವಿಲ್ಲ. ಜಗದೇವರಾಯನು 
ವಿಜಯನಗರದ ದೊರೆಗಳೊಂದಿಗೆ ರಕ್ತ್ಷಸಂಬಂಧವನ್ನು ಹೊಂದಿ ಸಲುಗೆಯಿಂದ 
ವರ್ತಿಸುತ್ತಿದ್ದುದರಿಂದ ಈ ರೀತಿಯ ಅನುಮಾನಗಳಿಗೆ ಆಸ್ಪದವಾಗಿರಬಹುದು. ವಿಜಯನಗರದ 
ದೊರೆಗಳು ಸಾಮಂತರನ್ನು ಈ ರೀತಿಯಲ್ಲಿ ಶಿಕ್ಷಿಸಿದ ಪ್ರಕರಣಗಳಿದ್ದರೂ ಅವು ಕೆಲವು ನಿಶ್ಚಿತ 
ಆಡಳಿತಾತ್ನಕ ಕಾರಣಗಳಿಂದ ಉದ್ಭವಿಸಿದವು. ಆದುದರಿಂದ ಜಗದೇವರಾಯನ ಪಿತೂರಿಯಿಂದ 
ಕೆಂಪೇಗೌಡನ ಬಂಧನವಾಯಿತೆಂದು ಹೇಳಲು ಸ್ಪಷ್ಟ ಆಧಾರಗಳಿಲ್ಲ. ಜಗದೇವರಾಯನು ಮತ್ತು 
ಇಮ್ಮಡಿ ಕೆಂಪೇಗೌಡನೂ ಜಂಟಿಯಾಗಿ ಷಾಹಿ ರಾಜ್ಯಗಳ ಸೈನ್ಯವನ್ನು ಹಿಮ್ಮೆಟ್ಟಿಸಲು ಹೋರಾಡಿದ 
ಪ್ರಸಂಗವು ಈ ಪಿತೂರಿಯ ಕಥೆ ನಿರಾಧಾರವೆಂಬುದನ್ನು ಸ್ಪಷ್ಟಪಡಿಸುತ್ತದೆ. 


ಇಮ್ಮಡಿ ಜಗದೇವರಾಯನು ವೀರಯೋಧನಾಗಿದ್ದಂತೆ ಸಾಹಿತ್ಯ ಹೋಷಕನೂ ಆಗಿದ್ದನು. 
ಅಷ್ಟು ಮಾತ್ರವಲ್ಲದೆ ಇವನು ಸಂಗೀತ ಮತ್ತು ಸಾಹಿತ್ಯದಲ್ಲಿ ನಿಷ್ಣಾತನಾಗಿದ್ದನು. ಈತ ಸಂಸ್ಕೃತದಲ್ಲಿ 
"ಉತ್ತರ ನಿಷಾಧ' ಎಂಬ ಕೃತಿಯನ್ನು "ಗೀತಪ್ರಬಂಧಮು' ಎಂಬ ಸಂಗೀತ ಗಂಥವನ್ನೂ, "ಚಂಡಿಕಾ 
ನವರತ್ನಮು' ಎಂಬ ತೆಲುಗು ಗಂಥವನ್ನು ಹಾಗೂ ತೆಲುಗಿನಲ್ಲಿ "ಆಧ್ಯಾತ್ಮ ರಾಮಯಣ'ವನ್ನೂ 
ರಚಿಸಿದ್ದಾನೆ. ಈತನ ಆಸ್ಥಾನದಲ್ಲಿದ್ದ ಹೊನ್ನತಶೋಟ ಓಬಳಕವಿ ತೆಲುಗಿನಲ್ಲಿ "ವಾಮನ ಪುರಾಣಮು' 
ಎಂಬ ಕೃತಿಯನ್ನು ಬರೆದಿದ್ದಾನೆ. 


ಇಮ್ಮಡಿ ಜಗದೇವರಾಯನು ಚನ್ನಪಟ್ಟಣ ರಾಜ್ಯಕ್ಕೆ ವ್ಯವಸ್ಥಿತ ಸ್ವರೂಪ ತಂದುಕೊಟ್ಟು ಆ 
ಮೂಲಕ ಭದ್ರವಾದ ಸಾಮ್ರಾಜ್ಯವನ್ನು ನಿರ್ಮಿಸಿದನು. ಈತನ ಅವಧಿಯಲ್ಲಿ ಜಗತ್‌ಪಸಿದ್ದವಾದ 
ಚನ್ನಪಟ್ಟಣ ತಾಲ್ಲೂಕಿನ ಮಳೂರು ಗ್ರಾಮದ ಅಪ್ರಮೇಯ ದೇವಾಲಯಕ್ಕೆ ಪ್ರಾಕಾರವನ್ನು ನಿರ್ಮಾಣ 
ಮಾಡಿದನೆಂದು ತಿಳಿಯತ್ತದೆ. ಇದೇ ದೇವಾಲಯದ ಪಾತಾಳಂಕಣದ ಕಂಭವೊಂದರಲ್ಲಿನ ಕೈಮುಗಿದು 
ನಿಂತಿರುವ ರಾಜನ ಶಿಲ್ಲವನ್ನು ಜಗದೇವರಾಯನದ್ದೆಂದು ಸ್ಥಳೀಯರು ಗುರ್ತಿಸಿತ್ತಾರೆ. ಈತನ 
ಆಳ್ಳಿಕೆಯಲ್ಲಿಯೇ ಚನ್ನಪಟ್ಟಣದ ಕೋದಂಡರಾಮ ದೇವಸ್ಥಾನ ನಿರ್ಮಾಣವಾಯಿತು ಎಂದು 
ತಿಳಿದುಬರುತ್ತದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 66 


ಮೈಸೂರು ಜಿಲ್ಲೆಯ ತಿ.ನರಸೀಪುರ ತಾಲ್ಲೂಕಿನ ಮುಡಕನಪುರ ಗಾಮದ ಶಿಲಾಶಾಸನವು 
ಚನ್ನಪಟ್ಟಣ ಪಾಳೆಯಗಾರರ ವಂಶಾವಳಿಗೆ ಸಂಬಂಧಿಸಿದಂತೆ ಹೊಸ ಮಾಹಿತಿಯನ್ನು 
ಒದಗಿಸುವುದರಿಂದ ಪ್ರಮುಖವಾದ ಶಾಸನವಾಗಿದೆ.” ಈ ಶಾಸನದಿಂದ ಚನ್ನಪಟ್ಟಣ ಪಾಳೆಯಗಾರ 
ಇಮ್ಮಡಿ ಜಗದೇವರಾಯನಿಗೆ ದೇವರಾಯ ಎಂಬ ಮಗನಿದ್ದ ಎಂಬುದು ತಿಳಿಯುತ್ತದೆ. 
ವಿಜಯನಗರದ ದೊರೆ ವೀರಪ್ರತಾಪ ವೆಂಕಟಪತಿ ಮಹಾರಾಯನ ಆಳಿಕೆಯ ಕಾಲದಲ್ಲಿ 
ಜಗದೇವರಾಯವೊಡೆಯನ ಕುಮಾರ ದೇವರಾಯವೊಡೆಯನು ಚಿದುರುವಳ್ಳಿಯ 
ಶಿವಯೋಗಿವೊಡೆಯ ಎಂಬುವನಿಗೆ ಮುಡುಕನಪುರ ಗ್ರಾಮವನ್ನು ಪಲ್ಲಕಿಯ ಉಂಬಳಿಗೆ 
ಕೊಡುಗೆಯಾಗಿ ಕೊಟ್ಟ ವಿವರ ಶಾಸನದಲ್ಲಿದೆ. ಇದೇ ಶಾಸನದಲ್ಲಿ ಜಗದೇವರಾಯನನ್ನು 
"ಮಹಾರಾಜಾಧಿರಾಜ ಮಹಾರಾಜ ರಾಜಶ್ರೀ” ಎಂದು ವರ್ಣಿಸಿದೆ. ಈ ಶಾಸನದಿಂದ ದೇವರಾಯನು 
ತನ್ನ ತಂದೆಯ ಆಳ್ಗಿಕೆಯ ಕಾಲದಲ್ಲಿ ತಿ.ನರಸೀಪುರ ಪ್ರದೇಶದಲ್ಲಿ ಅಧಿಕಾರಿಯಾಗಿ ನಿಯೋಜಿತನಾಗಿದ್ದ 


ಎಂದು ತಿಳಿಯುತ್ತದೆ. 


ಏಕಾಮನಾಥನ "ಜಾಂಬವತೀ ಕಲ್ಯಾಣ” ಕೃತಿಯಲ್ಲಿ ಇಮ್ಮಡಿ ಜಗದೇವರಾಯನಿಗೆ ನಾಲ್ಪರು 
ಮಕ್ಕಳಿದ್ದು, ಅವರಲ್ಲಿ ಇಬ್ಬರ ಹೆಸರು ಜಗತಾಪರಾಯ ಎಂದೂ, ಒಬ್ಬನು ಜಗದೇಕರಾಯನೆಂದೂ, 
ನಾಲ್ಕನೆಯವನು ಅಂಕುಶನೆಂದೂ ಹೇಳಿದೆ.” ಆದರೆ ಮುಡುಕನಪುರ ಗ್ರಾಮದ ಶಾಸನದಲ್ಲಿ ಬರುವ 
ಇಮ್ಮಡಿ ಜಗದೇವರಾಯನಿಗೆ ದೇವರಾಯ ಎಂಬ ಮಗನ ಹೆಸರು ಈ ಶಾಸನವನ್ನು ಬಿಟ್ಟು ಬೇರೆಲ್ಲೂ 
ಸಿಗುವುದಿಲ್ಲ. "ಜಾಂಬವತೀ ಕಲ್ಯಾಣ' ಕೃತಿಯಲ್ಲಿ ಹೇಳಿರುವ ಇಮ್ಮಡಿ ಜಗದೇವರಾಯನ ನಾಲ್ಪರು 
ಮಕ್ಕಳಲ್ಲಿ ಇಬ್ಬರು ಮಕ್ಕಳು ಜಗತಾಪರಾಯ ಎಂದಿರುವಲ್ಲಿ, ಇವರಿಬ್ಬರಲ್ಲಿ ಒಬ್ಬನಿಗೆ ದೇವರಾಯನೆಂಬ 
ಮತ್ತೊಂದು ಹೆಸರು ಇರಬಹುದು. ಈ ಶಾಸನದ ಆಧಾರದಿಂದ ಇಮ್ಮಡಿ ಜಗದೇವರಾಯನ 
ಮಕ್ಕಳನ್ನು "ಜಗತಾಪರಾಯ”', “ದೇವರಾಯ”, “ಅಂಕುಶರಾಯ', "ಕುಮಾರ ಇಮ್ಮಡಿ ಜಗದೇವರಾಯ” 
ಎಂದು ಹೆಸರಿಸಬಹುದು. ಇಮ್ಮಡಿ ಜಗದೇವರಾಯನ ಮಕ್ಕಳಲ್ಲಿ ಜಗತಾಪರಾಯನನ್ನು 
ಹೊರತುಪಡಿಸಿ ಉಳಿದ ಮೂವರು ತಂದೆಯ ಅಧಿಕಾರವಧಿಯಲ್ಲಿ ಅಧಿಕಾರಿಗಳಾಗಿ 
ಕಾರ್ಯನಿರ್ವಹಿಸಿದ್ದು ಶಾಸನಗಳಿಂದ ತಿಳಿಯುತ್ತದೆ. ನಂತರದಲ್ಲಿ ಅಂಕುಶರಾಯ ಮತ್ತು ಕುಮಾರ 
ಇಮ್ಮಡಿ ಜಗದೇವರಾಯರು ಚನ್ನಪಟ್ಟಣ ರಾಜ್ಯದ ಅಧಿಪತಿಗಳಾದರು. 


ಇಮ್ಮಡಿ ಜಗದೇವರಾಯನ ನಂತರ ಆತನ ಮಗ ಅಂಕುಶರಾಯನು ಕ್ರಿಶ. 1600ರಲ್ಲಿ ಪಟ್ಟಕ್ಕೆ 
ಬಂದನು. ಇವನೂ ಸಹ ತನ್ನ ತಂದೆಯ ಆಳ್ಳಿಕೆಯ ಕಾಲದಲ್ಲಿ ಅಧಿಕಾರಿಯಾಗಿ ಅನುಭವ 
ಪಡೆದಿದ್ದನು. ಮದ್ದೂರು ತಾಲ್ಲೂಕಿನ ಹಸ್ಗಾವಿ ಗ್ರಾಮದ ಕ್ರಿಶ. 1585ರ ಶಾಸನವೊಂದು 
ಅಂಕುಶರಾಯವೊಡೆಯನು ಹಾಸಗಾವಿಯ ಶ್ರೀ ಚನ್ನಿಗರಾಯ ದೇವಾಲಯಕ್ಕೆ ದತ್ತಿಬಿಟ್ಟಿದ್ದನ್ನು 
ದಾಖಲಿಸಿದೆ.” ಇದೇ ಶಾಸನದಲ್ಲಿ ಹಾಸಗಾವಿ ಗ್ರಾಮದ ಮದುವೆಯ ಸುಂಕವನ್ನು 
ಅಂಕುಶರಾಯನು ರದ್ದು ಮಾಡಿದ ವಿವರವಿದೆ. ಇದೇ ತಾಲ್ಲೂಕಿನ ಕೆಸ್ತೂರು ಗ್ರಾಮದ ಶಾಸನದಂತೆ 
ಅಂಕುಶರಾಯವೊಡೆಯನು ಹನುಮಂತರಾಯ ದೇವಾಲಯಕ್ಕೆ ಕೆಸ್ತೂರಿನ ಕೆರೆ ಮತ್ತು 
ವರದರಾಜನಕೆರೆಗಳ ಕೆಳಗಿನ ಗದ್ದೆಯನ್ನು ದಾನವಾಗಿ ನೀಡಿದ ವಿವರವಿದೆ. ಈ ಶಾಸನಗಳ 
ಅಧಾರದಿಂದ ಅಂಕುಶರಾಯನು ಮದ್ದೂರು ಪ್ರದೇಶದ ಅಧಿಕಾರಿಯಾಗಿ ತನ್ನ ತಂದೆಯ ಆಳ್ಳಿಕೆಯಲ್ಲಿ 
ನಿಯುಕ್ತಿಗೊಂಡಿದ್ದ ಎಂಬುದು ಸಷ್ಟವಾಗುತ್ತದೆ. 


ಅಂಕುಶರಾಯನ  ಆಳ್ದಿಕೆಯ ಕಾಲಕ್ಕಾಗಲೇ ಚನ್ನಪಟ್ಟಣ ಪಾಳೇಯಗಾರರು ಸಾಕಷ್ಟು 
ಪ್ರಬಲರಾಗಿದ್ದರು. ವಿಜಯನಗರ ಸಾಮ್ರಾಜ್ಯದ ಅವನತಿಯ ಕಾಲಘಟ್ಟದಲ್ಲಿ ಈ ಅರಸರ ದೌರ್ಬಲ್ಯದ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 67 


ಪ್ರಯೋಜನವನ್ನು ಪಡೆದು ತಮ್ಮ ಸ್ಪಾತಂತ್ರವನ್ನು ಘೋಷಿಸಿಕೊಂಡಿದ್ದರು. ಕ್ರಿಶ. 1617ರ 
ನಾಗಮಂಗಲದ ಶಾಸನವೊಂದು ಅಂಕುಶರಾಯನನ್ನು "ರಾಜಾಧಿರಾಜ ಮಹಾರಾಜ” ಎಂದು 
ಸಂಭೋದಿಸುವುದನ್ನು ಕಾಣಬಹುದು. ಇದರಿಂದಾಗಿ ಚನ್ನಪಟ್ಟಣ ಪಾಳೇಗಾರರು ತಮ್ಮನ್ನು 
ಸಾರ್ವಭೌಮರೆಂದು ಕರೆದುಕೊಂಡು ರಾಜ್ಯಭಾರ ಮಾಡಿದರು ಎನ್ನಬಹುದು. 


ಅಂಕುಶರಾಯನ ತರುವಾಯ ಇಮ್ಮಡಿ ಜಗದೇವರಾಯನ ಮತ್ತೊಬ್ಬ ಮಗನಾದ "ಕುಮಾರ 
ಜಗದೇವರಾಯ?'ನು ಕ್ರಿಶ. 1618ರಲ್ಲಿ ಚನ್ನಪಟ್ಟಣ ರಾಜ್ಯದ ಅಧಿಪತಿಯಾದನು. ಈತನಿಗೆ "ಕುಮಾರ 
ಇಮ್ಮಡಿ ಜಗದೇವರಾಯ' ಎಂಬ ಹೆಸರು ಇರುವುದನ್ನು ಕಾಣಬಹುದು. ಕ್ರಿಶ. 1621ರ ಕನಕಪುರ 
ತಾಲ್ಲೂಕಿನ ಅಲ್ಲಾಳಸಂದ್ರ ಗ್ರಾಮದ ಶಾಸನದಲ್ಲಿ "ಕುಮಾರ ಇಮ್ಮಡಿ ಜಗದೇವರಾಯ'ನು 
ಕಾನಕಾನಹಳ್ಳಿ ಸೀಮೆಯೊಳಗಿನ ಅಲ್ಲಾಳುಸಮುದ್ರ ಗಾಮವನ್ನು ಅಗಹಾರವಾಗಿ ನಿರ್ಮಿಸಿ ಬ್ರಾಹ್ಮಣರಿಗೆ 
ದಾನವಾಗಿ ಕೊಟ್ಟ ವಿವರವಿದೆ.”” ಇದೇ ಶಾಸನದಲ್ಲಿ ಕುಮಾರ ಇಮ್ಮಡಿ ಜಗದೇವರಾಯನಿಗೆ 
"ರಾಜಶ್ರೀ' ಎಂಬ ಬಿರುದು ಇರುವುದನ್ನು ಕಾಣಬಹುದು. 


ಚನ್ನಪಟ್ಟಣ ತಾಲ್ಲೂಕಿನ ದಶವಾರ ಗ್ರಾಮದ ತೆಲುಗಿನ ಕ್ರಿಶ. 1623ರ ಶಾಸನದಲ್ಲಿ 
ರಾಮದೇವರಾಯನ ಆಳಿಕೆಯ ಕಾಲದಲ್ಲಿ ವಿಷ್ಣುವರ್ಧನ ಗೋತ್ರದ ರಾಣಾಪೆದ್ದ ಜಗದೇವರಾಯನ 
ಮಂತ್ರಿ, ಜಗದೇವರಾಯನ ಮಗನಾದ ಕುಮಾರ ಇಮ್ಮಡಿ ಜಗದೇವರಾಯನು ತಮ್ಮ ನಾಯಕತನಕ್ಕೆ 
ಸಲ್ಲುವ ಚನ್ನಪಟ್ಟಣ ರಾಜ್ಯದ ದಶವಾರ ಗಾಮದಲ್ಲಿ ತಮ್ಮ ತಂದೆ ಜಗದೇವರಾಯನಿಗೆ 
ಪುಣ್ಯವಾಗಲೆಂದು., ತಿರುಗಬಸೇನ ನಿಘಡಸ್ಪಾಮಿಯ ಅಂಗರಂಗವೈಭವ ಮತ್ತು ಪೂಜಾಕಾರ್ಯಕ್ಕಾಗಿ 
ಭೂದಾನ ಮಾಡಿದ ವಿವರಗಳು ದಾಖಲಾಗಿದೆ. 


ಕುಮಾರ ಇಮ್ಮಡಿ ಜಗದೇವರಾಯನ ನಂತರ ಅಂಕುಶರಾಯನ ಮಗ ಇಮ್ಮಡಿ 
ಅಂಕುಶರಾಯನು ಕ್ರಿಶ. 1625ರಲ್ಲಿ ಚನ್ನಪಟ್ಟಣ ರಾಜ್ಯದ ದೊರೆಯಾದನು. ಈತ ಚನ್ನಪಟ್ಟಣ 
ರಾಜ್ಯವನ್ನಾಳಿದ ಕೊನೆಯ ದೊರೆಯಾಗಿದ್ದಾನೆ. ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲ್ಲೂಕಿನ 
ನಾಗರಗಟ್ಟ ಗ್ರಾಮದ ತಾಮ್ರಶಾಸನ ಹಾಗೂ ಇದೇ ಗ್ರಾಮದ ಶಿಲಾಶಾಸನದಲ್ಲಿ ಇಮ್ಮಡಿ 
ಅಂಕುಶರಾಯನ ಉಲ್ಲೇಖವಿರುವುದನ್ನು ಕಾಣಬಹುದು.” ಈ ಶಾಸನಗಳ ಉಲ್ಲೇಖದಂತೆ 
ರಾಮದೇವರಾಯನು ಪೆನುಗೊಂಡದಿಂದ ಆಳಿಕೆ ನಡೆಸುತ್ತಿದ್ದ ಕಾಲದಲ್ಲಿ ವಿಷ್ಣುವರ್ಧನ ಗೋತ್ರದ 
ಶ್ರೀಮದ್ರಾಧಿರಾಜ ರಾಣಾಪೆದ್ದ ಜಗದೇವರಾಯನ ಮೊಮ್ಮಗ, ಅಂಕುಶರಾಯನ ಮಗನಾದ ಇಮ್ಮಡಿ 
ಅಂಕುಶರಾಯನು ಹೊಯ್ದಳ ನಾಡಿನ ನಾಗಮಂಗಲ ಸ್ಥಳದ ಬಾಚೇಪಲ್ಲಿ ಎಂಬಲ್ಲಿ "ಪೆದ್ದ 
ಸೋಮನಪಲ್ಲಿ' ಪ್ರತಿನಾಮವಾದ "ಅಂಕುಶರಾಯಪುರ' ಎಂಬ ಅಗ್ರಹಾರವನ್ನು ನಿರ್ಮಿಸಿ ಬ್ರಾಹ್ಮಣರಿಗೆ 
ದಾನ ಮಾಡಿದನೆಂದು ತಿಳಿಯುತ್ತದೆ. ಈ ಶಾಸನದಲ್ಲಿ ಇಮ್ಮಡಿ ಜಗದೇವರಾಯನ ಮೊಮ್ಮಗನಾದ 
ಇಮ್ಮಡಿ ಅಂಕುಶರಾಯನು, ಇಮ್ಮಡಿ ಜಗದೇವರಾಯನ ಅಣ್ಣನಾದ ರಾಣಾಪೆದ್ದ ಜಗದೇವರಾಯನ 
ಮೊಮ್ಮಗ ಎಂದು ಕರೆದುಕೊಂಡಿರುವುದರಿಂದ ಗೊಂದಲವುಂಟಾಗುತ್ತದೆ. 


ಇಮ್ಮಡಿ ಅಂಕುಶರಾಯನು ಚನ್ನಪಟ್ಟಣ ರಾಜ್ಯದ ಅಧಿಕಾರವನ್ನು ಹೆಚ್ಚು ಕಾಲ 
ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಕ್ರಿಶ. 1630ರಲ್ಲಿ ಮೈಸೂರಿನ ಚಾಮರಾಜ ಒಡೆಯರ ದಳಪತಿ 
ವಿಕಮರಾಯನು ಚನ್ನಪಟ್ಟಣ ರಾಜ್ಯದ ಮೇಲೆ ಮುತ್ತಿಗೆ ಹಾಕಿ, ಚನ್ನಪಟ್ಟಣದ ಕೋಟೆಯನ್ನು 
ವಶಪಡಿಸಿಕೊಂಡು, ಚನ್ನಪಟ್ಟಣ ರಾಜ್ಯವನ್ನು ಮೈಸೂರು ಸಂಸ್ಥಾನದಲ್ಲಿ ವಿಲೀನಗೊಳಿಸಿದನು. ಈ 
ಮೂಲಕ ಚನ್ನಪಟ್ಟಣ ರಾಜ್ಯವನ್ನು ಸುಮಾರು ಒಂದು ಶತಮಾನ ಕಾಲ ಆಳಿದ ಚನ್ನಪಟ್ಟಣ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 68 


ಪಾಳೆಯಗಾರರ ಅಳ್ಳಿಕೆ ತೆರೆಬಿದ್ದಿತು. ಚನ್ನಪಟ್ಟಣ ರಾಜ್ಯ ಎಷು ಕಿಪವಾಗಿ ಅಸ್ತಿತ್ತಕ್ಕೆ ಬಂದಿತೋ ಅಷ್ಟೇ 


Ww MA pr 


ಕ್ಲಿಪಗತಿಯಿಂದ ಕರ್ನಾಟಕ ಇತಿಹಾಸದ ಪುಟಗಳಿಂದ ಕಣ್ಮರೆಯಾಯಿತು. 


ಈ ರಾಜ್ಯದ ಅವನತಿಯ ಬಗ್ಗೆ ಶಾಸನತಜ್ಞರಾದ ಬಿ.ಎಲ್‌.ರೈಸರು ಈ ರೀತಿ ವಿಶ್ಲೇಷಣೆ 


ಮಾಡಿದ್ದಾರೆ. "ಚನ್ನಪಟ್ಟಣ ರಾಜ್ಯವು more extensive than consolidated (ಸ್ಲಿರತೆಗಿಂತಲೂ 
ವಿಸೀರ್ಣವಾಗಿದ್ದೂ) ಅದು ಕ್ಷೀಣಿಸಲು ಕಾರಣವಾಗಿದ್ದಂತೆ ಕಾಣುತ್ತದೆ. ಈ ರಾಜ್ಯವು ಹಲವಾರು 
ದೂರದೂರದ ಪ್ರದೇಶಗಳನ್ನು ಒಳಗೊಂಡಿದ್ದು ಅದು ಅಸಿರವಾಗಲು ಕಾರಣವಾಯಿತು” ಎಂದು 
ವಿಮರ್ಶಿಸಿದ್ದಾರೆ. ಇವರ ರಾಜ್ಯವು  ಬಹುವಿಸ್ತಾರವಾಗಿದ್ದುದರಿಂದ ಈ ಪಾಳೇಗಾರರು 
ಪರಿಣಾಮಕಾರಿಯಾಗಿ ಆಡಳಿತವನ್ನು ನಡೆಸುವ ವ್ಯವಸ್ಥೆಯನ್ನು ಮಾಡಿದಂತೆ ಕಾಣುವುದಿಲ್ಲ. 
ಇದರಿಂದ ಬಲಿಷ್ಠವಾದ ಮೈಸೂರು ಸೈನ್ಯ ದಾಳಿ ಮಾಡಿದಾಗ ಚನ್ನಪಟ್ಟಣ ರಾಜ್ಯ ಸ್ಥಾಭಾವಿಕವಾಗಿ 
ಕುಸಿತ ಕಂಡಿತು ಎನ್ನಬಹುದು. ವಿಶಾಲವಾದ ಪ್ರದೇಶವನ್ನು ರಕ್ಷಣೆ ಮಾಡುವಂತಹ ಸೈನ್ಯವನ್ನು 


ಇವರು ನಿರ್ಮಾಣ ಮಾಡಿಕೊಂಡಿರಲಿಲ್ಲ ಎನಿಸುತ್ತದೆ. 


ಕ್ರಿಶ. 1530ರಿಂದ ಚನ್ನಪಟ್ಟಣ ರಾಜ್ಯದ ಒಡೆತನವನ್ನು ಪಡೆದು ಕ್ರಿಶ. 1630ರವರೆಗೆ ಆಳ್ಗಿಕೆ 
ನಡೆಸಿದ ಈ ಪಾಳೆಯಗಾರರು ಮೈಸೂರು ಒಡೆಯರ ಪ್ರಾಬಲ್ಯಕ್ಕೆ ಶರಣಾದ ಸಂಗತಿ 
ಸೋಜಿಗವೆನಿಸುತ್ತದೆ. ಏಕೆಂದರೆ ಪೆನುಗೊಂಡೆಯ ಮೇಲೆ ಷಾಹಿ ಸುಲ್ತಾನರು ದಾಳಿ ಮಾಡಿದಾಗ, 
ಅವರನ್ನು ಬಗ್ಗು ಬಡಿದು, ವಿಜಯನಗರ ಸಾಮ್ರಾಜ್ಯದ ಮರುಹುಟ್ಟಿಗೆ ಕಾರಣೀಭೂತರಾದ ಈ 
ಪಾಳೆಯಗಾರರಲ್ಲಿ ಇಮ್ಮಡಿ ಜಗದೇವರಾಯನ ನಂತರ ಬಂದ ಪಾಳೆಯಗಾರರು ಸರಿಯಾದ ಆಡಳಿತ 
ನಿರ್ವಹಣೆ ಮಡುವಲ್ಲಿ ವಿಫಲವಾದದ್ದು ಅವನತಿಗೆ ಕಾರಣವಾಗಿರಬಹುದು. 


ಚನ್ನಪಟ್ಟಣದ ಪಾಳಯಗಾರರು ಇಲ್ಲಿನ ದೇವಾಲಯಗಳಿಗೆ ದಾನದತ್ತಿ ಕೊಟ್ಟರಲ್ಲದೆ 
ಅವುಗಳನ್ನು ಪುನರ್‌ರಚಿಸುವ ಕಾರ್ಯ ಮಾಡಿದರು. ಇದಲ್ಲದೆ ಸಾಹಿತ್ಯಕವಾಗಿಯು 
ಪೊತ್ಲಾಹವಿತ್ತಿದ್ದರು ಎಂಬುದು ತಿಳಿಯುತ್ತದೆ. ಇಮ್ಮಡಿ ಜಗದೇವರಾಯ ಸ್ಪತಃ ಕವಿಯಾಗಿದ್ದು 
ಓಬಳ ಕವಿ ಎಂಬಾತನಿಗೆ ತನ್ನ ಆಸ್ಥಾನದಲ್ಲಿ ಆಶ್ರಯ ನೀಡಿದ್ದನು. ಇಮ್ಮಡಿ ಅಂಕುಶರಾಯನ 
ಆಸ್ಥಾನದಲ್ಲಿದ್ದ ಏಕಾಂಬರನಾಥ ಎಂಬ ಪ್ರಸಿದ್ಧ ಕವಿ ಸಂಸ್ಕೃತದಲ್ಲಿ "'ಜಾಂಬವತೀ ಕಲ್ಯಾಣ” ಮತ್ತು 
"ಸತ್ಯವತೀ ಪರಿಣಯ” ಎಂಬ ಕೃತಿಗಳನ್ನು ರಚಿಸಿದ್ದಾನೆ. "ಜಗದೇವರಾಯನ ಕಾವ್ಯ'(ಕಾಲ ಕ್ರಿಶ. 
ಸುಮಾರು 1620)" ಇದು ಇಮ್ಮಡಿ ಜಗದೇವರಾಯನ ಕುರಿತಾದ ಐತಿಹಾಸಿಕ ಕಾವ್ಯ. ಇದರಲ್ಲಿ ಕವಿ 
ಜಗದೇವರಾಯನ ವಿಜಯ ಪ್ರತಾಪಗಳನ್ನು ಅತಿಶಯೋಕ್ತಿ ಬಣ್ಣಬಳಿದು ಕೀರ್ತಿಸಿರುವ ಹಾಗೆ 
ಕಾಣುತ್ತದೆ. ಸ್ತುಶಿರೂಪದ ಗ್ರಂಥವಾದ ಇದರಲ್ಲಿ 120 ವೃತ್ತಗಳಿವೆ. ಆದರೆ ಇದನ್ನು ಬರೆದ ಕವಿ 
ಯಾರೋ ತಿಳಿಯದು” ಎಂದು ಈ ಕೃತಿಯ ಬಗ್ಗೆ ಆರ್‌.ನರಸಿಂಹಾಚಾರ್ಯರು 
ಉಲ್ಲೇಖಿಸಿರುವುದನ್ನು ಬಿಟ್ಟರೆ, ಉಳಿದಂತೆ ಬೇರೆ ಯಾವ ಮಾಹಿತಿಗಳು ದೊರೆಯುವುದಿಲ್ಲ. 


ಹೀಗೆ ಚನ್ನಪಟ್ಟಣ ಪಾಳೆಯಗಾರರು ಕರ್ನಾಟಕ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ 
ಉಳಿಯುವುದರ ಜೊತೆಗೆ ಚನ್ನಪಟ್ಟಣ ಪ್ರದೇಶಕ್ಕೂ ಉನ್ನತ ಸ್ಥಾನಮಾನವನ್ನು ತಂದು ಕೊಟ್ಟರು. 
ವಿಜಯನಗರ ಸಾಮ್ರಾಜ್ಯದ ಬುನಾದಿಯಾಗಿದ್ದ ಪಾಳೆಯಗಾರರು ತಮ್ಮ ಸೈನ್ಯಬಲದ ಸಹಾಯದಿಂದ 
ದೊಡ್ಡದಾದ ಸಾಮ್ರಾಜ್ಯದ ರಕ್ಷಣೆಗೆ ನಿಂತವರು, ನಂತರದಲ್ಲಿ ಮೈಸೂರು ಒಡೆಯರಿಂದ ತಮ್ಮ 
ಅಸ್ಪಿತ್ತವನ್ನು ಕಳದುಕೊಂಡರು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 69 


ನ್ನಪಟ್ಟಣ ಪ ಪಾಳೇಗಾರರ ಹುನಾರಚಿತ ವಂಶಾವಳಿ : 


ತಿಮ್ಮ ಪನಾಯಕ 


} 


ಒಂದನೇ ಜಗದೇವರಾಯ 


7 —— 


ರಾಣಾಪೆದ್ದ ಜಗದೇವರಾಯ ಇಮ್ಮಡಿ ಜಗದೇವರಾಯ 


ಜಗತಾಪರಾಯ ದೇವರಾಯ ಅಂಕುಶರಾಯ ಕುಮಾರ iis ಜಗದೇವರಾಯ 


ಇಮ್ಮಡಿ ಅಂಕುಶರಾಯ 


KEMPEGAU ನ "Cums 
‘Territory | / 
Bangals 


j Tprxivory 


y 
N KN 


mle. ರ ಕಂಗಾಲು 


4 Chamaraja V's |. 5 
\ {M Y § 0 R E [UN 


MYSORE 


{Within the present limits} 
in about 1626 


ಕೃಪೆ : ಬಿ.ಎಲ್‌.ರೈಸ್‌ ಅವರ 'ಮೃಸೂರು ಗ್ಯಾಸೆಟಿಯರ್‌, ಸಂಪುಟ-, ಪುಟ.357 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 70 


ಮರಾಠರು : 


ಚನ್ನಪಟ್ಟಣ ಪ್ರದೇಶವು ಕೆಲವು ಕಾಲ ಮರಾಠರ ಆಳ್ಳಿಕೆಗೂ ಒಳಗಾಗಿತ್ತು ಎಂಬ ಅಂಶ 
ತಿಳಿಯುತ್ತದೆ. ಈ ಪ್ರದೇಶವು ಮೈಸೂರು ಸಂಸ್ಥಾನದ ಆಡಳಿತಕ್ಕೆ ಒಳಪಟ್ಟಿದ್ದ ಸಂದರ್ಭದಲ್ಲಿ 
ಮರಾಠರು ದಾಳಿಮಾಡಿ, ಬೆಂಗಳೂರು ಸೇರಿದಂತೆ ಹಲವು ದಕ್ಷಿಣ ಭಾಗದ ಪ್ರದೇಶಗಳನ್ನು ಕೆಲವು 
ದಿನಗಳ ಕಾಲ ತಮ್ಮ ವಶದಲ್ಲಿಟ್ಟುಕೊಂಡಿದ್ದರು ಎಂಬ ವಿಷಯ ಶಾಸನಗಳಿಂದ ತಿಳಿಯುತ್ತದೆ. ಕಿ.ಶ. 
1637ರಲ್ಲಿ ವಿಜಾಪುರದ ಸೇನಾನಿ ರಣದುಲ್ಲಾಖಾನನು ಷಾಜಿಭೋಸ್ತೆಯ ಜೊತೆ ಬೆಂಗಳೂರವರೆಗೆ 
ದಂಡೆತ್ತಿ ಬಂದು, ಬೆಂಗಳೂರನ್ನು ಷಾಜಿಗೆ ಜಾಗೀರಾಗಿ ನೀಡಿದಾಗಲೇ ಕರ್ನಾಟಕದಲ್ಲಿ ಮರಾಠರ 
ರಾಜಕೀಯ ಚಟುವಟಿಕೆ ಆರಂಭವಾಯಿತು. ಷಾಜಿಯು ಬೆಂಗಳೂರಿನಿಂದ ಒಬ್ಬ ಅರಸನಂತೆ ಆಳಿದ; 
ಆತನಿಗೆ ಸ್ವಾಯತ್ತತೆ ನೀಡಲಾಗಿತ್ತು. ಆದಿಲ್‌ಷಾ ನೀಡಿದ್ದ ಬೆಂಗಳೂರು ಜಾಗೀರಲ್ಲಿ ಹೊಸಕೋಟೆ, 
ಕೋಲಾರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಮತ್ತು ಸಿರಾ ಮುಂತಾದ ಪ್ರದೇಶಗಳು ಸೇರಿದ್ದವು 
ಎಂದು ತಿಳಿಯುತ್ತದೆ. 


ಮೈಸೂರಿನ ಒಡೆಯ ಕಂಠೀರವ ನರಸರಾಜ ಒಡೆಯನು ಚನ್ನಪಟ್ಟಣ ಪಾಳೇಗಾರನಾದ 
ಜಗದೇವರಾಯನ ಚನ್ನಪಟ್ಟಣ ರಾಜ್ಯದ ಮೇಲೆ ಕ್ರಿಶ. 1630ರಲ್ಲಿ ದಾಳಿ ಮಾಡಿ ವಶಪಡಿಸಿಕೊಂಡಾಗ, 
ಷಾಜಿಯು ಕಂಠೀರವನನ್ನು ಸೋಲಿಸಿ ಕಪ್ಪಕಾಣಿಕೆಯನ್ನು ಪಡೆದ ಎಂದು ತಿಳಿದುಬರುತ್ತದೆ. ಈ 
ಮೂಲಕ ಚನ್ನಪಟ್ಟಣ ಪ್ರದೇಶವು ಮರಾಠರ ಅಧೀನಕ್ಕೆ ಒಳಗಾಯಿತು. ಚನ್ನಪಟ್ಟಣ ಪ್ರದೇಶದಲ್ಲಿನ 
ಮರಾಠರ ಆಳ್ಗಿಕೆಯನ್ನು ದಾಖಲಿಸಿರುವ ಎರಡು ಶಾಸನಗಳು ದೊರೆತಿವೆ. ಇವುಗಳಲ್ಲಿ ಮರಾಠ 
ರಾಜರ ಉಲ್ಲೇಖವಿಲ್ಲದಿದ್ದರೂ. ಅವರ ಅಧಿಕಾರಿಗಳಾಗಿ ಈ ಪ್ರದೇಶವನ್ನು ನೋಡಿಕೊಳ್ಳುತ್ತಿದ್ದವರ 


ಉಲ್ಲೇಖವನ್ನು ಕಾಣಬಹುದು. 


ಕ್ರಿಶ. 1660ರ ನಾಗೋಹಳ್ಳಿಯ ಶಾಸನವು” ಶ್ರೀ ಖಾವಣ ಸಾಹೇಬನು ಸಿದ್ಧಲಿಂಗೇಗೌಡ 
ಎಂಬುವನಿಗೆ ಕೆಳಲನಾಡ ಚನ್ನಪಟ್ಟಣ ಸ್ಥಳದ ನಾಗುಹಳ್ಳಿ ಗ್ರಾಮವನ್ನು ಉಂಬಳಿಯಾಗಿ ನೀಡಿದ 
ವಿವರವನ್ನು ದಾಖಲಿಸಿದೆ. ಶಾಸನದಲ್ಲಿ ಖಾವಣಸಾಹೇಬನನ್ನು '"ಶ್ರೀಮದ್ರಾಜಾಧಿರಾಜ' ಎಂದು 
ವರ್ಣಿಸಿರುವುದನ್ನು ಕಾಣಬಹುದು. ಇದರಿಂದ ಖಾವಣಸಾಹೇಬನು ಷಹಜಿಯ ಅಧಿಕಾರಿಯಾಗಿ 
ಚನ್ನಪಟ್ಟಣ ಪ್ರದೇಶಕ್ಕೆ ನಿಯುಕ್ತಿಗೊಂಡಿದ್ದ ಎಂಬುದು ಸ್ಪಷ್ಟವಾಗುತ್ತದೆ. ಚನ್ನಪಟ್ಟಣ ತಾಲ್ಲೂಕಿನ 
ಬೇವೂರು ಗ್ರಾಮದ ಕ್ರಿಶ. 1661ರ ಶಿಲಾಶಾಸನದಲ್ಲಿ ದುಂಡೋಜಿ ಹೈಪತಿರಾಯ ಎಂಬ ಮರಾಠ 
ಅಧಿಕಾರಿಯ ಉಲ್ಲೇಖವಿದೆ. ಈ ಶಾಸನದಲ್ಲಿ ಬಾಳೋಜಿ ಹೈಪತಿರಾಯನ ಮಗನಾದ 
ದುಂಡೋಜಿ ಹೈಪತಿರಾಯ ಎಂಬುವನು ಬೇವೂರು ಗ್ರಾಮದ ಬೆಟ್ಟದ ವೆಂಕಟೇಶ್ವರ ದೇವಾಲಯದ 
ಉಯ್ಯಾಲೆ ಮಂಟಪವನ್ನು ನಿರ್ಮಿಸಿದನು ಹಾಗೂ ಇದೇ ಸಂದರ್ಭದಲ್ಲಿ ವೆಂಕಟೇಶ್ವರ ದೇವಾಲಯಕ್ಕೆ 
ಬೇವೂರು ಗ್ರಾಮದ ಕೆಲವು ತೆರಿಗೆಗಳನ್ನು ದಾನ ಕೊಟ್ಟ ವಿವರ ತಿಳಿಯುತ್ತದೆ. 


ದುಂಡೋಜಿ ಹೈಪತಿರಾಯನು ಷಹಜಿಯ ಕೈಕೆಳಗಿನ ಅಧಿಕಾರಿಯೆಂದು ತಿಳಿಯುತ್ತದೆ. ಹೀಗೆ 
ಮರಾಠ ಅಧಿಕಾರಿಗಳಾದ ಖಾವಣ ಸಾಹೇಬ ಹಾಗೂ ದುಂಡೋಜಿ ಹೈಪತಿರಾಯ ಎಂಬುವರು 
ಚನ್ನಪಟ್ಟಣ ಪ್ರದೇಶವನ್ನು ಆಳುತ್ತಿದ್ದುದನ್ನು ಶಾಸನಗಳಿಂದ ಗುರ್ತಿಸಬಹುದು. ತದನಂತರದಲ್ಲಿ 
ಮೈಸೂರು ಒಡೆಯರು ಮರಾಠರಿಂದ ಚನ್ನಪಟ್ಟಣ ಪ್ರದೇಶವನ್ನು ಮರಳಿ ಪಡೆದರು ಎಂದು 


ಿ 
ತಿಳಿಯುತ್ತದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 71 


ಮೈಸೂರು ಒಡೆಯರು : 


ಕ್ರಿಶ. ಹದಿನೈದನೆಯ ಶತಮಾನದ ಪ್ರಾರಂಭದಲ್ಲಿ ಮೈಸೂರಿನ ಒಡೆಯರ ಸಂತತಿಯ 
ಪೂರ್ವಿಕರು ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಒಂದು 
ಚಿಕ್ಕಪಾಳಪಟ್ಟನ್ನು ಸ್ಥಾಪಿಸಿದರು. ರಕ್ಕಸತಂಗಡಿ ಯುದ್ಧಾನಂತರ ಅದು ಕಮೇಣ ವಿಸ್ತಾರವಾಗತೊಡಗಿ 
ರಾಜಒಡೆಯನ ಕಾಲದಿಂದ ಸ್ವತಂತ್ರವಾಗಿ ಮುಂದುವರಿಯಿತು. ಶ್ರೀರಂಗಪಟ್ಟಣ ಮತ್ತು ಮೈಸೂರು 
ನಗರಗಳು ಈ ಸಂತತಿಯ ರಾಜಧಾನಿಗಳಾಗಿದ್ದವು. ಹೈದರಾಲಿ ಮತ್ತು ಟಿಪ್ಪುಸುಲ್ತಾನರ ಕಾಲದಲ್ಲಿ 
ಆಡಳಿತವು ಈ ಮನೆತನದ ಕೈಬಿಟ್ಟು ಹೋಯಿತಾದರೂ ಮೈಸೂರು ಸೀಮೆಯು ಒಂದು ಅಜೇಯ 
ಶಕ್ತಿಶಾಲಿಯಾದ ರಾಜ್ಯವಾಗಿತ್ತು ಅನಂತರ ಮೈಸೂರು, ಬ್ರಿಟಿಷ್‌ ಸಾಮ್ರಾಜ್ಯದ ಆಶ್ರಿತ 
ಸಂಸ್ಥಾನಗಳಲ್ಲೂಂದಾಗಿ ಒಡೆಯರ  ಆಳ್ಗಿಕೆಯಲ್ಲಿ 1948ರವರೆಗೂ ಆಳ್ಗಿಕೆ ನಡೆಸಿರುವುದನ್ನು 
ಕಾಣಬಹುದು. 


ಕ್ರಿಶ. 1630ರಲ್ಲಿ ಐದನೆಯ ಚಾಮರಾಜ ಒಡೆಯರು ಚನ್ನಪಟ್ಟಣದ ಪಾಳೆಯಗಾರರೊಂದಿಗೆ 
ಹೋರಾಡಿ ಚನ್ನಪಟ್ಟಣದ ಕೋಟೆಯನ್ನು ಆಕ್ರಮಿಸಿಕೊಳ್ಳುವುದರೊಂದಿಗೆ ಈ ಪ್ರದೇಶವು ಮೈಸೂರು 
ಸಂಸ್ಥಾನದಲ್ಲಿ ಅಂತರ್ಗತವಾಯಿತು. ಅಂದಿನಿಂದ ಚನ್ನಪಟ್ಟಣ ತಾಲ್ಲೂಕಿನೊಂದಿಗೆ ಒಡೆಯರ 
ಸಂಬಂಧ ಪ್ರಾರಂಭವಾಯಿತ್ತೆನ್ನಬಹುದು. ಕ್ರಿಶ. 1630ರ೦ದ ಒಡೆಯರ ಆಳ್ಗಿಕೆ ಆರಂಭವಾದರೂ ಕ್ರಿ.ಶ. 
1647ರ ನಂತರದಲ್ಲಿನ ಒಡೆಯರ ಶಾಸನಗಳು ಈ ಪ್ರದೇಶದಲ್ಲಿ ದೊರೆಯುತ್ತವೆ. 


ರಾಜಒಡೆಯರ ನಂತರ ಐದನೇ ಚಾಮರಾಜ ಒಡೆಯರು ಕ್ರಿ.ಶ. 1617ರಿಂದ 1637ರವರೆಗೆ 
ಆಳ್ಗಿಕೆ ನಡೆಸಿದರು. ನಂತರದಲ್ಲಿ ಬೆಟ್ಟದ ಚಾಮರಾಜನ ಎರಡನೆಯ ಮಗನಾದ ಕಂಠೀರವ 
ನರಸರಾಜ ಒಡೆಯನು ಕ್ರಿಶ. 1638ರಲ್ಲಿ ಮೈಸೂರು ಸಂಸ್ಥಾನದ ಒಡೆಯನಾದನು. ಕ್ರಿಶ. 1647ರ 
ಬ್ಯಾಲಕುಳಿ ಗ್ರಾಮದ ಶಾಸನ ಮೈಸೂರು ಒಡೆಯನಾದ ಕಂಠೀರವ ನರಸರಾಜ ಒಡೆಯರು 
ಚನ್ನಪಟ್ಟಣ ಸೀಮೆಯ ಮಳೂರ ಅಪ್ರಮೇಯಸ್ತಾಮಿ ದೇವರ ಸನ್ನಿಧಿಯಲ್ಲಿ ಹಲವು ಮಂದಿ 
ಬ್ರಾಹ್ಮಣರಿಗೆ ಬಲಕುಳಿ (ಈಗಿನ ಬ್ಯಾಲಕುಳಿ) ಗ್ರಾಮವನ್ನು ದಾನವಾಗಿ ನೀಡಿದ್ದನ್ನು ದಾಖಲಿಸಿದೆ. 
ಕಂಠೀರವ ನರಸರಾಜನ ನಂತರ ಕ್ರಿಶ. 1637ರಿಂದ 1673ರವರೆಗೆ ದೇವರಾಜ ಒಡೆಯನು 
ಅಧಿಕಾರದಲ್ಲಿದ್ದನು. 


ಚನ್ನಪಟ್ಟಣ ತಾಲ್ಲೂಕಿನ ಕಲುಕೋಟಿನಾಯಕನದೊಡ್ಡಿ ಗ್ರಾಮದ  ಶಿಲಾಶಾಸನವು 
ದೇವರಾಜವೊಡೆಯರು ಬೆಟ್ಟ ಎಂಬುವನಿಗೆ ಚನ್ನಪಟ್ಟಣದ ಕಲುಕೋಟಿಯೂರಿನಲ್ಲಿ ಎರಡು ಖಂಡುಗ 
ಹೊಲವನ್ನು ಉಂಬಳಿಯಾಗಿ ನೀಡಿದ್ದನ್ನು ತಿಳಿಸುತ್ತದೆ.” ಈ ಶಾಸನದ ಆಧಾರದಿಂದ ಈ 
ಗ್ರಾಮದಲ್ಲಿ ಕಲ್ಲಿನ ಕೋಟಿ ಮೈಸೂರು ಒಡೆಯರ ಕಾಲದಲ್ಲಿತ್ತು ಎಂಬುದು ಸ್ಪಷ್ಟವಾಗುತ್ತದೆ. ಕ್ರಿ.ಶ. 
1666ರ ಗರಕಹಳ್ಳಿಯ ಶಾಸನವು ಚಾಮರಾಜ ಒಡೆಯರ ಮೊಮ್ಮಗ, ದೇವರಾಜ ಒಡೆಯರ 
ಮಗನಾದ ದೇವರಾಜ ಮಹೀಪಾಲನು ಶೀರಂಗಪಟ್ಟಣದಲ್ಲಿ ಸಿಂಹಾಸನರೂಢನಾಗಿ ಆಳ್ಗಿಕೆ 
ನಡೆಸುವಾಗ ಗರಿಖಹಳ್ಳಿ ಗ್ರಾಮವನ್ನು ಅಗಹಾರವನ್ನಾಗಿ ನಿರ್ಮಿಸಿ, ಈ ಗ್ರಾಮಕ್ಕೆ ತಮ್ಮ ತಂದೆಯ 
ಹೆಸರಿನಲ್ಲಿ "ದೇವರಾಜಪುರ' ಎಂಬ ಪ್ರತಿನಾಮವನ್ನಿಟ್ಟು ಬ್ರಾಹ್ಮಣರಿಗೆ ದಾನಕೊಟ್ಟ ವಿವರವಿದೆ. ಈ 
ಶಾಸನದಲ್ಲಿ ದೇವರಾಜವೊಡೆಯನನ್ನು "ರಾಜಾಧಿರಾಜ ರಾಜಪರಮೇಶ್ವರ.. ಬಿರುದೆಂತೆಂಬರಗಂಡ 
ಧರಣೀಪತಿ' ಎಂಬ ಬಿರುದುಗಳಿಂದ ವರ್ಣಿಸಿರುವುದನ್ನು ಕಾಣಬಹುದು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 72 


ದೇವರಾಜ ಒಡೆಯರ ನಂತರದಲ್ಲಿ ಚಿಕ್ಕದೇವರಾಜ ಒಡೆಯರು, ಎರಡನೇ 
ಕಂಠೀರವನರಸರಾಜ, ದೊಡ್ಡಕೃಷ್ಟರಾಜ ಒಡೆಯರು ಆಳ್ಗಿಕೆ ನಡೆಸಿದರೂ ಚನ್ನಪಟ್ಟಣ ತಾಲ್ಲೂಕಿನಲ್ಲಿ 
ಇವರ ಶಾಸನಗಳು ದೊರೆಯುವುದಿಲ್ಲ. ದೊಡ್ಡಕೃಷ್ಟರಾಜರು ಹಾಗೂ ಅವರ ನಂತರ ಅಳ್ಳಿಕೆಗೆ ಬಂದ 
ಚಿಕ್ಕಕೃಷ್ಟರಾಜ ಒಡೆಯರು ಅಸಮರ್ಥರಾದ್ದರಿಂದ ಇವರ ಆಳ್ಲಿಕೆಯಲ್ಲಿ ದಳವಾಯಿಗಳೇ ಪ್ರಬಲರಾಗಿ 
ಅಧಿಕಾರವನ್ನು ಚಲಾಯಿಸುತ್ತಿದ್ದರು. ಸಂಸ್ಥಾನದ ಅಧಿಕಾರವು ಕಳಲೆ ಸಹೋದರರೆಂದು ಪ್ರಸಿದ್ದರಾದ 
ದಳವಾಯಿ ದೇವರಾಜಯ್ಯ ಮತ್ತು ಸರ್ವಾಧಿಕಾರಿ ನಂಜರಾಜಯ್ಯರ ಕೈ ಸೇರಿತು ಎಂದು 
ತಿಳಿಯುತ್ತದೆ. 


ಕ್ರಿಶ. 1734ರಲ್ಲಿ ಅಧಿಕಾರಕ್ಕೆ ಬಂದ ಚಿಕ್ಕಕೃಷ್ಣರಾಜ ಒಡೆಯರ ಆಳಿಕೆಯ ಕಾಲದಲ್ಲಿ 
ದಳವಾಯಿ ದೇವರಾಜಯನು ಆರ್ಕಟಿನ ನವಾಬನೊಡನೆ ಯುದ್ದ ಮಾಡಬೇಕಾಯಿತು. ನವಾಬನ 
ಸೈನ್ಯವು ಕ್ರಿಶ. 1737ರಲ್ಲಿ ಚಿಕ್ಕಬಳ್ಳಾಪುರ, ಹೊಸಕೋಟಿ ಮತ್ತು ಬೆಂಗಳೂರುಗಳನ್ನು ಲೂಟಿ 
ಮಾಡಿದರೂ ದಳವಾಯಿ ದೇವರಾಜನ ಸೈನ್ಯವು ನವಾಬನ ಸೇನೆಯನ್ನು ಚನ್ನಪಟ್ಟಣದ ಬಳಿ ಇರುವ 
ಕೈಲಂಚ ಎಂಬ ಗ್ರಾಮದ ಬಳಿ ನಡೆದ ನಿರ್ಣಾಯಕ ಯುದ್ಧದಲ್ಲಿ ಸೋಲಿಸಿತು.” 


ಚನ್ನಪಟ್ಟಣ ತಾಲ್ಲೂಕಿನ ಮೈಲನಾಯಕನಹೊಸಹಳ್ಳಿ ಗ್ರಾಮದ ಕ್ರಿಶ. 1746ರ ಶಾಸನವು 
ಆನೆಯಪೇಟೆಯ ನಂಜರಾಜ ಒಡೆಯನು ಜೋಡಿಹೊಸಹಳ್ಳಿಯ (ಈಗಿನ 
ಮೈಲನಾಯಕನಹೊಸಹಳ್ಳಿ) ಶ್ರೀ ನಂಜುಂಡೇಶ್ವರ ದೇವರಿಗೆ ದಾನಕೊಟ್ಟಿದ್ದನ್ನು ದಾಖಲಿಸಿದೆ.3” ಕ್ರಿ.ಶ. 
1756ರ ಚನ್ನಪಟ್ಟಣದ ಶಾಸನದಲ್ಲಿ ಮೈಸೂರು ದಳವಾಯಿ ದೊಡ್ಡಯ್ಯನ ಮೊಮ್ಮಗ, ಕಳುಲೆ 
ವೀರರಾಜ ಅರಸನ ಮಗನಾದ ನಂಜರಾಜ ಅರಸನ ಮನೆಯ ಗುರಿಕಾರ ವೀರಯ್ಕನವರು 
ಕೆರೆಯನ್ನು ಕಟ್ಟಿಸಿ ಆ ಕೆರೆಯ ಕೆಳಗೆ ಕಟ್ಟುಕೊಡಿಗೆಯಾಗಿ ಬಂದ ಗದ್ದೆಯನ್ನು ಅಪ್ರಮೇಯಸ್ವಾಮಿ 
ದೇವಾಲಯಕ್ಕೆ ಹಾಗೂ ಬ್ರಾಹಣರಿಗೆ ದಾನಮಾಡಿದ್ದನ್ನು ತಿಳಿಸುತ್ತದೆ.” 


ಚಿಕ್ಕಕೃಷ್ಟರಾಜ ಒಡೆಯರ ಅಥವಾ ಇಮ್ಮಡಿ ಕೃಷ್ಣರಾಜ ಒಡೆಯರ ಸರ್ವಧರ್ಮ ಸಮನ್ವಯಕ್ಕೆ 
ಸಾಕ್ಷಿಯಾಗಿ ಎರಡು ಶಾಸನಗಳು ತಾಲ್ಲೂಕಿನಲ್ಲಿ ದೊರೆಯುತ್ತವೆ. ಕ್ರಿಶ. 1759ರ ಚನ್ನಪಟ್ಟಣದ 
ಅಕಿಲ್‌ಶಾಹಖಾದ್ರಿ ದರ್ಗಾದಲ್ಲಿದ್ದ ತಾಮಶಾಸನದಲ್ಲಿ "ಮಹಿಶೂರ ಶೀಕೃಷ್ಣರಾಜವಡೆಯರೈಯನವರು 
ಅಕಲಶಾಹಗೆ ಬರಸಿಕೊಟ್ಟ ತಾಮಶಾಸನದ ಕ್ರಮವೆಂತೆಂದರೆ, ನೀನು ಮಾಡುವ ಫಕೀರ ಧರ್ಮಕ್ಕೆ 
ಚನ್ನಪಟ್ಟಣ ಸ್ಥಳದ ಮೊಗೆಹಳ್ಳಿ ಗ್ರಾಮದ ಹುಟ್ಟುವಳಿ ಕಂಗು ಆರುನೂರು ವರಹಕ್ಕೆ ಕ್ರಯಕಂಗು ಆರು 
ಸಾವಿರ ವರಹವನ್ನು ಹೈದರಾಲಿ ಬಹದೂರನು ಬೊಕ್ಕಸಕ್ಕೆ ವಪಿಸನಾದ ಕಾರಣ ಈ ಗ್ರಾಮವನ್ನು 
ನಿರುಪಾಧಿಕ ಸರ್ವಮಾನ್ಯವಾಗಿ ಅನುಭವಿಸಿಕೊಂಡು ಬರುವುದು” ಎಂದಿದೆ. ಈ ಶಾಸನದ ಕೊನೆಯ 
ಶಾಪಾಶಯದ ಭಾಗದಲ್ಲಿ "ಹಿಂದೂರಲ್ಲಿ ಯಾರು ಅಡಿನಡಿಸಿದರೆ ಕಾಶಿಯಲ್ಲಿ 
ಗೋಹತ್ಯಾದಿಮಹಾಪಾತಕಾ ಮಾಡಿದ ದೋಷಕ್ಕೆ ಪಾತ್ರರಾಗಲುಳ್ಳವರು, ಮುಸಲಮಾನರಲ್ಲಿ ಯಾರೂ 
ಯಾ ಧರ್ಮದ ಪಟ್ಟೆನಲ್ಲಿ ಅಡಿನಡೆಸಿದರು ಮಕ್ಕಾದಲ್ಲಿ ಹಂದಿಭಕ್ಷಣೆ ಮಾಡಿದ ದೋಪಕ್ಕೆ 
ಹೋಗಲುಳವರೆಂದು ಬರೆಶಿಕೊಟ್ಟ ತಾಂಮ್ರಶಾಸನಾ? ಎಂದು ವರ್ಣಿಸಿದೆ.3 


ಈ ಶಾಸನದಲ್ಲಿ ಇಮ್ಮಡಿ ಕೃಷ್ಣರಾಜ ಒಡೆಯರನ್ನು "ಶೀಮದ್ರಾಜಾಧಿರಾಜ ರಾಜಪರಮೇಶ್ವರ 
ಅಪ್ರತಿಮ ಪೌಢಪ್ರತಾಪ ವೀರನರಪತಿ' ಎಂದು ವರ್ಣಿಸಿದೆ. ಈ ಶಾಸನದಲ್ಲಿ ಕೃಷ್ಣರಾಜಒಡೆಯನು 
ಹೈದರಾಲಿಯಿಂದ ಹಣವನ್ನು ಸ್ಪೀಕರಿಸಿ ಅಕಲ್‌ಶಾಹ ಎಂಬುವನಿಗೆ ಚನ್ನಪಟ್ಟಣ ಸ್ಥಳದ ಮೊಗೆಹಳ್ಳಿ 
(ಈಗಿನ ಸಂತೆಮೊಗೇನಹಳ್ಳಿ) ಗ್ರಾಮವನ್ನು ಕ್ರಯಕ್ಕೆ ಬರೆದುಕೊಟ್ಟ ವಿವರವಿದೆ. ಜೊತೆಗೆ ಶಾಸನದಲ್ಲಿ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 73 


ಹಿಂದೂ ಮತ್ತು ಮುಸ್ಲಿಂರಿಗೂ ಪ್ರತ್ವೇಕವಾದ ಶಾಪಗಳನ್ನು ಹೇಳಿರುವುದು ವಿಶೇಷವಾಗಿದೆ. ಈ 
ಶಾಸನದಲ್ಲಿನ ಎಲ್ಲಾ ವಿವರಗಳು ಚನ್ನಪಟ್ಟಣ ತಾಲ್ಲೂಕಿನ ಸಂತೆಮೊಗೇನಹಳ್ಳಿಯ ಮಾರಮ್ಮ 
ದೇವಾಲಯದ ಮುಂಭಾಗದಲ್ಲಿರುವ ಶಿಲಾಶಾಸನದಲ್ಲೂ ಕಾಣಬಹುದು ಈ ಶಾಸನಗಳಲ್ಲಿ 
ರಾಜನು ಹಿಂದೂ ಧರ್ಮೀಯನಾಗಿದ್ದರೂ, ಮುಸ್ಲಿಂ ಧರ್ಮದ ಪೋಷಣೆ ಮಾಡಿರುವುದು 
ಸೇನಾಧಿಪತಿಯಾಗಿದ್ದ ಹೈದರಾಲಿಯ ಕಾರಣದಿಂದ ಎಂಬುದು ಸ್ಪಷ್ಟ ಏಕೆಂದರೆ ಅಕಿಲ್‌ಷಾನು 
ಹೈದರಾಲಿಯ ಧಾರ್ಮಿಕ ಗುರುವಾಗಿದ್ದ ಎಂದು ತಿಳಿಯುತ್ತದೆ. 


ಬಹ್ಮಣ್ಯಪುರದ ವ್ಯಾಸರಾಯ ಮಠದಲ್ಲಿನ ತಾಮಶಾಸನ*“ ಇಮ್ಮಡಿ ಕೃಷ್ಣರಾಜ ಒಡೆಯರು 
ವ್ಯಾಸರಾಯ ಮಠದ ಶೀಲಕ್ಷ್ಮೀಧರತೀರ್ಥರಿಗೆ ಹಸ್ತಗಿರಿ ದುರ್ಗದ ತಳಿಕುಂಟಿ ಹೋಬಳಿಯ 
ಬೂದಿನೆತ್ತ ಗಾಮವನ್ನು ಧಾರಾಪೂರ್ವಕವಾಗಿ ನೀಡಿದ್ದನ್ನು ಉಲ್ಲೇಖಿಸುತ್ತದೆ. ಕ್ರಿಶ. 1758ರ ಈ 
ಶಾಸನದಲ್ಲಿ ವಿಜಯನಗರದ ದೊರೆಯಾದ "ವೀರಪ್ರತಾಪ ಶ್ರೀರಂಗರಾಯ ಮಹಾರಾಯನವರು 
ಪೃದ್ಧಿವೀ ಸಾಮ್ರಾಜ್ಯಂಗೈಯುತ್ತಿರಲು' ಎಂದಿರುವುದರಿಂದ ಇದೊಂದು ಕೂಟ ಶಾಸನವಾಗಿರುವ 
ಸಾಧ್ಯತೆಯಿದೆ. ಏಕೆಂದರೆ ಈ ಕಾಲಕ್ಕಾಗಲೇ ವಿಜಯನಗರ ಸಾಮ್ರಾಜ್ಯ ಅವನತಿಯನ್ನು ಹೊಂದಿತ್ತು. 
ಅಲ್ಲದೇ ಶಾಸನದಲ್ಲಿ ಉಲ್ಲೇಖಿಸಿರುವ ಕಾಲಕ್ಕೂ, ಶ್ರೀರಂಗರಾಯನ ಕಾಲಕ್ಕೂ ಸರಿಹೊಂದುವುದಿಲ್ಲ. 


ಇಮ್ಮಡಿ ಕೃಷ್ಣರಾಜನ ನಂತರ ಆತನ ಎರಡನೇ ಮಗುವಿಗೆ ಪಟ್ಟವನ್ನು ಕಟ್ಟಿ ಹೈದರಾಲಿಯು 
ಅಧಿಕಾರವನ್ನು ತನ್ನ ಕೈಗೆ ತೆಗೆದುಕೊಂಡನು. ಮೊದಲು ಹೈದರಾಲಿಯು, ಮೈಸೂರು ಒಡೆಯರಲ್ಲಿ 
ದಳವಾಯಿಯಾಗಿ ನೇಮಕಗೊಂಡು, ನಂತರದಲ್ಲಿ ಮೈಸೂರು ಸಂಸ್ಥಾನದ ಸರ್ವಾಧಿಕಾರಿಯಾದನು. 
ನಂತರ ಕ್ರಿಶ. 1799ರವರೆಗೆ ಹೈದರಾಲಿ, ಆತನ ಮಗ ಟಿಪ್ಪುಸುಲ್ತಾನ್‌ರು ರಾಜ್ಯವಾಳಿದರು. 


ಹೈದರಾಲಿ ಹಾಗೂ ಆತನ ಮಗ ಟಿಪ್ಪುಸುಲ್ತಾನ್‌ ಇವರಿಬ್ಬರೂ ಬ್ರಿಟಿಷರ ವಿರುದ್ದ ನಡೆಸಿದ 
ಹೋರಾಟದಿಂದ ವಿಶ್ವಖ್ಯಾತಿ ಪಡೆದವರು. ಮೈಸೂರು ಸಂಸ್ಥಾನದ ದಳವಾಯಿ ನಂಜರಾಜನ 
ಸೇನೆಯಲ್ಲಿ ಸಾಧಾರಣ ಸೇನಾನಿಯಾಗಿದ್ದ ಹೈದರ್‌ ಕ್ರಿಶ. 1749ರಲ್ಲಿ ದೇವನಹಳ್ಳಿಯನ್ನು ಗೆಲ್ಲುವಾಗ 
ಅಸಾಧಾರಣ ಶೌರ್ಯ ತೋರಿ ಖ್ಯಾತಿಗೆ ಬಂದನು. ನಂತರದಲ್ಲಿ ದಿಂಡಿಗಲ್ಲಿನ ಫೌಜ್‌ಧಾರನಾಗಿ 
ನೇಮಕಗೊಂಡು, ಬೆಂಗಳೂರನ್ನು ಮರಾಠರು ಆಕ್ರಮಿಸಿದ್ದಾಗ ಅವರೊಂದಿಗೆ ಹೋರಾಡಿ 
ಜಯಗಳಿಸುವುದರೊಂದಿಗೆ ರಾಜನಿಂದ ಅಪೂರ್ವ ಗೌರವಕ್ಕೆ ಪಾತ್ರನಾದನು. ಕ್ರಿಶ. 1759ರ 
ಸುಮಾರಿನಲ್ಲಿ ಕೃಷ್ಣರಾಜ ಒಡೆಯರು ಹೈದರ್‌ನನ್ನು ದಳವಾಯಿಯನ್ನಾಗಿ ನೇಮಿಸಿದರು. 
ಕಾಲಾನಂತರದಲ್ಲಿ ಹೈದರಾಲಿಯು ರಾಜನನ್ನೇ ಬದಿಗೊತ್ತಿ ಮೈಸೂರು ಸಂಸ್ಥಾನದ ಅಧಿಕಾರದ 
ಚುಕ್ಕಾಕಿಯನ್ನು ತನ್ನ ಕೈ ವಶ ಮಾಡಿಕೊಂಡ. 


ಕ್ರಿಶ. 1759ರ ಸಂತೆಮೊಗೇನಹಳ್ಳಿಯ ಶಿಲಾಶಾಸನದಲ್ಲಿ ಇಮ್ಮಡಿ ಕೃಷ್ಣರಾಜನ ಆಳ್ಗಿಕೆಯ 
ಕಾಲದಲ್ಲಿ ಈ ಪ್ರದೇಶದ ಅಧಿಕಾರಿಯಾಗಿ ನೇಮಕಗೊಂಡಿದ್ದ ಎಂಬ ಅಂಶ ತಿಳಿಯುತ್ತದೆ.” ಇದೇ 
ತಾಲ್ಲೂಕಿನ ಗೌಡಗೆರೆ ಗ್ರಾಮಕ್ಕೆ ಸೇರಿದ ಮಾಗನೂರು ಗಾಮದ ಶಿಲಾಶಾಸನದಲ್ಲಿ ಹೈದರಾಲಿಖಾನ್‌ 
ಬಹುದ್ದೂರನು ಕಾದಿರ ಸಾಬ ಸಾಹೇಬನ ಮಠದ ಧರ್ಮಕ್ಕೆ ಮಾಗನೂರು ಗ್ರಾಮವನ್ನು ದಾನ ಕೊಟ್ಟ 
ವಿವರ ದಾಖಲಾಗಿದೆ. ಈ ಶಾಸನದಲ್ಲಿ ಮುಸ್ಲಿಮರ ಮಸೀದಿಯನ್ನು ಮಠವೆಂದು ಕರೆದಿರುವುದನ್ನು 
ಕಾಣಬಹುದು. ಕ್ರಿ.ಶ. 1763ರ ಮಳೂರು ಪಟ್ಟಣ ಗ್ರಾಮದ ಶಾಸನದಲ್ಲಿ "ರಾಜಪರಮೇಶ್ವರ ನವಾಬ 
ಹೈದರಾಲಿ ಬಹುದ್ದೂರನು ಸೈದು ಮಹಮ್ಮದು ಅಕಲಷಾಖಾದಿಗೆ ಕೊಟ್ಟ ದಾನಶಾಸನ ಪ್ರಕಾರ ಆತನು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 74 


ಮಾಡುವ ಫಕೀರ ಧರ್ಮಕ್ಕೆ ಚನ್ನಪಟ್ಟಣ ಸ್ಥಳದ ಮಳೂರುಪಟ್ಟಣ ಗ್ರಾಮವನ್ನು ಇನಾಮಾಗಿ ಕೊಟ್ಟ' 
ವಿಪಕವಿಡೆ.3” 


ಬನ್ನಿಕುಪ್ಪೆ ಗ್ರಾಮದ ಕ್ರಿಶ. 1767ರ ಶಾಸನದಲ್ಲಿ "ಶೀಮದ್ರಾಜಾಧಿರಾಜ ರಾಜಪರಮೇಶ್ವರ 
ಅಪ್ರತಿಮವೀರನರಪತಿ ನವಾಬು ಹೈದರಾಲಿಖಾನ್‌ ಬಾದರನು ಸೈದು ಮಹಮದ್‌ ಅಕಲ್‌ಷಾ 
ಖಾದ್ರಿಯು ಮಾಡುವ ಫಕೀರ ಧರ್ಮಕ್ಕೆ ಚನ್ನಪಟ್ಟಣ ಸ್ಥಳದ ಬನ್ನಿಕುಪ್ರ ಗ್ರಾಮವನ್ನು ಇನಾಮಾಗಿ 
ಕೊಟ್ಟ' ವಿವರವಿದೆ.” ಕ್ರಿಶ. 1767ರ ಕೂಡ್ಲೂರು ಗ್ರಾಮದ ಶಾಸನದಲ್ಲಿ ಪೌಢಪ್ರತಾಪ ವೀರನರಪತಿ 
ನವಾಬು ಹೈದರಾಲಿಖಾನ್‌ನು ಸೈದು ಅಕಲ್‌ಷಾಖಾದಿಗೆ ಚನ್ನಪಟ್ಟಣ ಸ್ಥಳದ ಕೂಡ್ಲೂರು ಗ್ರಾಮವನ್ನು 
ದಾನವಾಗಿ ನೀಡಿದ ವಿವರವಿದೆ.3 


ಇಮ್ಮಡಿ ಕೃಷ್ಣರಾಜನ ನಂತರ ಅಧಿಕಾರಕ್ಕೆ ಬಂದ ನಂಜರಾಜನು (ಕ್ರಿ.ಶ. 1766-70) ಹೆಸರಿಗೆ 
ಮಾತ್ರ ರಾಜನಾಗಿದ್ದು, ಅಧಿಕಾರವೆಲ್ಲವೂ ಹೈದರನ ಕೈಯಲ್ಲಿಯೇ ಇತ್ತು ಇದಕ್ಕೆ ಮೇಲೆ ವಿವರಿಸಿದ 
ಶಾಸನಗಳೇ ಸಾಕ್ಷಿ ಈ ಶಾಸನಗಳಲ್ಲಿ ಮೊದಲು ಕೃಷ್ಣರಾಜಒಡೆಯನಿಗಿದ್ದ ಬಿರುದುಗಳಾದ 
ರಾಜಾಧಿರಾಜ, ರಾಜಪರಮೇಶ್ವರ, ಅಪ್ರತಿಮ ವೀರನರಪತಿ ಎಂಬ ಬಿರುದುಗಳನ್ನು ಹೈದರಾಲಿಯು 
ತನ್ನ ಹೆಸರಿನೊಂದಿಗೆ ಸಂಭೋಧಿಸಿಕೊಂಡಿರುವುದನ್ನು ಕಾಣಬಹುದು. ಮುಂದೆ ಬ್ರಿಟಿಷರಿಗೂ- 
ಮೈಸೂರು ಸಂಸ್ಥಾನಕ್ಕೂ ಯುದ್ದ ನಡೆದು ಎರಡನೆಯ ಆಂಗ್ಲೋ-ಮೈಸೂರು ಯುದ್ದದಲ್ಲಿ ಕ್ರಿ.ಶ. 
1782ರಲ್ಲಿ ಹೈದರಾಲಿ ಮರಣ ಹೊಂದಿದ್ದಾಗ, ಆತನ ಮಗ ಟಿಪ್ಪುಸುಲ್ತಾನ್‌ ಮೈಸೂರು ಸಂಸ್ಥಾನಕ್ಕೆ 
ಒಡೆಯನಾದ. ಈತ ಕ್ರಿಶ. 1799ರವರೆಗೂ ಆಳ್ಲಿಕೆ ನಡೆಸಿದ. ಹೈದರಾಲಿ, ಟಿಪ್ಪು ಕಾಲದ ಪ್ರಮುಖ 
ಸೈನಿಕ ನೆಲೆಗಳು ರಾಮನಗರ, ಚನ್ನಪಟ್ಟಣಗಳಲ್ಲಿದ್ದವು ಎಂಬುದಕ್ಕೆ ಚಾರಿತ್ರಿಕ ದಾಖಲೆಗಳಿವೆ. 


ಬ್ರಿಟಿಷರಿಗೆ ಮರಾಠರು ಹಾಗೂ ನಿಜಾಮನ ಬೆಂಬಲದಿಂದಾಗಿ ನಾಲ್ಕನೆಯ ಆಂಗ್ಲೋ- 
ಮೈಸೂರು ಯುದ್ದದಲ್ಲಿ ಟಿಪ್ಪುವನ್ನು ಸೋಲಿಸಿ, ಶ್ರೀರಂಗಪಟ್ಟಣವನ್ನು ವಶಪಡಿಸಿಕೊಳ್ಳಲು 
ಸಾಧ್ಯವಾಯಿತು. ನಂತರದಲ್ಲಿ ಮೈಸೂರು ರಾಜ್ಯವನ್ನು ಮೈಸೂರಿನ ರಾಜವಂಶದ ಮುಮ್ಮಡಿ ಕೃಷ್ಣರಾಜ 
ಒಡೆಯನಿಗೆ ನೀಡಿದರು. ಆದರೆ ರಾಜ್ಯದ ಮೇಲ್ವಿಚಾರಣೆಯನ್ನು ಬ್ರಿಟಿಷರೇ ನಡೆಸುತ್ತಿದ್ದರು ಎಂದು 
ತಿಳಿಯುತ್ತದೆ. 


ಟಿಪ್ಪುಸುಲ್ತಾನ ಕಾಲದಲ್ಲಿ ಚನ್ನಪಟ್ಟಣ ಪ್ರದೇಶ ಆರ್ಥಿಕ ಪ್ರಗತಿಯನ್ನು ಕಂಡಿತು. 
ಬಂಗಾಳದಿಂದ ಹಿಪ್ಪುನೇರಳೆ ಬೆಳೆಯುವ ತಂತ್ರಜ್ಞಾನವನ್ನು ತಂದು ತನ್ನ ರಾಜ್ಯದ 21 ಕೇಂದ್ರಗಳಲ್ಲಿ 
ಹಿಪ್ಪು ನೇರಳೆ ಬೆಳೆ, ರೇಷ್ಮೆ ವ್ಯವಸಾಯವನ್ನು ಸರಕಾರದ ಉಸ್ತುವಾರಿಯಲ್ಲಿ ನಡೆಸಲು ಪ್ರಯತ್ನ 
ಮಾಡಿದ್ದು ಟಿಪ್ಪುವಿನ ಸಾಧನೆಗಳಲ್ಲಿ ಒಂದು. ಈ ಕಾರ್ಯ ಬಹುತೇಕ ಭಾಗಗಳಲ್ಲಿ ಯಶಸ್ಪಾಗದೇ 
ಚನ್ನಪಟ್ಟಣ, ರಾಮನಗರ, ಕೊಳ್ಳೆಗಾಲ ಪ್ರದೇಶಗಳಲ್ಲಿ ಮಾತ್ರ ಉಳಿದುಕೊಂಡು ಬಂದಿತು. ಪ್ರಸ್ತುತದಲ್ಲಿ 
ಚನ್ನಪಟ್ಟಣ ತಾಲ್ಲೂಕಿನ ಬಹುತೇಕ ಜನರು ರೇಷ್ಮೆಯನ್ನು ತಮ್ಮ ಜೀವನವನ್ನು ಪೊರೆಯಲು 
ಬಳಸಲು ಕಾರಣಕರ್ತನೇ ಟಿಪ್ಪು ಎಂದರೆ ತಪ್ಪಾಗಲಾರದು. ಹಿಷ್ಟುನೇರಳ ಬೆಳೆಯುವುದು, ರೇಷ್ಮೆ 
ಹುಳು ಸಾಕಾಣಿಕೆ, ರೇಷ್ಮೆಗೂಡು ಬೆಳೆದು, ಮಾರಾಟ ಮಾಡುವುದು ಇಲ್ಲಿನ ರೈತರ ವೃತ್ತಿಯಾದರೆ, 
ರೇಷ್ಠೆಗೂಡನ್ನು ಬಿಡಿಸುವುದು. ಅದರಿಂದ ಬಟ್ಟೆಯಂತಹ ವಸ್ತು ತಯಾರಿಸುವ ಗೃಹಕ್ಕೆಗಾರಿಕೆಗಳಲ್ಲಿ 
ದುಡಿಯುವ ಜನರ ಜೀವನಾಧಾರವಾಗಿದೆ. 


ಚನ್ನಪಟ್ಟಣಕ್ಕೆ "ಬೊಂಬೆಗಳ ತವರೂರು” ಎಂದೇ ಪ್ರಸಿದ್ದಿಯನ್ನು ಪಡೆಯಲು ಕಾರಣಪುರುಷ 


ಟಿಪ್ಲುಸುಲ್ತಾನ್‌ ಎಂದು ಇಲ್ಲಿನ ಜನರ ನಂಬಿಕೆ. ಚನ್ನಪಟ್ಟಣ ತಾಲ್ಲೂಕಿನ ಅರಣ್ಯ ಪ್ರದೇಶಗಳಲ್ಲಿ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 75 


ದೊರೆಯುತ್ತಿದ್ದ ಆಲೆ, ಹೊನ್ನೆ, ಶ್ರೀಗಂಧ ಮೊದಲಾದ ಮರಗಳಿಂದ ಬೊಂಬೆಗಳನ್ನು ತಯಾರಿಸುವ 
ವೃತ್ತಿಯನ್ನು ಇಲ್ಲಿನ ಜನ ಆಶ್ರಯಿಸಿದ್ದರು. ಇವರಲ್ಲಿ ಮುಸ್ಲಿಂ ಜನಾಂಗದವರು ಹೆಚ್ಚು ಆದಕಾರಣ 
ಟಿಪ್ಪು ಈ ಜನಾಂಗದವರ ಏಳಿಗೆಗಾಗಿ ಚನ್ನಪಟ್ಟಣದಲ್ಲಿ ಬೊಂಬೆ ಉದ್ಯಮವನ್ನು ಹೊತ್ತಾಹಿಸಿ, 
ಅಭಿವೃದ್ಧಿ ಹೊಂದುವಂತೆ ಮಾಡಿದ. ಇಂದಿಗೂ ಸುಮಾರು ಹತ್ತುಸಾವಿರಕ್ಕೂ ಹೆಚ್ಚಿನ ಮಂದಿ ಈ 
ವೃತ್ತಿಯನ್ನು ಮೂಲ ಕಸುಬನ್ನಾಗಿಸಿಕೊಂಡಿರುವುದನ್ನು ಕಾಣಬಹುದು. 


ಫ್ರಾನ್ಸಿಸ್‌ ಬುಕನನ್‌ ಕಂಡ ಚನ್ನಪಟ್ಟಣ : 


ಡಾ. ಫ್ರಾನ್ಸಿಸ್‌ ಬುಕನನ್‌ (ಕ್ರಿಶ. 1762-1829) ಭಾರತದಲ್ಲಿ ಸ್ಥಲ್ಲಕಾಲ ತಂಗಿದ್ದ ಬ್ರಿಟಿಷ್‌ 
ವೈದ್ಯ. ಈತ ಸಸ್ಯಸಾಸ್ತಜ್ಞ ಬಹುಭಾಷಾ ಪರಿಣಿತ, ಕೃಷಿ, ವಾಸ್ತು ಮೊದಲಾದವುಗಳಲ್ಲಿ ಕುತೂಹಲಿ. 
ಆದ್ದರಿಂದ ಟಿಪ್ಲುಸುಲ್ದಾನನ ಪತನದ ಅನಂತರ ಸ್ಥಳೀಯ ವಿದ್ಯಮಾನಗಳ ಅಧ್ಯಯನಕ್ಕೆ ಕಲ್ಕತೆಯ 
ಈಸ್ಟ್‌ ಇಂಡಿಯಾ ಕಂಪನಿಯ ಕೇಂದ್ರ ಈತನನ್ನು ನೇಮಿಸಿತು. ಬುಕನನ್‌ ಕಂಪನಿಯ ವಶಕ್ಕೆ 
ಬಂದಿದ್ದ ಪ್ರದೇಶಗಳ ವಸ್ತು ಸ್ಥಿತಿಯನ್ನು ಪರಿಶೀಲಿಸಿ ವರದಿ ಮಾಡಲು ಕ್ರಿಶ. 1800-01ರಲ್ಲಿ 
ಮೈಸೂರು ಸಂಸ್ಥಾನ, ದಕ್ಷಿಣ ಮತ್ತು ಉತ್ತರ ಕನ್ನಡ ಕರಾವಳಿ ಪ್ರದೇಶಗಳು ಮತ್ತು ಮಲಬಾರ್‌ 


ಪ್ರಾಂತಗಳಲ್ಲಿ ಸಂಚಾರವನ್ನು ಕೈಗೊಂಡನು. 


ಈ ಪ್ರದೇಶಗಳ ಕೃಷಿ ಕಲೆಗಳು, ವಾಣಿಜ್ಯ, ಧರ್ಮ, ಸ್ವಭಾವ ಮತ್ತು ಆಚಾರಗಳು, 
ಭೌಗೋಳಿಕ, ಸಾಮಾಜಿಕ, ಇತಿಹಾಸ, ಪುರಾತತ್ವ ವಿಷಯಗಳು ಮೊದಲಾದವುಗಳನ್ನು ಮೈಸೂರು 
ಅರಸರ ಆಳ್ಗಿಕೆಯ ಪ್ರದೇಶಗಳಲ್ಲಿಯೂ ಈಸ್ಟ್‌ ಇಂಡಿಯಾ ಕಂಪನಿ ಟಿಪ್ಪುವಿನೊಂದಿಗೆ ಯುದ್ಧಮಾಡಿ 
ಸ್ಥಾಧಿನ ಪಡಿಸಿಕೊಂಡ ಪ್ರದೇಶಗಳಲ್ಲಿಯೂ ಸಂಚರಿಸಿ ಸಂಗ್ರಹಿಸುವುದು ಉದ್ದೇಶವಾಗಿತ್ತು. ಅದೇ 
ಪ್ರಕಾರ ಬುಕನನ್‌ ಮಾಹಿತಿಗಳನ್ನು ಸಂಗಹಿಸಿದ ನಂತರದಲ್ಲಿ ಈ ಮಾಹಿತಿಗಳ ಸಂಗ್ರಹ ರೂಪವಾಗಿ 
‘A Journey from Madras through the countries of Mysore, Canara and 


Malabar’ aoಬ ಮೂರು ಸಂಪುಟಗಳಲ್ಲಿ ಪ್ರಕಟವಾದವು. 


ಎರಡು ಶತಮಾನಗಳಿಗೆ ಹಿಂದಿನ ಚನ್ನಪಟ್ಟಣದ ಸಮಕಾಲೀನ ವಿದ್ಯಮಾನಗಳನ್ನು 
ತಿಳಿದುಕೊಳ್ಳಲು ಇದೊಂದು ಉಪಯುಕ್ತ ದಾಖಲೆ. ಕ್ರಿಶ. 1800ರ ಜೂನ್‌ 4ರಂದು 
ಶ್ರೀರಂಗಪಟ್ಟಣದಿಂದ ಹೊರಟು ಪ್ರವಾಸದ ಅನುಭವಗಳನ್ನು ದಾಖಲಿಸಿಕೊಳ್ಳುತ್ತಾ ಮಂಡ್ಯ- 
ಮದ್ದೂರು ಮಾರ್ಗವಾಗಿ ಅದೇ ಜೂನ್‌ 9ರಂದು ಬುಕನನ್‌ ಚನ್ನಪಟ್ಟಣಕ್ಕೆ ಬಂದು ಬಿಡಾರ 
ಮಾಡಿದನು. ಇಲ್ಲಿ ಮೂರು ದಿನಗಳ ಕಾಲ ಅಂದರೆ ಜೂನ್‌ 11ರವರೆಗೆ ಆತ ಇಲ್ಲಿಯೇ 
ಉಳಿದುಕೊಂಡು, ಈ ಸ್ಥಳದ ಇತಿಹಾಸದ ಜೊತೆಗೆ ಕೃಷಿ ಸಂಬಂಧವಾದ ಅನೇಕ ವಿವರಗಳನ್ನು 
ಸ್ಥಳದ ಸರ್ಕಾರಿ ಅಧಿಕಾರಿಗಳ ಸಹಾಯದಿಂದ ಸಂಗಹಿಸಿದನು. 


ಈ ಕೃತಿಯಲ್ಲಿ ಫ್ರಾನ್ಸಿಸ್‌ ಬುಕನನ್‌ ಚನ್ನಪಟ್ಟಣವನ್ನು ‘A very beautiful country’ 
ಎಂದು ವರ್ಣಿಸಿ, "ಚಿನಪಟಂ ತೆಂಗು, ಅಡಿಕೆ, ಕಬ್ಬು, ಬಾಳ, ವೀಳ್ಯದೆಲೆ ತಾಳ ಮರಗಳ 
ತೋಟಗಳಿಂದ, ಇಲ್ಲಿನ ಹಸಿರು ಗದ್ದೆಗಳಿಂದ ಕಂಗೊಳಿಸುತ್ತದೆ. ಇಲ್ಲಿ ಬಿದಿರು ಸಾಮಾನ್ಯ, ಸಾವಿರಾರು 
ಮನೆಗಳಿದ್ದು ಗ್ಲಾಸು, ಬಳೆ, ಸ್ಟೀಲ್‌ ವೈರ್‌. ಬಿಳಿಸಕ್ಕರೆ, ಬೆಲ್ಲ ತಯಾರಿಸುವ ಕಾರ್ಬಾನೆಗಳಿವೆ' 


ಎನ್ನುತ್ತಾನೆ.” ಇಲ್ಲಿ  ಬುಕನನ್‌ ಚನ್ನಪಟ್ಟಣವನ್ನು "ಒಂದು ಸುಂದರವಾದ ರಾಜ್ಯ' 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 76 


ಎಂದಿರುವುದರಿಂದ, ವಿಜಯನಗರ ಅರಸರ ಕಾಲದಿಂದ ಕ್ರಿಶ. ಹದಿನೆಂಟನೇ ಶತಮಾನದವರೆಗೆ 
ಚನ್ನಪಟ್ಟಣ ರಾಜ್ಯವಾಗಿ ಅಸಿತ್ವದಲ್ಲಿತ್ತು ಎಂದು ತಿಳಿಯುತ್ತದೆ. 


ಚನ್ನಪಟ್ಟಣದಲ್ಲಿ ಹದಿನೆಂಟನೇ ಶತಮಾನದಲ್ಲಿ ಗಾಜು ತಯಾರಿಕೆ, ಅದರಿಂದ ತಯಾರು 
ಮಾಡುತಿದ ಪದಾರ್ಥಗಳು, ತಯಾರು ಮಾಡುವ ವಿಧಾನ, ಮಹಿಳೆಯರು ಉಪಯೋಗಿಸುವ 
ಗಾಜಿನ ಕೈ ಬಳೆಗಳು, ಸಂಗೀತ ವಾದ್ಯಗಳಿಗೆ ಬಳಸುವ ಸಣ್ಣ ತಂತಿ ತಯಾರಿಕೆ, ಬಿಳಿಸಕ್ಕರೆ, ಬೆಲ್ಲ 
ತಯಾರಿಸುವ ವಿವಿಧ ಹಂತಗಳನ್ನು ವಿಶ್ಲೇಷಣಾತ್ಮಕವಾಗಿ ಚಿತ್ರಿಸಿದ್ದಾನೆ. ಇವಲ್ಲದೇ ತೆಂಗು, ಅಡಿಕೆ, 
ಕಬ್ಬು, ಬಾಳೆ, ವೀಳ್ಯದೆಲೆಯಂತಹ ವಾಣಿಜ್ಯ ಬೆಳಗಳನ್ನು ಜನರು ಬೆಳೆಯುತ್ತಿದ್ದರು. ಮದ್ಯ 
ತಯಾರಿಕೆಯನ್ನು ಚನ್ನಪಟ್ಟಣದಲ್ಲಿ ಮಾಡಲಾಗುತ್ತಿತ್ತು. ಈ ಮೇಲಿನ ಕೈಗಾರಿಕೆಗಳನ್ನು ವಿವರಿಸುವಾಗ 
ವಸ್ತುಗಳ ತಯಾರಿಕೆಯಲ್ಲಿ ಬಳಸುವ ಕಚ್ಚಾವಸ್ತುಗಳು, ಅವುಗಳನ್ನು ಬಳಸುವ ಪ್ರಮಾಣದ 
ಜೊತೆಯಲ್ಲಿ, ತಯಾರಿಕೆಯಲ್ಲಿ ಬಳಸುವ ಯಂತ್ರಗಳ ರೇಖಾಚಿತ್ರಣದೊಂದಿಗೆ ವಿವರವಾಗಿ 
ತಿಳಿಸಿದ್ದಾನೆ. ಈ ಮೇಲಿನ ಕೈಗಾರಿಕೆ ಹಾಗೂ ಕೃಷಿ ಬೆಳೆಗಳಿಂದಾಗಿ ಇಲ್ಲಿನ ಜನರ ಆರ್ಥಿಕ ಸ್ಥಿತಿಯು 
ಉತ್ತಮವಾಗಿತ್ತು ಎನ್ನುತ್ತಾನೆ. 


ಬ್ರಿಟಿಷರ ಆಳ್ಳಿಕೆ : 


ಕ್ರಿಶ. 1799ರಲ್ಲಿ ಟಿಪ್ಪುವಿನ ಪತನದ ನಂತರ ಬ್ರಿಟಿಷರು ಮೈಸೂರು ಸಂಸ್ಥಾನವನ್ನು ಮುಮ್ಮಡಿ 
ಕೃಷ್ಣರಾಜ ಒಡೆಯರಿಗೆ ಒಪ್ಪಿಸಿದಾಗ ಅವರು ಐದು ವರ್ಷದ ಬಾಲಕರಾಗಿದ್ದರಿಂದ ಹೈದರ್‌, ಟಿಪ್ಪು 
ಕಾಲದಲ್ಲಿ ಅಧಿಕಾರಿಯಾಗಿದ್ದ ಪೂರ್ಣಯ್ಯನವರು ದಿವಾನರಾಗಿ ನೇಮಕಗೊಂಡು ಕ್ರಿಶ. 1810ರವರೆಗೆ 
ಅಳ್ಳಿಕೆ ನಡೆಸಿದರು. ಮೈಸೂರು ಒಡೆಯರಿಗೆ ಅಧಿಕಾರ ಹಸ್ತಾಂತರ ಮಾಡಿದ್ದರೂ, ರಾಜ್ಯದ ಆಡಳಿತದ 
ಚುಕಾಣಿಯನ್ನು ಬ್ರಿಟಿಷರು ತಮ್ಮ ಅಧೀನದಲ್ಲೇ ಇಟ್ಟುಕೊಂಡಿದ್ದರು. ಇದು ಸಹಾಯಕ ಸೈನ್ಯ 
ಪದ್ಧತಿಯಂತಿತ್ತು. ಪೂರ್ಣಯ್ಯ ದಿವಾನರಾಗಿದ್ದ ಸಂದರ್ಭದಲ್ಲಿ ಹದಿನಾರನೇ ಶತಮಾನದಲ್ಲಿ ಇಮ್ಮಡಿ 
ಜಗದೇವರಾಯನಿಂದ ನಿರ್ಮಾಣಗೊಂಡಿದ್ದ ಚನ್ನಪಟ್ಟಣದ ಕೋಟೆಯನ್ನು ದುರಸ್ತಿಗೊಳಿಸಿದರು 
ಎಂದು ತಿಳಿಯುತ್ತದೆ. 


ಕನ್ನಮಂಗಲ ಗ್ರಾಮದ ಮಾಧವರಾಯನ ದೇವಸ್ಥಾನದ ತಳಹದಿಯಲ್ಲಿನ ಶಾಸನದಲ್ಲಿ 
ದಿವಾನ್‌ ಪೂರ್ಣಯ್ಯನವರು ವಿಜಯಲಕ್ಷ್ಮೀಸಾಗರ ಎಂಬ ಅಗಹಾರಕ್ಕೆ ಸೇರಿದ ಕನ್ನಮಂಗಲ, 
ಯಲ್ಲಹೊಸಹಳ್ಳಿ, ಮಂಗಾಪಟ್ಟ, ಗೊಲ್ಲಹಳ್ಳಿ, ಚಾಮನಹಳ್ಳಿಗಳ ಭೂಮಿಯನ್ನು ಮಾಧವರಾಯಸ್ವ್ತಾಮಿ 
ದೇವಾಲಯಕ್ಕೆ ದಾನ ನೀಡಿದ ವಿವರ ದಾಖಲಾಗಿದೆ.3”' ಈ ಶಾಸನದಲ್ಲಿ ಪೂರ್ಣಯ್ಯನವರನ್ನು 
"ಶ್ರೀಮಾನ್‌ ಮಹಾರಾಜೇಶ್ರಿ' ಎಂದು ವರ್ಣಿಸಿರುವುದನ್ನು ನೋಡಿದರೆ ರಾಜ್ಯದ ಸಂಪೂರ್ಣ 
ಆಡಳಿತ ಪೂರ್ಣಯ್ಯನವರ ವಶದಲ್ಲಿತ್ತು ಎಂಬುದು ಸ್ಪಷ್ಟವಾಗುತ್ತದೆ. ಈ ಶಾಸನದಲ್ಲಿ ದೊರೆ 
ಮುಮ್ಮಡಿ ಕೃಷ್ಣರಾಜರ ಉಲ್ಲೇಖವಿಲ್ಲ. 


ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಆತನ ಭಾವ ಮೈದುನ ತಿಮ್ಮಪ್ಪರಾಜ 
ಎಂಬುವನು ಚನ್ನಪಟ್ಟಣದಲ್ಲಿ ಆಳ್ಲಿಕೆ ನಡೆಸುತ್ತಿದ್ದ ಎಂಬುದು ತಿಳಿಯುತ್ತದೆ. ಈತ ಚನ್ನಪಟ್ಟಣದ 
ಹೃದಯಭಾಗದಲ್ಲಿ ಮೂರು ಮಹಡಿಗಳ ಅರಮನೆಯೊಂದನ್ನು ನಿರ್ಮಿಸಿದ್ದ. ಪ್ರಸ್ತುತದ 
ಜಯಚಾಮರಾಜೇಂದ್ರ ರಸ್ತೆಯಲ್ಲಿದ್ದ ಅರಮನೆಯನ್ನು ಎರಡು ಎಕರೆ ನಿವೇಶನದಲ್ಲಿ ಇಟ್ಟಿಗೆ ಮತ್ತು 
ಗಾರೆಯಿಂದ ಹತ್ತೊಂಬತ್ತನೇ ಶತಮಾನದ ಹಿಂದೂ ಶೈಲಿಯಲ್ಲಿ ನಿರ್ಮಿಸಲಾಗಿದ್ದು, ದರ್ಬಾರ್‌ 


ಹಾಲ್‌, ಪಡಸಾಲೆಯಲ್ಲಿ ಅಲಂಕೃತ ಮರದ ಕಂಬಗಳಲ್ಲಿ ವರ್ಣ ಚಿತ್ರಗಳಿಂದ ಕಂಗೊಳಿಸುತ್ತಿತ್ತು” 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 77 


ಇಂತಹ ಅರಮನೆ ಪ್ರಸ್ತುತದಲ್ಲಿ ಶಿಥಿಲಗೊಂಡಿದ್ದರಿಂದ ದಶಕಗಳ ಹಿಂದೆ ಕೆಡವಿ, ಇದರ 
ಅವಶೇಷಗಳನ್ನು ಚನ್ನಪಟ್ಟಣದ ಸಮೀಪವಿರುವ "ಜಾನಪದಲೋಕ'ದಲ್ಲಿ ಇಟ್ಟಿರುತ್ತಾರೆ. ಸ್ಥಳೀಯರು 
ಹೇಳುವಂತೆ ಈ ತಿಮ್ಮಪುರಾಜ ಬಹಳ ಕೂರಿಯಾದ ಮನುಷ್ಯನಾಗಿದ್ದ, ಹೇಣ್ಣು ಶೋಕಿವಾಲನಾಗಿದ್ದ, 
ಸಾಮಾನ್ಯ ಜನರು ಈತನ ಅರಮನೆ ಮುಂದೆ ನಡೆದುಕೊಂಡು ಹೋಗಬೇಕಾದರೆ ಚಪ್ಪಲಿಯನ್ನು 
ಕಳಚಿ ಕೈಯಲ್ಲಿ ಹಿಡಿದುಕೊಂಡು ತಲೆತಗ್ಗಿಸಿ ನಡೆಯಬೇಕಾಗಿತ್ತು ಎಂಬ ಕಥೆಗಳು ಜನಮಾನಸದಲ್ಲಿವೆ. 
ಆದರೆ ಈ ತಿಮ್ಮಪುರಾಜನನ್ನು ಕುರಿತಂತೆ ಹೆಚ್ಚಿನ ಮಾಹಿತಿಗಳು ಲಭ್ಯವಾಗುವುದಿಲ್ಲ. ಈ ತಿಮ್ಮಪ್ಪರಾಜನ 
ಹಾಗೂ ಆತನ ಮಡದಿಯ ಸಮಾಧಿಯನ್ನು ಈಗಿನ ಚನ್ನಪಟ್ಟಣದ ಕುಡಿನೀರುಕಟ್ಟೆ ಬಳಿಯಿರುವ 
ವಿರಕ್ಷಮಠದಲ್ಲಿ ಸ್ಥಾಪಿಸಿರುವುದನ್ನು ಕಾಣಬಹುದು. 


ಕ್ರಿಶ. 1831ರಲ್ಲಿ ಸಂಸ್ಥಾನದ ಆಡಳಿತವನ್ನು ಬ್ರಿಟಿಷ್‌ ಕಂಪನಿಯು ವಹಿಸಿಕೊಂಡು, 
ಕಮಿಷನ್‌ರ್‌ಗಳನ್ನು ನೇಮಕ ಮಾಡುವ ಮೂಲಕ ಕ್ರಿಶ. 1881ರವರೆಗೂ ಅಧಿಕಾರವನ್ನು ತನ್ನಲ್ಲೇ 
ಇಟ್ಟುಕೊಂಡಿತು. ಕ್ರಿಶ. 1834ರಿಂದ 1861ರವದೆಗೆ ಮಾರ್ಕ್‌ಕಬ್ಬನ್‌, 1862ರಿಂದ 1881ರವರೆಗೆ 
ಲ್ಯುವಿನ್‌ ಬೌರಿಂಗ್‌ ಕಮಿಷನರ್‌ಗಳಾಗಿ ಆಳ್ಸಿಕೆ ನಡೆಸಿದರು. ನಂತರದಲ್ಲಿ ಮೈಸೂರು ಮಹಾರಾಜ 
ಚಾಮರಾಜ ಒಡೆಯ, ನಾಲ್ಲಡಿ ಕೃಷ್ಣರಾಜ ಒಡೆಯರು ಬ್ರಿಟಿಷರ ಸಹಾಯಕ ಸೈನ್ಯಪದ್ಧತಿಯಂತೆ, 
ಅವರ ಅಣತಿಯಂತೆ ರಾಜ್ಕಾಭಾರ ಮಾಡಿದರು. ಇವರ ಕಾಲದಲ್ಲಿ ದಿವಾನರಿಗೆ ಹೆಚ್ಚಿನ 
ಅಧಿಕಾರವಿರುತ್ತಿತ್ತು. ದಿವಾನರಲ್ಲಿ ರಂಗಚಾರ್ದು, ಶೇಷಾದ್ರಿ ಅಯ್ಯರ್‌, ಸರ್‌ ಎಂ. ವಿಶ್ವೇಶ್ವರಯ್ಯ, 
ಮಿರ್ಜಾ ಇಸ್ಮಾಯಿಲ್‌ರು ಪ್ರಮುಖರು. 


ಕ್ರಿಶ. 1884ರಲ್ಲಿ ತಾಲ್ಲೂಕು ಬೋರ್ಡುಗಳ ರಚನೆಯಾಯಿತು. ಕ್ರಿಶ. 1873ರಲ್ಲಿ 
ಚನ್ನಪಟ್ಟಣವನ್ನು ಕ್ಲೋಸ್‌ಪೇಟೆಯ (ಇಂದಿನ ರಾಮನಗರ) ಉಪತಾಲ್ಲೂಕನ್ನಾಗಿ ಮಾಡಲಾಯಿತು. 
ಕಮಿಷನ್‌ರಗಳ ಆಳ್ಳಿಕೆಯಲ್ಲಿ ರಾಜ್ಯವು ತಾಲ್ಲೂಕು, ಜಿಲ್ಲೆಗಳಾಗಿ ವಿಂಗಡಣೆಯಾಯಿತು. ಇದೇ 
ಅವಧಿಯಲ್ಲಿ ಬೆಂಗಳೂರು-ಮೈಸೂರು ಸಂಪರ್ಕವಾಗಿ ಚನ್ನಪಟ್ಟಣವು ರೈಲ್ವೆ ಸಂಪರ್ಕವನ್ನು ಕ್ರಿ.ಶ. 
1882ರಲ್ಲಿ ಪಡೆದು ಕೊಂಡಿತು. ನಂತರದಲ್ಲಿ ಕ್ರಿಶ. 1892ರಲ್ಲಿ ಕ್ಲೋಸ್‌ಪೇಟೆಯನ್ನೇ ಚನ್ನಪಟ್ಟಣದ 
ಉಪತಾಲ್ಲೂಕನ್ನಾಗಿ ಮಾಡಲಾಯಿತು.” 


ಕ್ರಿಶ. 1892ರಲ್ಲಿ ರಚನೆಯಾದ ಚನ್ನಪಟ್ಟಣ ತಾಲ್ಲೂಕು 427 ಚದರ ಮೈಲಿ 
ವಿಸ್ತೀರ್ಣತೆಯನ್ನು ಹೊಂದಿತ್ತು. ಇದಕ್ಕೆ 10 ಹೋಬಳಿಗಳು, 263 ಗ್ರಾಮಗಳು ಹಾಗೂ 315 
ಸಣ್ಣಹಳ್ಳಿಗಳು ಸೇರಿದ್ದವು. ಈ ತಾಲ್ಲೂಕಿನಲ್ಲಿದ್ದ ಹತ್ತು ಹೋಬಳಿಗಳಂದರೆ ಮಳೂರು, ಮಾಕಳಿ, 
ಮುದಿಗೆರೆ, ಕುಣಿಗಲ್‌, ವಿರೂಪಾಕ್ಷಿಪುರ ಹೊಂಗನೂರು, ಚನ್ನಪಟ್ಟಣ, ಕ್ಲೋಸ್‌ಪೇಟೆ, ಬಿಡದಿ, 
ಭೈರಮಂಗಲಗಳು. ಚನ್ನಪಟ್ಟಣ ತಾಲ್ಲೂಕಿನ 1892ರ ಜನಸಂಖ್ಯೆ 99,294. ಈ ಕಾಲದಲ್ಲಿ ಚನ್ನಪಟ್ಟಣ 
ತಾಲ್ಲೂಕಿನಲ್ಲಿ ರೇಷ್ಮೆ ಉದ್ಯಮ ಪ್ರಸಿದ್ದಿಯನ್ನು ಪಡೆದಿತ್ತು ಈ ರೇಷ್ಮೆ ಉತ್ಪಾದನೆ ವಾರ್ಷಿಕವಾಗಿ 
ಮೂರು ಲಕ್ಷ ವರಮಾನವನ್ನು ಹೊಂದಿತ್ತು ನಗರದಲ್ಲಿ ರೇಷ್ಮೆ ಬಿಡಿಸುವ ಯಂತ್ರಗಳಿದ್ದವು. ಮರದ 
ಬೊಂಬೆಗಳ ತಯಾರಿಕೆಗೆ ಚನ್ನಪಟ್ಟಣ ಹೆಸರುವಾಸಿಯಾಗಿತ್ತು“ 


ಚನ್ನಪಟ್ಟಣ ತಾಲ್ಲೂಕಿನ ಜೀವನದಿಯಾದ ಕಣ್ಣ ನದಿಗೆ ಅಬ್ದೂರಿನ ಬಳಿಯಲ್ಲಿ ಅಣೆಕಟ್ಟನ್ನು 
ಕ್ರಿಶ. 1890ಕ್ಕಿಂತ ಪೂರ್ವದಲ್ಲೇ ನಿರ್ಮಿಸಲಾಗಿತ್ತು ಈ ನದಿಹರಿಯುವ ಪ್ರದೇಶದಲ್ಲಿ ಭತ್ತ, ತೆಂಗು, 
ವೀಳ್ಯದೆಲೆ, ಕಬ್ಬು, ರಾಗಿ, ಹಿಪ್ಲುನೇರಳೆಯನ್ನು ಬೆಳೆಯಲಾಗುತ್ತಿತ್ತು ಚನ್ನಪಟ್ಟಣ ನಗರ ವ್ಯಾಪ್ತಿಯ 
ಶುಕವಾರಪೇಟೆ ಎಂಬ ಪ್ರದೇಶದಲ್ಲಿ ವೀಣೆಗೆ ಬಳಸುವ ತಂತಿ ತಯಾರಿಕೆ, ಗಾಜಿನ ಬಳೆ, ಗಾಜು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 78 


ತಯಾರಿಕೆ, ರೇಷ್ಠೆಗೆ ಸಂಬಂಧಿಸಿದ ಸಣ್ಣದಾದ ಕೈಗಾರಿಕೆಗಳಿದ್ದವು. 1892 ರಲ್ಲಿ ಚನ್ನಪಟ್ಟಣ 
ನಗರವೊಂದರ ಜನಸಂಖ್ಯೆ 9160. ಇದರಲ್ಲಿ 5190 ಹಿಂದೂಗಳು, 3948 ಮುಸ್ಲಿಮರು, 22 ಜನರು 
ಕಿಶ್ಚಿಯನ್ನರಾಗಿದ್ದರು.್‌ ಇದರಿಂದ ಈ ಪಟ್ಟಣದಲ್ಲಿ ಹೆಚ್ಚನ ಪ್ರಮಾಣದ ಮುಸ್ಲಿಮರು ನೆಲೆಸಲು 
ಟಿಪ್ಪು-ಹೈದರಾಲಿಗಳ ಕಾಲದಲ್ಲಿಯೇ ಅನುಕೂಲಕರವಾದ ವಾತಾವರವನ್ನು ನಿರ್ಮಾಣ 
ಮಾಡಿಕೊಟ್ಟಿದ್ದರು ಎಂಬುದು ಸಷ್ಟ. 


ಸ್ಪಾತಂತ್ಯ ಚಳುವಳಿಯಲ್ಲಿ ತಾಲ್ಲೂಕಿನ ಪಾತ್ರ : 


ಚನ್ನಪಟ್ಟಣ ತಾಲ್ಲೂಕಿನ ಸ್ಟಾತಂತ್ಯ ಚಳುವಳಿಯೆಂದು ವಿಂಗಡಿಸಿ ಹೇಳಹೊರಡುವುದೇ ಅದರ 
ಸಮಗ್ರ ಸ್ವರೂಪಕ್ಕೆ ಭಂಗವಿಟ್ಟಂತೆ ಆದರೂ ಸ್ಥಳೀಯವಾಗಿ ಹೊರಹೊಮ್ಮಿದ ಪ್ರತಿಕ್ರಿಯೆ, ಹಲವು 
ಸೂಕ್ಕಾಶಿಸೂಕ್ಷ್ಮ ಒಳನೋಟಗಳನ್ನು ನೀಡಿ ಅದರ ವೈವಿಧ್ಯತೆಯ ದರ್ಶನ ಮಾಡಿಸೀತು. ಹೀಗಾಗಿ 
ತಾಲ್ಲೂಕಿನ ಸ್ಪಾತಂತ್ಯ ಹೋರಾಟದ ಸಂಕ್ಷಿಪ್ತ ಪರಿಚಯವನ್ನು ಮಾಡುವ ಪ್ರಯತ್ನವನ್ನು ಇಲ್ಲಿ 
ಮಾಡಲಾಗಿದೆ. 


ಸ್ವಾತಂತ್ಯ ಚಳುವಳಿ ಮೈಸೂರು ಸಂಸ್ಥಾನದಲ್ಲಿ ಸಂಸ್ಥಾಕಾಂಗೆಸ್‌ ಸ್ಥಾಪನೆಯಾದ ನಂತರವೇ 
ತೀವ್ರಗೊಂಡಿತು. ಮೈಸೂರು ಅರಸರು ಬ್ರಿಟಿಷರ ಆಶ್ರಿತ ರಾಜ್ಯವಾಗಿ ಮೈಸೂರು ಸಂಸ್ಥಾನವು 
ಮಾರ್ಪಟ್ಟು ಜನ ಕಲ್ಯಾಣವನ್ನು ಸಾಧಿಸಿದ್ದರಿಂದ ಇಲ್ಲಿನ ಜನ ಬ್ರಿಟಿಷರ ಅಥವಾ ಮೈಸೂರು 
ಒಡೆಯರ ವಿರುದ್ಧ ಚಳುವಳಿಯನ್ನೇನು ಆರಂಭಿಸಿರಲಿಲ್ಲ. ಈ ಅರಸರು ಹಲವಾರು ಸುಧಾರಣಿಗಳ 
ಮೂಲಕ ಜನರ ಮನಗೆಲ್ಲುವ ಹಾಗೂ ಮಾದರಿ ಮೈಸೂರು ನಿರ್ಮಾಣ ಚಿಂತನಾ ಕ್ರಮಗಳನ್ನು 
ಕೈಗೊಂಡ ಪರಿಣಾಮ ಚನ್ನಪಟ್ಟಣವೂ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಿತು. ಅವುಗಳಲ್ಲಿ ಕೆಲವನ್ನು 
ಈ ಕೆಳಗಿನಂತೆ ಪಟ್ಟಿ ಮಾಡಬಹುದು. 


1) 1913ರಲ್ಲಿ ಚನ್ನಪಟ್ಟಣದಲ್ಲಿ "ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರು” ಸ್ಥಾಪನೆ. (ಈ ಬ್ಯಾಂಕಿನ 
ಎರಡನೇ ಶಾಖೆ) 

2) 1914ರಲ್ಲಿ ಚನ್ನಪಟ್ಟಣದ ರೇಷ್ಮೆ ಕೃಷಿ ಸಂಶೋಧನಾ ಕೇಂದ್ರ ಸ್ಥಾಪನೆ. 

3) 1916ರಲ್ಲಿ ಚನ್ನಪಟ್ಟಣದಲ್ಲಿ ಕರಕುಶಲ ತರಬೇತಿ ಕೇಂದ್ರ ಸ್ಥಾಪನೆ. 

4) 1918ರಲ್ಲಿ ರೇಷ್ಮೆ ಬಿತ್ತನೆಗಳನ್ನು ಕಾಶ್ಮೀರದಿಂದ ತಂದು ಚನ್ನಪಟ್ಟಣದಲ್ಲಿ ರೇಷ್ಮೆ ಕೃಷಿಯ 
ಅಭಿವೃದ್ಧಿಗೆ ಪೂರಕ ಕ್ರಮ. 

5) ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಶಾಲೆಗಳ ಸ್ಥಾಪನೆ 


ಇಂತಹ ಅನೇಕ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸುಧಾರಣೆಗಳು ಮೈಸೂರು ಪ್ರಭುತ್ತದ ಬಗ್ಗೆ 
ದೈವಿಕ ಭಾವನೆ ಬರುವಂತೆ ಪ್ರಚೋದಿಸಿದ್ದವು. 


1919ರವರೆಗಿನ ಮೈಸೂರು ಪ್ರಾಂತ್ಮದ ಹೋರಾಟ ಅಷ್ಟೇನು ಬಿರುಸಿನಿಂದ ಕೂಡಿರಲಿಲ್ಲ. 
ಅದರಲ್ಲೂ ಚನ್ನಪಟ್ಟಣದಲ್ಲಿ ಬೆರಳೇಕಿಕೆಯ ಮಂದಿ ಹೊರಗಿನ ಪ್ರಭಾವದಿಂದ ಬ್ರಿಟಿಷರ ಗುಲಾಮಗಿರಿ 
ಹಾಗೂ ವಸಾಹಾತುಶಾಹಿ ವ್ಯವಸ್ಥೆಯ ಕುರೂಪತೆಗಳನ್ನು ಬಹಿರಂಗಪಡಿಸುವ ಸಣ್ಣ ಪ್ರಯತ್ನಗಳನ್ನು 


ಬ ೨೫ Ri 


ವೃತ್ತ ಪತ್ರಿಕೆಗಳ ಮೂಲಕ ಮಾಡಿದರಷ್ಟೆ. ಇಂತಹ ಸಂದರ್ಭದಲ್ಲಿ ಚನ್ನಪಟ್ಟಣದಲ್ಲಿ ಶಿಕ್ಷಣ ಸಂಸ್ಥೆಗಳು 


[So [0 [e) 


ಆರಂಭಗೊಂಡವು. ಪ್ರಾಥಮಿಕ ಹಂತದಿಂದ ಹೈಸ್ಕೂಲ್‌ ಹಂತದವರೆಗಿನ ಶಿಕ್ಷಣ ಆ ಕಾಲದ ಯುವ 
ಸಮುದಾಯವನ್ನು ನವಚಿಂತನೆಯ ಪೀಳಿಗೆಯನ್ನಾಗಿ ರೂಪಿಸಿದವು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 79 


ಮೊದಲಿಗೆ ಕಾಲಿಟ್ಟ ಆರ್ಯಸಮಾಜ, ಧೀಿಯೋಸಫಿಕಲ್‌ ಸೊಸೈಟಿ, ಧಾರ್ಮಿಕ ಸುಧಾರಣೆಗೆ 
ನಾಂದಿ ಹಾಡಿದ್ದವು. ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ಪ್ರಥಮ ಪತ್ರಿಕೆ ಆರಂಭವಾದುದು 1907ರಲ್ಲಿ. 
ಅಂದರೆ ಹೋಂ ರೂಲ್‌ ಲೀಗ್‌ ಚಳುವಳಿಯ ಕಾಲಘಟ್ಟದಲ್ಲಿ. ಇದೊಂದು ರೀತಿಯಲ್ಲಿ ಕಾಂಗೆಸ್‌ 
ಸೂರತ್‌ನಲ್ಲಿ ವಿಭಜನೆಗೊಂಡಾಗ, ಸ್ಟಾತಂತ್ಯ ಚಳುವಳಿಯ "ಸ್ವಯಂ ಆಳ್ಗಿಕೆ'(Home r೦॥ೀ)ಯ 
ಘೋಷಣೆ ಅಂದಿನ ಕಾಲಕ್ಕೆ ಒಂದು ಪ್ರಭಾವಿ ಆದರ್ಶಯುತ ಅಜೆಂಡಾವಾಗಿತ್ತು ಹೀಗಾಗಿ 
ಇದರಿಂದ ಸ್ಪೂರ್ತಿ ಪಡೆದ ಅನೇಕರು ಬಾಲಗಂಗಾಧರತಿಲಕರ ಪ್ರಭಾವದಿಂದ ಸ್ಥಾತಂತ್ರ್ಯದ 
ಹೋರಾಟದಲ್ಲೂ ಧುಮುಕಿದರು. 


ಚನ್ನಪಟ್ಟಣ ತಾಲ್ಲೂಕಿನ ಮತ್ತಿಕೆರೆ-ಶೆಟ್ಟಿಹಳ್ಳಿ ಗ್ರಾಮದ ಎಸ್‌.ಎಸ್‌.ಶೆಟ್ಲ್ಹೂರ್‌ ಎಂಬುವರು 
ತಿಲಕರ ಉತ್ತಮ ಸ್ನೇಹಿತರಾಗಿದ್ದರು. ನಂತರ ಇವರು ಮೈಸೂರು ಮುಖ್ಯನ್ಯಾಯಾಲಯಕ್ಕೆ 
ನ್ಯಾಯಮೂರ್ತಿಗಳಾಗಿ ನೇಮಕಗೊಂಡು, ತದನಂತರ ಸ್ಥಾತಂತ್ರ ಹೋರಾಟಕ್ಕಾಗಿ ನ್ಯಾಯಮೂರ್ತಿ 
ಹುದ್ದೆಗೂ ರಾಜಿನಾಮೆ ಇತ್ತರು. ಶೆಟ್ಲೂರ್‌ರು ಕಾಂಗೆಸ್‌ ಅಧಿವೇಶನಗಳಲ್ಲೂ ಭಾಗವಹಿಸಿದ್ದರು. 
ಇಂತವರ ಪ್ರಭಾವದಿಂದ ಚನ್ನಪಟ್ಟಣದಲ್ಲಿ ಎಸ್‌.ಎಸ್‌.ಶರ್ಮ ಎಂಬುವರು 1907ರಲ್ಲಿ “ಶುಭಾಷಿನಿ' 
ಪತ್ರಿಕೆಯನ್ನು ಆರಂಭಿಸಿದರು. ಸ್ವಾತಂತ್ಯ ಚಳುವಳಿ ಎಂಬುದು ಭಾರತೀಯತೆಯ ಪ್ರಬಲ ಆಕಾಂಕ್ಷೆ. 
ವಿದೇಶಿ ವಸ್ತು ಹಾಗೂ ಸರ್ಕಾರದ ಬಹಿಷ್ಕಾರದ ಕಾಲಘಟ್ಟ ಅದಾದ್ದರಿಂದ ಸರ್ಕಾರದ ಕೆಂಗಣ್ಣಿಗೆ 
ಗುರಿಯಾಗಿ 1908ರಲ್ಲಿ ಪತ್ರಿಕೆ ನಿಲ್ಲಿಸುವಂತಾಯಿತು. ಶರ್ಮ ಒಬ್ಬ ರಾಷ್ಟ್ರೀಯವಾದಿ ಚಿಂತಕ. 
ಬಾಲಗಂಗಾಧರ ತಿಲಕ್‌, ಶೆಟ್ಲೂರ್‌, ಅನಿಬೆಸೆಂಟ್‌ ಮುಂತಾದವರ ಪ್ರಭಾವ ಅವರ ಮೇಲಾಗಿತ್ತು. 


ತಾಲ್ಲೂಕಿನ ಎರಡನೇ ಪತ್ರಿಕೆಯಾಗಿ ಚನ್ನಪಟ್ಟಣದಿಂದ 1911ರಲ್ಲಿ "ಓಬಾತ್‌ ಉಲ್‌ ಮುಲ್ಫ್‌' 
ಎ೦ಬ ಪ್ರಥಮ ಉರ್ದುಪತ್ರಿಕ ಆರಂಭಗೊಂಡಿತು. ನಂತರ ಚನ್ನಪಟ್ಟಣದಲ್ಲಿಯೇ 
"'ಮುಸ್ತಿಂಡೆಕ್ಕನ್‌(1915)” ಹಿದಾಯತ್‌(1932), ಅಲ್‌ಬಸಿರಾತ್‌(1932) ಮೊದಲಾದ ಉರ್ದು 
ಪತ್ರಿಕೆಗಳು ಆರಂಭವಾದವು. ಈ ಪತ್ರಿಕೆಗಳು ನೇರವಾಗಿ ಮುಸ್ಲಿಂಲೀಗ್‌ ಹಾಗೂ ಆಲಿಫಘರ್‌ 
ವಿಶ್ವವಿದ್ಯಾಲಯದ ಚಟುವಟಿಕೆಗಳಿಂದ ಪ್ರಭಾವಿತಗೊಂಡಿದ್ದವು. ಇವು ಸಹ ರಾಷ್ಟ್ರೀಯವಾದಿ 
ಚಿಂತನೆಗಳಿಗೆ ಮಹತ್ನಕೊಟ್ಟಿದ್ದಲ್ಲದೇ. ಹೆಚ್ಚು ಧಾರ್ಮಿಕ ಲೇಖನಗಳಿಗೆ ಪ್ರಾಶಸ್ತ್ಯ ನೀಡಿದ್ದವು. 
1958ರಲ್ಲಿ ಚನ್ನಪಟ್ಟಣದಿಂದ ಆರಂಭವಾದ 'ಕರ್ತವ್ಯ' ಎಂಬ ಪತಿಕೆ ಗಾಂಧಿ ವಿಚಾರಧಾರೆಗಳಿಂದ 
ಪ್ರಭಾವಿತಗೊಂಡಿದ್ದು, ನಂತರ 1920ರಲ್ಲಿ ಹೆಚ್‌.ಕೆ.ವೀರಣ್ಣಗೌಡರಿಂದ "ಕರ್ನಾಟಕ ವಿದ್ಯಾರ್ಥಿ ಪತ್ರಿಕೆ” 


ಆರಂಭಗೊಂಡು ಜನತೆಯಲ್ಲಿ ಹೊಸ ಹೊಸ ವಿಚಾರಗಳನ್ನು ಪ್ರಚಾರ ಮಾಡಿದವು.” 


ಸಾಮಾಜಿಕ ಸೇವೆ, ಶೈಕ್ಷಣಿಕ ಸವಲತ್ತುಗಳನ್ನು ಪರಿಚಯಿಸುವುದರ ಮೂಲಕ ರಾಷ್ಟ್ರೀಯ 
ಸ್ಪಾತಂತ್ಯ ಚಳುವಳಿಗೆ ಪೂರಕ ಎಂಬಂತೆ ಕ್ರಿಯಾತ್ಮಕವಾಗಿದ್ದವು. 1917ರಲ್ಲಿ ಬೆಂಗಳೂರಿನ ನ್ಯಾಷನಲ್‌ 
ಹೈಸ್ಕೂಲ್‌ನಲ್ಲಿ "ಥಿಯೋಸಾಫಿಕಲ್‌ ಸೊಸೈಟಿ' ಸ್ಥಾಪನೆಗೊಂಡಾಗ ಚನ್ನಪಟ್ಟಣದ ತಿಟ್ಟಮಾರನಹಳ್ಳಿಯ 
ವಿ.ವೆಂಕಟಪ್ಪ ಹಾಗೂ ಇತರರು ಭಾಗವಹಿಸಿದ್ದರು. 1924ರಲ್ಲಿ ಅಕ್ಕೂರು ಗ್ರಾಮದ 
ಹೆಚ್‌.ಕೆ.ವೀರಣ್ಣಗೌಡ, ಕೆ.ಸುಬ್ಬರಾವ್‌ ಅವರು ಹಿಂದೂಸ್ಥಾನ ಸೇವಾದಳದ ಸಕ್ರಿಯ ಕಾರ್ಯಕರ್ತರಾಗಿ 
ಸೇರಿಕೊಂಡರು. 1917ರಲ್ಲಿ ಪ್ರಜಾಮಿತ್ರ ಮಂಡಳಿ ಆರಂಭಗೊಂಡಿದ್ದೆ ಇಂತಹ ಚಟುವಟಿಕೆಗಳು 


ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ಕ್ರಿಯಾಶೀಲವಾಗಲು ಕಾರಣವಾಯಿತು. 


ಮೈಸೂರು ಸಂಸ್ಥಾನದಲ್ಲಿ ಈ ಸಮಯದಲ್ಲಿ ಜರುಗುತ್ತಿದ್ದ ಬ್ರಾಹ್ಮಣೇತರ ಚಳುವಳಿ ಹಾಗೂ 


ಅದರ ಫಲಶೃತಿ ಎಂಬಂತೆ ಸರ್ಕಾರ ಒತ್ತಾಯಕ್ಕೊಳಗಾಗಿ ಮಿಲ್ಲರ್‌ ಆಯೋಗವನ್ನು ನೇಮಿಸಿ, 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 80 


ಹಿಂದುಳಿದ ವರ್ಗಗಳ ಸಮಾಜೋ-ಆರ್ಥಿಕ ಪ್ರಾತಿನಿದ್ಯ ಕೊಡಲು ತೀರ್ಮಾನಿಸಿದ್ದು ಜನರ ಒತ್ತಡಕ್ಕೆ 
ಸರ್ಕಾರ ತಲೆ ಬಾಗುತ್ತದೆಂಬ ಅಂಶ ಸ್ಪಷ್ಟವಾದಾಗ ಇಲ್ಲಿನ ನಾಯಕರು ಉತ್ಸಾಹದಿಂದ ರಾಷ್ಟೀಯ 
ಹೋರಾಟದೊಂದಿಗೆ ತಮ್ಮನ್ನು ಗುರುತಿಸಿಕೊಳ್ಳುವ ಪ್ರಯತ್ನ ಮಾಡಿದರು. 


1927ರಲ್ಲಿ ಗಾಂಧೀಜಿಯವರು ದಕ್ಷಿಣಭಾರತದಲ್ಲಿ ಖಾದಿ ಪ್ರಚಾರ ಮಾಡುತ್ತಿರುವಾಗ 
ಅನಾರೋಗ್ಯದಿಂದಾಗಿ 45 ದಿನಗಳ ಕಾಲ ಕರ್ನಾಟಕದ ನಂದಿದುರ್ಗಕ್ಕೆ ವಿಶ್ರಮಿಸಿಕೊಳ್ಳಲು 
ಆಗಮಿಸಿದರು. ಈ ಸಮಯದಲ್ಲಿ ಚನ್ನಪಟ್ಟಣದ ವಿ.ವೆಂಕಟಪ್ಪ್ತ ಕನಕಪುರದ ಕರಿಯಪ್ಪ 
ಮುಂತಾದವರು ಕನಕಪುರ, ಚನ್ನಪಟ್ಟಣ ನಗರಗಳಿಗೆ ಭೇಟಿಕೊಡುವಂತೆ ವಿನಂತಿಸಿಕೊಂಡರು. ಇದಕ್ಕೆ 
ಒಪ್ಪಿದ ಗಾಂಧೀಜಿಯವರು 1927 ಜುಲೈ 31ರಂದು ಕನಕಪುರ ನಂತರ ರಾಮನಗರಕ್ಕೆ ಭೇಟಿಕೊಟ್ಟು 
ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಿದಂದು. 


1929ರಲ್ಲಿ ಬೆಂಗಳೂರಿನಲ್ಲಿ ಯುವಕಾಂಗೇಸ್‌ ಸಭೆ ಏರ್ಪಟ್ಟು ಆ ಸಭೆಯಲ್ಲಿ ಚನ್ನಪಟ್ಟಣ 
ತಾಲ್ಲೂಕಿನ ವಿ.ವೆಂಕಟಪ್ಪ, ಅಬ್ಲೂರು ಗೋಪಣ್ಣ, ಡಿ.ಆರ್‌.ಲಿಂಗಯ್ಯ, ವೆಂಕಟರಮಂಣರೆಡ್ಡಿ, ಪಡ್ಡು 
ಅಶ್ಚಥ್‌ನಾರಾಯಣರಾವ್‌, ಅಬ್ಲೂರು ಕೃಷ್ಣಮೂರ್ತಿ ಮುಂತಾದವರು ಭಾಗವಹಿಸಿದ್ದರು. 1925ರಲ್ಲಿ 
ಹೆಚ್‌.ಕೆ.ವೀರಣ್ಣಗೌಡರು "ಚಿತ್ರಗುಪ್ತ' ಎಂಬ ಪತ್ರಿಕೆಯನ್ನು ಬೆಂಗಳೂರಿನಲ್ಲಿ ಆರಂಭಿಸಿದರು. 1930- 
31ರಲ್ಲಿ ಮಂಡ್ಯದಲ್ಲಿ ರೈತ ಜಾಥಾ ಆರಂಭಿಸಿದರು. ರಾಮನಗರ, ಚನ್ನಪಟ್ಟಣ ಮಾರ್ಗವಾಗಿ 
ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚಿನ ರೈತರು ಪಾದಯಾತ್ರೆಯಲ್ಲಿ ತೆರಳಿದ್ದು ಒಂದು ಇತಿಹಾಸಿಕ 
ಸಂದರ್ಭವೇ ಆಗಿತ್ತು 


ಗಾಂಧೀಜಿಯವರು 1934ರಲ್ಲಿ ಅಸ್ಪಶ್ಯತೆ ನಿವಾರಣೆ ಹಾಗೂ ಹರಿಜನ ನಿಧಿ ಸಂಗಹಣಿಗಾಗಿ 
ಪ್ರವಾಸ ಕೈಗೊಂಡರು. ಪ್ರವಾಸದ ಸಂದರ್ಭದಲ್ಲಿ ಗಾಂಧೀಜಿಯರ ಜೊತೆಗಿದ್ದ ಚನ್ನಪಟ್ಟಣದ 
ತಿಟ್ಟಮಾರನಹಳ್ಳಿಯ ವಿ.ವೆಂಕಟಪುನವರು ವಿಜಯಿಪುರ ಮುಂತಾದೆಡೆ ಗಾಂಧೀಜಿಯವರ 
ಭಾಷಣವನ್ನು ಕನ್ನಡಕ್ಕೆ ಅನುವಾದಿಸಿದರು. ಗಾಂಧೀಜಿ, ತಗಡೂರು ರಾಮಚಂದರಾಯರ ಕೋರಿಕೆಯ 
ಮೇರೆಗೆ ಬದನವಾಳು ಖಾದಿ ಕೇಂದಕ್ಕೆ ಭೇಟಿ ನೀಡಿ, ಅಲ್ಲಿಂದ 1934 ಜನವರಿ 5ರಂದು ಮಂಡ್ಯ, 
ಮದ್ದೂರು, ಶಿವಪುರ, ಸೋಮನಹಳ್ಳಿ ಮುಖಾಂತರ ಬೆಳಿಗ್ಗೆ 11 ಗಂಟಿಗೆ ಚನ್ನಪಬ್ಟಣಕ್ಕೆ 
ಆಗಮಿಸಿದರು. ಇದು ಚನ್ನಪಟ್ಟಣದ ಪಾಲಿಗೆ ಮಹತ್ತದ ಐತಿಹಾಸಿಕ ದಿನ ಗಾಂಧೀಜಿಯವರ ಜೊತೆ 
ಮೀರಾಬೆನ್‌, ಜಮ್ನಾಲಾಲ್‌ ಬಜಾಜ್‌, ಅವರ ಮಗಳು ಹೋಬಾಯಿ, ಶೀಕೃಷ್ಣಬಾಯಿ ಪಣಜೀಕರ್‌, 
ಶ್ರೀಮತಿ ಮಾಗಂಟಿ ಅನ್ನಪೂರ್ಣಮ್ಮ ಮುಂತಾದವರು ಆಗಮಿಸಿದ್ದರು. ಚನ್ನಪಟ್ಟಣದಲ್ಲಿ ಶಿಕ್ಷಕರಾಗಿ 
ಸೇವೆ ಸಲ್ಲಿಸುತ್ತಿದ್ದ ಆರ್ಯಮೂರ್ತಿ ಮತ್ತು ಅವರ ಪತ್ನಿ ಸರಸ್ಪತಮ್ಮ ಎರಡು ಗುಡಿಸಲುಗಳನ್ನು 
ನಿರ್ಮಿಸಿ ಅದಕ್ಕೆ “ಅಭಯ ಕುಟೀರ” ಎಂದು ಹೆಸರಿಟ್ಟು ಹರಿಜನರ ಸಂಕಷ್ಟ ನಿವಾರಣೆ, ಹರಿಜನರ 
ವಿದ್ಯಾಭ್ಯಾಸ, ಪ್ರಾಣಿಬಲಿ ನಿಷೇಧ, ವಿಧವಾವಿವಾಹ ಮುಂತಾದ ಸಾಮಾಜಿಕ ಕಾರ್ಯಗಳಲ್ಲಿ 


ಶಿ 
ತೊಡಗಿಸಿಕೊಂಡಿದ್ದರು. 


1938ರ ಏಪ್ರಿಲ್‌ 10, 11] ಮತ್ತು 12ರಂದು ಮೈಸೂರು ಕಾಂಗೆಸ್‌ ಸಮಿತಿಯು ಶಿವಪುರ 
ಕಾಂಗೆಸ್‌ ಅಧಿವೇಶನ ಧ್ವಜ ಸತ್ಯಾಗಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತು. ಟಿ.ಸಿದ್ದಲಿಂಗಯ್ಯ ಇದರ 
ಪ್ರಥಮ ಅಧ್ಯಕ್ಷರಾಗಿ ಆಯ್ಕೆಯಾದರು. ಸರ್ಕಾರ ಈ ಸಮಯದಲ್ಲಿ ಟಿ.ಸಿದ್ದಲಿಂಗಯ್ಯ, ವಿ.ವೆಂಕಟಪ್ಪ, 
ಕೆಂಗಲ್‌ ಹನುಮಂತಯ್ಯ ಮುಂತಾದವರನ್ನು ಬಂಧಿಸಿತು. ಶಿವಪುರ ಸತ್ಕಾಗಹ ಚಳುವಳಿ ದೊಡ್ಡ 
ಮಟ್ಟದ ಚಳುವಳಿಯಾಗಿ ರೂಪುಗೊಂಡಿತಲ್ಲದೆ ರಾಮನಗರ, ಚನ್ನಪಟ್ಟಣ, ಕನಕಪುರದಿಂದ ಜನ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 81 


ಸ್ವಯಂ ಪ್ರೇರಿತರಾಗಿ ಭಾಗವಹಿಸಿ ಕಾಂಗೆಸ್ಸಿಗೆ ಬೆಂಬಲ ಸೂಚಿಸಿದರು. ಗುಂಡಪ್ಪಗೌಡ ಎನ್ನುವವರು 
ಚನ್ನಪಟ್ಟದ ಸತ್ಕಾಗಹಿಗಳ ನೇತೃತ್ವ ವಹಿಸಿದ್ದರು. ಇವರನ್ನು ಪೋಲಿಸರು ಬಂಧಿಸಿದರು. 
ಪರಿಣಾಮವಾಗಿ 1938ರಲ್ಲಿ ತಾಲ್ಲೂಕು ಮಟ್ಟದ ರೈತ ಸಮ್ಮೇಳನಗಳನ್ನು ಸಂಘಟಿಸಲಾಯಿತು. ಇದರ 
ಮೊದಲ ಸಮ್ಮೇಳನ ರಾಮನಗರ ತಾಲ್ಲೂಕು ಲಕ್ಷ್ಮೀಪುರದಲ್ಲಿ ಜರುಗಿ ವಿ.ವೆಂಕಟಪ್ಪ ಇದರ 
ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕಾಂಗೆಸ್‌ ಸಮಿತಿ ಸರ್ಕಾರದ ವಿರುದ್ದ ಅಸಹಕಾರ ಚಳುವಳಿಯನ್ನು 
ಹಾಗೂ ಕಾನೂನು ಭಂಗ ಚಳವಳಿಯನ್ನು ಮುಂದುವರಿಸಿತು. ಪರಿಣಾಮವಾಗಿ ಸಾರಾಯಿ 
ಅಂಗಡಿಗಳ ಮುಂದೆ ಪಿಕೇಟಿಂಗ್‌, ಟೆಲಿಪೋನ್‌ ವೈರ್‌ಗಳ ಸ್ಥಗಿತ, ಈಚಲು ಮರ ಕಡಿಯುವುದು 
ಇನ್ನೂ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತು. 


1942 ಏಪಿಲ್‌ 10 ರಿಂದ 14ರವರೆಗೆ ಮೈಸೂರು ಕಾಂಗೆಸ್ಸ್ನ ಐದನೆ ಅಧಿವೇಶನ 
ವಿ.ವೆಂಕಟಪುನವರ ಹುಟ್ಟೂರಾದ ಚನ್ನಪಟ್ಟಣ ತಾಲ್ಲೂಕಿನ ತಿಟ್ಟಮಾರನಹಳ್ಳಿಯಲ್ಲಿ ಜರುಗಿತು. 
ವಿ.ವೆಂಕಟಪುನವರು ಸ್ಥಾಗತ ಸಮಿತಿ ಅಧ್ಯಕ್ಷರಾಗಿ, ತಾಳೆಕೆರೆ ಸುಬ್ರಮಣ್ಯನವರು ಅಧಿವೇಶನದ 
ಅಧ್ಯಕ್ಷತೆಯನ್ನು ವಹಿಸಿ ಜರುಗಿದ ಈ ಘಟನೆ ಚನ್ನಪಟ್ಟನ ತಾಲ್ಲೂಕಿನಲ್ಲಷ್ಟೇ ಅಲ್ಲದೆ ಮೈಸೂರು 
ಸಂಸ್ಥಾನದ ಸ್ವಾತಂತ್ಯ ಚಳುವಳಿಯಲ್ಲಿ ಪ್ರಮುಖವಾದುದ್ದಾಗಿದೆ. ಆರ್‌.ಆರ್‌.ದಿವಾಕರ್‌, 
ರಾಜಗೋಪಾಲಾಚಾರಿ, ಅಖಿಲ ಭಾರತ ಕಿಸಾನ್‌ ಸಭಾದ ಖಜಾಂಚಿ ನರಸಿಂಹರೆಡ್ಡಿ, ಮುಂಬೈ 
ತಿಮ್ಮಾರೆಡ್ಡಿ, ಉಮಾಬಾಯಿ ಕುಂದಾಪುರ, ಕಮಲಮ್ಮ ಯಶೋಧರದಾಸಪ್ಪ, ಸುನಂದದೇವಿ 
ಮೊದಲಾದವರು ಭಾಗವಹಿಸಿದ್ದರು. 


ಈ ಅಧಿವೇಶನದಲ್ಲಿ ಬ್ರಿಟಿಷರ ವಸಾಹತುಶಾಹಿನೀತಿ ಖಂಡನೆ, ಮಹಾರಾಜರು ಕಾಂಗೆಸ್‌ 
ಕಾರ್ಯಕರ್ತರ ವಿರುದ್ಧ ಅನುಸರಿಸುತ್ತಿದ್ದ ಕ್ರಮದ ಖಂಡನೆ, ಪುಂಡುಗಂದಾಯದ ವಿರೋಧ, 
ಕಾರ್ಮಿಕರ ಹಿತಾರಕ್ಷಣೆಗೆ ಒತ್ತಾಯ, ನಿಷೇಧಾಜ್ಞೆ ಹಿಂತೆಗೆದುಕೊಳ್ಳುವಂತೆ ಒತ್ತಾಯ, ಜವಾಬ್ದಾರಿ 
ಸರ್ಕಾರದ ಸ್ಥಾಪನೆ ಒತ್ತಾಯ, ರೈತರ ಹಿತಾರಕ್ಷಣೆಗೆ ಒತ್ತಾಯ, ಪ್ಯಾಸಿಸಂ ಮತ್ತು ನ್ಯಾಸಿಸಂಗೆ 
ವಿರೋಧ, ಪ್ಯಾಸಿಸಂ-ನ್ಯಾಸಿಸಂ ವಿರೋಧಿಸುತ್ತಿದ್ದ ರಷ್ಯಾ-ಚೀನಾ ರಾಷ್ಟ್ರಗಳಿಗೆ ಬೆಂಬಲ, ಠಾಗೋರ್‌, 
ಜಮ್ನಾಲಾಲ್‌ ಬಜಾಜ್‌ರ ಮರಣಕ್ಕೆ ಶೋಕ ನಿರ್ಣಯ, ಮೈಸೂರು ಸ್ವಯಂ ಸೇವಕರ ಪಡೆ ರಚಿಸುವ 
ತೀರ್ಮಾನ ಮುಂತಾದ ಈ ಎಲ್ಲಾ ಸ್ಥಳೀಯ, ರಾಷ್ಟ್ರೀಯ ಮತ್ತು ಅಂತರಾಷ್ಟ್ರೀಯ ಮಟ್ಟದ 
ವಿಷಯಗಳ ಸಂಬಂಧ ನಿರ್ಣಯಗಳನ್ನು ಕೈಗೊಳ್ಳುವುದರ ಮೂಲಕ ಚನ್ನಪಟ್ಟಣ ತಾಲ್ಲೂಕಿನಲ್ಲಿ 
ನಡೆದ ಅಧಿವೇಶನ ರಾಷ್ಟ್ರದ ಗಮನ ಸೆಳೆದಿರುವುದನ್ನು ಕಾಣಬಹುದು. 


ಕ್ಷಿಟ್‌ ಇಂಡಿಯಾ ಚಳವಳಿ 1942ರಲ್ಲಿ ಆರಂಭವಾಗಿ ದೇಶಾದ್ಯಂತ ವ್ಯಾಪಕ ಪ್ರತಿಭಟನೆ 
ವ್ಯಕ್ತವಾಯಿತು. ಜೊತೆಗೆ ರೈಲಿನಲ್ಲಿ ಟಿಕೆಟ್‌ ಇಲ್ಲದೇ ಪ್ರಯಾಣ, ಟೆಲಿಗ್ರಾಮ್‌ ತಂತಿಗಳನ್ನು ಕಿತ್ತು 
ಹಾಕುವುದು, ವಿದ್ಯಾರ್ಥಿಗಳಿಂದ ಶಾಲಾಕಾಲೇಜು ಬಹಿಷ್ಕಾರ, ಸಾರಾಯಿ ಸಾಗಿಸುತ್ತಿದ್ದ ಲಾರಿ ಮೇಲೆ 
ದಾಳಿ ಮಾಡಿ ನಾಶಪಡಿಸುವುದು ಮುಂತಾದ ಪ್ರತಿಭಟನೆಗಳನ್ನು ಮಾಡಿದರು. ಚನ್ನಪಟ್ಟಣದ 
ಸನ್‌ಸಿಲ್ಕ್‌ ಫ್ಯಾಕ್ಷರಿಯ ಕಾರ್ಮಿಕರು 1942ರ ಸೆಪ್ಪಂಬರ್‌ 6ರಂದು ಕೆಲಸ ಸ್ಥಗಿತಗೊಳಿಸಿ, ವೇತನ 
ಹೆಚ್ಚಳಕ್ಕಾಗಿ ಪ್ರತಿಭಟಿಸಿ, ಸ್ಟಾತಂತ್ಯ ಚಳುವಳಿಯನ್ನು ಬೆಂಬಲಿಸಿದರು. ಚನ್ನಪಟ್ಟಣದಲ್ಲಿ 
ವಿದ್ಯಾರ್ಥಿಗಳು ಐದು ವಾರಗಳ ಕಾಲ ತರಗತಿಗಳನ್ನು ಬಹಿಷ್ಕರಿಸಿ ಚಳವಳಿ ಮುಂದುವರಿಸಿದರು. 
ಇದರಿಂದ ಕ್ಷಿಟ್‌ ಇಂಡಿಯಾ ಚಳುವಳಿಯ ಪ್ರಬಲ ಕೇಂದ್ರವಾಗಿ ಚನ್ನಪಟ್ಟಣ ವೇದಿಕೆ ಒದಗಿಸಿಕೊಟ್ಟಿತು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 82 


ಚನ್ನಪಟ್ಟಣ ತಾಲ್ಲೂಕಿನ ಸ್ಪಾತಂತ ಹೋರಾಟಗಾರರಲ್ಲಿ ಪ್ರಮುಖರೆಂದರೆ 
ತಿಟ್ಟಮಾರನಹಳ್ಳಿಯ ವಿ.ವೆಂಕಟಪ್ಪ, ಅಕ್ಕೂರಿನ ಹೆಚ್‌.ಕೆ.ವೀರಣ್ಣಗೌಡ, ಅಬ್ಬೂರು ಗೋಪಣ್ಣ, 
ಮಾಕಳಿಯ ವೆಂಕಟಪ್ಪ, ಅಬ್ಲೂರಿನ ಕೃಷ್ಣಮೂರ್ತಿ, ಆರ್ಯಮೂರ್ತಿ, ನಾಗವಾರದ ಕಪಿನಯ್ಯ, 
ಕರಿಯಪ್ಪ, ಬೇವೂರಿನ ಕೆಂಪಯ್ಯ, ಚನ್ನಪಟ್ಟಣದ ಚಾಮಯ್ಯ, ಅಬ್ಲೂರಿನ ಲಕ್ಷ್ಮಣಗೌಡ, 
ವಿಷ್ಣುಮೂರ್ತಿ. ಕಾಡಯ್ಯ, ಬೇವೂರಿನ ಗಾಳಿಚೆನ್ನು ಚೆನ್ನಮಾನಹಳ್ಳಿಯ ಚನ್ನಯ್ಯ, 
ಕೆಂಪಯ್ಯದೊಡ್ಡಿಯ ಚೆನ್ನಯ್ಯ, ಮತ್ತಿಕರೆಯ ಎಂ.ಜೆ.ಚಿಕ್ಕತಿಮ್ಮಯ್ಯ, ಚನ್ನಪಟ್ಟಣದ ತಿಮ್ಮಪ್ಪ, 
ಸಿ.ಎಸ್‌.ನಾಗರಾಜು, ಅಬ್ಲೂರಿನ ನಾಗಣ್ಣ ಪುಟ್ಟರಂಗಪ್ಪ ಮುಂತಾದವರು. ಇವರು ಭಾರತದ 
ಸ್ಪಾತಂತ್ಯ ಚಳವಳಿಗೆ ತಮ್ಮ ತನು-ಮನ-ಧನವನ್ನು ಅರ್ಪಿಸಿ ತಮ್ಮ ಜೀವನವನ್ನು ಹೋರಾಟಕ್ಕಾಗಿ 
ಮುಡಿಪಾಗಿಟ್ಟರು. 


1947 ಆಗಸ್ಟ್‌ 15ರಂದು ಭಾರತ ಸ್ಥಾತಂತ್ಯವನ್ನು ಪಡೆದುಕೊಂಡಿತು. ಆದರೆ ಮೈಸೂರು 
ರಾಜ್ಯದಲ್ಲಿ ಹಳೆಯ ಪ್ರಭುತ್ವ ಹಾಗೆ ಮುಂದುವರಿಯಿತು. ಇಂತಹ ಸನ್ನಿವೇಶದಲ್ಲಿ ಮೈಸೂರು 
ಕಾಂಗೆಸ್ಸಿಗರಿಗೆ ಉಳಿದಿದ್ದ ಮಾರ್ಗ ಜವಾಬ್ದಾರಿಯುತ ಸರ್ಕಾರದ ಸ್ಥಾಪನೆಯ ಒತ್ತಾಯ. ಇಲ್ಲವೇ 
ಇದರಿಂದ ಮುಕ್ತವಾದ ಪೂರ್ಣ ಪ್ರಮಾಣದ ಪ್ರಜಾತಾಂತ್ರಿಕ ಸರ್ಕಾರ ಸ್ಥಾಪನೆಯ ಬೇಡಿಕೆ ಹಾಗೂ 
ಮೈಸೂರು ಮಹಾರಾಜರು ಭಾರತದ ಒಕ್ಕೂಟದಲ್ಲಿ ವಿಲೀನಗೊಳ್ಳುವುದಕ್ಕೆ ಸಮ್ಮತಿ ಸೂಚಿಸಬೇಕಾಗಿತ್ತು. 
ಇದಕ್ಕಾಗಿ ಮೈಸೂರು ಕಾಂಗೆಸ್‌ 1947 ಸೆಪ್ಟೆಂಬರ್‌ 1ರಂದು ಮೈಸೂರು ಚಲೋ ಚಳುವಳಿಯನ್ನು 


ಊ 
ಹಮ್ಮಿಕೊಂಡಿತು. 


ವಿದ್ಯಾರ್ಥಿಗಳು, ಕಾರ್ಮಿಕರು, ರೈತರು ಮೈಸೂರು ಚಲೋ ಚಳವಳಿಯಲ್ಲಿ ಭಾಗವಹಿಸಿ 
ತಾಲ್ಲೂಕು ಕೇಂದ್ರಗಳಲ್ಲಿ ಪಿಕೇಟಿಂಗ್‌, ಜಾಥಾ ನಡೆಸಿದರು. ಆರ್ಕಾಟ್‌, ಬಾಯ್ಯಟ್‌ ಘೋಷಣೆ 
ಕೂಗಿದರು. ಇದೇ ಸಂದರ್ಭದಲ್ಲಿ ರೈಲ್ವೆ ನೌಕರರು ತಮ್ಮ ಬೆಂಬಲ ಸೂಚಿಸಿ ಮೈಸೂರು ಚಲೋ 
ಚಳುವಳಿಗೆ ಧುಮುಕಿದರು. ಚನ್ನಪಟ್ಟಣ, ರಾಮನಗರಗಳಲ್ಲಿ ರಸ್ತೆ ಜಾಥಾ ನಡೆಸುತ್ತಿದ್ದ ಸಾವಿರಾರು 
ಸ್ವಯಂ ಸೇವಕರನ್ನು ಬಂಧಿಸಲಾಯಿತು. ಹೀಗೆ ಚಳುವಳಿಕಾರರನ್ನು ಬಂಧಿಸಿ, ಕೇಸು 
ದಾಖಲಿಸಲಾಯಿತು. ಅಂತಿಮವಾಗಿ 1947 ಅಕ್ಟೋಬರ್‌ 24ರಲ್ಲಿ ಮಹಾರಾಜರು ಕಾಂಗೆಸ್‌ನೊಂದಿಗೆ 
ಒಪ್ಪಂದ ಮಾಡಿಕೊಂಡರು. ಪರಿಣಾಮವಾಗಿ 1947 ಅಕ್ಟೋಬರ್‌ 27ರಂದು ಕೆ.ಸಿ.ರೆಡ್ಡಿ ನೇತೃತ್ವದಲ್ಲಿ 
ಜವಾಬ್ದಾರಿಯುತ ಸರ್ಕಾರ ಅಸ್ತಿತ್ತಕ್ಕೆ ಬಂದಿತು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 83 


ಕೊನೆ ಟಿಪ್ಪಣಿಗಳು 


ಎಂ.ಜಿ. ನಾಗರಾಜ್‌, ಪಿ.ವಿ. ಕೃಷ್ಣಮೂರ್ತಿ (ಸಂ) : ಇತಿಹಾಸ ದರ್ಶನ, ಸಂಪುಟ-26, ಪು.186. 
ರಾಮನಗರ ಜಿಲ್ಲೆಯ ಅಂಕಿ ಅಂಶಗಳ ನೋಟ, 2010-2011, ಪು.18, 160 

ಎಂ. ಬೈರೇಗೌಡ, ತಾ.ಸಿ. ತಿಮ್ಮಯ್ಯ (ಸಂ) : ಅರ್ಕಾವತಿ (ಸ್ಕರಣ ಸಂಚಿಕೆ), ಪು.275 
ರಾಮನಗರ ಜಿಲ್ಲೆಯ ಅಂಕಿ ಅಂಶಗಳ ನೋಟ, 2010-2011, ಪು.25-28 

ಎಂ. ಬೈರೇಗೌಡ, ತಾ.ಸಿ. ತಿಮ್ಮಯ್ಯ (ಸಂ) : ಅರ್ಕಾವತಿ (ಸ್ಕರಣ ಸಂಚಿಕೆ), ಪು.276 

ಬಿ.ಎಲ್‌. ರೈಸ್‌ (ಸಂ) : ಮೈಸೂರು ಗ್ಯಾಸೆಟಿಯರ್‌, ಸಂಪುಟ-2, ಪು.60 

ಅಂಕನಹಳ್ಳಿ ಪಾರ್ಥ : ರಾಮನಗರ ಒಂದು ಸಾಂಸ್ಕೃತಿಕ ಅಧ್ಯಯನ, ಪು.15 

ರಾಮನಗರ ಜಿಲ್ಲೆಯ ಅಂಕಿ ಅಂಶಗಳ ನೋಟ, 2010-2011, ಪು.42 

ಬಿ.ಎಲ್‌. ರೈಸ್‌ (ಸಂ) : ಮೈಸೂರು ಗ್ಯಾಸೆಟಿಯರ್‌, ಸಂಪುಟ-2, ಪು.10 

ರಾಮನಗರ ಜಿಲ್ಲೆಯ ಅಂಕಿ ಅಂಶಗಳ ನೋಟ, 2010-2011, ಪು.29, 42 

ಪೂರ್ವೋಕ್ತ, ಪು.58 

ಪೂರ್ವೋಕ್ತ, ಪು.-6 

ಜಿ. ಅಬ್ದುಲ್‌ ಬಷೀರ್‌, ಎಚ್‌.ಎಸ್‌.ಗೋಪಾಲರಾವ್‌ (ಸಂ): ಕನಕಸಿರಿ(ಸ್ಮರಣ ಸಂಚಿಕೆ), ಪು.84 
ಎಂ. ಬೈರೇಗೌಡ, ತಾ.ಸಿ. ತಿಮ್ಮಯ್ಯ (ಸಂ) : ಅರ್ಕಾವತಿ (ಸ್ಕರಣ ಸಂಚಿಕೆ), ಪು.10 

ಎಂ.ಜಿ. ನಾಗರಾಜ್‌, ಪಿ.ವಿ.ಕೃಷ್ಣಮೂರ್ತಿ (ಸಂ) : ಇತಿಹಾಸ ದರ್ಶನ, ಸಂಪುಟ-26, ಷು.1 
ಬಿ.ಟಿ. ಚಿಕ್ಕಪುಟ್ಟೇಗೌಡ (ಪ್ರ.ಸಂ) : ಕಟ್ಟಾಣಿ (ಸರಣ ಸಂಚಿಕೆ), ಪು.13 

ಕೆ.ಬಿ. ಶಿವತಾರಕ್‌ : ಕರ್ನಾಟಕದ ಪುರಾತತ್ತ್ವ ನೆಲೆಗಳು, ಪು.535 

ಎಂ.ಜಿ. ನಾಗರಾಜ್‌, ಪಿ.ವಿ. ಕೃಷ್ಣಮೂರ್ತಿ (ಸಂ) : ಇತಿಹಾಸ ದರ್ಶನ, ಸಂಪುಟ-14, ಪು.13 
ಮಂಜುನಾಥ. ಎಂ.ಕೆ : ರಾಮನಗರ ಜಿಲ್ಲೆಯ ಸಾಂಸ್ಕೃತಿಕ ಅಧ್ಯಯನ, ಪು.203-208 


. ಎಂ. ಭೈರೇಗೌಡ, ತಾ.ಸಿ. ತಿಮ್ಮಯ್ಯ (ಸಂ) : ಅರ್ಕಾವತಿ (ಸ್ಕರಣ ಸಂಚಿಕೆ), ಪು.276 

. ಅಪ್ರಮೇಯ ಐಯ್ಯಂಗಾರ್‌ : ಶ್ರೀ ಜ್ಞಾನಮಣ್ಣಪ ಕ್ಷೇತ್ರ ಮಾಹಾತ್ಮವು, ಪು. 

. ಸಿ. ಹಯವದನ ರಾವ್‌ (ಸಂ) : ಮೈಸೂರು ಗ್ಯಾಸೆಟಿಯರ್‌, ಸಂಪುಟ-5, ಭಾಗ-1, ಪು.37 
. ಬಿ.ಟಿ. ಚಿಕ್ಕಪುಟ್ಟೇಗೌಡ (ಪ್ರ.ಸಂ) : ಕಟ್ಟಾಣಿ (ಸರಣ ಸಂಚಿಕೆ), ಪು.29 

. ಪೂರ್ವೋಕ್ತ 

. ಎಂ.ಜಿ. ನಾಗರಾಜ್‌, ಪಿ.ವಿ. ಕೃಷ್ಣಮೂರ್ತಿ (ಸಂ) : ಇತಿಹಾಸ ದರ್ಶನ, ಸಂಪುಟ-19, ಪು.6 
. ಬಿ.ಟಿ. ಚಿಕ್ಕಪುಟ್ಟೇಗೌಡ (ಪ್ರ.ಸಂ) : ಕಟ್ಟಾಣಿ (ಸರಣ ಸಂಚಿಕೆ), ಪು.13 

. ಪೂರ್ವೋಕ್ತ. ಪು.13 

. ಪೂರ್ವೋಕ್ತ, ಷು.30 

. ಪೂರ್ವೋಕ್ತ ಪು.30 

ತಮಿಳ್‌ಸೆಲ್ಲಿ, ಗಂಗರ ಶಾಸನಗಳು : ಒಂದು ಸಾಂಸ್ಕೃತಿಕ ಅಧ್ಯಯನ, ಹು.22 

. ಡಾ. ಎಂ.ವಿ. ಕೃಷ್ಣರಾವ್‌ ಮತ್ತು ಎಂ. ಕೇಶವಭಟ್ಟ : ಕರ್ನಾಟಕದ ಇತಿಹಾಸ ದರ್ಶನ, ಪು.37 


32. 


33s. 


34. 


35. 


36. 


37. 


38. 


39. 


40. 


41. 


42. 


43. 


44. 


45. 


46. 


47. 


48. 


4೨. 


50. 


51. 


52. 


5s. 


54. 


55. 


56. 


57. 


56. 


5°. 


60. 


61. 


62. 


6s. 


64. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 84 


ಸಿ. ಹಯವದನ ರಾವ್‌ : ಮೈಸೂರು ಗ್ಯಾಸೆಟಿಯರ್‌, ಸಂಪುಟ-5, ಭಾಗ-1, ಪು.37 
ಪೂರ್ವೋಕ್ತ, ಪು.38 

ಬಿ.ಎಲ್‌. ರೈಸ್‌ (ಸಂ) : £ಲ॥%, ಹೊಸಕೋಟೆ-86, ಮಾರೇನಹಳ್ಳಿ, ಪು.217 

ಬಿ.ಟಿ. ಚಿಕ್ಕಪುಟ್ಟೇಗೌಡ (ಪ್ರ.ಸಂ) : ಕಟ್ಟಾಣಿ (ಸರಣ ಸಂಚಿಕೆ), ಪು.30 

Dr. B. Sheik Ali : History of the Westeren Gangas, pp.85 

ಬಿ.ಎಲ್‌. ರೈಸ್‌ (ಸಂ) : 1%, ನೆಲಮಂಗಲ-60, ಮಣ್ಣೆ, ಷು.75 

ಪೂರ್ವೋಕ್ತ, ದೇವನಹಳ್ಳಿ-74, ಗಂಗವಾರ, ಪು.190 

ಪೂರ್ವೋಕ್ತ, ಕನಕಪುರ-30, 47, 68, ಪು.266, 271, 277 

ಬಿ.ಟಿ. ಚಿಕ್ಕಪುಟ್ಟೇಗೌಡ (ಪ್ರ.ಸಂ) : ಕಟ್ಟಾಣಿ (ಸರಣ ಸಂಚಿಕೆ), ಪು.30 

ಬಿ.ಎಲ್‌. ರೈಸ್‌ (ಸಂ) : £1, ನೆಲಮಂಗಲ-60, ಮಣ್ಣೆ, ಷು.75 
Ec 1; ಅನುಬಂಧ ಸಂಪುಟ, ಚನ್ನಪಟ್ಟಣ-228, ಐಜೂರು, ಪು.54 

ಬಿ.ಎಲ್‌. ರೈಸ್‌ (ಸಂ) : £ಲ॥X, ಕನಕಪುರ-48, ಸಾತನೂರು, ಹು.272 

ಪೂರ್ವೋಕ್ತ ಕನಕಪುರ-52, ಕುಂದೂರುದೊಡ್ಡಿ, ಪು.273 

ಪೂರ್ವೋಕ್ತ, ಚನ್ನಪಟ್ಟಣ-159, ಹೊನ್ನಾಯಕನಹಳ್ಳಿ, ಹು.343 

ಪೂರ್ವೋಕ್ತ, ಚನ್ನಪಟ್ಟಣ-134, ಮಳೂರುಪಟ್ಟಣ, ಪು.332 

ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-48, ಸಂತೆಮೊಗೇನಹಳ್ಳಿ, ಪು.314 
ಬಾ.ರಾ. ಗೋಪಾಲ್‌ (ಸಂ) : ಎ.ಕ-07, ಮದ್ದೂರು-42, ಆತಕೂರು, ಪು.277 
ಪೂರ್ವೋಕ್ತ. 

ಬಿ.ಟಿ. ಚಿಕ್ಕಪುಟ್ಟೇಗೌಡ (ಪ್ರ.ಸಂ) : ಕಟ್ಟಾಣಿ (ಸರಣ ಸಂಚಿಕೆ), ಪು.35 
ಬಿ.ಎಲ್‌.ರೈಸ್‌(ಸ೦) : Ec, ಚನ್ನಪಟ್ಟಣ-143, ಮಳೂರುಪಟ್ಟಣ, ಪು.334 
ಎಂ.ಎ.ಆರ್‌-1942, ಶಾಸನ ಸಂಖ್ಯೆ-2, ಪು. 

ಎಂ.ಎ.ಆರ್‌-1942, ಶಾಸನ ಸಂಖ್ಯೆ-3, ಪು.113 

ಶಿವರಾಮೇಗೌಡ ನಾಗವಾರ (ಪ್ರ.ಸಂ) : ಬೊಂಬೆಬೀಡು (ಸರಣ ಸಂಚಿಕೆ), ಪು.21 
ಪೂರ್ವೋಕ್ತ, ಷು.21 

ಎಂ.ಎ.ಆರ್‌-1942, ಶಾಸನ ಸಂಖ್ಯೆ-2, ಪು.11 

ಬಿ.ಎಲ್‌. ರೈಸ್‌ (ಸಂ) : £€॥, ಹೊಸಕೋಟೆ-111, ಕಮ್ಮಸಂದ್ರ, ಪು.224 

ಬಾ.ರಾ. ಗೋಪಾಲ್‌ (ಸಂ) : ಎ.ಕ-05, ತಿ.ನರಸೀಪುರ-220, ಕಲಿಯೂರು, ಪು.602 
ಡಾ. ಎಂ.ವಿ. ಕೃಷ್ಣರಾವ್‌, ಎಂ. ಕೇಶವಭಟ್ರ : ಕರ್ನಾಟಕದ ಇತಿಹಾಸ ದರ್ಶನ, ಹು.67 
ಪೂರ್ವೋಕ್ತ, ಪು.72 

Ec; ಅನುಬಂಧ ಸಂಪುಟ, ಚನ್ನಪಟ್ಟಣ-196, ಕೂಡ್ಲೂರು, ಪು.47 

ಬಿ.ಟಿ. ಚಿಕ್ಕಪುಟ್ಟೇಗೌಡ (ಪ್ರ.ಸಂ) : ಕಟ್ಟಾಣಿ (ಸರಣ ಸಂಚಿಕೆ), ಪು.89 

ಪೂರ್ವೋಕ. ಹು.89 


po) 


ಪೂರ್ವೋಕ, ಪು.90 


po) 


65. 


66. 


67. 


6s. 


69. 


70. 


71. 


72. 


73. 


74. 


75. 


76. 


77. 


78. 


7೨. 


80. 


81. 


82. 


8s. 


84. 


85. 


86. 


87. 


8೨. 


೨೦. 


೨91. 


೨೧. 


೨3. 


೨4. 


೨5. 


೨6. 


97. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 85 


ಬಾ.ರಾ. ಗೋಪಾಲ್‌ (ಸಂ) : ಎ.ಕ-05, ತಿ.ನರಸೀಪುರ-146, ವಿಜಯಪುರ, ಪು.554 
ಬಿ.ಎಲ್‌. ರೈಸ್‌ (ಸಂ) : £೭1, ನೆಲಮಂಗಲ-60, ಮಣ್ಣೆ, ಪು.75 

ಬಾ.ರಾ. ಗೋಪಾಲ್‌ (ಸಂ) : ಎ.ಕ-07, ಮದ್ದೂರು-42, ಆತಕೂರು, ಪು.277 

ಬಾ.ರಾ. ಗೋಪಾಲ್‌ (ಸಂ) : ಎ.ಕ-05, ತಿ.ನರಸೀಪುರ-220, ಕಲಿಯೂರು, ಪು.602 
ಬಿ.ಎಲ್‌. ರೈಸ ಸ್‌(ಸಂ) : £೭, ಚನ್ನಪಟ್ಟಣ-128,130,131,132, ಮಳೂರುಪಟ್ಟಣ, ಪು.159-161 
ಪೂರ್ವೋಕ್ಕ, ಚನ್ನಪಟ್ಟಣ-128, ಮಳೂರುಪಟ್ಟಣ, ಪು.159 

ಪೂರ್ವೋಕ್ತ, ಚನ್ನಪಟ್ಟಣ-42, ಹೊಂಗನೂರು, ಪು.141 

ಪೂರ್ವೋಕ್ತ, ಚನ್ನಪಟ್ಟಣ-132, ಮಳೂರುಪಟ್ಟಣ, ಪು.161 

ಪೂರ್ವೋಕ್ತ, ಚನ್ನಪಟ್ಟಣ-47, ಸಂತೆಮೊಗೇನಹಳ್ಳಿ, ಹು.313 

ಪೂರ್ವೋಕ್ಕ, ಚನ್ನಪಟ್ಟಣ-77, ಮಳೂರು, ಪು.147 

ಬಾ.ರಾ. ಗೋಪಾಲ್‌ (ಸಂ) : ಎ.ಕ-05, ತಿ.ನರಸೀಪುರ-220, ಕಲಿಯೂರು, ಪು.602 
ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-92, ಮಳೂರು, ಪು.153 

ಪೂರ್ವೋಕ್ತ, ಚನ್ನಪಟ್ಟಣ-132, ಮಳೂರುಪಟ್ಟಣ, ಪು.161 

ಪೂರ್ವೋಕ್ತ, ಚನ್ನಪಟ್ಟಣ-42, 82, 83, 84, 9], 133, 139, ಹೊಂಗನೂರು, ಮಳೂರು, 
ಮಳೂರುಪಟ್ಟ, ಪು.141, 148, 149, 150, 153, 16], 162 

ಪೂರ್ವೋಕ್ತ. 

ಪೂರ್ವೋಕ್ತ, ಚನ್ನಪಟ್ಟಣ-135, ಮಳೂರುಪಟ್ಟಣ, ಪು.162 

ಪೂರ್ವೋಕ್ತ, ಚನ್ನಪಟ್ಟಣ-88, ಮಳೂರು, ಪು.151 

ಪೂರ್ವೋಕ್ತ, ಚನ್ನಪಟ್ಟಣ-127, ಮಳೂರುಪಟ್ಟಣ, ಪು.159 

ಪೂರ್ವೋಕ್ಕ, ಚನ್ನಪಟ್ಟಣ-139, ಮಳೂರುಪಟ್ಟಣ, ಪು.162 

ಪೂರ್ವೋಕ್ತ, ಚನ್ನಪಟ್ಟಣ-42, ಹೊಂಗನೂರು, ಪು.141 

ಪೂರ್ವೋಕ್ತ, ಚನ್ನಪಟ್ಟಣ-133, ಮಳೂರುಪಟ್ಟಣ, ಪು.161 

ಪೂರ್ವೋಕ್ತ, ಚನ್ನಪಟ್ಟಣ-82, ಮಳೂರು, ಪು.148 

ಪೂರ್ವೋಕ್ತ, ಚನ್ನಪಟ್ಟಣ-95, ಮಳೂರು, ಪು.154 

ಎಂ.ಎ.ಆರ್‌-1942, ಶಾಸನ ಸಂಖ್ಯೆ-24, ಪು.124 
ಎಂ.ಎ.ಆರ್‌-1942, ಶಾಸನ ಸಂಖ್ಯೆ-14, ಪು.119 
ಬಿ.ಎಲ್‌. ರೈಸ್‌ (ಸಂ) : ೬ ॥, ಚನ್ನಪಟ್ಟಣ-85, ಮಳೂರು, ಪು.150 
ಪೂರ್ವೋಕ್ತ, ಚನ್ನಪಟ್ಟಣ-77, ಮಳೂರು, ಪು.147 

ಬಾ.ರಾ. ಗೋಪಾಲ್‌ (ಸಂ) : ಎ.ಕ-05, ತಿ.ನರಸೀಪುರ-15], ತಲಕಾಡು, ಪು.558 
Ec 1% ಅನುಬಂಧ ಸಂಪುಟ, ಚನ್ನಪಟ್ಟಣ-225, ಕೃಷ್ಣಾಪುರ, ಪು.54 

ಬಾ.ರಾ. ಗೋಪಾಲ್‌ (ಸಂ) : ಎ.ಕ-05, ತಿ.ನರಸೀಪುರ-15], ತಲಕಾಡು, ಪು.558 
ಬಿ.ಎಲ್‌. ರೈಸ್‌ (ಸಂ) : £೭1, ಕನಕಪುರ-23, ಬಾಳೇಪುರ, ಪಹು.264 
ಪೂರ್ವೋಕ್ತ, ಚನ್ನಪಟ್ಟಣ-46, ಹೊಂಗನೂರು, ಹು.313 

ಎಂ.ಎ.ಆರ್‌-1942, ಶಾಸನ ಸಂಖ್ಯೆ-9, ಪು.117 


೨8. 


೨೨. 


100. 


101. 


102. 


103. 


104. 


105. 


106. 


ಬಿ.ಎಲ್‌. ರೈಸ್‌ (ಸಂ) 


ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ಕ, 


ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 86 


: ECIX, ಚನ್ನಪಟ್ಟಣ-137, ಮಳೂರುಪ ಹು.162 
ಚನ್ನಪಟ್ಟಣ-'78, ಮಳೂರು, ಪು.148 

ಚನ್ನಪಟ್ಟಣ-140, ಮಳೂರುಪಟ್ಟಣ, ಪು.163 

ಚನ್ನಪಟ್ಟಣ- 160, Ka ಹು.166 
ಚನ್ನಪಟ್ಟಣ-167, ಬ್ಯಾಡರಹಳ್ಳಿ, ಪು.167 

ಚನ್ನಪಟ್ಟಣ-64, ಇಗ್ಗಲೂರು, ಪು.320 

ಚನ್ನಪಟ್ಟಣ-172, ಮಂಗಾಪಟ್ಟಣ, ಪು.168 

ಚನ್ನಪಟ್ಟಣ-124, ಕೂಡ್ಲೂರು, ಪು.158 


ಬಣ, 
ಬ 


ಚನ್ನಪಟ್ಟಣ-72, ಬೇವೂರು, ಹು.146 

ಡಾ. ಎಂ.ಜಿ. ಮಂಜುನಾಥ : ಶಾಸನ ಪರಿಶೋಧನೆ, ಪು.17 
ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-112, ಕೂಡ್ಡೂರು, ಪು.156 
ಪೂರ್ವೋಕ್ತ, ಚನ್ನಪಟ್ಟಣ-38, ಹರೂರು, ಪು.140 

ಮಂಜುನಾಥ. ಎಂ.ಕೆ : ರಾಮನಗರ ಜಿಲ್ಲೆಯ ಸಾಂಸ್ಕೃತಿಕ ಪರಂಪರೆ, 


107. 
108. 
109. 
10. ಪು.216-218. 


1. ಡಾ. ಎಂ.ಜಿ. ನಾಗರಾಜ್‌, ಡಾ. ಇತಿಹಾಸ ದರ್ಶನ, ಸಂಪುಟ- 


12. 


13. 


14. 


15. 


16. 


17. 


18. 


26, 


ಪಿ.ವಿ. ಕೃಷ್ಣಮೂರ್ತಿ (ಸಂ) : 


ಶಾಸನ ಸಂಖ್ಯೆ.3, ಹಮು.187 
ಎಂ.ಎ.ಆರ್‌-1942, ಶಾಸನ ಸಂಖ್ಯೆ-26, 


ಮ.126 


Ec ಅನುಬಂಧ ಸಂಪುಟ, ಚನ್ನಪಟ್ಟಣ-213, ಬೇವೂರು, ಪು.51 


ಬಿ.ಎಲ್‌. ರೈಸ್‌ (ಸಂ) : 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 


EC IX, ಚನ್ನಪಟ್ಟಣ-65, ಯಲಿಯೂರು, ಪು.321 
ಕನಕಪುರ-80, ನಿಟ್ಟೂರು, ಪು.283 

ಚನ್ನಪಟ್ಟಣ-57, ಗರಕಹಳ್ಳಿ, ಪು.319 

ಚನ್ನಪಟ್ಟಣ-66, ಯಲಿಯೂರು, ಪು.321 


ಪೂರ್ವೋಕ್ತ, ಕನಕಪುರ-72, ಹಲ್ಕೂರು, ಪು.279 
Ec ಅನುಬಂಧ ಸಂಪುಟ, ಚನ್ನಪಟ್ಟಣ-190, ಹೊಂಗನೂರು, ಹು.45 
ಬಿ.ಎಲ್‌. ರೈಸ್‌ (ಸಂ) : £೫, ಚನ್ನಪಟ್ಟಣ-183, ದೊಡ್ಡಗಂಗವಾಡಿ, ಷು.350 
ಪೂರ್ವೋಕ್ತ, ಚನ್ನಪಟ್ಟಣ-76, ಮಳೂರು, ಪು.326 
ಕೃಷ್ಣಮೂರ್ತಿ (ಸಂ) : 


19. 
120. 
121. 
ಡಾ. ಎಂ.ಜಿ. ನಾಗರಾಜ್‌, ಡಾ. ಪಿ.ವಿ ಇತಿಹಾಸ ದರ್ಶನ, ಸಂಪುಟ- 
26, ಶಾಸನ ಸಂಖ್ಯೆ-2, ಹು.187 

ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-36, ಹರೂರು, ಪು.310 

ಪೂರ್ವೋಕ್ತ, ಚನ್ನಪಟ್ಟಣ-73, ಮಾಗೇನಹಳ್ಳಿ, ಪು.324 

ಪೂರ್ವೋಕ್ತ, ಚನ್ನಪಟ್ಟಣ-51, ಮಾಳಗಾಳು, ಪು.315 

ಚನ್ನಪಟ್ಟಣ-98, ಮಳೂರು, ಪು.328 

ಚನ್ನಪಟ್ಟಣ-7, ಬೇವೂರು, ಪು.323 

ಚನ್ನಪಟ್ಟಣ-168, ಮಾರ್ಚನಹಳ್ಳಿ, ಪು.345 


122. 


123. 
124. 
125. 
126. ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 


127. 


128. 


129. 


130. 


131. 


132. 


133. 


134. 


135. 


136. 


137. 


138. 


139. 


140. 


141. 


142. 


143. 


144. 


145. 


146. 


147. 


148. 


149. 


150. 


151. 


152. 


153. 


154. 


155. 


156. 


157. 


158. 


159. 


160. 


161. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 87 


ಡಾ. ಸೂರ್ಯನಾಥ ಕಾಮತ್‌, ಡಾ. ದೇವರಕೊಂಡಾರೆಡ್ಡಿ (ಸಂ) : ಇತಿಹಾಸ ದರ್ಶನ, 

ಸಂಪುಟ.9, ಹು.30 

ಪೂರ್ವೋಕ್ತ್ಕ, ಪು.31 

ಬಿ.ಎಲ್‌. ರೈಸ್‌ (ಸಂ) : £೫, ಚನ್ನಪಟ್ಟಣ-185, ಅಕ್ಕೂರು, ಪು.350 

ಪೂರ್ವೋಕ್ತ, ಚನ್ನಪಟ್ಟಣ-171, ಕನ್ನಮಂಗಲ, ಪು.346 

ಬಿ.ಎಲ್‌. ರೈಸ್‌ (ಸಂ) : £ಲ॥, ಪ್ರಸ್ಥಾವನೆ, ಪು.23 

ಬಿ.ಎಲ್‌. ರೈಸ್‌ (ಸಂ) : £೭, ಕನಕಪುರ-40, ಎಡಮಾರನಹಳ್ಳಿ, ಪು.269 

ಪೂರ್ವೋಕ್ತ, ಚನ್ನಪಟ್ಟಣ-150, ಮಳೂರುಪಟ್ಟಣ, ಪು.336 

ECIX ಅನುಬಂಧ ಸಂಪುಟ, ಕನಕಪುರ-124, ಸಾತನೂರು, ಪು.91 

ಬಿ.ಎಲ್‌. ರೈಸ್‌ (ಸಂ) : £೭, ಚನ್ನಪಟ್ಟಣ-55, ಕೋಡಂಬಳ್ಳಿ, ಪು.318 

ಪೂರ್ವೋಕ್ತ, ಚನ್ನಪಟ್ಟಣ-63, ಇಗ್ಗಲೂರು, ಷು.320 

ಪೂರ್ವೋಕ್ತ, ಚನ್ನಪಟ್ಟಣ-37, ಹರೂರು, ಪು.311 

ಪೂರ್ವೋಕ್ತ್ಕ, ಕನಕಪುರ-97, ಅರಳಾಳು, ಪು.292 

ಪೂರ್ವೋಕ್ತ ಕನಕಪುರ-2, ಹಳೇ ಅಗ್ರಹಾರ ದೊಡ್ಡಿ, ಪು.258 

ಪೂರ್ವೋಕ್ತ, ಚನ್ನಪಟ್ಟಣ-148, ಮಳೂರುಪಟ್ಟಣ, ಪು.335 

ಪೂರ್ವೋಕ್ತ, ಚನ್ನಪಟ್ಟಣ-162, ಕುಕ್ಟೂರು, ಪು.34 

ಪೂರ್ವೋಕ್ತ, ಚನ್ನಪಟ್ಟಣ-149, ಮಳೂರುಪಟ್ಟಣ, ಪು.33 
ಟಣ, ಪು 

ಷ್‌ 


dh 
[Sn 


£೦, 


(O 


ಪೂರ್ವೋಕ್ತ, ಚನ್ನಪಟ್ಟಣ-147, ಮಳೂರುಪಟ್ಟ 33 
Ec ಅನುಬಂಧ ಸಂಪುಟ, ಚನ್ನಪಟ್ಟಣ-224, ಕೃಷ್ಣಾಪುರ, ಪು.52 
ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-169, ಮಾಕಳಿ, ಪು.346 
ಪೂರ್ವೋಕ್ತ, ಚನ್ನಪಟ್ಟಣ-67, ಬೇವೂರು, ಹು.322 

ಪೂರ್ವೋಕ್ತ ಕನಕಪುರ-36, ಮರಳೇಬೇಕುಪ್ರೆ, ಪು.267 

ಪೂರ್ವೋಕ್ತ, ಕನಕಪುರ-101, ದ್ಯಾವೇಗೌಡನ ದೊಡ್ಡಿ, ಪು.294 

ಡಾ. ಸೂರ್ಯನಾಥ ಕಾಮತ್‌ : ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ, ಪು.156 
ಬಿ.ಎಲ್‌. ರೈಸ್‌ (ಸಂ) : £ಲ॥, ಚನ್ನಪಟ್ಟಣ-158, ಚಿಕ್ಕಲೂರು, ಪು.342 
ಪೂರ್ವೋಕ್ತ, ಚನ್ನಪಟ್ಟಣ-52, ಕೋಡಂಬಳ್ಳಿ, ಹು.316 

ಪೂರ್ವೋಕ್ತ, ಚನ್ನಪಟ್ಟಣ-156, ಹೊಟ್ಟಿಗನಹೊಸಹಳ್ಳಿ, ಹು.341 
ಪೂರ್ವೋಕ್ತ, ಚನ್ನಪಟ್ಟಣ-164, ಆಣಿಗೆರೆ, ಪು.344 

ಡಾ. ಆರ್‌. ಗೋಪಾಲ್‌ : ವಿಜಯನಗರ ಅಧ್ಯಯನ, ಸಂಪುಟ-10, ಪು.30 
ಬಿ.ಎಲ್‌. ರೈಸ್‌ (ಸಂ) : £೭, ಚನ್ನಪಟ್ಟಣ-153, ಅಬ್ಲೂರು, ಪು.337 
ಎಂ.ಎ.ಆರ್‌-1925, ಶಾಸನ ಸಂಖ್ಯೆ-5, ಹು.140 

ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-24, ಕೋಟಹಳ್ಳಿ, ಪು.306 
ಪೂರ್ವೋಕ್ತ, ಚನ್ನಪಟ್ಟಣ-152, ಮಳೂರುಪಟ್ಟಣ, ಪು.337 

ಪೂರ್ವೋಕ್ತ, ಚನ್ನಪಟ್ಟಣ-53, ಕೋಡಂಬಳ್ಳಿ, ಹು.316 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 88 


12. ಪೂರ್ವೋಕ್ತ, ಚನ್ನಪಟ್ಟಣ-155, ಚಕ್ಕೆರೆ, ಹು.341 

163. ಪೂರ್ವೋಕ್ತ, ಚನ್ನಪಟ್ಟಣ-50, ಮಾಗೇನಹಳ್ಳಿ, ಹು.315 
164. ಪೂರ್ವೋಕ್ತ ಚನ್ನಪಟ್ಟಣ-74, ಮಾಗೇನಹಳ್ಳಿ ಳ್ಳಿ, ಪು.325 
15. ಪೂರ್ವೋಕ್ತ, ಚನ್ನಪಟ್ಟಣ-61, dM ಪು.320 
16. ಪೂರ್ವೋಕ್ತ ಕನಕಪುರ-73, ಹರಿಹರ, ಪು.281 
17. ಪೂರ್ವೋಕ್ತ, ಚನ್ನಪಟ್ಟಣ-33, ಚನ್ನಪಟ್ಟಣ, ಪು.309 

18. ಪೂರ್ವೋಕ್ತ, ಚನ್ನಪಟ್ಟಣ-186, ಮಳೂರು, ಪು.351 

1. ಪೂರ್ವೋಕ್ತ, ಮಾಗಡಿ-!7, ಕಲ್ಯ, ಪು.351 

70. ಪೂರ್ವೋಕ್ತ, ಚನ್ನಪಟ್ಟಣ-99, ಮಳೂರು, ಪು.328 

171 ಎಂ೦.ಎ.ಆರ್‌-1925, ಶಾಸನ ಸಂಖ್ಯೆ-8, ಹು.98 

72. ಪೂರ್ವೋಕ್ತ ಶಾಸನ ಸಂಖ್ಯೆ-6, ಹು.141 

178. ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-182, ದಶವಾರ, ಹು.349 

174. ಡಾ. ವಸು. ಎಂ.ವಿ (ಸಂ) : ದಕ್ಷಿಣ ಕರ್ನಾಟಕದ ಅರಸು ಮನೆತನಗಳು, ಪು.306 

175. EC ಅನುಬಂಧ ಸಂಪುಟ, ಚನ್ನಪಟ್ಟಣ-224, ಕೃಷ್ಣಾಪುರ, ಪು.52 

176. ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-181, ಕೂಟಗಲ್ಲು, ಪು.349 

77. ಪೂರ್ಮೋಕ್ತ ಚನ್ನಪಟ್ಟಣ-53, ಕೋಡಂಬಳ್ಳಿ, ಹು.316 

178. ಪೂರ್ವ್ಮೋಕ್ತ ಚನ್ನಪಟ್ಟಣ-152, ಮಳೂರುಪಟ್ಟಣ, ಪು.337 

179. ಪೂರ್ಮೋಕ್ತ ಚನ್ನಪಟ್ಟಣ-155, ಚಕ್ಕೆರೆ, ಹು.341 

180. ಪೂರ್ವೋಕ್ತ ಚನ್ನಪಟ್ಟಣ-74, ಮಾಗೇನಹಳ್ಳಿ, ಪಹು.325 

181 ಬಾ.ರಾ. ಗೋಪಾಲ್‌ (ಸಂ) : ಎ.ಕ-7, ನಾಗಮಂಗಲ-40, ಹೊನ್ನಾವರ, ಷು.25 

132. ಪೂರ್ವೋಕ್ತ ನಾಗಮಂಗಲ-126, ಕಾರಬೈಲು, ಪು.124 

13. ಬಾ.ರಾ. ಗೋಪಾಲ್‌ (ಸಂ) : ಎ.ಕ-4, ಯಳಂದೂರು-208, ಅಂಬಳೆ, ಹು.393 

134. ಪೂರ್ವೋಕ್ತ ಯಳಂದೂರು-179, ಗಣಿಗನೂರು, ಪು.377 

185. ಬಾ.ರಾ. ಗೋಪಾಲ್‌ (ಸಂ) : ಎ.ಕ-7, ಮಂಡ್ಯ-28, ಮುತ್ತಗೆರೆ, ಪು.210 

186. M.H.Ramasharma : History of Vijayanagar Empire, Vol Il, p.205 

187. ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-182, ದಶವಾರ, ಹು.349 

18. N. Venkataramanayya : Further source of vijayanagar history, Vol Il, p.311 
189. ಬಿ.ಎಲ್‌. ರೈಸ್‌ (ಸಂ) : ಮೈಸೂರು ಗ್ಯಾಸೆಟಿಯರ್‌, ಸಂಪುಟ-2, ಪು.62 

190. ಕೆ.ಟಿ. ವೀರಪ್ಪ : ಯಲಹಂಕ ಪ್ರಭುಗಳು, ಪು.113 

11 ಪೂರ್ವೋಕ್ತ. 

12. ಬಾ.ರಾ. ಗೋಪಾಲ್‌ (ಸಂ) : ಎ.ಕ-5, ತಿ.ನರಸೀಪುರ-103, ಮುಡುಕನಪುರ, ಪು.501 
193. ಎ೦.ಎ.ಆರ್‌-1933, ಪು.273-274 

194. ಬಾ.ರಾ. ಗೋಪಾಲ್‌ (ಸಂ) : ಎ.ಕ--07, ಮದ್ದೂರು-31, ಹಸ್ಲಾವಿ, ಪು.27) 

195. ಪೂರ್ವೋಕ್ತ ಮದ್ದೂರು-40, ಕೆಸ್ತೂರು, ಪು.275 

16. ಬಾ.ರಾ. ಗೋಪಾಲ್‌ (ಸಂ) : ಎ.ಕ--07, ನಾಗಮಂಗಲ-1, ನಾಗಮಂಗಲ, ಪು.10 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 89 


197. ಬಿ.ಎಲ್‌. ರೈಸ್‌ (ಸಂ) : £1, ಕನಕಪುರ-108, ಅಲ್ಲಾಳುಸಂದ್ರ, ಪು.296 

16. ಪೂರ್ವೋಕ್ತ ಚನ್ನಪಟ್ಟಣ-182, ದಶವಾರ, ಪು.349 

1೨9. ಬಿ.ಎಲ್‌. ರೈಸ್‌ (ಸಂ) : EC, ಕೃ.ರಾ.ಪೇಟಿ-79, 80, ನಾಗರಗಟ್ಟ, ಪು.318,319 

೩೦೦. ಬಿ.ಎಲ್‌. ರೈಸ್‌ (ಸಂ) : ಮೈಸೂರು ಗ್ಯಾಸೆಟಿಯರ್‌, ಸಂಪುಟ-2, ಪು.62 

201 ಆರ್‌. ನರಸಿಂಹಾಚಾರ್ಯ : ಕರ್ಣಾಟಕ ಕವಿಚರಿತೆ, ಸಂಪುಟ-2, ಪು.481 

2೦೧. ಡಾ. ರಾಗೌ : ಕನ್ನಡ ಕಾವ್ಯಗಳಲ್ಲಿ ಐತಿಹಾಸಿಕ ವಿಚಾರಗಳು, ಪು.452 

2೦3. ಡಾ. ಸೂರ್ಯನಾಥ ಕಾಮತ್‌ : ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ, ಪು.232 

2೦4. ಬಿ.ಎಲ್‌. ರೈಸ್‌ (ಸಂ) : £೭೫, ಚನ್ನಪಟ್ಟಣ-26, ನಾಗೋಹಳ್ಳಿ, ಪು.307 

2೦5. ಪೂರ್ಮೋಕ್ತ ಚನ್ನಪಟ್ಟಣ-7, ಬೇವೂರು, ಹು.323 

2೦6. ಪೂರ್ವೋಕ್ತ ಚನ್ನಪಟ್ಟಣ-23, ಬ್ಯಾಲಕುಳಿ, ಪು.306 

2೦7. £1; ಅನುಬಂಧ ಸಂಪುಟ, ಚನ್ನಪಟ್ಟಣ-194, ಕಲುಕೋಟಿನಾಯ್ಯನದೊಡ್ತಿ, ಹು.46 

೩೦8. ಬಿ.ಎಲ್‌. ರೈಸ್‌ (ಸಂ) : £೫, ಚನ್ನಪಟ್ಟಣ-56, ಗರಕಹಳ್ಳಿ, ಪು.318 

2೦9. ಸೂರ್ಯನಾಥ ಕಾಮತ್‌(ಸಂ) : ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಗ್ಯಾಸೆಟಿಯರ್‌, ಮು.84 

೩1೦. ಬಿ.ಎಲ್‌. ರೈಸ್‌ (ಸಂ) : £೫, ಚನ್ನಪಟ್ಟಣ-39, ಮೈಲನಾಯಕನಹೊಸಹಳ್ಳಿ, ಪಹು.312 

21. ಪೂರ್ವೋಕ್ತ ಚನ್ನಪಟ್ಟಣ-34, ಚನ್ನಪಟ್ಟಣ, ಪು.309 

21. ಪೂರ್ವೋಕ್ತ ಚನ್ನಪಟ್ಟಣ-32, ಚನ್ನಪಟ್ಟಣ, ಪು.309 

213. ಪೂರ್ಮೋಕ್ತ ಚನ್ನಪಟ್ಟಣ-49, ಸಂತೆಮೊಗೇನಹಳ್ಳಿ, ಪಹು.314 

214. ಎ೦.ಎ.ಆರ್‌-1925, ಶಾಸನ ಸಂಖ್ಯೆ-7, ಪು.4 

೩15. ಬಿ.ಎಲ್‌. ರೈಸ್‌ (ಸಂ) : ್ಶಲ॥, ಚನ್ನಪಟ್ಟಣ-49, ಸಂತೆಮೊಗೇನಹಳ್ಳಿ, ಹು.314 

21. ಪೂರ್ವೋಕ್ತ ಚನ್ನಪಟ್ಟಣ-166, ಗೌಡಗೆರೆ, ಪು.345 

217. ಪೂರ್ವ್ಮೋಕ್ತ ಚನ್ನಪಟ್ಟಣ-146, ಮಳೂರುಪಟ್ಟಣ, ಪು.334 

21. ಪೂರ್ವೋಕ್ತ, ಚನ್ನಪಟ್ಟಣ-18, ಬನ್ನಿಕುಪ್ರೆ, ಪು.305 

219. ಪೂರ್ವೋಕ್ತ, ಚನ್ನಪಟ್ಟಣ-114, ಕೂಡ್ಲೂರು, ಪು.331 

220. Francis Buchanan : A Journey from Madras through the countries of Mysore, 
Canara and Malabar, Vol-l, p.147-163 

೩೧1 ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-170, ಕನ್ನಮಂಗಲ, ಪು.346 

೩೧೦೧. ಭೈರೇಗೌಡ. ಎಂ, ತಾ.ಸಿ. ತಿಮ್ಮಯ್ಯ (ಸಂ) : ಅರ್ಕಾವತಿ(ಸ್ಮರಣ ಸಂಚಿಕೆ), ಪು.293 

೩೧8. ಬಿ.ಎಲ್‌. ರೈಸ್‌ (ಸಂ) : ಮೈಸೂರು ಗ್ಯಾಸೆಟಿಯರ್‌, ಮು.59-62 

೩೧4. ಪೂರ್ವೋಕ್ತ. 

೩೧5. ಪೂರ್ವೋಕ್ತ. 

2೧6. ಸೂರ್ಯನಾಥ ಯು. ಕಾಮತ್‌ (ಪ್ರ.ಸಂ) : ಬೆಂಗಳೂರು ಗಾಮಾಂತರ ಜಿಲ್ಲಾ ಗ್ಯಾಸೆಟಿಯರ್‌, 
ಹು.100-106 


* 3% kkk 


MZ MLN ML NMC AML AML AML NMC ML MLM AML AMC NMC NMC MLN ML MLN ML AML NL NL MLN NM NL 


BRIR AR ATARI IR IR ARAVA IR AR AKIRA AKIRA ARIANA ANTIK 


AA AVA 
LN AN 
alc AYA 
LN AN 
AA Alc 
LN AN 
AA Alc 
3K 4N 
ML AVA 
2 AN 
lc sc 
KN AN 
ML AVA 
ಸು w 
FN RA 
KI ಅಧ್ಯಾಯ - ಎರಡು % 
x x 
೫ x 
Kl ಆಡಳಿತ ಪದತಿ ಸ 
ಸು [ 
3K A 
AA Alc 
IN AN 
AA Alc 
IN AN 
೫ x 
೫ ಠೇ ಪ್ರಾಚೀನ ಆಡಳಿತ ವ್ಯವಸ್ಥೆ : ko 
3 ಇ pu 
AA Alc 
Ks » ಗಂಗರು, ಚೋಳರು, ಹೊಯ್ದಳರು, ವಿಜಯನಗರ ಅರಸರು Kl 
IN AN 
3% ಹಾಗೂ ಮೈಸೂರು ಒಡೆಯರ ಕಾಲದ ಆಡಳಿತ ವ್ಯವಸ್ಥೆ 3% 
Kk ಹ 
ಸು Ce 
೫ ಳೇ ಪ್ರಾಚೀನ ಆಡಳಿತ ವಿಭಾಗಗಳು : ಸ 
FS FN 
3 » 
Ko » ಗಂಗವಾಡಿ ತೊಂಬತ್ತಾರು ಸಾವಿರ  ಕೆಲ್ಲಲಿನಾಡು, Ko 
3% ಕಲುವಳಿನಾಡು / ಕೆಳವಲನಾಡು, ಮುಡಿಗೊಣ್ಣ % 
Wl ಚೋಳಮಂಡಲ, ಕರಿಕಾಲಚೋಳ ಒಳನಾಡು, Wl 
ko ಕ್ಷತ್ರಿಯಶಿಖಾಮಣಿ ಒಳನಾಡು, ರಾಜೇಂದಚೋಳ ಒಳನಾಡು. 3% 
PN 2 
pS ಕಿಬಲೆನಾಡು / ಕಿಳಲೈನಾಡು y ಕೆಳಲೆನಾಡು, pS 
alc Alc 
Ks ಚಿಕ್ಕಗಂಗವಾಡಿನಾಡು, ಬಾಣತಿಹಳ್ಳಿಯನಾಡು. ತುಂಗಣಿನಾಡು. 
LN AN 
3% ಹೊಯಿಸಣನಾಡು / ಹೊಯ್ದಳನಾಡು, ಚನ್ನಪಟ್ಟಣ ರಾಜ್ಯ / 3% 
Ko ಸೀಮೆ / ಸ್ಥಳ / ಚಾವಡಿ, ಹನಿವೂರುನಾಡು, ಮಾಕಳಿನಾಡು, ಸ್ಥ 
೫ ಹೊಮ್ಮಂಗೆನಾಡು * 
ಮ Wi 
IN AN 
alc alc 
2N 9N 
AA Alc 
IN AN 
alc alc 
2N 4N 
AA Alc 
IN AN 


ML MLN ML NMC AML AML MLN MCMC AML AML NMC NMC NM MLN NM MLN NL MLN NL MLN NL NL 


ARIK ARK AT AT IR IRR IR AT AKIN INARA IRN ANAK IRN IRANIAN ARRAN ARIK 


ಅಧ್ಯಾಯ - ಎರಡು 
ಆಡಳಿತ ಪದ್ದತಿ 


ಇಂದಿನ ಕಾಲದಲ್ಲಿ ಆಡಳಿತದ ಅನುಕೂಲಕ್ಕಾಗಿ ರಾಜ್ಯವನ್ನು ಜಿಲ್ಲೆ. ತಾಲ್ಲೂಕು, ಹೋಬಳಿ, 
ಪಂಚಾಯ್ತಿ ಹಾಗೂ ಗ್ರಾಮ ಎಂಬ ಭೌಗೋಳಿಕ ವಿಭಾಗಗಳಾಗಿ ವಂಗಡಿಸಿಕೊಂಡಿರುವುದನ್ನು 
ಕಾಣಬಹುದು. ಹಾಗೆಯೇ ಪ್ರಾಚೀನ ಕಾಲದಲ್ಲಿದ್ದ ರಾಜಪಭುತ್ತದಲ್ಲಿ ರಾಜರು ತಮ್ಮ ಸಾಮ್ರಾಜ್ಯವನ್ನು 
ಸುಸೂತ್ರವಾಗಿ ನಡೆಸಿಕೊಂಡು ಹೋಗಲು ಯಾವ ರೀತಿಯಲ್ಲಿ ಭೌಗೋಳಿಕ ವಭಾಗಗಳನ್ನು 
ಮಾಡಿಕೊಂಡಿರಬಹುದು ಎಂಬ ಕುತೂಹಲ ಮೂಡುವುದು ಸಹಜ. ಅಂದಿನ ಕಾಲದ ಸಾಮ್ರಾಜ್ಯದ 
ಆಡಳಿತ ಸ್ವರೂಪ, ಪ್ರಾದೇಶಿಕ ವಿಭಾಗಗಳು ಯಾವ ಯಾವ ಬಗೆಯಲ್ಲಿತ್ತು ಗ್ರಾಮಗಳ ಸ್ವರೂಪ 
ಹೇಗಿತ್ತು ಎಂಬ ಮೊದಲಾದ ಇತಿಹಾಸಿಕ, ಭೌಗೋಳಿಕ ವಿಷಯಗಳಿಗೆ ಸಂಬಂಧಿಸಿದ ಅಂಶಗಳನ್ನು 
ಹುಡುಕುತ್ತಾ ಹೋದರೆ, ಪ್ರಾಚೀನ ರಾಜಪಭುತ್ತದ ಸಾಮ್ರಾಜ್ಯದಲ್ಲಿದ್ದ ಹಲವಾರು ಪ್ರಾದೇಶಿಕ 
ವಿಭಾಗಗಳು, ವಿಶಿಷ್ಠವಾದ ಆಡಳಿತ ಪದ್ಧತಿಗಳು ನಮ್ಮ ಗಮನವನ್ನು ಸೆಳೆಯುತ್ತವೆ. ಈ ನಿಟ್ಟಿನಲ್ಲಿ 
ಪ್ರಾಚೀನ ಕಾಲದ ಆಡಳಿತ ಪದ್ಧತಿ, ಪ್ರಾದೇಶಿಕ ಆಡಳಿತ ಘಟಕಗಳನ್ನು ಶೋಧಿಸಲು ನಮಗಿರುವ 
ಮೂಲ ಆಕರಗಳಾಗಿ ಶಾಸನಗಳು ಬಹುಮುಖ್ಯ ಆಧಾರಗಳಾಗಿವೆ. 


ಪ್ರಸ್ತುತ ಚನ್ನಪಟ್ಟಣ ತಾಲ್ಲೂಕಿನ ಶಾಸನಗಳನ್ನು ಅವಲೋಕಿಸಿ ಗಂಗರ ಕಾಲದಿಂದ 
ಆರಂಭಗೊಂಡು ಜೋಳ, ಹೊಯ್ದಳ, ವಿಜಯನಗರ ಹಾಗೂ ಮೈಸೂರು ಅರಸರ ಕಾಲದವರೆಗೆ 
ಪ್ರಚಲಿತದಲ್ಲಿದ್ದ ಪ್ರಾದೇಶಿಕ ವಿಭಾಗಗಳು, ಉಪವಿಭಾಗಗಳು, ಆಡಳಿತ ಕ್ರಮಗಳು, ಅಧಿಕಾರಿ ವರ್ಗ 
ಇತ್ಯಾದಿಗಳನ್ನು ಗುರುತಿಸುವ ಪ್ರಯತ್ನವನ್ನು ಈ ಅಧ್ಯಾಯದಲ್ಲಿ ಮಾಡಲಾಗಿದೆ. ಹಾಗೆಯೇ ಪ್ರಾಚೀನ 
ಕಾಲದ ಒಂದು ಸಾಮ್ರಾಜ್ಯದ ಆಡಳಿತದಲ್ಲಿ ರಾಜನಿಂದ ಮೊದಲ್ಗೊಂಡು ಮಹಾಪ್ರಧಾನ, 
ದಂಡನಾಯಕ, ಸಾಮಂತ / ಮಾಂಡಲೀಕ, ಸೈನ್ಯಾಧಿಕಾರಿಗಳು ಮುಂತಾದ ವಿವಿಧ ಮಟ್ಟದ 
ಅಧಿಕಾರಿಗಳು ಹಾಗೂ ಸ್ಥಳೀಯ ಆಡಳಿತ ಮುಖ್ಯಸ್ಥರಾಗಿದ್ದ ಗಾವುಂಡರು, ಹೆಗ್ಗಡೆ, ಸೇನಭೋವ, 
ತಳವಾರ ಮುಂತಾದವರಲ್ಲಿ ಅಧಿಕಾರ ವಿಕೇಂದಿಕರಣಗೊಂಡಿರುತ್ತದೆ ಎಂಬುದನ್ನು ಶಾಸನಗಳಲ್ಲಿ 
ಗುರುತಿಸಬಹುದು. ಈ ಎಲ್ಲಾ ಅಧಿಕಾರಿ ವರ್ಗದವರು ರಾಜನಿಗೆ ಅಧೀನರಾಗಿ ತಮ್ಮ ವ್ಯಾಪ್ತಿಯಲ್ಲಿನ 
ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಹೋಗುವುದರ ಜೊತೆಗೆ ಸಾಮ್ರಾಜ್ಯದ ಶ್ರೇಯಸಿಗಾಗಿ 
ಶ್ರಮಿಸುತ್ತಿದ್ದರು ಎಂದು ತಿಳಿಯುತ್ತದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 91 


'ಪ್ರಾಚೀನ ಕರ್ನಾಟಕದ ಆಡಳಿತ ವ್ಯವಸ್ಥೆಯನ್ನು ಸ್ಥೂಲವಾಗಿ ಎರಡು ಭಾಗಗಳಾಗಿ 
ವಿಂಗಡಿಸಬಹುದು. ರಾಜ್ಯಾಡಳಿತ ಮತ್ತು ಊರುಗಳ ಆಡಳಿತ. ಈ ವಿಭಜನೆಯು ಕೇವಲ ಸೌಕರ್ಯಕ್ತಾಗಿ 
ಮಾಡಿಕೊಂಡಿರುವಂಥದು ಎಂಬುದನ್ನು ಮರೆಯಬಾರದು. ಏಕೆಂದರೆ ಒಂದನ್ನು ಬಿಟ್ಟು ಮತ್ತೊಂದು 
ಇದ್ದಿಲ್ಲ. ಒಂದರ ಸಹಕಾರದಿಂದ ಮತ್ತೊಂದು ನಡೆಯುತ್ತಿತ್ತು ಗ್ರಾಮಗಳ ಮತ್ತು ನಗರಗಳ ಮೊತ್ತವೇ 
ರಾಜ್ಯ, ಎಲ್ಲಕ್ಕೂ ರಾಜನೇ ಅಧಿಪತಿ, ಎಲ್ಲವೂ ಅವನ ಅಳ್ಗಿಕೆಗೆ ಒಳಪಟ್ಟವು. ಆದರೂ ಪ್ರಾಚೀನ 
ಕರ್ನಾಟಕದ ಗ್ರಾಮಗಳ  ಆಳ್ಳಿಕೆಯನ್ನು ಪರೀಶೀಲಿಸಿದರೆ ಒಂದೊಂದು ಗ್ರಾಮವೂ ಕೆಲವು 
ವಿಷಯಗಳಲ್ಲಿ ಆಡಳಿತದ ಪ್ರತ್ಛೇಕ ಘಟಕವೆಂಬಂತೆ ನಡೆದುಕೊಳ್ಳುತ್ತಿತ್ತು ಒಂದೊಂದು ಗ್ರಾಮವೂ 
ವಿಶಾಲವಾದ ರಾಜ್ಯದೊಳಗಿನ ಒಂದು ಪುಟ್ಟ ರಾಜ್ಯ ಎನ್ನುವ ಭಾವನೆ ಬರುತ್ತದೆ”' ಎ೦ಬ ವಿದ್ದಾಂಸರ 
ಮಾತಿನಂತೆ ಪ್ರಾಚೀನ ಕಾಲದಲ್ಲಿ ಆಡಳಿತ ಘಟಕದ ಕೊನೆಯ ಭಾಗವಾದ ಗಾಮವು ಪ್ರತ್ಯೇಕವಾದ 
ಆಡಳಿತ ವ್ಯವಸ್ಥೆಯನ್ನು ಹೊಂದಿತ್ತು ಎಂಬುದು ಶಾಸನಗಳಲ್ಲಿ ದಾಖಲಾಗಿರುವುದನ್ನು 
ಗುರ್ತಿಸಬಹುದು. 


ಒಟ್ಟಾರೆ ರಾಜ್ಯದ ಆಡಳಿತವನ್ನು ರಾಜ ಹಾಗೂ ಅವನಿಂದ ನೇಮಕಗೊಂಡ ಯುವರಾಜ, 
ಮಹಾಪ್ರಧಾನರು ಮೊದಲ್ಲೊಂಡು ಸೇನಭೋವರವರೆಗಿನ ಅಧಿಕಾರಿಗಳು ನೋಡಿಕೊಳ್ಳುತ್ತಿದ್ದರು. 
ಊರುಗಳು ಅಂದರೆ ಸ್ಥಳೀಯ ಆಡಳಿತವನ್ನು ಗಾವುಂಡರು, ಪ್ರಜೆಗಾವುಂಡರು, ನಾಳ್ಗಾಂವುಡರು 
ಮೊದಲಾದ ಪರಂಪರಾಗತ ಹಾಗೂ ಅನುವಂಶೀಯ ಸ್ಥಳೀಯ ಆಡಳಿತಗಾರರು 
ನೋಡಿಕೊಳ್ಳುತ್ತಿದ್ದರು. ರಾಜ ಹಾಗೂ ಸ್ಥಳೀಯ ಮುಖಂಡ ಈ ಇಬ್ಬರಿಗೂ ರಾಜ್ಯದ ಮತ್ತು ಪ್ರಜೆಗಳ 
ಹಿತವೇ ಮುಖ್ಯವಾಗಿತ್ತು ಎನ್ನಬಹುದು. ಈ ಕೆಳಗಿನಂತೆ ಚನ್ನಪಟ್ಟಣ ತಾಲ್ಲೂಕು ಪ್ರದೇಶದಲ್ಲಿದ್ದ 
ಪ್ರಾಚೀನ ಆಡಳಿತ ಪದ್ಧತಿಯನ್ನು ಅವಲೋಕಿಸಬಹುದು. 


ಗಂಗರ ಕಾಲದ ಆಡಳಿತ ವ್ಯವಸ್ಥೆ : 


ಚನ್ನಪಟ್ಟಣ ತಾಲ್ಲೂಕು ಪ್ರದೇಶದಲ್ಲಿ ಶಾಸನಗಳ ಆಧಾರದಿಂದ ಗುರುತಿಸಬಹುದಾದ ಪ್ರಾಚೀನ 
ಆಡಳಿತ ವ್ಯವಸ್ಥೆಯೆಂದರೆ ಗಂಗರ ಕಾಲದ್ದು. "ಗಂಗರು ತಮ್ಮನ್ನು ಧರ್ಮ ಮಹಾಧಿರಾಜರೆಂದು 
ಹೇಳಿಕೊಂಡಿದ್ದಾರೆ. ಅವರು ಮನುಧರ್ಮಶಾಸ್ತ್ರ ಮತ್ತು ರಾಜನೀತಿಯ ಅನ್ಯಗಂಥಗಳಿಗೆ 
ಅನುಗುಣವಾಗಿ ಆಳುತ್ತಿದ್ದರೆಂದು ಶಾಸನಗಳಿಂದ ತಿಳಿದು ಬರುತ್ತದೆ'.* ಇವರ ಸಾಮ್ರಾಜ್ಯವು 
ಆಡಳಿತದ ಅನುಕೂಲಕ್ಕಾಗಿ ನಾಡು ಹಾಗೂ ವಿಷಯಗಳಾಗಿ ವಿಂಗಡಿಸಲ್ಲಟ್ಟಿತ್ತು ಈ ನಾಡುಗಳನ್ನು 
ಪರಂಪರಾಗತ ಮಾಂಡಳಿಕರು ಆಳುತ್ತಿದ್ದರು. ಇವರನ್ನು ಬಿಟ್ಟರೆ "ದಂಡನಾಯಕ, ಸರ್ವಾಧಿಕಾರಿ 
(ಪ್ರಧಾನಮಂತಿ), ಮನೆವೆರ್ಗಡೆ, ಹಿರಿಯ ಭಂಡಾರಿ, ಸೇನಾಧಿಪತಿ, ಮಹಾಪಸಾಯತ ಮತ್ತು 
ಸಂಧಿವಿಗಹಿ ಇವರು ದಿನದಿನದ ಆಡಳಿತದಲ್ಲಿ ರಾಜನಿಗೆ ನೆರವಾಗುವುದಲ್ಲದೆ ರಾಜನೊಡನೆ 
ಸಂಚಾರಗಳಿಗೂ, ದಂಡಯಾತೆಗಳಿಗೆ ಹೊರಡುತ್ತಿದ್ದರು” ಎಂಬುದು ತಿಳಿಯುತ್ತದೆ. ಗಾವುಂಡರು 
ಸ್ಥಳೀಯ ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದರು ಎಂಬುದಕ್ಕೆ ಚನ್ನಪಟ್ಟಣ ತಾಲ್ಲೂಕಿನ 
ಶಾಸನಗಳಲ್ಲಿ ಉಲ್ಲೇಖವಿದೆ. 


ಕ್ರಿಶ. 9ನೇ ಶತಮಾನದಲ್ಲಿ ಇಂದಿನ ಚನ್ನಪಟ್ಟಣ-ರಾಮನಗರ ಪ್ರದೇಶವನ್ನು ಗಂಗರ 
ಸಾಮಂತನಾಗಿ ರಣಪಾರರಸ ಎಂಬುವನು ಆಳ್ಲಿಕೆ ನಡೆಸುತ್ತಿದ್ದ ಎಂದು ಕೂಡ್ಲೂರು ಗ್ರಾಮದ 
ಶ್ರೀರಾಮ ದೇವಾಲಯದಲ್ಲಿನ ಶಿಲಾಶಾಸನವೊಂದರಿಂದ ತಿಳಿಯುತ್ತದೆ.* ಈ ರಣಪಾರರಸ ಬಾದಾಮಿ 
ಚಾಲುಕ್ಕ ವಂಶಿಕನಾಗಿರಬಹುದೆಂದು ಎಂ.ಜಿ.ನಾಗರಾಜ್‌ ಅವರು ಗುರ್ತಿಸಿದ್ದಾರೆ.” ಆದರೆ ಈ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 92 


ರಣಪಾರರಸನು ಬಾದಾಮಿ ಚಾಲುಕ್ಕರ ವಂಶಿಕನಾಗಿದ್ದ ಎಂಬುದಕ್ಕೆ ಯಾವುದೇ ಸಾಕ್ಟ್ಯಾಧಾರಗಳಿಲ್ಲ. 
ಈ ರಣಪಾರನು ಗಂಗದೊರೆ ಒಂದನೇ ನೀತಿಮಾರ್ಗ ಎರೆಯಂಗನಲ್ಲಿ (ಕ್ರಿಶ. 843-870) 
ಸಾಮಂತನಾಗಿದ್ದ ಎಂದು ಮೈಸೂರು ಜಿಲ್ಲೆಯ ತಿ.ನರಸೀಪುರ ತಾಲ್ಲೂಕಿನ ಶಾಸನವೊಂದರಿಂದ 
ಸ್ಪಷ್ಟವಾಗುತ್ತದೆ.5 ಒಟ್ಟಿನಲ್ಲಿ ರಣಪಾರರಸನು ಗಂಗ ಅರಸರಿಂದ ನೇಮಕಗೊಂಡು ಕೆಳ್ಗಿಲಿನಾಡನ್ನು 
ಅಂದರೆ ಇಂದಿನ ರಾಮನಗರ, ಚನ್ನಪಟ್ಟಣ, ಮದ್ದೂರು ಹಾಗೂ ಮಳವಳ್ಳಿ 
ತಾಲ್ಲೂಕುಗಳನ್ನೊಳಗೊಂಡ ಪ್ರದೇಶವನ್ನು ಆಳುತ್ತಿದ್ದ ದೊರೆಯಾಗಿದ್ದ ಎನ್ನಬಹುದು. 


ಚನ್ನಪಟ್ಟಣ ತಾಲ್ಲೂಕಿನ ಕೂಡ್ಡೂರಿನ ಶಾಸನದಲ್ಲಿ ರಣಪಾರರಸನು ಆಳ್ಲಿಕೆ ನಡೆಸುವ 
ಸಂದರ್ಭದಲ್ಲಿ ಈ ಗ್ರಾಮದ ಮೂಡಣ ಬಸದಿಯೊಂದಕ್ಕೆ ತೋಟವನ್ನು ದಾನವಾಗಿ ನೀಡಿದ 
ವಿವರವಿದೆ.” ಈತನ ಮತ್ತೊಂದು ಶಾಸನವಾದ ರಾಮನಗರದ ಐಜೂರಿನ ಹನುಮಂತ 
ದೇವಾಲಯದಲ್ಲಿರುವ ಶಾಸನದಲ್ಲಿ “ಕೆಲ್ಲಲಿನಾಡಿ'ನ ಉಲ್ಲೇಖವಿದೆ. ಈ ಶಾಸನದಿಂದ ರಣಪಾರರಸ 
ಕೆಲ್ಲಲಿನಾಡಿನ ಅಧಿಪತಿಯಾಗಿದ್ದ ಎಂದು ತಿಳಿಯುತ್ತದೆ. ಈ ಕೆಲ್ಲಲಿನಾಡು ಮುಂದಿನ ಕಾಲಘಟ್ಟದಲ್ಲಿ 
ಕೆಳಲೆನಾಡು, ಕಲುವಳಿನಾಡು ಇತ್ಯಾದಿ ಹೆಸರುಗಳಿಂದ ಗುರುತಿಸಲ್ಪಟ್ಟಿದೆ. ಈ ಶಾಸನಗಳ ಆಧಾರದಿಂದ 
ರಣಪಾರನು ಗಂಗರಸರ ಮೊದಲ ವರ್ಗದ ಅಮರನಾಯಕನಂತೆಯೋ, 
ಮಹಾಮಂಡಳೇಶ್ವರನಂತೆಯೋ ಇದ್ದಿರಬಹುದು. ಆದರೆ ಸ್ಥಾನೋಲ್ಲೇಖ ನಿರ್ದೇಶನ ಮಾತ್ರ 
ಕಾಣದಿರಬಹುದು. 


ಕ್ರಿಶ. 913ರ ನೀತಿಮಾರ್ಗ ಪೆರ್ಮಾನಡಿಯ ಮಂಕುಂದ ಗ್ರಾಮದ ಶಿಲಾಶಾಸನದಲ್ಲಿ 
ಕುಪುದಲೂರು (ಬಹುಶಃ ಈಗಿನ ಕೂಡಲೂರು), ಭೊದರಿಯೂರು, ಮನ್ನುನ್ನ (ಈಗಿನ ಮಂಕುಂದ) 
ಗ್ರಾಮಗಳ ಉಲ್ಲೇಖವಿದೆ5 ಈ ಶಾಸನದಲ್ಲಿ ಉಲ್ಲೇಖವಾಗಿರುವ ಭೊದರಿಯೂರು ಗ್ರಾಮ 
ಯಾವುದೆಂದು ತಿಳಿಯುವುದಿಲ್ಲ. ಗಂಗರ ಕಾಲದಲ್ಲಿ ಈಗಿನ ಚನ್ನಪಟ್ಟಣ ತಾಲ್ಲೂಕು ಪ್ರದೇಶ 
"ಗಂಗವಾಡಿ ತೊಂಬತ್ತಾರು ಸಾವಿರ' ಪ್ರದೇಶದಲ್ಲಿ ಅಂತರ್ಗತವಾಗಿತ್ತು. ಈ ಗಂಗವಾಡಿಗೆ ಕೋಲಾರ, 
ಮಣ್ಣೆ, ತಲಕಾಡುಗಳು ರಾಜಧಾನಿಯಾಗಿದ್ದಂತೆ "ಮಂಕುಂದ'ವು ಸಹ ಕೆಲವು ಕಾಲ 
ಉಪರಾಜಧಾನಿಯಾಗಿತ್ತು ಎಂದು ತಿಳಿಯುತ್ತದೆ. 


ಹೊನ್ನಾಯಕನಹಳ್ಳಿಯ ಕ್ರಿಶ. 904ರ ಶಾಸನವೊಂದರಲ್ಲಿ "ನೀತಿಮಾರ್ಗ್ಗ ಪೆರ್ಮನಡಿಗಳ 
ಪಟ್ಟಂಗಟ್ಟಿದ ಪ್ರಥಮ ವರಿಷದನ್ನು ಗೊಟ್ಟೆಯಣ್ಣ ಗಾವುಣ್ಣನೂರಲ್‌ವಿನೊಳು ಕಾದಿ ಸತ್ತು ಸರ್ಗ್ಗಸನಾದ' 
ಎಂಬ ಉಲ್ಲೇಖವಿದೆ. ಈ ಶಾಸನೋಕ್ತ ಗೊಟ್ಟೆಯಣ್ಣ ಗಾವುಣ್ಣನು ಗಂಗ ದೊರೆ ನೀತಿಮಾರ್ಗನ 
ಆಳ್ಲಿಕೆಯಲ್ಲಿ ಈ ಗ್ರಾಮದ ಮುಖಂಡನಾಗಿದ್ದು, ಶತ್ರು ಸೈನ್ಯವು ಊರಿನ ಮೇಲೆ ದಾಳಿ ಮಾಡಿದಾಗ 
ಊರಿನ ರಕ್ಷಣೆಗಾಗಿ ನಿಂತು. ಅವರೊಂದಿಗೆ ಹೋರಾಡಿ ಮಡಿದ ವಿವರವನ್ನು ಕಾಣಬಹುದು. 
ಹಿಂದಿನ ಕಾಲದಲ್ಲಿ ಗಾಮವನ್ನು ನೋಡಿಕೊಳ್ಳುತ್ತಿದ್ದ ಮುಖಂಡರು ಅದರ ರಕ್ಷಣೆಗಾಗಿ ತಮ್ಮ 
ಪ್ರಾಣವನ್ನು ಲೆಕ್ಕಿಸದೆ ಹೋರಾಟ ಮಾಡುತ್ತಿದ್ದರು ಎಂಬುದು ಇದರಿಂದ ಸ್ಪಷ್ಟವಾಗುತ್ತದೆ. 


ಊಬಲ ಮ 


ಗಂಗರ ಅಧೀನದಲ್ಲಿ ಸಗರವಂಶಸ್ಥರಾದ ಮಣಲೇರ ಎಂಬ ಹೆಸರಿನ ದೊರೆಗಳು ರಾಮನಗರ, 
ಚನ್ನಪಟ್ಟಣ, ಮದ್ದೂರು. ಮಳವಳ್ಳಿ, ಕುಣಿಗಲ್‌ ತಾಲ್ಲೂಕುಗಳನ್ನೊಳಗೊಂಡ  ಕೆಳಲೆನಾಡನ್ನು 
ಆಳುತ್ತಿದ್ದರು ಎಂದು ತಿಳಿಯುತ್ತದೆ. ಮದ್ದೂರು ತಾಲ್ಲೂಕಿನ ಆತಕೂರು ಮತ್ತು ತಾಯಲೂರು 
ಗಾಮಗಳು ಚನ್ನಪಟ್ಟಣ ತಾಲ್ಲೂಕಿನ ಗಡಿಯಲ್ಲಿ ಬರುವ ಪ್ರದೇಶಗಳಾಗಿರುವುದರಿಂದ ಈ ಗ್ರಾಮಗಳಲ್ಲಿ 
ದೊರೆಯುವ ಮಣಲೇರರ ಶಾಸನಗಳನ್ನು ಇಲ್ಲಿ ಬಳಸಿಕೊಳ್ಳಲಾಗಿದೆ. ಕ್ರಿಶ. 907ರ ತಾಯಲೂರಿನ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 93 


ಶಾಸನದಲ್ಲಿ ಮಣಲೇರನೆಂಬ ಮಾಂಡಲಿಕನ ಪ್ರಸ್ತಾಪವಿದೆ." ಈ ಶಾಸನದಲ್ಲಿ ಮಣಲೇರನ 
ಅನುಮತಿಯಿಂದ ಕದರೂರು (ಈಗಿನ ಚನ್ನಪಟ್ಟಣ ತಾಲ್ಲೂಕಿನ ಕದರಮಂಗಲ?) ಗಾಮುಂಡರು 
ಮತ್ತು ಒಕ್ಕಲುಗಳು ಕಚ್ಚವರದ ಪೊಳಲಸೆಟ್ಟಿಯು ಕೆರೆಯನ್ನು ಕಟ್ಟಿಸಿದಾಗ ಅವನಿಗೆ ಭೂದಾನ 


ಮಾಡಿದ ವಿವರವಿದೆ. 


ಕ್ರಿಶ. 949ರ ಆತಕೂರಿನ ಶಾಸನದಲ್ಲಿ” ಗಂಗದೊರೆ ಬೂತುಗನ ಮಾಂಡಲಿಕನಾಗಿದ್ದ 
ಮಣಲೇರನ ಉಲ್ಲೇಖವಿದೆ. ಈ ಶಾಸನದಲ್ಲಿ ಮಣಲೇರನು ಚೋಳರೊಂದಿಗಿನ ಯುದ್ದದಲ್ಲಿ 
ತೋರಿದ ಸಾಹಸಕ್ಕೆ ಮೆಚ್ಚಿದ ದೊರೆ ಬೂತುಗನು, ಈತನಿಗೆ ಆತಕೂರು-12 ಹಾಗೂ ಬೆಳೊಲದ 
ಕಾಡಿಯೂರನ್ನು ಬಾಳ್ಗಚ್ಛಾಗಿ ಕೊಟ್ಟ ವಿವರವಿದೆ. ಮಣಲೇರನು "ಸಕಲಲೋಕ ಪರಿತಾಪಾಪಹತ, 
ಪ್ರಭಾವಾವತಾರಿತ, ಗಂಗಪವಾಹೋದಾರ, ಸಗರವಂಶವಳಭೀ ಪುರವರೇಶ್ವರ, ಉದಾರ ಭಗೀರಥ, 
ಇರಿವಬೆಡಂಗ, ಸಗರತ್ರಣೇತ್ರ ಸೆಣಸೆಮೂಗಿರಿವೋನ್‌, ಕದನೈಕಸೂದಕ, ಬೂತುಗನ ಅಂಕಕಾರ' 
ಎಂಬ ಬಿರುದುಗಳನ್ನು ಧರಿಸಿದ್ದನ್ನು ಈ ಶಾಸನ ವರ್ಣಿಸಿದೆ. ಮಣಲೇರನ ಪರಾಕ್ರಮವನ್ನು ಮೆಚ್ಚಿ 
ರಾಷ್ಟ್ರಕೂಟ ದೊರೆ ಮೂರನೇ ಕೃಷ್ಣನು ಅವನಿಗೆ ಕಾಳಿ ಎಂಬ ನಾಯಿಯನ್ನು ಕೊಟ್ಟ ವಿವರ ಇದೇ 
ಶಾಸನದಲ್ಲಿದೆ. ಇದರಿಂದ ರಾಷ್ಟ್ರಕೂಟರ ಸಾಮಂತರಾಗಿದ್ದ ಗಂಗರಲ್ಲಿ ಮಣಲೇರನು 
ದೊಡ್ಡಮಾಂಡಲಿಕನಾಗಿದ್ದ ಎನ್ನಬಹುದು. ಆತಕೂರು ಗ್ರಾಮ ಚನ್ನಪಟ್ಟಣ ತಾಲ್ಲೂಕಿನ ಗಡಿಯಲ್ಲಿ 
ಬರುವುದರಿಂದ ಶಾಸನೋಕ್ತ "ಆತಕೂರು-।2’ರಲ್ಲಿ ಚನ್ನಪಟ್ಟಣ ತಾಲ್ಲೂಕಿನ ಕೆಲಪ್ರದೇಶಗಳು 
ಅಂತರ್ಗತವಾಗಿದ್ದವು ಎನ್ನಬಹುದು. 


ಚನ್ನಪಟ್ಟಣ ತಾಲ್ಲೂಕಿನ ಬೇವೂರು ಗ್ರಾಮದ ಅರ್ಕೇಶ್ವರ ದೇಗುಲದ ನೆರೆಗಿರುವ ಕೆರೆಯ 
ಅಂಗಳದಲ್ಲಿ ಇರುವ ಶಾಸನವೊಂದರಲ್ಲಿ ಗಂಗರ ಸಾಮಂತನಾಗಿದ್ದ '"ಗಂಗಮೂವಡಿ 
ಬೀರಮಣಲೇರ'ನ ಉಲ್ಲೇಖವಿದೆ. ಕ್ರಿಶ. 985ರ ಈ ಶಾಸನದಲ್ಲಿ "ಸಗರಪುರವರೇಶ್ವರಂ ಕಮಳಜ 
ಗೋತ್ರನನಳ ಧ್ವಜಂಶ್ವೇತಜಿತಂ ಭಗವತೀ ಲಾಂಛನಲಾಂಭಿತಂ ವೀರಭಗೀರಥಂ  ಸಗರರ 
ಕರಾವುತೀಧುರಮತ್ತ ನಿಳ್‌ವಬೆಡಂಗಂಗಚಳಿತ ಸಗರನುಂ ಶ್ರೀಬೀರಮಣಲೆರನ ಪಾದಪಂಕಜಜೀವಿ 
ಸಮಸ್ತ ರಾಜ್ಯಭರನಿಣ ಸಮನ್ನಂಪತಿ ಮೆಚ್ಚಿಗಣ್ಣಂ ಪರಮಮಾಹೇಶ್ವರ ಪಿಲ್ಲೆಂಧರ್ಮದಮಿರು 
ಶ್ರೀಪೆರ್ಗ್ಗಡೆಶಂಕಯ್ಯನುಂ ಲೇವೂರ ಗಾವುತಿಯ ಗಂಗಮೂವಡಿ ಬೀರಮಣಲೇರನ 
ಅನುಮತದೊತೀತ ಸಂವಂತ್ಸರ ಶತಂಗ 907ರನೆಯ ಪಾರಿವ ಸಂವತ್ಸರ . . ಬೃಹಸ್ಪತಿವಾರದನ್ನು 
ಬೆಂಪೂರ ಪಿರಿಯ ಕೆಜ್‌ಗೆ ಬಿತ್ತವತ್ತಂವಾಯೋ' ಹೀಗೆ ಬರುವ ಸಾಲುಗಳಲ್ಲಿ ಬೀರಮಣಲೇರನ 
ಅನುಮತಿಯನ್ನು ಪಡೆದುಕೊಂಡು ಪೆರ್ಗಡೆ ಶಂಕಯ್ಯ ಎಂಬುವನು ಕೆರೆಗೆ ಬಿತ್ತುವಟ್ಟವನ್ನು 
(ಕೆರೆಯನ್ನು ದುರಸ್ಲಿ) ಮಾಡಿಸಿರುವ ಸಂಗತಿ ಸೂಚಿತವಿದೆ. 


ಅಂದರೆ ಇದೊಂದು ರೀತಿ ಎರಡನೇ ವರ್ಗದ ಅಮರನಾಯಕರಂತೆ ತಮ್ಮ ಮೇಲಿನ 
ನಾಯಕರ ಅನುಮತಿ ಪಡೆದು, ದೊರೆಯ ಹೆಸರನ್ನು ಶಾಸನೋಕ್ತ ಮಾಡಿ ದಾನ ನೀಡುವ 
ಸಂಗತಿಯಾಗಿದೆ. ಶಾಸನೋಕ್ತ ಪೆರ್ಗಡೆ ಎಂಬುದು ಮಂತ್ರಿ ಅಥವಾ ಅಮಾತ್ಯ ಪದವಿಗೆ 
ಸಮಾನವಾದ ಹುದ್ದೆಯಾಗಿತ್ತೆಂದು ತೋರುತ್ತದೆ. ಇವರು ದಂಡನಾಯಕರ ಕೈಕೆಳಗೆ ಕೆಲಸ 
ಮಾಡುತ್ತಿದ್ದರು ಎಂದು ಊಹಿಸಬಹುದು. ಗಂಗ ದೊರೆಯರಲ್ಲಿ ಸಾಮಂತನಾಗಿ ಮೂವಡಿ 
ಬೀರಮಣಲೇರನು ಈ ಪ್ರದೇಶವನ್ನು ಆಳ್ಲಿಕೆ ನಡೆಸುತ್ತಿದ್ದನು. ಹೀಗೆ ತಾಯಲೂರು, ಆತಕೂರು, 
ಬೇವೂರಿನ ಶಾಸನಗಳಲ್ಲಿ ಉಲ್ಲೇಖವಾಗಿರುವ ಮಣಲೇರ ಎಂಬ ಹೆಸರಿನ ವ್ಯಕ್ತಿಗಳು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 94 


ಬೇರೆಬೇರೆಯವರಾಗಿದ್ದಾರೆ. ಇವರು ಗಂಗರ ಮಾಂಡಲಿಕರಾಗಿ ಕೆಳಲೆನಾಡನ್ನು ಆಳುತ್ತಿದ್ದದು fol 
ಶಾಸನಗಳಿಂದ ಸಷವಾಗುತ್ತದೆ. 


ಮಳೂರು ಗ್ರಾಮದ ಕೈಲಾಸೇಶ್ವರ ದೇವಾಲಯದಲ್ಲಿರುವ ಕ್ರಿಶ. 973ರ ಶಿಲಾಶಾಸನದಲ್ಲಿ 
ಗಂಗದೊರೆ ಮಾರಸಿಂಹನ ಸಾಮಂತನಾಗಿದ್ದ ಪಾಂಚಾಲದೇವನ ಉಲ್ಲೇಖವಿದೆ. ಪಾಂಚಾಲದೇವನು 
ಈ ಪ್ರದೇಶವನ್ನು ಆಳ್ಗಿಕೆ ನಡೆಸುತ್ತಿದ್ದ ಕಾಲದಲ್ಲಿ ಗಂಗರಿಗೂ ಕಲ್ಯಾಣ ಚಾಲುಕ್ಕರ ತೈಲಪನಿಗೂ 
ಯುದ್ಧ ನಡೆದಾಗ ಚಾಲುಕ್ಯ ಸೈನ್ಯದ ಬಲ್ಲವತಿಯ ಬ್ರಹ್ಮನೊಡನೆ ಹೋರಾಡಿ ಪಾಂಚಾಲದೇವನು 
ಮಡಿದ ವಿವರವನ್ನು ಶಾಸನವು ದಾಖಲಿಸಿದೆ. ಈ ಶಾಸನದಲ್ಲಿ ಪೊಲೆತಾಳ್ಸ ಎಂಬ ಸ್ಥಳೀಯ 
ಅಧಿಕಾರಿಯ ಉಲ್ಲೇಖವಿದೆ. ಇದೇ ಗ್ರಾಮದ ಮತ್ತೊಂದು ಶಿಲಾಶಾಸನದಲ್ಲಿನ್‌ ಗಂಗ ದೊರೆ 
ಪೆರ್ಮಾಡಿಯ ಆಳ್ಳಿಕೆಯ ಕಾಲದಲ್ಲಿ ಸ್ಥಳೀಯ ಅಧಿಕಾರಿಯಾದ ಪೊಲೆತಾಳ್ಗನ ಮಗ ಭುವನಾದಿತ್ಕನ 


ಉಲ್ಲೇಖವಿರುವುದನ್ನು ಕಾಣಬಹುದು. 


ಕ್ರಿಶ. 1005ರ ಶಾಸನವೊಂದು ರಾಂಪುರ ಗ್ರಾಮದ ಮುಖಂಡನಾದ ಬೂವಿಸಳ್ಳಯ್ಯನ 
ಮಗನಾದ ಮಾಚಗಾವುಣ್ಣನು ಕೆರೆಯೊಂದನ್ನು ನಿರ್ಮಿಸಿ ತೂಬನ್ನು ಮಾಡಿಸಿದ ಹಾಗೂ ಕೆರೆಯ 
ನಿರ್ವಹಣೆಗಾಗಿ ಹತ್ತು ಕೊಳಗ ಗದ್ದೆಯನ್ನು ದಾನವಾಗಿ ನೀಡಿದ ವಿವರವನ್ನು ತಿಳಿಸುತ್ತದೆ.” ಹೀಗೆ 
ಸ್ಥಳೀಯ ನಾಯಕರು ಸಾಮಾಜಿಕ ಕಾರ್ಯಗಳನ್ನು ನಿರ್ವಹಿಸಿ ತಮ್ಮ ಮೇಲಿನ ನಾಯಕರ 
ಪ್ರಶಂಸೆಯನ್ನು ಗಳಿಸುತ್ತಿದ್ದರು. ಒಟ್ಟಿನಲ್ಲಿ ಗಂಗರು ತಮ್ಮ ಸಾಮ್ರಾಜ್ಯವನ್ನು ಗ್ರಾಮಗಳ ಸಂಖ್ಯೆ 
ಆಧಾರದಲ್ಲಿ ಗುರುತಿಸುತ್ತಿದ್ದುದನ್ನು ಕಾಣಬಹುದು. ಉದಾಹರಣೆಗೆ ಗಂಗವಾಡಿ ಸಾಸಿರ, ಗಂಗವಾಡಿ- 
6000, ಗಂಗವಾಡಿ-96000, ಆತಕೂರು-12, ಪುಲಿಗೆರೆ-300 ಮೊದಲಾದ ಆಡಳಿತ ಘಟಕಗಳನ್ನು 
ಕಾಣಬಹುದು. 


ಚೋಳರ ಕಾಲದ ಆಡಳಿತ ವ್ಯವಸ್ಥೆ : 


ಕ್ರಿಶ. ಹನ್ನೊಂದನೆಯ ಶತಮಾನದ ಆರಂಭದಲ್ಲಿ ಗಂಗರ ರಾಜಧಾನಿಯಾಗಿದ್ದ ತಲಕಾಡನ್ನು 
ಚೋಳರು ಆಕ್ರಮಿಸಿಕೊಳ್ಳುವುದರೊಂದಿಗೆ, ಚನ್ನಪಟ್ಟಣ ತಾಲ್ಲೂಕು ಪ್ರದೇಶವೂ ಚೋಳರ 
ವಶವಾಯಿತು. ಅವರ ಪ್ರವೇಶದೊಂದಿಗೆ "ಮಂಡಲ, "ಒಳನಾಡು, “ನಾಡು” ಮತ್ತು "ಗಾಮ' ಎಂಬ 
ಕ್ರಮವಾದ ಆಡಳಿತ ವಿಭಾಗಗಳು ಕಾಣಿಸಿಕೊಳ್ಳತೊಡಗಿದವು. ಚೋಳರ ಕಾಲದಲ್ಲಿ "ರಾಜತ್ವ ವಂಶ 
ಪಾರಂಪರ್ಯವಾಗಿ ಮುಂದುವರಿಯುತ್ತಿತ್ತು. ರಾಜನ ಹಿರಿಯ ಮಗ ಮುಂದಿನ ರಾಜನಾಗುವುದು 
ಆಚರಣೆಯಲ್ಲಿತ್ತು. ರಾಜನು ತನ್ನ ಜೀವಿತ ಕಾಲದಲ್ಲೇ ಹಿರಿಯ ಮಗನನ್ನು, ಕೆಲವೊಮ್ಮೆ ಕಿರಿಯ 
ಮಗನನ್ನು ಯುವರಾಜನೆಂದು ಆಯ್ಕೆ ಮಾಡುತ್ತಿದ್ದ. ಇದರಿಂದ ರಾಜಾಧಿಕಾರಕ್ಕಾಗಿ ಕಿತ್ತಾಟ 
ನಡೆಯುತ್ತಿರಲಿಲ್ಲ'.” ಈ ರೀತಿ ಜೋಳ ಸಾಮ್ರಾಜ್ಯದಲ್ಲಿನ ಕಟ್ಟುನಿಟ್ಟಾದ ಆಡಳಿತ ಕ್ರಮವಿರುವುದು 
ವಿಶೇಷ, ಚೋಳರ ಕಾಲದಲ್ಲಿ ಚನ್ನಪಟ್ಟಣ ತಾಲ್ಲೂಕಿನ ಹಲವಾರು ಗ್ರಾಮಗಳನ್ನು ಚತುರ್ವೇದಿ 
ಮಂಗಲಗಳನ್ನಾಗಿ, ಅಂದರೆ ಅಗಹಾರಗಳನ್ನಾಗಿ ನಿರ್ಮಿಸಿ ಬ್ರಾಹ್ಮಣರಿಗೆ ದಾನವಾಗಿ ನೀಡಿರುವ 
ಉಲ್ಲೇಖಗಳು ವಿಫುಲವಾಗಿ ದೊರೆಯುತ್ತವೆ. 


ಚನ್ನಪಟ್ಟಣ ತಾಲ್ಲೂಕಿನಲ್ಲಿನ ಚೋಳರ ಕಾಲದ ಶಾಸನಗಳನ್ನು ಗಮನಿಸಿದಾಗ ಚೋಳ 
ಸಾಮ್ರಾಜ್ಯದಲ್ಲಿದ್ದ ಭೌಗೋಳಿಕ ವಿಭಾಗಗಳು ತಮ್ಮದೇ ಆದ ಆಡಳಿತ ನಿರ್ವಹಣೆಯ ಸಭೆ ಮತ್ತು 
ಮಹಾಸಭೆಗಳನ್ನು ಹೊಂದಿದ್ದವು. ಒಂದು ಸಮಗ್ರ ಮಂಡಲವೇ ಒಂದು ಸಭೆಯನ್ನು ಹೊಂದಿದ್ದು 
ಭೂತೆರಿಗೆಗಳನ್ನು ತೆಗೆದುಹಾಕುವ ಅಥವಾ ವಿಧಿಸುವ ಅಧಿಕಾರವನ್ನು ಪಡೆದಿತ್ತು ಎಂದು ತಿಳಿಯುತ್ತದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 95 


ಗ್ರಾಮ ಮತ್ತು ಅಗ್ರಹಾರಗಳಲ್ಲಿಯೂ ಸಭೆ ಮತ್ತು ಮಹಾಸಭೆಗಳಿದ್ದವು. ಬ್ರಾಹ್ಮಣರ ನೆಲೆಗಳಾಗಿದ್ದ 
ಅಗ್ರಹಾರಗಳನ್ನು ಚತುರ್ಮೇದಿಮಂಗಲಗಳಂದು ಕರೆಯುತ್ತಿದ್ದರು. ಗ್ರಾಮದ ಕೃಷಿ ಭೂಮಿ ಮತ್ತು 
ಕೃಷಿಯೇತರ ಭೂಮಿಯ ಒಡೆತನ ಹೆಚ್ಚು ಕಡಿಮೆ ಇಲ್ಲಿನ ಸಭೆಗಳದ್ದಾಗಿತ್ತು ಇವು ತೆರಿಗೆಯನ್ನು 
ಸಂಗಹಿಸುವ ಕಾರ್ಯವನ್ನು ಮಾಡುತ್ತಿದ್ದವು. ನ್ಯಾಯ ವಿತರಣಾಧಿಕಾರ, ಕೆರೆ ದೇಗುಲಗಳು, 
ತೋಟಗಳು, ಧರ್ಮಕಾರ್ಯಗಳು, ಭೂ ಒಡೆತನ ಪರಭಾರೆ ಮೊದಲಾದ ಸಾರ್ವತಿಕ 
ನಿರ್ವಹಣೆಗಳನ್ನು ಈ ಸಭೆಗಳು ಹಾಗೂ ಇದರ ಸ್ಥಾಯಿಸಮಿತಿಗಳು ನಿರ್ವಹಿಸುತ್ತಿದ್ದವು. 


ಈ ಗಾಮಗಳಲ್ಲಿದ್ದ "ಸಭಾಗಳು' ತಮ್ಮ ಸಮಿತಿಗಳೂಂದಿಗೆ ಪೂರ್ಣ ಬೆಳವಣಿಗೆಗೊಂಡು 
ಆರ್ಥಿಕ, ಧಾರ್ಮಿಕ ಮತ್ತು ಆಡಳಿತಾತ್ಮಕ ಕಾರ್ಯಕ್ಷೇತ್ರಗಳಲ್ಲಿ ಗಣನೀಯ ಅಧಿಕಾರ ಹೊಂದಿದ್ದು, 
ಕಾರ್ಯ ನಿರ್ವಹಿಸುತ್ತಿದ್ದುದನ್ನು ತಿಳಿಯಬಹುದು. ಚೋಳರ ಕಾಲದ ಗ್ರಾಮಾಡಳಿತದಲ್ಲಿ ಜೋಳ 
ಅಧಿಕಾರಿಗಳು ಆಡಳಿತಗಾರರಿಗಿಂತ ಹೆಚ್ಚಾಗಿ ಸಲಹೆಗಾರರು ಹಾಗೂ ನಿರೀಕ್ಷಕರಾಗಿ ಗ್ರಾಮ 
ವ್ಯವಹಾರದಲ್ಲಿ ಭಾಗವಹಿಸುತ್ತಿದ್ದರು. ಗ್ರಾಮಗಳಿಗೆ ಸ್ವಯಂ ಅಧಿಕಾರ ನೀಡಿರುವುದನ್ನು ಕಾಣಬಹುದು. 
ಈ ಕಾಲದಲ್ಲಿ ಉದಯಿಸಿದ ಗ್ರಾಮ ಸ್ವಯಮಾಧಿಕಾರದ ಮಾದರಿಯಲ್ಲಿನ ಮೂಲ ಉದ್ದೇಶವೆಂದರೆ 
ಪ್ರತಿ ಗ್ರಾಮದ ಆಡಳಿತವನ್ನು ಗ್ರಾಮಸ್ಥರು ತಾವೇ ನೋಡಿಕೊಳ್ಳಬೇಕೆಂಬುದಾಗಿತ್ತು. ಈ ಉದ್ದೇಶಕ್ಕಾಗಿ 
ಒಂದು ಗ್ರಾಮ ಸಭೆ ರಚಿತವಾಗಿತ್ತು ಮತ್ತು ಅದಕ್ಕೆ ಅಧಿಕಾರ ನೀಡಲಾಗಿತ್ತು 


ಬ್ರಾಹ್ಮಣರಿಗೆ ದತ್ತಿಕೊಡಲಾದ ಗಾಮಗಳಲ್ಲಿನ ಸಾಮಾನ್ಯ ಸಭೆಯು ವಿಶೇಷವಾಗಿ 
ಕಂಡುಬರುತ್ತದೆ. ಆ ಗ್ರಾಮದ ತೆರಿಗೆ ಕೊಡುವ ನಿವಾಸಿಗಳನ್ನೊಳಗೊಂಡಿತ್ತು. ಚನ್ನಪಟ್ಟಣ ತಾಲ್ಲೂಕಿನ 
ಮಳೂರು, ಕೂಡ್ಲೂರು, ಮಳೂರುಪಟ್ಟಣ, ಹೊಂಗನೂರು ಮೊದಲಾದ ಗ್ರಾಮಗಳಲ್ಲಿನ ಶಾಸನಗಳಲ್ಲಿ 
ಈ ಅಂಶಗಳನ್ನು ಗುರುತಿಸಬಹುದು. ಗ್ರಾಮಗಳಲ್ಲೇ ಅಲ್ಲದೇ "ನಾಡು'ಗಳಲ್ಲೂ ಹಾಗೂ "ನಗರಂ 
(ಪಟ್ಟಣ)ಗಳ್ಲೂ ಸಹ ಸ್ವಯಂ ಆಡಳಿತ ಹೊಂದಿದ ಸಂಸ್ಥೆಗಳು ಯಶಸ್ವಿಯಾಗಿ 
ಕಾರ್ಯನಿರ್ವಹಿಸುತ್ತಿದ್ದವು. 


ಸಂತೆಮೊಗೇನಹಳ್ಳಿಯ ಶಿಲಾಶಾಸನದಲ್ಲಿ ರಾಜರಾಜಚೋಳನ ಕಾಲದಲ್ಲಿದ್ದ ಆಡಳಿತದ 
ವಿಭಾಗಗಳಾದ ವೆಂಗಿನಾಡು, ಗಂಗವಾಡಿ, ನಿಂಬವಾಡಿ, ದೆಡಿಗವಾಡಿಗಳ ಉಲ್ಲೇಖವಿದೆ. ಇದೇ 
ಶಾಸನದಲ್ಲಿ ಕೆಳಲೆನಾಡಿನ ಪುಂಗನೂರನ್ನು (ಈಗಿನ ಹೊಂಗನೂರು) ಅಗ್ರಹಾರವಾಗಿ ಪರಿವರ್ತಿಸಿ 
ರಾಜರಾಜಚೋಳನ ಹೆಂಡತಿಯ ಹೆಸರಿನಲ್ಲಿ "ತೈಲೋಕ್ಯ್ಕ ಮಾದೇವಿ ಚತುರ್ವೇದಿ ಮಂಗಲ” ಎಂಬ 
ಪ್ರತಿನಾಮವನ್ನಿಟ್ಟ ವಿವರವಿದೆ. ಮಳೂರು ಗ್ರಾಮದ ಕೈಲಾಸೇಶ್ವರ ದೇವಾಲದಲ್ಲಿನ ತಮಿಳು ಶಾಸನದಲ್ಲಿ 
ಮುಡಿಗೊಂಡ ಚೋಳಮಂಡಲದ ಕರಿಕಾಲಚೋಳ ಒಳನಾಡಿನ ರಾಜೇಂದಸಿಂಹ ಚತುರ್ವೇದಿ 
ಮಂಗಲವಾದ ಪೆರಿಯ ಮಳವೂರಿನ (ಈಗಿನ ದೊಡ್ಡಮಳೂರು) ಉಲ್ಲೇಖವಿದೆ. ಇದೇ ಶಾಸನದಲ್ಲಿ 
ರಾಜರಾಜಜೋಳನ ಸೇನಾಧಿಪತಿಯಾದ ಶಿವನಾನ್‌ ಗಂಡರಾದಿತ್ತನ್‌ ಎಂಬುವನ ವಿವರವಿರುವುದನ್ನು 
ಕಾಣಬಹುದು. 


ಕ್ರಿಶ. 1007ರ ಮಳೂರುಪಟ್ಟಣದ ತಮಿಳು ಶಾಸನದಲ್ಲಿ ಗಂಗವಾಡಿಯ ಕಿಳಲೈನಾಡಿನ 
ರಾಜೇಂದ್ರಸಿಂಹ ಚತುರ್ವೇದಿ ಮಂಗಲವಾದ ಪೆರಿಯ ಮಳವೂರು (ಈಗಿನ ದೊಡ್ಡಮಳೂರು) 
ಹಾಗೂ ಮಣಲೂರಿನ (ಈಗಿನ ಮಳೂರುಪಟ್ಟಣ) ಭಾಗವಾದ ನಿಗರಿಲಿ ಚೋಳಪುರಂನ 
ಉಲ್ಲೇಖವಿದೆ.” ಇದೇ ಗ್ರಾಮದ ಮತ್ತೊಂದು ಶಾಸನದಲ್ಲಿ ಗಂಗವಾಡಿಯ ಕಿಳಲೈನಾಡಿನ 
ವಣ್ಣೂರನ್ನು ಜೋಳಮಾದೇವಿ ಚತುರ್ವೇದಿ ಮಂಗಲವೆಂಬ ಅಗ್ರಹಾರವಾಗಿಸಿದ ವಿವರವಿದೆ. ಆದರೆ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 96 


ಶಾಸನೋಕ್ತ "ವಣ್ಣೂರು' ಗ್ರಾಮ ಪ್ರಸ್ತುತದಲ್ಲಿ ಅಸ್ತಿತ್ವದಲ್ಲಿಲ್ಲ. ಬಹುಶಃ ಅಗಹಾರವಾಗಿದ್ದ ಈ ಗಾಮ 
ಕಾಲಾನಂತರದಲ್ಲಿ ಯಾವುದೋ ಕಾರಣದಿಂದ ನಾಮಾವಶೇಷವಾಗಿರಬಹುದು. ಈ ಶಾಸನದಲ್ಲಿ 
ರಾಜರಾಜಚೋಳನ ಕಾಲದಲ್ಲಿ ಮಾಂಡಲಿಕನಾಗಿದ್ದ ತಮಿಳುಪ್ಪೆರೈೆಯನ್‌ ಗಂಡರಾದಿತ್ತನ್‌ ಎಂಬುವನ 
ಉಲ್ಲೇಖವಿದೆ. ಈತನು ಕಿಳಾಣು ಪ್ರದೇಶದ ಅಧಿಪತಿಯಾಗಿದ್ದಲ್ಲದೇ, ಕಿಳಲೈನಾಡಿನ ಠರಾವಣೆ 
ಅಧಿಕಾರಿಯಾಗಿ ನಿಯೋಜನೆಗೊಂಡಿದ್ದ ಎಂದು ತಿಳಿಯುತ್ತದೆ. ಇದೇ ಶಾಸನದಲ್ಲಿ ಚೋಳವಿಚ್ಛಾದಿರ 
ಮತ್ತು ವೆಳ್ಳಿಯಣ್ಣ ಎಂಬ ಗಾಮುಂಡರ ಉಲ್ಲೇಖವನ್ನು ಕಾಣಬಹುದು. 


ಕ್ರಿಶ. 1013ರ ಹೊಂಗನೂರಿನ ತಮಿಳು ಶಾಸನವೊಂದರಲ್ಲಿ ಪುಂಗನೂರನ್ನು 
"ತೈಲೋಕ್ಯಮಾದೇವಿ ಚತುರ್ವೇದಿ ಮಂಗಲ'ವಾದ ಪುಂಗನೂರಿನ ಬ್ರಾಹ್ಮಣ ಕರಣಿಕನಾದ ಅರಗನ್‌ 
ಭೀಮಯ್ಯ ಎಂಬುವನ ಉಲ್ಲೇಖವಿದೆ.” ಮಳೂರುಪಟ್ಟಣದ ಅರ್ಕೇಶ್ವರ ದೇವಾಲಯದಲ್ಲಿನ ತಮಿಳು 
ಶಾಸನದಲ್ಲಿ ಇರ್ಮಡಿ ಚೋಳಮಾರಾಯನ್‌ ಎಂಬ ದೊರೆ ರಾಜೇಂದಜೋಳನ ಅಧಿಕಾರಿಯ 
ಪ್ರಸ್ತಾಪವಿದೆ. ಇದೇ ಶಾಸನದಲ್ಲಿ ಕೊತ್ತಯನ್‌ ಉತ್ತಮನ್‌ ಹಾಗೂ ವಿದಿಯನ್‌ ಕೊತ್ತಯನ್‌ ಎಂಬ 
ಗಾಮುಂಡರ ಉಲ್ಲೇಖವನ್ನು ಕಾಣಬಹುದು. ಕ್ರಿಶ. 1024ರ ರಾಜೇಂದಯಚೋಳನ ಮಳೂರಿನ 
ಶಾಸನದಲ್ಲಿ ಮುಡಿಗೊಂಡ ಚೋಳಮಂಡಲದ ರಾಜೇಂದ್ರ ಚೋಳ ಒಳನಾಡಿನ ಕಿಳಲೈನಾಡಿನ 
ರಾಜೇಂದ್ರಸಿಂಹ ಚತುರ್ಮೇದಿ ಮಂಗಲದ ಉಲ್ಲೇಖವಿದೆ. 


ರಾಜರಾಜಜೋಳನ ಕಾಲದಲ್ಲಿ ಕರಿಕಾಲಚೋಳ ಒಳನಾಡು ಎಂದು ಕರೆಯಲ್ಲಡುತ್ತಿದ್ದುದನ್ನು 
ನಂತರದಲ್ಲಿ ರಾಜೇಂದಚೋಳ ಒಳನಾಡೆಂದು ಹೆಸರನ್ನು ಬದಲಾಯಿಸಿರುವುದನ್ನು ಗುರುತಿಸಬಹುದು. 
ಕ್ರಿಶ. 1030ರ ಮಳೂರುಪಟ್ಟಣದ ನಾರಾಯಣಸ್ವಾಮಿ ದೇವಸ್ಥಾನದ ತಮಿಳು ಶಾಸನವೊಂದರಲ್ಲಿ 
ಕೂಡಲೂರು ಗ್ರಾಮವನ್ನು "ರಾಜರಾಜಚೋಳ ಚತುರ್ವೇದಿ ಮಂಗಲ' ಎಂಬ ಹೆಸರಿನಿಂದ 
ಅಗ್ರಹಾರವಾಗಿ ಪರಿವರ್ತಿಸಿದ್ದರು ಎಂಬುದು ತಿಳಿಯುತ್ತದೆ. ಈ ಶಾಸನದಲ್ಲಿ ತಿರುವೆಣ್ಣಡತ್ತನ್‌ 
ಎಂಬ ಈ ಗ್ರಾಮದ ಅಧಿಕಾರಿಯ ಉಲ್ಲೇಖವಿದೆ. 


ಕ್ರಿಶ. 1034ರ ಮಳೂರಿನ ಕೈಲಾಸೇಶ್ವರ ದೇವಾಲಯದ ಶಾಸನದಲ್ಲಿ ರಾಜೇಂದ್ರ ಚೋಳನ 
23ನೇ ವರ್ಷದ ಆಳ್ಗಿಕೆಯ ಕಾಲದಲ್ಲಿ ಆತನ ಸೇವಕನಾದ ಪುಲಿಯೂರಿನ (ಈಗಿನ 
ಹುಲಿಯೂರುದುರ್ಗವಿರಬಹುದು) ಮುಖ್ಯಸ್ಥನಾದ ವಿಂಗಳಕೂತ್ತನ್‌ ಎಂಬುವನ ಉಲ್ಲೇಖವಿದೆ.” 
ಈತ ಮುಡಿಗೊಂಡ  ಚೋಳಮಂಡಲದ ರಾಜೇಂದಚೋಳ ಒಳನಾಡಿನ ಕಿಳಲೈನಾಡಿನ 
ರಾಜೇಂದಸಿಂಹ ಚತುರ್ವೇದಿ ಮಂಗಲದ (ಈಗಿನ ಮಳೂರು) ರಾಜೇಂದ್ರಸಿಂಹ ಈಶ್ವರ ಒಡೆಯ 
ದೇವಾಲಯದ ಅಡವಳ ರಾಜೇಂದ್ರಚೋಳ ಸಿಂಗರ್‌ಸ್ಟಾಮಿ (ಕೈಲಾಸೇಶ್ವರ) ದೇವರಿಗೆ ಹಾಗೂ 
ಅಮ್ಮನವರ ಗುಡಿಯ ಪೂಜಾ ಕಾರ್ಯಕ್ಕಾಗಿ ಚಿನ್ನ ಮತ್ತು ಭೂದಾನ ಮಾಡಿದ ವಿವರ ಈ 
ಶಾಸನದಿಂದ ತಿಳಿಯುತ್ತದೆ. ಈ ಶಾಸನದಲ್ಲಿ ಪುಲಿಯೂರು ಚೋಳ ಮಂಡಲದ ಕ್ಷತ್ರಿಯ ಶಿಖಾಮಣಿ 
ಒಳನಾಡಿನಲ್ಲಿ ಅಂತರ್ಗತವಾಗಿತ್ತು ಎಂದು ತಿಳಿಯುತ್ತದೆ. 


ಇಮ್ಮಡಿ ರಾಜೇಂದ್ರ ಚೋಳನ ಹೊಂಗನೂರಿನ ಶಾಸನದಲ್ಲಿ ಕೆಳಲೆನಾಡ ಪುಂಗನೂರನ್ನು 
ದಾಖಲಿಸಿದೆ.” ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಕನ್ನಡ ಶಾಸನಗಳಲ್ಲಿ ಉಕ್ತವಾಗಿರುವ 
ಕೆಳಲೆನಾಡು ಕಿಳಲೈನಾಡಾಗಿ ಚೋಳರ ಕಾಲದ ಶಾಸನಗಳಲ್ಲಿ ತಮಿಳು ರೂಪವನ್ನು ಪಡೆದಿರುವುದು 
ಕಂಡುಬರುತ್ತದೆ. ಇದೇ ಶಾಸನದಲ್ಲಿ ಪಾಣ್ದುನಾಡು, ಹಿವಿಯೂರ ನಾಡುಗಳ ಉಲ್ಲೇಖವಿದೆ. ಇವು 
ಯಾವ ಪ್ರದೇಶವನ್ನು ಸೂಚಿಸುವವು ಎಂಬುದು ಸ್ಪಷ್ಟವಿಲ್ಲ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 97 


ಕ್ರಿಶ. 1060ರ ಅಬ್ಲೂರು ಗ್ರಾಮದ ತಮಿಳಿನ ಶಾಸನದಲ್ಲಿ ಅಪ್ಲಿಯೂರಿನ (ಈಗಿನ ಅಬ್ದೂರು) 
ಗಾವುಣ್ಣನಾದ ಮಾದಿಗಾಮುಂಡನ ಮಗನಾದ ಮಲ್ಲಿಗಾವುಂಡನು ಕೆರೆಯೊಂದನ್ನು ಕಟ್ಟಿಸಿದ 
ವಿವರವಿದೆ. ಈ ಶಾಸನದಲ್ಲಿ ಮಳವೂರಿನ ಮಹಾಜನರು ಹಾಗೂ ಕಮರಚ್ಛೆಟ್ಟಿಯಾರ್‌ ಎಂಬ 
ಸ್ಥಳೀಯ ಅಧಿಕಾರಿಯು ಸೇರಿ ಮಲ್ಲಿಗಾವುಂಡನಿಗೆ ಕೊಡುಗೆಯಾಗಿ ಭೂಮಿಯನ್ನು ನೀಡಿರುವ 
ಉಲ್ಲೇಖವಿದೆ. ಇದರಿಂದ ಕೆರೆಕಟ್ಟಿದಕ್ಕೆ ಪ್ರತಿಫಲವಾಗಿ ಭೂದಾನ ಮಾಡಿರುವುದನ್ನು ಕಾಣಬಹುದು. 
ಕಿ.ಶ. 1086ರ ಕುಲೋತ್ತುಂಗಚೋಳನ ಶಾಸನ" ಈಗಿನ ಮಳೂರನ್ನು ಪೆರಿಯ ಮಳವೂರು ಎಂದು 
ಕರೆದಿರುವುದನ್ನು ಕಾಣಬಹುದು. ಪ್ರಸ್ತುತದಲ್ಲಿ ಮಳೂರು ಗ್ರಾಮವನ್ನು ಚಿಕ್ಕಮಳೂರು, 
ದೊಡ್ಡಮಳೂರು ಎಂದು ವಿಂಗಡಿಸಿರುವಂತೆಯೇ, ಚೋಳರ ಕಾಲದಿಂದಲೇ ಈ ವಿಂಗಡಣೆ 
ಇರುವುದನ್ನು ಕಾಣಬಹುದು. 


ಈ ಶಾಸನವು ಮಳವೂರಿನ ಮಹಾಜನರು ರಾಜೇಂದಸಿಂಹ ಈಶ್ವರ ಒಡೆಯ ಮಹಾದೇವ 
ದೇವಾಲಯಕ್ಕೆ ಗ್ರಾಮದ ಸಂತೆಯ ತೆರಿಗೆಯನ್ನು ದಾನ ಕೊಟ್ಟ ವಿವರವನ್ನು ತಿಳಿಸುತ್ತದೆ. ಇದೇ 
ಶಾಸನದಲ್ಲಿ ಪೆರಿಯ ಮಳವೂರಿನ ಗ್ರಾಮ ಸಭೆಯ ಮುಖ್ಯಸ್ಥನಾದ ಧರ್ಮಪ್ರಿಯನ್‌ ಹಾಗೂ 
ರಾಜೇಂದಯಜೋಳ ಕಿಳಲೈನಾಡಿನ ಆಚಾರಿಯಾದ ಅರವಿಂದ ಲೋಚನನ್‌ ಚಂದ್ರಶೇಖರನ್‌ ಎಂಬ 
ಅಧಿಕಾರಿಗಳ ಉಲ್ಲೇಖವಿದೆ. ಕೋಡಂಬಳ್ಳಿಯ ಮಳಲೇಶ್ಷರ ದೇವಾಲಯದ ಶಾಸನವೊಂದು 
ಕೋಡಂಬಳ್ಳಿಯೂರನ್ನು ಚತುರ್ಮೇದಿ ಮಂಗಲ ಎಂದು ದಾಖಲಿಸಿದೆ. ನ್‌ ಈ ಶಾಸನದಲ್ಲಿ 
ಸರ್ವಾಧಿಕಾರಿಯಾದ ಚೇರನಾಣ್ಣಿ ನಾಯಕ ಅಲಿಯಾಸ್‌ ಚೇರ್‌ಮಾನ್‌ ಪೆರುಮಾಳ್‌ನ ಉಲ್ಲೇಖವಿದೆ. 
ಶಾಸನೋಕ್ತ ಸರ್ವಾಧಿಕಾರಿ ಎಂಬ ಹುದ್ದೆಯು ಬಹುಶಃ ಗ್ರಾಮದ ಮುಖ್ಯಸ್ಥನನ್ನು 
ಸೂಚಿಸುವುದಾಗಿದೆ. ಈ ಶಾಸನ ತುಟಿತವಾಗಿರುವುದರಿಂದ ಕೋಡಂಬಳ್ಳಿಗೆ ಇದ್ದ ಅಗ್ರಹಾರದ ಹೆಸರು 
ತಿಳಿಯುವುದಿಲ್ಲ. 


ಇವಲ್ಲದೇ ಚೋಳರ ಕಾಲದಲ್ಲಿ ಅಳ್ಳಿಕೆ ನಡೆಸಿದ ಸ್ಥಳೀಯ ಅಧಿಕಾರಿಗಳ ಹೆಸರುಗಳು 
ಶಾಸನಗಳಲ್ಲಿ ಉಕ್ತವಾಗಿವೆ. ಹೊಂಗನೂರಿನ ಶಾಸನಗಳಲ್ಲಿ ಪಾಲೈಯನ್‌,'' ಬಸವಯ್ಯ" 
ಮಳೂರುಪಟ್ಟಣದ ದಿವಾಕರಯನ್‌,್‌ ಇದೇ ಗ್ರಾಮದ ಜೋಳವಿಚ್ಛಾದಿರ ಗಾಮುಂಡನ 
ಸೇವಕನಾದ ವೆಳ್ಳಿಯಣ್ಣನ್‌* ಮುಂತಾದ ಅಧಿಕಾರಿಗಳ ಹೆಸರುಗಳು ಉಲ್ಲೇಖವಾಗಿರುವುದನ್ನು 
ಕಾಣಬಹುದು. ಚೋಳರ ಕಾಲದ ಬಹುಪಾಲು ಶಾಸನಗಳು ತಮಿಳಿನಲ್ಲಿವೆ. ತಮಿಳುನಾಡಿನವರಾದ 
ಚೋಳರು ತಮ್ಮ ಮಾತೃಭಾಷೆಯಾದ ತಮಿಳನ್ನೇ ಕನ್ನಡದ ನೆಲದಲ್ಲಿ ಆಡಳಿತ ಭಾಷೆಯಾಗಿ 
ಬಳಸಿದ್ದರು ಎಂಬುದು ಸ್ಪಷ್ಟ ಜೊತೆಗೆ ಇಲ್ಲಿನ ಅಗಹಾರದಲ್ಲಿದ್ದ ಅಧಿಕಾರಿಗಳು 
ತಮಿಳನವರಾಗಿದ್ದರಿಂದ, ಇವರು ಹೊರಡಿಸಿದ ಶಾಸನಗಳನ್ನು ತಮಿಳಿನಲ್ಲಿಯೇ ಹಾಕಿಸಿರುವುದನ್ನು 
ಕಾಣಬಹುದು. ಈ ಪ್ರಕ್ರಿಯೆ ಹೊಯ್ದಳರ ಕಾಲದವರೆಗೂ ಮುಂದುವರಿಯಿತು. 


ಚೋಳರ ಕಾಲದಲ್ಲಿ ಮಳೂರು, ಕೂಡಲೂರು, ಮಳೂರುಪಟ್ಟಣ, ಹೊಂಗನೂರು, ವಣ್ಣೂರು, 
ಕೋಡಂಬಳ್ಳಿ ಮುಂತಾದವು ಅಗ್ರಹಾರಗಳಾಗಿದ್ದವು. ಈ ಅಗ್ರಹಾರಗಳ ಆಡಳಿತವನ್ನು ಬ್ರಾಹ್ಮಣರಿಗೆ 
ವಹಿಸಲಾಗಿತ್ತು. ಚೋಳರ ಕಾಲದಲ್ಲಿ ಬಹುಪಾಲು ಶಾಸನಗಳನ್ನು ಈ ಅಗಹಾರಗಳ ಮಹಾಜನರು 
(ಬ್ರಾಹ್ಮಣರು) ಹಾಕಿಸಿರುವುದನ್ನು ಕಾಣಬಹುದು. ರಾಜನ ಹೆಸರನ್ನು ಶಾಸನಗಳಲ್ಲಿ ಉಲ್ಲೇಖ ಮಾಡಿ 
ದೇವಾಲಯಗಳಿಗೆ ಹಾಗೂ ವ್ಯಕ್ತಿಗಳಿಗೆ ದಾನ ನೀಡುವ ಅಧಿಕಾರವನ್ನು ಇವರು ಹೊಂದಿದ್ದರು 
ಎಂಬುದು ಸ್ಪಷ್ಟವಾಗುತ್ತದೆ. ಒಟ್ಟಿನಲ್ಲಿ ಅಗ್ರಹಾರಗಳ ಆಡಳಿತ ಹೊಣೆ ಅಲ್ಲಿನ ಮಹಾಜನರದ್ದಾಗಿತ್ತು 
ಎಂದು ತಿಳಿಯುತ್ತದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 98 


ಹೊಯ್ತಳರ ಕಾಲದ ಆಡಳಿತ ವ್ಯವಸ್ಥೆ : 


ಕ್ರಿಶ. ಸುಮಾರು 1110ರ ನಂತರ ಕ್ರಮಕ್ರಮವಾಗಿ ಈ ಪ್ರದೇಶ ಹೊಯ್ದಳರ ವಶವಾಯಿತು. 
ಹೊಯ್ದಳರ ಆಳ್ಳಿಕೆಯಲ್ಲಿಚೋಳರ ಕಾಲದಲ್ಲಿದ್ದ ಮಂಡಲ, ಒಳನಾಡು, ನಾಡು ಎಂಬ ವಿಭಾಗ 
ಕ್ರಮದಲ್ಲಿ ಗಮನಾರ್ಹ ಬದಲಾವಣೆಗಳೇನೂ ಆಗಲಿಲ್ಲ. ಅಷ್ಟೆ ಅಲ್ಲದೆ ಅಪ್ಪಟ ಕನ್ನಡ ಅರಸು 
ಮನೆತನದವರಾದ ಇವರು, ಚನ್ನಪಟ್ಟಣ ತಾಲ್ಲೂಕು ಪ್ರದೇಶದಲ್ಲಿ ತಮ್ಮ ಅನೇಕ ಶಾಸನಗಳನ್ನು 
ತಮಿಳು ಭಾಷೆಯಲ್ಲಿ ಹಾಕಿಸಿರುವುದು ವಿಶೇಷವಾಗಿದೆ. ಚೋಳರ ಕಾಲದಲ್ಲಿ ನಿರ್ಮಾಣವಾದ 
ಅಗಹಾರಗಳು, ಅಲ್ಲಿನ ಬ್ರಾಹ್ಮಣರಿಗೆ ದಾನ ನೀಡುವ ಪದ್ಧತಿ ಹೊಯ್ದಳರ ಕಾಲದಲ್ಲಿಯೂ 
ಮುಂದುವರಿದಿರುವುದು ಕಂಡುಬರುತ್ತದೆ. 


ಹೊಯ್ದಳರ ಕಾಲದ ಕೇಂದ್ರಿಯ ಆಡಳಿತ ವ್ಯವಸ್ಥೆಯಲ್ಲಿ ರಾಜನೇ ದೇವರು. "ಒಂದು ದೇಶದ 
ಜನಜೀವನವು ಆ ದೇಶದ ರಾಜನನ್ನು ಅವಲಂಬಿಸಿದ್ದಿತು. ಅವನ ಏಳುಬೀಳುಗಳೇ ರಾಜ್ಯದ 
ಏಳುಬೀಳುಗಳು”್‌ ಎಂಬ ಮಾತು ಹೊಯ್ದಳ ಕಾಲಕ್ಕೂ ಕೂಡಾ ಅನ್ನಯಿಸುತ್ತದೆ. ತಾಲ್ಲೂಕಿನ 
ಶಾಸನಗಳಲ್ಲಿ ಹೊಯ್ದಳ ವಂಶದ ರಾಜರನ್ನು ದೇವರೆಂದೇ ಸಂಭೋದಿಸುವುದನ್ನು ಕಾಣಬಹುದು. 
ಸಾಮಾನ್ಯವಾಗಿ ಹೊಯ್ದಳ ದೊರೆಗಳನ್ನು ತ್ರಿಭುವನಮಲ್ಲ ಪೊಯ್ದಳದೇವ, ತ್ರಿಭುವನಮಲ್ಲ 
ವಿನಯಾದಿತ್ಯ  ಹೊಯ್ದಳದೇವರಸರು. ವಿಷ್ಣುವರ್ಧನ ದೇವರು, ಬಲ್ಲಾಳದೇವರಸರು, 
ನಾರಸಿಂಹದೇವರು ಎಂಬುದಾಗಿ ಹೇಳಿರುವುದು ರಾಜನೇ ಪ್ರತ್ಯಕ್ಷ ದೈವ ಎಂಬುದನ್ನು ಸೂಚಿಸುತ್ತದೆ. 
ರಾಜ್ಯದ ಎಲ್ಲಾ ಆಡಳಿತವೂ ಅಂತಿಮವಾಗಿ ರಾಜನ ನಿಯಂತ್ರಣಕ್ಕೆ ಒಳಪಟ್ಟಿತು. 


ಹೊಯ್ದಳ ಸಾಮ್ರಾಜ್ಯದಲ್ಲಿ ರಾಜರ ನಂತರದಲ್ಲಿ ಮಹಾಮಂಡಲೇಶ್ವರ, ಮಹಾಸಾಮಂತ, 
ಮಹಾಪ್ರಧಾನಿ, ಮಂತ್ರಿ, ದಂಡನಾಯಕ, ಸರ್ವಾಧಿಕಾರಿ, ಭಂಡಾರಿ, ಸಂಧಿವಿಗಹಿ, ಸೇನಾಧಿಪತಿ, 
ದಣ್ಣಾಯಕ ಮುಂತಾದವರಲ್ಲಿ ಆಡಳಿತ ಹಂಚಿಕೆಯಾಗಿತ್ತು. ಮಂತ್ರಿಗಳು ಅಥವಾ ಪ್ರಧಾನರುಗಳಿಂದ 
ಹಿಡಿದು ಸೇನಭೋವರವರೆಗಿನ ಈ ಅಧಿಕಾರಿ ವರ್ಗದಲ್ಲಿ ಅನೇಕ ಪದವಿಗಳಿದ್ದವು. "ಮಂತ್ರಿ 
ಪದವಿಯು ವಂಶಪಾರಂಪರ್ಯವಾಗಿ ಬರುತ್ತಿದ್ದರೂ, ಅರ್ಹತೆಯನ್ನು ರಾಜನು ಗಮನಿಸುತ್ತಿದ್ದನು. 
ರಾಜನು ಯೋಗ್ಯತೆಯನ್ನು ಗುರುತಿಸಿ ಹೊಸಬರನ್ನು ಮಂತ್ರಿಗಳಾಗಿ ಆರಿಸುತ್ತಿದ್ದನೆಂಬುದ್ದಕ್ಕೆ ಹಲವು 
ಶಾಸನಾಧಾರಗಳಿವೆ' ಎಂಬ ವಿದ್ವಾಂಸರ ಹೇಳಿಕೆಯೂ ಇದಕ್ಕೆ ಪೂರಕವಾಗಿದೆ. ಮಂತ್ರಿಗಳ ಸಂಖ್ಯೆ 
ಎಷ್ಟು ಎಂಬುದರ ಬಗ್ಗೆ ಅನೇಕ ರೀತಿಯ ಅಭಿಪ್ರಾಯಗಳಿವೆ. ಇವರ ಸಂಖ್ಯೆ ಎಂಟರಿಂದ 
ಇಪ್ಪತ್ತರವರೆಗೆ ಇತ್ತು ಎಂದು ಹೇಳಬಹುದು. "ಮಂತ್ರಿಮಂಡಲದ ಮಂತ್ರಿಗಳನ್ನು ಮಹಾಪ್ರಧಾನಿ, 
ಮಹಾಮಾತ್ಯ (ಬಹುಶಃ ಇವೆರಡೂ ಒಂದೇ), ಮಹಾದಂಡನಾಥ, ದಂಡನಾಥ, ಸಂಧಿವಿಗಹಿ 
ಮುಂತಾದ ಹೆಸರುಗಳಿಂದ ಕರೆದಿದೆ' ಎಂಬುದು ಇನ್ನೊಂದು ಅಭಿಪ್ರಾಯ." ಹೊಯ್ದಳರ ಒಬ್ಬೊಬ್ಬ 
ಅರಸರ ಕಾಲದಲ್ಲಿಯೂ ಎಂಟು ಹತ್ತು ಮಹಾಪ್ರಧಾನರನ್ನು ಸಚಿವರನ್ನು ಶಾಸನಗಳು ಉಲ್ಲೇಖಿಸಿವೆ. 


ಹೊಯ್ದಳರೇ ಮಹಾಮಂಡಲೇಶ್ವರರಾಗಿದ್ದರಿಂದ ಅವರ ಕೈಕೆಳಗೆ ಮತ್ತೆ 
ಮಹಾಮಂಡಲೇಶ್ವರರು, ಮಂಡಳೇಶ್ವರರು. ಮಂಡಲೀಕರು ಹೆಚ್ಚಾಗಿ ಇರಲ್ಲಿಲ್ಲವೆಂದು ಹೇಳಬಹುದು. 
ಹೊಯ್ದಳರು ತಮ್ಮನ್ನು ಚಕ್ರವರ್ತಿಗಳೆಂದು ಹೇಳಿಕೊಂಡಿದ್ದು, ಅವರ ಕೈಕೆಳಗೆ ರಾಜ್ಯದ ಕೆಲವು 
ಭಾಗಗಳನ್ನು ಸ್ವತಂತ್ರವಾಗಿ ಆಳ್ದಿಕೆ ನಡೆಸಿಕೊಂಡು ಸೇನಾಪಡೆಗೆ ಬೇಕಾದ ಸೈನಿಕರನ್ನು 
ಒದಗಿಸುತ್ತಿದ್ದವರೇ ಮಹಾಮಂಡಲೇಶ್ವರರು, ಸಾಮಂತರಾಗಿದ್ದಾರೆ. ಮಹಾಸಾಮಂತರು ಸಾಮ್ರಾಜ್ಯದ 
ದೊಡ್ಡದೊಡ್ಡ ಆಡಳಿತ ವಿಭಾಗವಾದ ನಾಡುಗಳನ್ನು ಆಳುತ್ತಿದ್ದರೆಂದು ಹೇಳಬಹುದು. ಇವರು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 99 


ದಂಡನಾಯಕರಾಗಿ ಶೌರ್ಯದಿಂದ ಹೋರಾಡಿ ಸಾಮ್ರಾಜ್ಯ ವಿಸ್ತರಣೆ ಹಾಗೂ ರಾಜ್ಯ ರಕ್ಷಣೆಗೆ 
ಮುಂದಾಗುತ್ತಿದ್ದರು. ಇಂತಹ ದಂಡನಾಯಕರುಗಳಿಗೆ ರಾಜನು ಅಥವಾ ಚಕ್ರವರ್ತಿಯು 
ಮಹಾಸಾಮಂತರ ಪಟ್ಟಕಟ್ಟಿ ನಾಡಿನ ಅಧಿಪತಿಗಳನ್ನಾಗಿ ಮಾಡುತ್ತಿದ್ದನೆಂದೂ ಹೇಳಬಹುದು. ನಂತರ 
ವಂಶಪಾರಂಪರ್ಯವಾಗಿ ಈ ಮಹಾಸಾಮಂತ ಅಥವಾ ಸಾಮಂತ ಪದವಿ ಮುಂದುವರಿಯುತ್ತಿತೆಂದು 
ಹೇಳಬಹುದು. ಹೊಯ್ದಳರ ಆಡಳಿತ ಪದ್ಧತಿಯನ್ನು ಚನ್ನಪಟ್ಟಣ ತಾಲ್ಲೂಕಿನ ಶಾಸನಗಳಲ್ಲೂ 


ಗುರುತಿಸಬಹುದು. 


ಚನ್ನಪಟ್ಟಣ ತಾಲ್ಲೂಕಿನ ಗಡಿಪ್ರದೇಶದಲ್ಲಿರುವ ಅರೆತಿಪ್ಲೂರಿನ (ಮದ್ದೂರು ತಾಲ್ಲೂಕಿನ) ಕ್ರಿ.ಶ. 
1117ರ ಶಾಸನದಲ್ಲಿ ವಿಷ್ಣುವರ್ಧನನ ಮಹಾಪ್ರಧಾನ, ಹಿರಿಯದಂಡನಾಯಕನಾದ ಗಂಗರಾಜನ 
ಉಲ್ಲೇಖವಿದೆ.5 ಈತ ಚೋಳರೊಡನೆ ತಲಕಾಡಿನಲ್ಲಿ ನಡೆದ ಯುದ್ಧದಲ್ಲಿ ಗೆದ್ದು ಗಂಗವಾಡಿ 
ಪ್ರದೇಶವನ್ನು ಹೊಯ್ದಳ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದ ವಿವರ ಈ ಶಾಸನದಲ್ಲಿದೆ. ಕ್ರಿಶ. 1155ರ 
ಹೊಂಗನೂರಿನ ಶಾಸನದಲ್ಲಿ ಪ್ರತಾಪಚಕ್ರವರ್ತಿ ಶ್ರೀವೀರನಾರಸಿಂಹದೇವನ(ಒಂದನೇ ನರಸಿಂಹ) 
ಆಳ್ಲಿಕೆಯ ಕಾಲದಲ್ಲಿದ್ದ ಪ್ರಧಾನ ಮಲ್ಲಿದೇವದಣ್ಣಾಯಕನ ಉಲ್ಲೇಖಿಸಿದೆ.” ಈ ಪ್ರದೇಶವನ್ನು 
ಮಲ್ಲಿದೇವದಣ್ಣಾಯಕನು ಆಳಿಕೆ ನಡೆಸುವಾಗ ಕನಕಯ್ಯನಾಯಕ ಎಂಬ ವೀರನು ಹೊಸಗುಂದದ 
ಕೋಟೆಯ ಕಾಳಗದಲ್ಲಿ ಹೋರಾಡಿ ಮಡಿದ ವಿವರವನ್ನು ಈ ಶಾಸನವು ತಿಳಿಸುತ್ತದೆ. 


ಕ್ರಿಶ. 1159ರ ಮಳೂರುಪಟ್ಟಣದ ಅರ್ಕೇಶ್ವರ ದೇವಾಲಯದ ತಮಿಳು ಶಾಸನದಲ್ಲಿ ಚೋಳರ 
ಆಡಳಿತ ವಿಭಾಗಗಳನ್ನೇ ಹೊಯ್ದಳರು ಮುಂದುವರಿಸಿರುವುದು ಕಂಡುಬರುತ್ತದೆ.3° ಈ ಶಾಸನದಲ್ಲಿ 
ಮುಡಿಗೊಂಡಚೋಳ ಮಂಡಲದ ರಾಜೇಂದಚೋಳ ಒಳನಾಡಿನ ಕಿಳಲೈನಾಡಿನ ನಿಗರಿಲಿ 
ಚೋಳಪುರಂ ಎಂಬ ಮಣಲೂರಿನ (ಈಗಿನ ಮಳೂರುಪಟ್ಟಣ) ಉಲ್ಲೇಖವಿದೆ. ಇದೇ ಶಾಸನದಲ್ಲಿ 
ಮೇಜಾಡಿ ಊರಿನ ಮುಖ್ಯಸ್ಥನಾದ ಮಲೈೆಯಾಂಡನ್‌ ಎಂಬುವನು ಅರುಮೋಳೀಶ್ವರ ಒಡೆಯ 
ಮಹಾದೇವರಿಗೆ ನೀಡಿದ ದಾನದ ವಿವರವಿದೆ. ಚೋಳರ ಕಾಲದಲ್ಲಿ ನಿಗರಿಲಿ ಚೋಳಪುರಂವನ್ನು 
ಮಳಲೂರಿನ ಭಾಗವಾಗಿ, ಪ್ರತ್ಯೇಕವಾಗಿ ಬಿಂಬಿಸಲಾಗುತ್ತಿತ್ತು. ಆದರೆ ಹೊಯ್ದಳರ ಕಾಲಕ್ಕೆ ಈ ಎರಡೂ 
ಒಂದೇ ಎಂಬುದಾಗಿ ಗುರ್ತಿಸಲಾಗಿದೆ. 


ಮಳೂರಿನ ಕ್ರಿಶ. 1163ರ ಶಾಸನದಲ್ಲಿ ಚೋಳರ ಕಾಲದಲ್ಲಿ ನಿರ್ಮಾಣವಾಗಿದ್ದ ಅಗಹಾರ 
ಮಳವೂರನ್ನು (ಈಗಿನ ಮಳೂರು) ಅದೇ ಹೆಸರಿನಿಂದ ರಾಜೇಂದಸಿಂಹ ಚತುರ್ವೇದಿ ಮಂಗಲ 
ಎಂದು ಚೋಳ ದೊರೆಯ ಹೆಸರಿನಿಂದಲೇ ಕರೆದಿರುವುದನ್ನು ಕಾಣಬಹುದು.*' ಈ ಶಾಸನದಲ್ಲಿ 
ಮಹಾದೇವನ್‌ ಎಂಬ ಸ್ಥಳೀಯ ಅಧಿಕಾರಿಯು ಮಳವೂರಿನ ಕೈಲಾಸೇಶ್ವರ ದೇವಾಲಯಕ್ಕೆ ದತ್ತಿ 
ನೀಡಿದ ವಿವರವಿದೆ. ಅದೇ ರೀತಿ ಕೂಡಲೂರನ್ನು "ರಾಜರಾಜ ಚತುರ್ಮೇದಿ ಮಂಗಲ” ಎಂದೂ, 
ಚೋಳರ ಕಾಲದ ಅಗಹಾರಗಳನ್ನು ಪ್ರಾಚೀನ ಹೆಸರಿನಿಂದಲೇ ಹೊಯ್ದಳರ ಕಾಲದಲ್ಲಿಯೂ 
ಕರೆದಿರುವುದನ್ನು ಕಾಣಬಹುದು. ಕೂಡಲೂರಿನ ಈ ಶಾಸನದಲ್ಲಿ ಸೋಮಂಣ್ಣಗಾವುಂಡ ಎಂಬ ಈ 
ಗ್ರಾಮದ ಮುಖ್ಯಸ್ಥನ ಉಲ್ಲೇಖವಿದೆ. 

ಕೃಷ್ಣಾಪುರ ಗ್ರಾಮದ ಕ್ರಿಶ. 1172ರ ಶಾಸನದಲ್ಲಿ ಇಮ್ಮಡಿ ಬಲ್ಲಾಳನ ಅಧಿಕಾರಿಯಾದ 
ಬೊಮ್ಮಯ್ಯ ಹೆಗ್ಗಡೆಯ ಉಲ್ಲೇಖವಿದೆ." ಕ್ರಿಶ. 1180ರ ಮಂಗಾಪಟ್ಟಣದ ಶಾಸನದಲ್ಲಿ 
ಕಂದಮಂಗಲಂನ ಕಂದಯನಾಯಕನೆಂಬ ಇಮ್ಮಡಿ ಬಲ್ಲಾಳನ ಅಧಿಕಾರಿಯು ಈ ಪ್ರದೇಶದಲ್ಲಿ ಆಳ್ಗಿಕೆ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 100 


ನಡೆಸುತ್ತಿದ್ದ ವಿವರವಿದೆ. ಶಾಸನೋಕ್ತ ಕಂದಮಂಗಲಂ ಎಂಬ ಗ್ರಾಮ ಪ್ರಸ್ತುತದಲ್ಲಿ ಕದರಮಂಗಲ 
ಎಂಬುದಾಗಿ ಬದಲಾವಣೆ ಹೊಂದಿರುವುದನ್ನು ಕಾಣಬಹುದು. 


ಚನ್ನಪಟ್ಟಣ, ಮದ್ದೂರು, ಮಳವಳ್ಳಿ, ಮಂಡ್ಯ, ರಾಮನಗರ ಮುಂತಾದ ತಾಲ್ಲೂಕು 
ಪ್ರದೇಶಗಳನ್ನು ಕೆಳಲೆನಾಡು ಎಂದು ಕರೆಯುತ್ತಿದ್ದರು. ಈ ಕೆಳಲೆನಾಡು ತಮಿಳು ರೂಪಾಂತರದಲ್ಲಿ 
ಕಿಳಲೈನಾಡು ಎಂದು ಜಚೋಳ-ಹೊಯ್ದಳರ ಕಾಲದಲ್ಲಿ ಪ್ರಚಲಿತದಲ್ಲಿತ್ತು ಕ್ರಿಶ. 1181ರ 
ಹೆಚ್‌.ಬ್ಯಾಡರಹಳ್ಳಿಯ ಶಾಸನವು ಇಮ್ಮಡಿ ಬಲ್ಲಾಳನ ಕಾಲದಲ್ಲಿ ಪಮ್ಮಿದೇವ ಎಂಬುವನನ್ನು 
"ಕಿಳಲಾದಿರಾಯ” ಎಂಬ ಬಿರುದಿನಿಂದ ಸೂಚಿಸುವುದನ್ನು ಕಾಣಬಹುದು. ಇದರಿಂದ ಪಮ್ಮಿದೇವನು 
ಕೆಳಲೆನಾಡಿಗೆ ಅಧಿಪತಿಯಾಗಿದ್ದ ಎಂಬುದು ಸ್ಪಷ್ಟವಾಗುತ್ತದೆ. ಈತ ಶ್ರೀನರಸಿಂಹ ಚತುರ್ವೇದಿ 
ಮಂಗಲವಾದ ಮರುದೂರಿನ (ಈಗಿನ ಮದ್ದೂರು) ಸಿಂಗಪ್ಪೆರುಮಾಳ್‌ (ನರಸಿಂಹ) ದೇವರಿಗೆ 
ಬೆಷ್ಲೂರು ಅಲಿಯಾಸ್‌ ವೆಂಗೆಶ್ತರಕುಲಕಾಲನಲ್ಲೂರಿಗೆ ಸೇರುವ ಉಪಗ್ರಾಮಗಳಾದ 
ತಿರುಮಡೈಪಳ್ಳಿಪುರ೦ ಹಾಗೂ ತೆಗಟ್ಟಂಗಿರಿಗಳನ್ನು ದಾನಕೊಟ್ಟ ವಿವರವಿದೆ. ಶಾಸನೋಕ್ತ ಈ 
ಗ್ರಾಮಗಳು ಯಾವುವು ಎಂಬುದು ತಿಳಿಯುವುದಿಲ್ಲ. ಈ ಶಾಸನದಲ್ಲಿ ಬೆಪ್ಲೂರಿನಲ್ಲಿ (ಬೆಂಪೂರು 
ಅಂದರೆ ಈಗಿನ ಬೇವೂರು) ಕಿಳಲಾದಿರಾಯ ಪಮ್ಮಿದೇವನ ಕೋಟೆಯಿತ್ತು ಎಂದು ತಿಳಿಯುತ್ತದೆ. 


ಅದೇ ರೀತಿ ಕ್ರಿಶ. 1183ರ ಹೊನ್ನಾಯಕನಹಳ್ಳಿಯ ತಮಿಳು ಶಾಸನ*್‌ ಕಿಳಲಾದಿರಾಯ 
ವಾಚ್ಚಿದೇವ ಎಂಬುವನನ್ನು ಉಲ್ಲೇಖಿಸುತ್ತದೆ. ಇಮ್ಮಡಿ ವೀರಬಲ್ಲಾಳನ ಆಳ್ಗಿಕೆಯಲ್ಲಿ ಕಿಳಲೆನಾಡಿಗೆ 
ವಾಚ್ಚಿದೇವನು ಸಾಮಂತನಾಗಿ ನಿಯೋಜನೆಯಾಗಿದ್ದಂತೆ ತೋರುತ್ತದೆ. ಕ್ರಿಶ. 1181ರಲ್ಲಿ ಪಮ್ಮಿದೇವ 
ಕೆಳಲೆನಾಡಿಗೆ ಅಧಿಪತಿಯಾಗಿದ್ದವನು ನಂತರ ಎರಡೇ ವರ್ಷಗಳಲ್ಲಿ ಆತನ ಸ್ಥಾನವನ್ನು ವಾಚ್ಚಿದೇವನು 
ಅಲಂಕರಿಸಿರುವುದು, ಅಧಿಕಾರಿಗಳ ವರ್ಗಾವಣೆಯು ಆಗಿದ್ದಾಗೆ ನಡೆಯುತ್ತಿತ್ತು ಎಂದು ಈ 
ಶಾಸನಗಳಿಂದ ತಿಳಿಯುತ್ತದೆ. ಈ ಹೊನ್ನಾಯಕನಹಳ್ಳಿಯ ಶಾಸನದಲ್ಲಿ ಇಮ್ಮಡಿ ವೀರಬಲ್ಲಾಳನ 
ದಂಡನಾಯಕನಾದ ಆದಿಚ್ಛ್ಚಾಂಡನ್‌ ಹಾಗೂ ಸೇನಾಪತಿ ನಂಬಿಯಾಂಡನ್‌ರ ಉಲ್ಲೇಖವಿರುವುದನ್ನು 
ಕಾಣಬಹುದು. ಸೇನಾಪತಿಯಾದ ನಂಬಿಯಾಂಡನ್‌ಗೆ ಬಳುವಳಿಯಾಗಿ ಅಜಕ್ಕಿರೈೆ ಎಂಬ ಗ್ರಾಮದ 
ತೆರಿಗೆಯನ್ನು ದತ್ತಿಯಾಗಿ ಬಿಟ್ಟುಕೊಟ್ಟಿರುವ ವಿವರ ಈ ಶಾಸನದಲ್ಲಿದೆ. ಸೇನಾಪತಿ ಕೆಲಸಕ್ಕೆ 
ಪ್ರತಿಫಲವಾಗಿ ಈ ರೀತಿಯ ದಾನ ನೀಡುವ ಪದ್ಧತಿಯು ಈ ಕಾಲದಲ್ಲಿತ್ತು ಎಂದು ತಿಳಿಯುತ್ತದೆ. 


ಕೂಡ್ಲೂರು ಗ್ರಾಮದ ಮಂಗಳೇಶ್ವ್ಷರ ದೇವಾಲಯದಲ್ಲಿನ ಶಾಸನವೊಂದು ಇಮ್ಮಡಿ 
ವೀರಬಲ್ಲಾಳನ ಸೇನಾಪತಿಯ ಮಗನಾದ ವಯಿರಾ ಎಂಬುವನನ್ನು ಉಲ್ಲೇಖಿಸುತ್ತದೆ.” ಈತನು 
ಕೂಡಲೂರಿನ ಬಲ್ಲಾಳೀಶ್ವರ ಅಲಿಯಾಸ್‌ ಮಂಗಳೇಶ್ವರ ಮಹಾದೇವ ದೇವರ ನಂದಾದೀಪಕ್ಕಾಗಿ ದತ್ತಿ 
ಕೊಟ್ಟ ವಿವರ ಶಾಸನದಲ್ಲಿದೆ. ಕ್ರಿಶ. 1196ರ ಬೇವೂರು ಗ್ರಾಮದ ಶಾಸನ" ಮಾರೈಯನ್‌ 
ಎಂಬುವನು ಮುಂಗಾಣಿಕೈೈಯಾಗಿ ಆತ್ಮಾರ್ಪಣೆ ಮಾಡಿದ ವಿಷಯವನ್ನು ತಿಳಿಸುತ್ತದೆ. ಇಮ್ಮಡಿ 
ವೀರಬಲ್ಲಾಳನ ಶ್ರೇಯಸ್ಸಿಗಾಗಿ ಮಾರೈಯನ್‌ ಎಂಬುವನು ಪ್ರಾಣತ್ಯಾಗ ಮಾಡಿಕೊಂಡಿದ್ದಾನೆ. ಇದು 
ಒಂದು ರೀತಿಯಲ್ಲಿ ಲೆಂಕವಾಳಿ ಅಥವಾ ಗರುಡ ಪದ್ಧತಿಯನ್ನು ಸೂಚಿಸುತ್ತದೆ. 


ತಮಿಳಿನಲ್ಲಿರುವ ಈ ಶಾಸನ ತುುಟಿತವಾಗಿರುವ ಕಾರಣ ಮಾಹಿತಿ ಅಸ್ಪಷ್ಟ ಆದರೆ ಈ 
ಶಾಸನದ ಮೇಲ್ಭಾಗದಲ್ಲಿರುವ ಶಿಲ್ಲದಿಂದ ಆತ್ಮಾಹುತಿ ಮಾಡಿಕೊಂಡಿರುವುದನ್ನು ಅರಿಯಬಹುದು. ಈ 
ಶಿಲದಲ್ಲಿ ವೀರನೊಬ್ಬನು ಕತ್ತಿಯಿಂದ ಕುತ್ತಿಗೆಗೆ ಹಾಗೂ ಹೊಟ್ಟೆಯ ಭಾಗಕ್ಕೆ ಎರಡು ಕೈಗಳಿಂದ 
ಚುಚ್ಚಿಕೊಂಡು ಆತ್ಮಾರ್ಪಣೆ ಮಾಡಿಕೊಳ್ಳುತ್ತಿದ್ದಾನೆ. ಆತನಿಗೆ ಶ್ವೇತಛತ್ರಿ ಹಾಗೂ ರಾಜಲಾಂಛನವನ್ನಿಡಿದ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 101 


ವ್ಯಕ್ತಿಗಳ ಶಿಲವಿದೆ. ಇದರ ಆಧಾರದಿಂದ ಬಹುಶಃ ಮಾರೈಯನ್‌ನು ಇಮ್ಮಡಿ ವೀರಬಲ್ಲಾಳನು 
ಯುದ್ಧಕ್ಕೆ ಹೋಗುವುದಕ್ಕಿಂತ ಮೊದಲು ದೊರೆಗೆ ಯಶಸ್ನ್ಥಲಾಗಲೆಂದು ಪ್ರತಿಜ್ಞೆಯನ್ನು ಮಾಡಿ, 
ಮುಂಗಾಣಿಕೈಯಾಗಿ ಆತ್ಮಾರ್ಪಣೆ ಮಾಡಿಕೊಂಡಿರುವುದು ಸ್ಪಷ್ಟವಾಗುತ್ತದೆ. ಶಾಸನದಲ್ಲಿನ ಶ್ವೇತಛತ್ರಿ, 
ರಾಜಲಾಂಛನ ಶಿಲ್ಲಗಳ ಆಧಾರದಿಂದ ಮಾರೈಯನ್‌ನು ಈ ಪ್ರದೇಶದ ಪ್ರಮುಖ ಅಧಿಕಾರಿಯಾಗಿದ್ದ 
ಎಂದು ತಿಳಿಯುತ್ತದೆ. 


ಕ್ರಿಶ. 1260ರ ಹರೂರು ಗ್ರಾಮದ ತಮಿಳು ಶಾಸನದಲ್ಲಿ ಇಮ್ಮಡಿ ನರಸಿಂಹನ ಪ್ರಧಾನ, 
ಸರ್ವಧಿಕಾರಿ, ಸಮಸ್ತ ಸೇನಾಧಿಪತಿಯಾಗಿದ್ದ ನಡುವಿನಾಡಿನಲ್ಲಿನ ತಿರುಮುನೈಪ್ಪಾಡಿನಾಡಿನ 
ಎಮಖಪ್ಪೆರೂರಿನ ಮುಳ್ಳುಳಾರದೇವ ಎಂಬುವನ ಉಲ್ಲೇಖವಿದೆ.” ಈ ಮುಳ್ಳುಳಾರದೇವನು 
ಮುಡಿಗೊಂಡಚೋಳ ಮಂಡಲದ ರಾಜೇಂದಚೋಳ ಒಳನಾಡಿನ ಕಿಳಲೈನಾಡಿನಲ್ಲಿನ ರಾಜೇಂದಸಿಂಹ 
ಚತುರ್ವೇದಿ ಮಂಗಲವಾದ ಮಳವೂರಿಗೆ ಉತ್ತರದ ಪಾವೂರಿನ (ಬಹುಶಃ ಈಗಿನ ಹರೂರು) 
ಸೋಮೇಶ್ವರ ದೇವಾಲಯಕ್ಕೆ ನೀಡಿದ ದತ್ತಿಯನ್ನು ಶಾಸನ ತಿಳಿಸುತ್ತದೆ. ಈ ಶಾಸನದಲ್ಲಿ 
ಮುಳ್ಳುಳಾರದೇವನನ್ನು ತಿರುವಾಲಂದೂರಿನ ಒಡೆಯ ಎಂದಿದೆ. ಕ್ರಿಶ. 1270ರ ಸುಳ್ಳೇರಿ ಗ್ರಾಮದ 
ಶಿಲಾಶಾಸನದಲ್ಲಿ ಹೊಯ್ದಳ ದೊರೆ ಮೂರನೇ ನರಸಿಂಹನು ಈ ಪ್ರದೇಶದ ಹಳ್ಳಿಗಳ ತೆರಿಗೆಗಳನ್ನು 
ವಸೂಲಿ ಮಾಡುವ ಸಲುವಾಗಿ ಚಿಕ್ಕ್ಸಗಂಗವಾಡಿ ನಾಡ ಅಧಿಕಾರಿಗಳು ಹೋಗದಂತಾದಾಗ ಆ 
ಅಧಿಕಾರವನ್ನು ಚಿಕ್ಕಸೋಮನಾಥಪುರದ ಮಹಾಜನರಿಗೆ ವಹಿಸಿದ ವಿವರ ತಿಳಿಯುತ್ತದೆ.5° ಬಹುಶಃ 
ಚಿಕ್ಕಗಂಗವಾಡಿ ನಾಡಿನ ಅಧಿಕಾರಿಗಳು ತೆರಿಗೆ ವಸೂಲಿ ಮಾಡುವ ಕಾಯಕದಲ್ಲಿ ವಿಫಲರಾದಾಗ 
ಅವರ ಸ್ಥಾನಕ್ಕೆ ಚಿಕ್ಕಸೋಮನಾಥಪುರದ ಮಹಾಜನರನ್ನು ನೇಮಿಸಿರಬಹುದು. 


ಕ್ರಿಶ. 1278ರ ಯಲಿಯೂರು ಗ್ರಾಮದ ಶಿಲಾಶಾಸನದಲ್ಲಿ ಮೂರನೇ ನರಸಿಂಹನ 
ಮಹಾಪ್ರಧಾನನಾದ ಚಿಕ್ಕಕೇತೆಯದಣ್ನಾಯಕನ ಉಲ್ಲೇಖವಿದೆ.” ಚಿಕ್ಕಕೇತಯದಣ್ಣಾಯಕನು ಹಿರಿಯ 
ಅಧಿಕಾರಿಯಾದ ಪೂರ್ವಾದಿರಾಯನ ಜೊತೆಗೂಡಿ ಹೊನ್ನಾವರ ಎಂಬ ಪ್ರದೇಶದಲ್ಲಿ ಬೀಡುಬಿಟ್ಟಾಗ 
ಚೂಡನಾಥ ದೇವರಿಗೆ ಬೆಳ್ಳಿಯ ಹರಿವಾಣವನ್ನು ಕೊಟ್ಟು ಪಟ್ಟವನ್ನು ಕಟ್ಟಿ ಈ ದೇವರ 
ಚಿಕ್ಕಗಂಗವಾಡಿ ನಾಡೊಳಗಣ ದೇವದಾನದ ಯಲೆವೂರು ಬಾಣತಿಯಹಳ್ಳಿಯ ನಾಡಿನ ಕೆಲವು 
ತೆರಿಗೆಗಳನ್ನು ದಾನಬಿಟ್ಟ ವಿವರ ಈ ಶಾಸನದಲ್ಲಿದೆ” ಶಾಸನದಲ್ಲಿ ಯಲೆವೂರು (ಈಗಿನ 
ಯಲಿಯೂರು) ಹಾಗೂ ಬಾಣತಿಯಹಳ್ಳಿ (ಈಗಿನ ಬಾಣಂತಹಳ್ಳಿಯ ನಾಡನ್ನು ದೇವದಾನದ್ದು 
ಎಂದು ಉಲ್ಲೇಖಿಸಿರುವುದನ್ನು ನೋಡಿದರೆ, ಚೂಡನಾಥ ದೇವರಿಗೆ ಮೀಸಲಾಗಿ ಈ ಪ್ರದೇಶವನ್ನು 
ಈ ಹಿಂದೆಯೇ ದಾನವಾಗಿ ನೀಡಿದ್ದಲ್ಲದೇ, ದೇವರಿಗೆ ಮೀಸಲಾಗಿ ನಿಗಧಿಪಡಿಸಿದ್ದರು ಎಂದು 


ಮಹಾಪ್ರಧಾನ ಚಿಕ್ಕಕೇತಯ್ಯದಣ್ಣಾಯಕನಿಗೆ ಚನ್ನಪಟ್ಟಣ ತಾಲ್ಲೂಕಿನ ಹೊಂಗನೂರು 
ರಾಜಧಾನಿಯಾಗಿತ್ತು ಎಂದು ರಾಮನಗರ ತಾಲ್ಲೂಕಿನ ಚನ್ನಮಾನಹಳ್ಳಿಯ ಶಾಸನವೊಂದು 
ದಾಖಲಿಸಿದೆ.”  ಚಿಕ್ಕಕೇತಯ್ಕದಣ್ಣಾಯಕನಿಂದ ಜೆನ್ನಮಾಡಿಹಳ್ಳಿಯ (ಈಗಿನ ಚನ್ನಮಾನಹಳ್ಳಿ) 
ಚಲುವಯ್ಯ ಎಂಬುವನು ಪೆಟ್ಟುತಿಂದು ಸಾವನ್ನಪ್ಪಿದ ವಿವರ ಈ ಶಾಸನದಲ್ಲಿದೆ. ಬಹುಶಃ ಹೊಯ್ದಳ 
ಸಾಮ್ರಾಜ್ಯಕ್ಕೆ ಸೇರಿ ಹೊಂಗನೂರು ಮತ್ತು ಚೆನ್ನಮಾಡಿಹಳ್ಳಿಯ ಈ ಇಬ್ದರಿಗೂ ಯಾವುದೋ 
ಕಾರಣದಿಂದ ಕಲಹ ಉಂಟಾಗಿರಬೇಕು ಎನಿಸುತ್ತದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 102 


ಗರಕಹಳ್ಳಿ ಗಾಮದ ಕ್ರಿಶ 1286ರ ಶಾಸನದಲ್ಲಿ ಶೀವೀರನಾರಸಿಂಗದೇವರು 
ಪೃಥ್ಧೀರಾಜ್ಯಂಗೆಯುತ್ತಿರುವಾಗ ತುಂಗಣಿನಾಡಾಳುವ ಗೌಡನ ಮಗನಾದ ಭೀಮಗೌಡನ 
ಉಲ್ಲೇಖವಿದೆ.” ಶಾಸನೋಕ್ತ ತುಂಗಣಿನಾಡಿಗೆ ಚನ್ನಪಟ್ಟಣ ತಾಲ್ಲೂಕಿನ ಗರಕಹಳ್ಳಿಯು ಸೇರಿತ್ತು 
ಎನ್ನಬಹುದು. ಕ್ರಿಶ. 1288ರ ಹೊಯ್ದಳ ಮೂರನೇ ನರಸಿಂಹನ ಕಾಲದ ಶಾಸನದಲ್ಲಿ ಪಲವೂರ 
ಚಂಚಮಗೌಡ ಎಂಬ ಅಧಿಕಾರಿಯ ಉಲ್ಲೇಖವಿದೆ.” ಈ ಶಾಸನದಲ್ಲಿ "ಘಟದ ಕೆಳಗಣ ದಂಡಿನಲು 
ಅಂಮಳಿಯಲ್ಲಿದಲ್ಲಿ ಶಿವರಾತ್ರಿಯಲು ಪಲವೂರ ಚಂಚಮಗವುಡ ಬಾಣರತ್ತಹಳ್ಳಿ'ಯ (ಈಗಿನ 
ಬಾಣಂತಹಳ್ಳಿ) ಕೆಲವು ತೆರಿಗೆಗಳನ್ನು ಚೌವುಡನಾಥ ದೇವರ ಅಮೃತಪಡಿಗೆ ಸರ್ವಮಾನ್ಯವಾಗಿ ಬಿಟ್ಟ 
ವಿವರವಿದೆ. ಘಟ್ಟದ ಕೆಳಗಿನ ಅಮ್ಮಳಿ ಎಂದರೆ ಪ್ರಸ್ತುತದ ಬೆಟ್ಟಗುಡ್ಡಗಳ ತಪ್ಪಲಿನಲ್ಲಿರುವ ಚನ್ನಪಟ್ಟಣ 
ತಾಲ್ಲೂಕಿನ ಅಮ್ಮಲ್ಳಿದೊಡ್ಡಿಯಾಗಿದೆ. ಈ ಪ್ರದೇಶ ಸೈನಿಕರ ವಾಸಸ್ಥಾನವಾಗಿತ್ತು ಎಂಬುದು 
ಶಾಸನದಿಂದ ತಿಳಿಯುತ್ತದೆ. ಇದೇ ಶಾಸನದಲ್ಲಿ ಸೇನಭೋವ ಶಾಮಯ್ಯನ ಉಲ್ಲೇಖವಿರುವುದನ್ನು 
ಕಾಣಬಹುದು. 


ಕ್ರಿಶ. 1291ರ ಕನ್ನಮಂಗಲ ಗ್ರಾಮದ ಶಾಸನ” ಮಹದೇವರಸ ಎಂಬ ದೊರೆಯು ಆಳ್ಗಿಕೆ 
ನಡೆಸುತ್ತಿದ್ದ ಎಂಬುದನ್ನು ದಾಖಲಿಸಿದೆ. ಶಾಸನೋಕ್ತ ಮಹದೇವರಸನು ಹೊಯ್ದಳ ಸಾಮ್ರಾಜ್ಯದಲ್ಲಿ 
ಸಾಮಂತನಾಗಿ ಈ ಪ್ರದೇಶವನ್ನು ಆಳುತ್ತಿದ್ದ ಮಾಂಡಲೀಕನಾಗಿದ್ದಾನೆ. ಆದರೆ ಈ ಶಾಸನದಲ್ಲಿ 
'ಶೀಮನುಮತು ಮಹದೇವರಸರು ಪಿದ್ವೀರಾಜ್ಯಂಗೆಯುತ್ತಮಿರ್ದ್ವಲ್ಲಿ' ಎಂಬ ಉಲ್ಲೇಖವಿರುವುದು 
ವಿಶೇಷ. 


ಹೊಂಗನೂರು ಗ್ರಾಮದ ಕ್ರಿಶ. 1296ರ ಶಾಸನದಲ್ಲಿ "ಪ್ರತಾಪ ಚಕ್ರವರ್ತಿ ಹೊಯ್ದಳ 
ಶ್ರೀವೀರನಾರಸಿಂಪ್ಹದೇವರಸರು ಕೆಳಲುನಾಡೊಳಗಣ ಹೊಂಗನೂರು ನೆಲೆವೀಡಿನಲು 
ಸುಖಸಂಕಥಾವಿನೋದದಿಂ ರಾಜ್ಯಂಗೆಯ್ಯುತ್ತಿದ್ದಲ್ಲಿ' ಎ೦ಬುದನ್ನು ಉಲ್ಲೇಖಿಸುತ್ತದೆ." ಚನ್ನಪಟ್ಟಣ 
ತಾಲ್ಲೂಕಿನ ಹೊಂಗನೂರು ಹೊಯ್ದಳ ವೀರನಾರಸಿಂಹನ ಕಾಲದಲ್ಲಿ ಉಪರಾಜಧಾನಿಯಾಗಿತ್ತು 
ಎಂಬುದು ಸ್ಪಷ್ಟವಾಗುತ್ತದೆ. ಇದೇ ಶಾಸನದಲ್ಲಿ ನರಸಿಂಹನ  ಮಹಾಪುಧಾನನಾದ 
ಪೆರುಮಾಳೆದೇವನನ್ನು "ಆತ್ರೇಯಗೋತ್ರ್ತ ಪವಿತ್ರವಿಷ್ಣುದೇವ ತನೂಜ ಶ್ರೀರಾಮಕೃಷ್ಣದೇವರ 
ಪ್ರಿಯಪುತ್ತರು' ಎಂದು ವರ್ಣಿಸಿದೆ. ಇದರಿಂದ ಈತನು ಆತ್ರೇಯ ಗೋತ್ರಕ್ಕೆ ಸೇರಿದವನೆಂದೂ, 


ಲ 


ಈತನ ಗುರು ರಾಮಕೃಷ್ಣದೇವ ಹಾಗೂ ಈತನ ತಂದೆ ವಿಷ್ಣುದೇವ ಎಂದು ತಿಳಿಯುತ್ತದೆ. 


"ಪೆರುಮಾಳ ದಂಡನಾಯಕನಿಗೂ, ಅವನ ಮಕ್ಕಳಿಗೂ ನವದಣ್ಣಾಯಕರೆಂಬ ಪ್ರತೀತಿ ಇದ್ದಿತು' 
ಎಂದು ವಿದ್ವಾಂಸರು ಗುರುತಿಸಿದ್ದಾರೆ.” ಪೆರುಮಾಳೆದೇವದಂಡನಾಯಕನು ವೀರಸೋಮೇಶ್ವರ, 
ಮೂರನೆಯ ನರಸಿಂಹ ಮತ್ತು ಮುಮ್ಮಡಿ ವೀರಬಲ್ಲಾಳ ಇವರುಗಳ ಕಾಲದಲ್ಲಿ ಸೇನಾಧಿಪತಿ, 
ಮಹಾಪ್ರಧಾನ, ದಂಡನಾಯಕ ಹಾಗೂ ಸಚಿವನೂ ಆಗಿದ್ದನು. ಅವನ ಮಕ್ಕಳೂ ಮುಮ್ಮಡಿ ಬಲ್ಲಾಳನ 
ಕಾಲದಲ್ಲಿ ಮಂತ್ರಿಗಳೂ, ದಂಡನಾಯಕರೂ ಆಗಿದ್ದರು. ಆದ್ದರಿಂದ ಇವರು ನವದಂಡನಾಯಕರೆಂದು 
ಪ್ರಸಿದ್ಧರಾಗಿದ್ದರೆಂದು ತಿಳಿಯುತ್ತದೆ.” 


ಹರೂರು ಗ್ರಾಮದ ಮೂರನೇ ವೀರಬಲ್ಲಾಳನ ಕಾಲದ ಶಾಸನ ಕಾಮಯ್ಯ ಮತ್ತು 
ಸೂರಪ್ಪ ಎಂಬ ವೀರಬಲ್ಲಾಳನ ಅಧಿಕಾರಿಗಳು ಮಹಾವಡ್ಡಬ್ಯವಹಾರಿ(ಯುಖ್ಯ ವರ್ತಕರು)ಗಳಿಗೆ 
ಮಳಲೂರಹಟ್ಟಿಯ ತೆರಿಗೆಗಳನ್ನು ದಾನಬಿಟ್ಟ ವಿವರಗಳಿವೆ. ನೆರಳೂರು ಗ್ರಾಮದ ಬೋರೇದೇವರ 
ದೇವಸ್ಥಾನದ ಬಳಿಯಿರುವ ಮೂರನೇ ನರಸಿಂಹನ ಶಾಸನದಲ್ಲಿ ಕೀರ್ತಿದೇವರಸನೆಂಬ ಮಾಂಡಲೀಕ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 103 


ದೊರೆಯ ಪ್ರಸ್ತಾಪವಿದೆ."' ಶಾಸನದಲ್ಲಿ ಈತನನ್ನು "ಕವಿಕುಮುದಚಂದ್ರ, ಲೋಭಿರಾಯ, ಗಜಾಂಕುಶ, 
ಶ್ರೀವಾರಜಗ . . ತಿಭುವನವಂದಿಜನ ಚಕ್ರವರ್ತಿ” ಎಂಬ ಬಿರುದುಗಳಿಂದ ವರ್ಣಿಸಿರುವುದನ್ನು 
ಕಾಣಬಹುದು. ಇದೇ ಶಾಸನದಲ್ಲಿ ದೊರೆ ನರಸಿಂಹನು "ಕೀರ್ತಿದೇವರಸನಿಗೆ ಕೆಳಲೆನಾಡನ್ನು ದಾನ 
ಕೊಟ್ಟ' ಎಂಬ ಉಲ್ಲೇಖ ಬರುತ್ತದೆ. ಇದರಿಂದ ಕೀರ್ತಿದೇವರಸನು ಮೊದಲನೇ ಹಂತದ 
ಅಮರನಾಯಕನಾಗಿ ಕೆಳಲೆನಾಡನ್ನು ಆಳುತ್ತಿದ್ದ ಸಾಮಂತನಾಗಿದ್ದ ಎನ್ನಬಹುದು. 


ಕ್ರಿಶ. 1307ರ ಮುಮ್ಮಡಿ ವೀರಬಲ್ಲಾಳನ ಕಾಲದ ಮಳೂರು ಗ್ರಾಮದ ಶಾಸನವೊಂದರಲ್ಲಿ 
ಮಹಾಪ್ರಧಾನನಾದ ಜಾತ್ರೆಯದಣ್ಣಾಯಕನ ಉಲ್ಲೇಖವಿದೆ." ಈ ಶಾಸನದಲ್ಲಿ ಜಾತ್ರೆಯದಣ್ಣಾಯಕನ 
ಮೈದುನನಾದ ಮಳವೂರಿನ ಅಧಿಕಾರಿಯೂ ಆದ ಕೇಸಪುನು ಶ್ರೀಮದನಾದಿಯಗಹಾರಂ 
ರಾಜೇಂದಸಿಂಹ ಚತುರ್ಮೇದಿಮಂಗಲದ ಕೈಲಾಸೇಶ್ವರ ದೇವಾಲಯಕ್ಕೆ ದತ್ತಿ ನೀಡಿದ ವಿವರವಿದೆ. ಕಿ.ಶ. 
1318ರ ಮಾಗೇನಹಳ್ಳಿಯ ಶಾಸನದಲ್ಲಿ ಬಲ್ಲಾಳದೇವರಸನ ಅರಮನೆಯ ಪ್ರಧಾನನಾದ ಸೋಮರಸ 
ಎಂಬುವನು ಕೆಳವಲನಾಡನ್ನು ಆಳ್ಳಿಕೆ ನಡೆಸುತ್ತಿದ್ದರು ಎಂದು ತಿಳಿಯುತ್ತದೆ.” ಸೋಮರಸರು 
ಕಳವಲನಾಡೊಳಗಣ  ಮಗುವನಹಳ್ಳಿ (ಈಗಿನ ಮಾಗೇನಹಳ್ಳಿ)ಯನ್ನು ಚಿಟ್ಟಾರಿಬಲಸೆಟ್ಟಿ, 
ಮಸಣಸೆಟ್ಟಿಯರಿಗೆ ದತ್ತಿಯಾಗಿ ಕೊಟ್ಟರು. ಇದೇ ಶಾಸನದಲ್ಲಿ ಸೋಮರಸರ ಸೇನಭೋವ ಶಿವದೇವ 
ಎಂಬುವನ ಉಲ್ಲೇಖವಿದೆ. ಶಾಸನದಲ್ಲಿ ಪ್ರಧಾನನಾದ ಸೋಮರಸನನ್ನು "ಮಹಾಮಂಡಲೇಶ್ವರ' 
ಎಂದು ಕರೆದಿರುವುದರಿಂದ ಈತ ಮೊದಲನೇ ಹಂತದ ಅಮರನಾಯಕನಾಗಿದ್ದ ಎಂದು 
ಗುರ್ತಿಸಬಹುದು. 


ಕಿ.ಪ. 1324ರ ಮಾಳಗಾಳು ಗ್ರಾಮದ ಶಾಸನದಲ್ಲಿ ವೀರಬಲ್ಲಾಳ ಕಾಲದ ಸಾಮಂತನಾದ 
ತೀರ್ಥರಾಜನಿಗೆ "ಗಜಾಂಕುಶ', “ಸಕಲ ವಿದ್ಯಾಧರ” ಎಂಬ ಬಿರುದುಗಳಿರುವುದನ್ನು ಕಾಣಬಹುದು. 
ತತೇಜರಾಜ ಮತ್ತು ತಿಲದೇವಿಯ ಮಗನಾದ ತೀರ್ಥರಾಜನ ಸಹೋದರರಾದ ನಾಗದೇವ ಮತ್ತು 
ಚೌಡದೇವರೂ ಸಹ ಈ ಪ್ರದೇಶದ ಅಧಿಕಾರಿಗಳಾಗಿದ್ದರು. ಇವರು ನೆರತಿ ಎಂಬ ಮಹಿಳೆಗೆ 
ಮಾಳಿಗೆಹಳ್ಳಿ ಚತುಸ್ಲೀಮೆಯಲ್ಲಿ ಭೂದಾನ ಮಾಡಿದ ವಿವರವನ್ನು ಶಾಸನದಲ್ಲಿ ಕಾಣಬಹುದು. 


ಕ್ರಿಶ. 1326ರ ಮಳೂರು ಗ್ರಾಮದ  ಶಿಲಾಶಾಸನವೊಂದರಲ್ಲಿ ಪ್ರಕಾಪ ಚಕ್ರವರ್ತಿ 
ವೀರಬಲ್ಲಾಳನ  ಆಳ್ಗಿಕೆಯ ಕಾಲದಲ್ಲಿ ಮಹಾಪ್ರಧಾನ ಸೂರೈಯದಣ್ಣಾಯಕನ ಮಗ 
ಸಿಂಗೆಯದಣ್ಣಾಯಕ ಈ ಪ್ರದೇಶದಲ್ಲಿ ಆಳಿಕೆ ನಡೆಸುತ್ತಿದ್ದ ವಿವರವಿದೆ. ಶಾಸನದಲ್ಲಿ 
'ಸಿಂಗೆಯದಣ್ಣಾಯಕನ ಆಶ್ರಯಅಧಿಕಾರಿ ಪೆಂರ್ಮಡಿ, ಆನೆವಂ ಹಿರಿವಮಾದಣಾಚಾರಿ, ಮಾದಣಂಗಳ 
ಅಧಿಕಾರದಲ್ಲು ಮುಡಿಗೊಂಡಚೋಳ ಮಂಡಲದ ಶ್ರೀಮದನಾದಿ ಅಗಹಾರಂ ಹಿರಿಯಮಳವೂರಾದ 
ಶ್ರೀರಾಜೇಂದಸಿಂಹ್ಮ ಚತುರ್ಮೇದಿಮಂಗಲದ ಶೀಮದಶೇಷಮಹಾಜನಂಗಳು' ಆ ಗ್ರಾಮದ ವರ್ತಕರಿಗೆ 
"ನರಸಿಂಹಪಟ್ಟಣ” ಎಂಬ ಪಟ್ಟಣವನ್ನು ನಿರ್ಮಿಸಿ ದಾನ ಮಾಡಿದ ಉಲ್ಲೇಖವನ್ನು ಕಾಣಬಹುದು. ಈ 
ಶಾಸನೋಕ್ತ ನರಸಿಂಹಪಟ್ಟಣವನ್ನು ವ್ಯಾಪಾರ ಕೇಂದವಾಗಿ ನಿರ್ಮಿಸಿರುವುದು ಕಂಡುಬರುತ್ತದೆ. ಈ 
ಶಾಸನದಿಂದ ತಿಳಿಯುವ ಮತ್ತೊಂದು ಅಂಶವೆಂದರೆ ಚೋಳರ ಆಡಳಿತ ವಿಭಾಗವಾದ 
ಮುಡಿಗೊಂಡಚೋಳ ಮಂಡಲದ ಹೆಸರನ್ನು ಹೊಯ್ದಳ ಸಾಮ್ರಾಜ್ಯದ ಕೊನೆಯ ಕಾಲದವರೆಗೂ 
ಬದಲಾಯಿಸದೆ ಹಾಗೆಯೇ ಮುಂದುವರಿಸಿರುವುದು ಕಂಡುಬರುತ್ತದೆ. ಈ ನರಸಿಂಹಪಟ್ಟಣಕ್ಕೆ 
ಪಟ್ಟಣಸ್ಪಾಮಿಯಾದ ಅಪ್ಪಸೆಟ್ಟಿಯರ ಜಯಸಿಂಗನ ಉಲ್ಲೇಖ ಇದೇ ಶಾಸನದಲ್ಲಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 104 


ಕ್ರಿಶ. 1331ರ ಬೇವೂರು ಗ್ರಾಮದ ಶಾಸನ್‌ ಪ್ರತಾಪ ಚಕ್ರವರ್ತಿ ಹೊಯಲಳ ಶ್ರೀ 
ವೀರಬಲ್ಲಾಳದೇವರಸನ ಮನೆಯ ಪ್ರಧಾನಿ, ಮಹಾಮಂಡಳೇಶ್ವ್ಪರಂ, ಮೂವರ ಗಂಡ ಎಂದು 
ಬಿರುದಾಂಕಿತನಾದ ಪೇಸಾಳಿ ಹನುಮ ಅರಸ ಹಾಗೂ ಕಸೂನೆಗಾಅ ಗೇಣಾಯದ ಚಕ್ರವರ್ತಿ 
ಯೆಡವಂಕದ ಕಮಳರಸರ ಮೈದುನನಾದ ನಾಗರಸನು ಈ ಪ್ರದೇಶವನ್ನು ಆಳ್ಸಿಕೆ ನಡೆಸುವಾಗ, 
ಹರಿಬಶೆಟ್ಟಿ ಎಂಬುವನಿಗೆ ಬೇಹೂರು ಗ್ರಾಮದ ತೆಂಕಣದಲ್ಲಿ ಬೊಮ್ಮರಸ ಎಂಬುವನ ಹೆಸರಿನಲ್ಲಿ 
ಪಟ್ಟಣವೊಂದನ್ನು ಕಟ್ಟಿಸಿ, ಆ ಪಟ್ಟಣದ ತೆರಿಗೆಗಳನ್ನು ದಾನಕೊಟ್ಟಿದ್ದನ್ನು ತಿಳಿಸುತ್ತದೆ. ಶಾಸನೋಕ್ತ 
ಬೊಮ್ಮರಸಪಟ್ಟಣ ಪ್ರಸ್ತುತದಲ್ಲಿ ಬೊಮ್ಮನಾಯಕನಹಳ್ಳಿ ಎಂಬ ಹೆಸರಿನಲ್ಲಿ ಅಸಿತ್ತದಲ್ಲಿರುವುದನ್ನು 
ಕಾಣಬಹುದು. ಇದೇ ಶಾಸನದಲ್ಲಿ ದಣ್ಣಾಯಕ ಬೀರಣ್ಣನ ಉಲ್ಲೇಖವಿರುವುದನ್ನು ಕಾಣಬಹುದು. 


ಇಗ್ಗಲೂರು ಗ್ರಾಮದ ಶಾಸನವೊಂದರಲ್ಲಿ ಹೊಯ್ದಳರ ಆಳ್ಗಿಕೆಯಲ್ಲಿ ಕೆಳಲೆನಾಡ ತೆಂಬಾಗ 
ಇಗ್ಗಲೂರು ಅಸ್ತಿತ್ತದಲ್ಲಿರುವುದನ್ನು ಸೂಚಿಸುತ್ತದೆ." ಈ ಶಾಸನದಲ್ಲಿ ಇಗ್ಗ್ಲಲೂರಿನ ಗಾಮುಂಡರಾದ 
ಭೀಮಗೌಡ, ಕೆಂಪಏಚಗಾಡನ ಮಗ ಮಂಚಗೌಡ, ಕೇತಗೌಂಡನ ಮಗ ಮಸಳೆಗೌಡರ 
ಉಲ್ಲೇಖವಿದೆ. ಬೇವೂರುಮಂಡ್ಯ ಗ್ರಾಮದ ಕ್ರಿಶ. 1338ರ ಶಾಸನದಲ್ಲಿ ಹನುಮನೆಂಬ ವೀರಬಲ್ಲಾಳನ 
ಸಾಮಂತನ ಉಲ್ಲೇಖವಿದೆ. ಹೊಯ್ದಳರು ಮೊದಲು ಮಹಾಮಂಡಳೇಶ್ವರರಾಗಿದ್ದು ನಂತರದಲ್ಲಿ 
ಚಕ್ರವರ್ತಿಗಳಾದವರು. ಇವರ ಆಡಳಿತದಲ್ಲಿ ಸಾಮಂತರಾಗಿದ್ದವರು ಮಹಾಮಂಡಳೇಶ್ವ್ಷರ ಎಂದು 
ಕರೆದುಕೊಳ್ಳುವುದು ಅಪರೂಪ. 


ಚನ್ನಪಟ್ಟಣ ತಾಲ್ಲೂಕಿನ ಶಾಸನಗಳಲ್ಲಿ ಹನುಮ ಎಂಬುವನು ಮೂರನೇ ವೀರಬಲ್ಲಾಳನ 
ಆಳ್ಳಿಕೆಯಲ್ಲಿ ಮಹಾಮಂಡಳೇಶ್ವರನಾಗಿದ್ದ ಎಂಬುದು ಸ್ಪಷ್ಟವಾಗುತ್ತದೆ. ಶಾಸನದಲ್ಲಿ ಹನುಮನನ್ನು 
'ಮಹಾಮಂಡಲೇಶ್ವರ, ಮೂವರಗಂಡ, ವಿರಸರಕ್ಕ ಸೂನಿಗಾರ ಪೇಸಣಿ' ಎಂದು ವರ್ಣಿಸಿದೆ. ಇದೇ 
ಶಾಸನದಲ್ಲಿ "ಗೇಣಯಿತ ಚಕ್ರವರ್ತಿ ಬೊಮ್ಮರಸರ ಮನೆಯ ನಾಯಕರು "ಶ್ರೀಮನು ಮಹಾಗಂಡುಗಲಿ 
ಕಿಮಿಂಡ ಸಾಮಂತಗಂಡ ಬಂಗಾಣಗ....... ಮೇದುನೀಮಾಸಿಯರಗಂಡ' ಮೊದಲಾದ ಬಿರುದುಗಳುಳ್ಳ 
ನಾಯಕನ ಮಗನೊಬ್ಬ ಯುದ್ಧವೊಂದರಲ್ಲಿ ಮಡಿದ ಉಲ್ಲೇಖವಿದೆ. ಶಾಸನ ತ್ರುಟಿತವಾದ ಕಾರಣ 
ಈ ನಾಯಕ ಯಾರು ಎಂದು ತಿಳಿಯುವುದಿಲ್ಲ. ಶಾಸನೋಕ್ತ "ಗೇಣಯಿತ ಚಕ್ರವರ್ತಿ” ಎಂಬುದು 
ಯಾವ ಹುದ್ದೆಯನ್ನು ಸೂಚಿಸುತ್ತದೆ ಎಂಬುದು ತಿಳಿಯುವುದಿಲ್ಲ. 


ಕ್ರಿಶ. 1338ರ ಮಾರ್ಚನಹಳ್ಳಿಯ ಶಾಸನವು ಮುಮ್ಮಡಿ ವೀರಬಲ್ಲಾಳ ಆಳ್ವಿಕೆಯಲ್ಲಿದ್ದ 
ಮರಚಿದೇವರಸ ಎಂಬ ಸಾಮಂತನನ್ನು ಪ್ರಸ್ತಾಪಿಸುತ್ತದೆ.” ಈ ಶಾಸನವು ಸಮಸ್ತ ಮಂಡಲಿಕರಗಂಡ, 
ಕೆಂಡಲಿಹನಪುತ್ತ ರಾವುತ್ತರಗಂಡ ಎಂದು ಬಿರುದಾಂಕಿತನಾದ ಮರಚಿದೇವರಸರು ಮಾರಚನಹಳ್ಳಿಯ 
ಕಟಿಕದೇವರಿಗೆ ದಾನ ನೀಡಿದನ್ನು ತಿಳಿಸುತ್ತದೆ. ಇದೇ ಶಾಸನದಲ್ಲಿ ಮಾರಚನಹಳ್ಳಿಯ 
ಪಟ್ಟಣಸ್ಪಾಮಿಯಾದ ಮರಿಸೆಟ್ಟಿ ಎಂಬುವನನ್ನು ಉಲ್ಲೇಖಿಸುತ್ತದೆ. ಈ ಶಾಸನದಿಂದ ಮುಮ್ಮಡಿ 
ವೀರಬಲ್ಲಾಳನ ಸಾಮಂತನಾಗಿದ್ದ ಮರಚಿದೇವರಸನಿಂದ ಈ ಗ್ರಾಮಕ್ಕೆ ಮಾರಚನಹಳ್ಳಿ ಎಂಬ ಹೆಸರು 
ಬಂದಿರುವುದು ತಿಳಿಯುತ್ತದೆ. ಹಾಗೆಯೇ ಶಾಸನದಲ್ಲಿ ಈತನನ್ನು ಸಮಸ್ತ ಮಂಡಲಿಕರ ಗಂಡ ಎಂದು 
ವರ್ಣಿಸಿರುವುದರಿಂದ ಈತ ಮೂರನೇ ಬಲ್ಲಾಳನ ಆಳ್ಗಿಕೆಯ ಕಾಲದಲ್ಲಿ ಮೊದಲನೇ ಹಂತದ 
ಅಮರನಾಯಕನಾಗಿದ್ದ ಎನ್ನಬಹುದು. ತೆಂಕನಹಳ್ಳಿದೊಡ್ಡಿಯ ಕ್ರಿಶ. 1338ರ ಶಾಸನವು” 
ಮಹಾಸಾವಂತಾದಿಪತಿ ಮಾರಿಸೆಟ್ಟಿಯ ಗೂಳೆಯನಾಯಕ ಎಂಬ ವೀರಬಲ್ಲಾಳನ ಮಾಂಡಲೀಕನ 
ಉಲ್ಲೇಖವಿದೆ. ಈತ ರಾಯಪ್ಪಸೆಟ್ಟಿ ಎಂಬುವನಿಗೆ ಲಂಕೆರೆಯ ಸ್ಥಳದೊಳಗಣ ನವರಾದಿಯಹಳ್ಳಿಯಲ್ಲಿ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 105 


ಭೂಮಿಯನ್ನು ದಾನ ಕೊಟ್ಟನು. ಶಾಸನೋಕ್ತ ಲಂಕೆರೆ ಸ್ಥಳ ಹಾಗೂ ನವರಾದಿಯಹಳ್ಳಿ ಎಂಬ ಗ್ರಾಮ 
ಯಾವುವೆಂದು ತಿಳಿಯುವುದಿಲ್ಲ. 


ಹೀಗೆ ಹೊಯ್ದಳ ಆಡಳಿತ ಪದ್ಧತಿಯನ್ನು ಅವಲೋಕಿಸಿದಾಗ ರಾಜರ ನಂತರದಲ್ಲಿ 
ಮಹಾಮಂಡಲೇಶ್ವರರು, ಮಹಾಸಾಮಂತರು, ಪ್ರಧಾನರು ಆಳಿಕೆ ನಡೆಸಿದ್ದಾರೆ. 
ಮಹಾಮಂಡಲೇಶ್ವರಿಗಿಂತ  ಮಹಾಸಾಮಂತರು ತಾಲ್ಲೂಕಿನ ಶಾಸನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ 
ಕಂಡುಬರುತ್ತಾರೆ. ಇವರು ಆಡಳಿತ ನಿರ್ವಹಣೆಯ ಜೊತೆಗೆ ಸಾಮ್ರಾಜ್ಯ ವಿಸರಣೆಯಲ್ಲಿಯೂ 
ಪ್ರಮುಖ ಪಾತ್ರವಹಿಸುತ್ತಿದ್ದರು. ಮೊದಲು ಮಹಾಪ್ರಧಾನ, ದಂಡನಾಯಕರಾಗಿ ಸೇವೆ ಸಲ್ಲಿಸಿದವರನ್ನು 
ನಂತರ ಮಹಾಸಾಮಂತರಾಗಿ ಬಡ್ತಿ ಪಡೆಯುತ್ತಿದ್ದರು ಎಂಬುದನ್ನು ತಾಲ್ಲೂಕಿನ ಶಾಸನಗಳಲ್ಲಿ 
ಗುರುತಿಸಬಹುದು. ಅಲ್ಲದೇ ಮಹಾಪ್ರಧಾನ ದಂಡನಾಯಕರಲ್ಲಿ ಕೆಲವರು ಮಹಾಸಾಮಂತರೂ 
ಆಗಿದ್ದರು ಎಂಬುದನ್ನು ಶಾಸನಗಳಲ್ಲಿ ಗುರುತಿಸಬಹುದು. 


ಮಹಾಪ್ರಧಾನ, ದಂಡನಾಯಕ, ಹಿರಿಯ ದಂಡನಾಯಕ, ದಂಡನಾಯಕ ಇವರ ಕೈಕೆಳಗೆ 
ಸೇನೆಯ ಮುಖ್ಯಾಧಿಕಾರಿಗಳಾಗಿ ಸೇನೆಯನ್ನು ಮುನ್ನಡೆಸುವವನಿಗೆ ಸೇನಾಪತಿ ಅಥವಾ 
ಸೈನಾಧಿಪತಿಗಳಂದು ಕರೆಯುತ್ತಿದ್ದರು. ರಾಜನ ಖಜಾನೆಯ ನಿರ್ವಹಣೆಯ ಅಧಿಕಾರವನ್ನು 
ಭಂಡಾರಿಗಳು ಹೊಂದಿದ್ದರು. ಪೆರ್ಗಡೆ ಅಥವಾ ಹಿರಿಯ ಹೆಗ್ಗಡೆಗಳು ಆಡಳಿತದ ಕೆಳಹಂತದಲ್ಲಿ 
ಅತ್ಯಂತ ಪ್ರಮುಖ ಅಧಿಕಾರಿಗಳಾಗಿದ್ದರು. ಇವರಲ್ಲಿ ಸುಂಕದ ಹೆಗ್ಗಡೆ. ಮನೆವೆಗ್ಗಡೆ (ಅರಮನೆಯ 


ಹೆಗ್ಗಡೆ - ಅರಮನೆಯ ಉಸ್ತುವಾರಿಯನ್ನು ನೋಡಿಕೊಳ್ಳುವವನು), ಹಿರಿಯ ಹೆಗ್ಗಡೆ ಎಂದು ಅನೇಕ 
ರೀತಿಯ ಅಧಿಕಾರ ಸ್ಥಾನಗಳಿದ್ದವೆಂದು ಶಾಸನಗಳಿಂದ ತಿಳಿಯುತ್ತದೆ. ಇವರು ನಿರ್ವಹಿಸುವ 
ಇಲಾಖೆಗೆ ಸಂಬಂಧಿಸಿದಂತೆ ಇವರಿಗೆ ಈ ಪದವಿಗಳು ಪ್ರಧಾನವಾಗಿದ್ದವು. ಇವರು ಅಗಹಾರಗಳಲ್ಲಿ, 
ಗ್ರಾಮಗಳಲ್ಲಿ ಅಥವಾ ಪಟ್ಟಣಗಳಲ್ಲಿ ವಾಸ ಮಾಡಿಕೊಂಡು ಅಲ್ಲಿನ ಹಾಗೂ ಸುತ್ತಮುತ್ತಲ ಪ್ರದೇಶಗಳ 
ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದರೆಂದು ಹೇಳಬಹುದು. 


"ಪೆರ್ಗಡೆ' ಎಂಬುದು ಸಂಸ್ಕೃತದ "ಮಹತ್ತರ' ಎಂಬುದರ ಸಮಾನ ರೂಪ ಎಂದು ಹೇಳಿ, 
"ಪೆರ್ಗಡೆ ಮತ್ತು ಹೆಗ್ಗಡೆ" ಇವೆರಡೂ ದೊಡ್ಡ ಅಧಿಕಾರಿಗಳನ್ನು ಸೂಚಿಸುವ ಪದಗಳು' ಎಂದು 
ಡಾ.ಎಂ.ಚಿದಾನಂದಮೂರ್ತಿಯವರು ಹೇಳಿದ್ದಾರೆ” ಇವರು ಸುಂಕ ಮತ್ತು ತೆರಿಗೆಗಳನ್ನು 
ನಿಗದಿಪಡಿಸಿ ಅದನ್ನು ವಸೂಲು ಮಾಡುವುದು, ಅವುಗಳಿಗೆ ರಿಯಾಯಿತಿ ನೀಡುವುದು, ಭೂಮಿಯ 
ಮೇಲಿನ ಹಕ್ಕು ರಕ್ಷಣೆ, ಭೂಮಿಗಳನ್ನು ದತ್ತಿ ಬಿಡುವುದು ಮುಂತಾದ ಕಾರ್ಯಗಳನ್ನು 
ಮಾಡುತ್ತಿದ್ದುದು ಶಾಸನಗಳ ಅಧ್ಯಯನದಿಂದ ತಿಳಿದುಬರುತ್ತದೆ. ಕೆಲವು ವೇಳೆ ಸ್ವತಂತ್ರವಾಗಿ ಮತ್ತೆ 
ಕೆಲವೊಮ್ಮೆ ಮಹಾಪ್ರಧಾನರು, ಆರಸರ ಅಪ್ಪಣೆಯ ಮೇರೆಗೆ ಇವರು ದತ್ತಿಗಳನ್ನು ನೀಡುತ್ತಿದ್ದರು 
ಎಂಬುದು ಶಾಸನಗಳಲ್ಲಿ ಉಲ್ಲೇಖವಾಗಿದೆ. 


ಹೊಯ್ದಳ ರಾಜರ ದಂಡಯಾತ್ರೆಗಳಲ್ಲಿ ಒಬ್ಬ ದಂಡನಾಯಕ ಅಥವಾ ವೀರನು 
ಅನುಪಮವಾದ ಶೌರ್ಯವನ್ನು ತೋರಿಸಿದರೆ, ಸೈನ್ಯವನ್ನು ತಯಾರಿಸಿ, ಸಜ್ಜುಗೊಳಿಸಿ, ಅದರ 
ಆಳ್ತನವನ್ನು ಮಾಡಿ ಯುದ್ಧಕ್ಕೆ ಒದಗಿಸಿದರೆ, ಯುದ್ದಗಳಲ್ಲಿ ಹೋರಾಡಿದರೆ, ಅವನು ಸಾಮಂತ, 
ಮಹಾಸಾಮಂತನಾಗುತ್ತಿದ್ದನು. ಎಷ್ಟೋ ವೇಳೆ ಭೌಗೋಳಿಕವಾಗಿ ಚಿಕ್ಕ ವ್ಯಾಪ್ತಿಯನ್ನು ಹೊಂದಿದ್ದ 
ನಾಡಿನಲ್ಲಿ ಒಂದಕ್ಕಿಂತ ಹೆಚ್ಚು ಸಾಮಂತರು ಆಳುತ್ತಿದ್ದುದನ್ನು ನೋಡಬಹುದು. ಅದು ಮೇಲಿನ 
ಕಾರಣಕ್ಕಾಗಿಯೇ ಎಂದು ಊಹಿಸಬಹುದು. ಎಷ್ಟೋ ಕಡೆಗಳಲ್ಲಿ ಸಾಮಂತರು, ಒಂದು ಊರು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 106 


ಅಥವಾ ಅದಕ್ಕೆ ಸಂಬಂಧಿಸಿದ ಮೂರು-ನಾಲ್ಕು ಹಳ್ಳಿಗಳನ್ನು ಆಳುತ್ತಿದ್ದರೆಂದು ತೋರುತ್ತದೆ. ಈ ರೀತಿ 
ಆಳಿಕೆ ನಡೆಸುವುದನ್ನು ಚನ್ನಪಟ್ಟಣ ತಾಲ್ಲೂಕಿನಲ್ಲಿನ ಶಾಸನಗಳಲ್ಲಿಯೂ ಗುರ್ತಿಸಬಹುದು. 


ಆಡಳಿತದ ಕೆಳಘಟ್ಟವಾದ ಗ್ರಾಮಗಳಲ್ಲಿ ಅನೇಕ ಅಧಿಕಾರಿಗಳ ವರ್ಗವಿರುತ್ತಿತ್ತು ಅನೇಕ 
ಮಹಾಪ್ರಧಾನರು ಮತ್ತು ದಂಡನಾಯಕರು ತಮ್ಮ ಅಧಿಕಾರವನ್ನು ಚಲಾಯಿಸಲು ಅನೇಕ 
ಅಧಿಕಾರಿಗಳನ್ನು ನೇಮಿಸಿಕೊಂಡಿದ್ದರು. ಇವರು ಸಹಾಯಕರಾಗಿ ತಮ್ಮ ಮೇಲಿನವರು ಹೇಳಿದ 
ಕಾರ್ಯಗಳನ್ನು ಮಾಡುತ್ತಿದ್ದರು. ಶಾಸನಗಳಲ್ಲಿ ಇವರನ್ನು “ಅಧಿಕಾರಿ” ಎಂದು ಕರೆದಿರುವುದನ್ನು 
ಕಾಣಬಹುದು. ಉದಾಹರಣೆಗೆ ಮಳೂರಿನ ಶಾಸನವೊಂದರಲ್ಲಿ ಮಹಾಪು್ರಧಾನನಾದ 
ಸಿಂಗೆಯದಣ್ಣಾಯಕನ "ಆಶ್ರಯ ಅಧಿಕಾರಿ” ಪರ್ಮಾಡಿಯ ಉಲ್ಲೇಖವಿರುವುದನ್ನು ಕಾಣಬಹುದು.” 
ಸೇನಭೋವರು ಊರಿನ ಲೆಕ್ಕಪತ್ರದ ಅಧಿಕಾರಿಗಳಾಗಿದ್ದರು. ಊರಿನಲ್ಲಿ ನಡೆಯುವ ಎಲ್ಲಾ ಆರ್ಥಿಕ 
ವ್ಯವಹಾರಕ್ಕೆ ಸಾಕ್ಷಿಯಾಗಿರುವುದು, ಆ ದಾಖಲೆಗಳ ಕರಡು ಪತ್ರಗಳನ್ನು ಸಿದ್ದಪಡಿಸಿ ಅದನ್ನು 
ಶಾಸನಗಳ ರೂಪದಲ್ಲಿ ಬರೆಯುವುದು ಇವರ ಕೆಲಸವಾಗಿರುವುದು ಶಾಸನಗಳಲ್ಲಿ ಕಂಡುಬರುತ್ತದೆ. 
ಕೊನೆಯದಾಗಿ ಗ್ರಾಮದ ಮುಖಂಡನನ್ನು ಗಾವುಂಡ ಅಥವಾ ಪ್ರಭುಗಾವುಂಡನೆಂದು ಕರೆಯುತ್ತಿದ್ದರು. 


ವಿಜಯನಗರ ಕಾಲದ ಆಡಳಿತ ವ್ಯವಸ್ಥೆ i 


ಹೊಯ್ದಳರ ನಂತರದಲ್ಲಿ ದಕ್ಷಿಣ ಭಾರತದ ಒಡೆಯರಾದ ವಿಜಯನಗರದ ಅರಸರು ಅವರ 
ಆಡಳಿತ ಪದ್ಧತಿಯನ್ನೇ ಮುಂದುವರಿಸಿದರು. ದಕ್ಷಿಣದ ನಾಲ್ಕೂ ಭಾಷಾ ಪ್ರದೇಶಗಳ ಬಹುಭಾಗವನ್ನು 
ಒಳಗೊಂಡಿದ್ದ ಅವರ ಸಾಮ್ರಾಜ್ಯದಲ್ಲಿ ಆಡಳಿತದ ಅನುಕೂಲಕ್ಕಾಗಿ ಹಲವು ಹಂತಗಳ ಆಡಳಿತ 
ವಿಭಾಗಗಳನ್ನು ಅವರು ರೂಪಿಸಿಕೊಂಡಿದ್ದರು. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯ ಪೂರ್ವದಲ್ಲಿ 
ಆಡಳಿತ ನಡೆಸುತ್ತಿದ್ದ ಕಾಕತೀಯ, ಸೇವುಣ, ಹೊಯ್ದಳರ ಆಡಳಿತ ಪದ್ಧತಿಯ ಜೊತೆಗೆ 
ಸಮಕಾಲೀನರಾಗಿ ಆಳುತ್ತಿದ್ದ ಒರಿಸ್ಲಾದ ಗಜಪತಿಗಳು, ಪಾಂಡ್ಕರು ಮೊದಲಾದವರ ಆಡಳಿತ ಪದ್ಧತಿ 
ಮತ್ತು ಸ್ಥಳೀಯ ಆಡಳಿತ ವ್ಯವಸ್ಥೆಗಳನ್ನು ಸೂಕ್ತ ಮಾರ್ಪಾಡುಗಳೂಂದಿಗೆ ಅಳವಡಿಸಿಕೊಂಡ ಹೊಸ 
ಆಡಳಿತ ವ್ಯವಸ್ಥೆಯನ್ನು ವಿಜಯನಗರದ ಅರಸರು ರೂಪಿಸಿಕೊಂಡಿದ್ದರು ಎಂದು ಹೇಳಬಹುದು. 


ಇವರ ಆಡಳಿತ ವಿಭಾಗಗಳನ್ನು ವಿಂಗಡಿಸುವಾಗ ಹಲವಾರು ತೊಡಕುಗಳಿವೆ. ವಿಜಯನಗರ 
ಅರಸರ ಕಾಲದ ಶಾಸನಗಳಲ್ಲಿ "ರಾಜ್ಯ'ದ ಉಲ್ಲೇಖದ ಬದಲಾಗಿ ಸೀಮೆ, ಸ್ಥಳ, ವಳಿತ ಹಾಗೂ 
ವೇಂಠೆ ಎಂಬ ಪದಗಳನ್ನು ಬಳಸಲಾಗಿದೆ. ಹಲವಾರು ಸ್ಥಳಗಳಲ್ಲಿ ಅವುಗಳನ್ನು ರಾಜ್ಯದೊಳಗಿನ ಸಣ್ಣ 
ವಿಭಾಗಗಳನ್ನು ಸೂಚಿಸಲು ಉಪಯೋಗಿಸಲಾಗಿದೆ. ಶಾಸನಗಳನ್ನು ಅವಲೋಕಿಸಿದಾಗ 
ಪ್ರದೇಶವಾಚಿಯಾಗಿ "ಚಾವಡಿ' ಪ್ರಯೋಗವು ಕಂಡುಬರುತ್ತದೆ. ಒಟ್ಟಾರೆಯಾಗಿ ವಿಜಯನಗರ ಕಾಲದ 
ಆಡಳಿತ ವಿಭಾಗಗಳ ಹಂತಗಳನ್ನು ಸ್ಥೂಲವಾಗಿ ಈ ಕೆಳಗಿನಂತೆ ಕಾಣಬಹುದು. 


ದೇಶ/ ರಾಜ್ಯ 

ಚಾವಡಿ/ ಮಾಗಣಿ/! ವಳಿತ/ ವೇಂಠೆ 
ನಾಡು/ ಸೀಮೆ 

ಸ್ಥಳ 


ಗಾಮ 


[ಸತ್‌ 


Hm ppp 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 107 


ಎಂಬುದಾಗಿ ಗುರುತಿಸಬಹುದಾಗಿದೆ.”* ಇದಲ್ಲದೆ ಪಟ್ಟಣ, ಅಗ್ರಹಾರ ಮತ್ತು ವ್ರಿಶ್ತಿಯಾಗಿ ನೀಡಲಾಗಿದ್ದ 
ಸ್ಥಳಗಳು ಪ್ರತ್ಯೇಕ ಸ್ವಾಯತ್ತ ಆಡಳಿತ ಘಟಕಗಳಾಗಿದ್ದುವೆಂದು ತೋರುತ್ತದೆ. ಇವುಗಳಲ್ಲಿ ಮೇಲಿನ 
ಸರದ ಆಡಳಿತ ವಿಭಾಗಗಳಾದ ರಾಜ್ಯ ಚಾವಡಿ/ ಮಾಗಣಿ/ ವಳಿತ/ ವೇಂಠೆಗಳೆಂಬುದು 
ಕಾಲಾಂತರದಲ್ಲಿ ತಮ್ಮ ಪ್ರಾಮುಖ್ಯತೆಯನ್ನು ಕಳೆದುಕೊಂಡು ಆ ಜಾಗಗಳಲ್ಲಿ ಹೊಸದಾದ ಆಡಳಿತ 
ಘಟಕಗಳ ತಲೆಯೆತ್ತುತ್ತಿದ್ದದು ಕೂಡ ಕಂಡುಬರುತ್ತದೆ. ಇದಕ್ಕೆ ಕಾರಣ ರಾಜವಂಶಕ್ಕೆ ಸೇರಿದ 
ವ್ಯಕ್ತಿಗಳನ್ನು ಇಂತಹ ರಾಜ್ಯಗಳ ಪ್ರಾಂತ್ಯಾಧಿಕಾರಿಗಳನ್ನಾಗಿ ನೇಮಿಸುತ್ತಿದ್ದುದೇ ಆಗಿದೆ. 
ಮೊದಲನೆಯದಾಗಿ ವಿಜಯನಗರವನ್ನು ಆಳಿದ ಸಂಗಮ ವಂಶದ ರಾಜಕುಮಾರರು, ಈ ರೀತಿ 
ಪ್ರಾಂತ್ಯಾಧಿಕಾರಿಗಳಾಗಿ ನೇಮಿಸಲ್ಲಟ್ಟವರು, ಒಡೆಯನೆಂಬ ಬಿರುದನ್ನು ಪಡೆದುಕೊಳ್ಳುತ್ತಿದ್ದರು. 
ಆದ್ದರಿಂದ ವಿಜಯನಗರ ಸಾಮ್ರಾಜ್ಯದ ಬಹುತೇಕ ರಾಜರು ತಮ್ಮನ್ನು ಒಡೆಯರೆಂದೇ ಶಾಸನಗಳಲ್ಲಿ 
ಗುರುತಿಸಿಕೊಂಡಿದ್ದಾರೆ. 


"ರಾಜನು ಆಡಳಿತವನ್ನು ಮಂತ್ರಿಗಳ ನೆರವಿನಿಂದ ಸಾಗಿಸುತ್ತಿದ್ದನುು ಮುಖ್ಯಮಂತಿಗೆ 
ಮಹಾಪ್ರಧಾನ ಅಥವಾ ಶಿರಪ್ರಧಾನ ಎಂಬ ಹೆಸರಿತ್ತು. ಮಂತ್ರಿಗಳು ಸೇನಾಧಿಕಾರಿಗಳೂ ಆಗಿದ್ದರು. 
ರಜಾಕ್‌ ಮತ್ತು ನ್ಕೂನಿಸ್‌ರು ತಿಳಿಸುವಂತೆ ರಾಜಧಾನಿಯಲ್ಲಿ ಒಂದು ಕೇಂದ್ರ ಆಡಳಿತ ಕಛೇರಿ ಇದ್ದು, 
ಇಲ್ಲಿ ಕಾರಕೂನರು ಕುಳಿತಿರುತ್ತಿದ್ದರು ಹಾಗೂ ದಾಖಲೆಗಳನ್ನು ಇಡಲಾಗುತ್ತಿತ್ತು ಕಾರ್ಯಕರ್ತ 
ಎಂಬುವನು ಇಲ್ಲಿನ ಪ್ರಮುಖ ಅಧಿಕಾರಿಯೂ, ರಾಯಸದವನು, ಕಾರಕೂನನೂ ಆಗಿರಬಹುದೆಂದು” 
ಡಾ. ಸಾಲೆತೊರೆ ಅವರು ಅಭಿಪ್ರಾಯಪಡುತ್ತಾರೆ.” 


ಚನ್ನಪಟ್ಟಣ ತಾಲ್ಲೂಕಿನ ಮಳೂರುಪಟ್ಟಣ ಗ್ರಾಮದ ಕ್ರಿಶ. 1369ರ ಶಾಸನದಲ್ಲಿ 
"ವೀರಬುಕ್ಕಂಣೊಡೆಯರು ಪಿದ್ದೀರಾಜ್ಯಂಗೆಯಿಳುತ್ತಿರಲು ಶ್ರೀವೀರಬಲ್ಲಾಳರಾಯನ 
ಬಲವೆಂಕಟಪ್ಪನಾಯಕರಿಗೆ ಮುಖ್ಯಮಪ್ಪಗಂಡರಾಜಭೀಮ ರಾಯನಾಯಕನವರು ಕೊಂಗುನಾಡ 
ಮಧ್ಯದಲು ಕುಂದಊರ ದುರ್ಗದಲು ರಾಜ್ಯಂಗೆಯಿಉತ್ತಿರಲು' ಖಂಡಣೆ,*್‌ ಹೊಯಳ ದೊರೆ 
ವೀರಬಲ್ಲಾಳನ ಆಳ್ಗಿಕೆಯಲ್ಲಿ ಪ್ರಮುಖ ಸಾಮಂತನಾಗಿದ್ದ ವೆಂಕಟಪ್ಪನಾಯಕ ಎಂಬುವನ ಸಂಬಂಧಿ 
ರಾಯನಾಯಕನು ವಿಜಯನಗರದ ದೊರೆ ಬುಕ್ಕಣ್ಣೊಡೆಯನ ಕಾಲದಲ್ಲಿ ಮಾಂಡಲೀಕನಾಗಿ 
ಕುಂದೂರದುರ್ಗದಲ್ಲಿ ಆಳುತ್ತಿದ್ದ ಎಂದು ತಿಳಿಯುತ್ತದೆ. ಈ ರಾಯನಾಯಕನ ಗೋವಿನಹಿಂಡು 
ಕಾವೇರಿ ತೀರದಲ್ಲಿದ್ದಾಗ ತಿರುವಣಂಬಿಯ ಕಂಪಂಣೊಡೆಯರಸನ ಕಡೆಯವರು ಅಪಹರಿಸಿದಾಗ 
ಕೆಳಲೆನಾಡಿನ ಮಹಾಪ್ರಭು ಮಳಲೂರಪಟ್ಟಣದ ಯೆಜಯಂಗ ಕುಲೋದ್ದಾರ ಬೊಮ್ಮಗೌಡನ ಮಗ 
ವಿಜಯಣ್ಣ ತಮ್ಮನಾಳುವ ಒಡೆಯ ರಾಯನಾಯಕನ ನಿರೂಪದಂತೆ ಗೋವುಗಳನ್ನು ರಕ್ಷಿಸುವಾಗ 
ವೀರಸ್ಪರ್ಗ ಪಡೆದ ವಿವರ ಈ ಶಾಸನದಲ್ಲಿದೆ. 


ಶಾಸನದಲ್ಲಿ "ಕೊಂಗನಾಡ ಮಧ್ಯದ ಕುಂದಊರದುರ್ಗ?' ಹಾಗೂ "ಕಾವೇರಿತೀರ'ದ 
ಪ್ರಸ್ತಾಪವಿದೆ. ಕೊಂಗನಾಡು ಕಾವೇರಿ ಪ್ರದೇಶವನ್ನು ಒಳಗೊಂಡಂತೆ ಕೊಡಗನ್ನು ಕೊಂಗಾಳ್ಗರು ಆಳ್ಗಿಕೆ 
ನಡೆಸುತ್ತಿದ್ದ ಪ್ರದೇಶವಾಗಿದೆ. "ಮಡಿಕೇರಿಗೆ "ಶೃಂಗಕುಂದ” (ಸೇಗುಂದ) ಎಂಬ ಜನಪದೀಯ ಹೆಸರೂ 
ಇದ್ದು ಕೊಡಗಿನಲ್ಲಿರುವ ಕುಂದಗಿರಿ, ಕುಂದಕುಕ್ಲೂರು ಗ್ರಾಮಗಳಲ್ಲಿ ಯಾವ ಗಿರಿದುರ್ಗದ ಚಹರೆ 
ಇಲ್ಲದಿರುವ ಕಾರಣ, ಬಹುಶಃ ರಾಯನಾಯಕ ಮಡಿಕೇರಿಯಂಥ ಎತ್ತರ ಪ್ರದೇಶದಲ್ಲಿ 
ದುರ್ಗವೊಂದನ್ನು ಕಟ್ಟಿಕೊಂಡಿರಬಹುದೇ? ಎನಿಸುತ್ತದೆ. ವಿಜಯನಗರ ಕಾಲದ ಪಾಳೆಯಪಟ್ಟು ಉತ್ತರ 
ಕೊಡಗಿನ ಆ ಭಾಗದಲ್ಲಿದ್ದು ಗೋರಕ್ಷಣೆಗೆ ನೆರವಾಗಿದ್ದಿರಬಹುದೆ ಎನಿಸುತ್ತದೆ' ಎಂದು 
ಎಂ.ಜಿ.ನಾಗರಾಜ್‌ರವರು ಅಭಿಪ್ರಾಯಪಡುತ್ತಾರೆ.” 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 108 


ಕುಂದೂರುದುರ್ಗವು ಮಡಿಕೇರಿಯ ಸಮೀಪದಲ್ಲಿದೆ ಎಂಬ ವಿದ್ವಾಂಸರ ವಾದಕ್ಕೆ 
ಯಾವುದೇ ಆಧಾರಗಳಿಲ್ಲ. ಏಕೆಂದರೆ ಈ ಕುಂದೂರುದುರ್ಗ ಮಡಿಕೇರಿಯ ಹತ್ತಿರದಲ್ಲಿರಲು 
ಸಾಧ್ಯವಿಲ್ಲ. ಈ ಶಾಸನವಿರುವ ಮಳೂರುಪಟ್ಟಣದ ಸಮೀಪದಲ್ಲೇ ಪ್ರಸ್ತುತದ ಮಳವಳ್ಳಿ ತಾಲ್ಲೂಕಿನ 
ಕುಂದೂರು ಗ್ರಾಮವು ಶಾಸನೋಕ್ತ ಕುಂದೂರುದುರ್ಗ ಎಂಬುದು ಸ್ಪಷ್ಟ ಈ ಕುಂದೂರು ಗ್ರಾಮವು 
ಬೆಟ್ಟಗುಡ್ಡಗಳಿಂದ ಆವೃತ್ತವಾಗಿರುವುದನ್ನು ಕಾಣಬಹುದು. ಈ ಆಧಾರದಲ್ಲಿ ವಿಜಯನಗರ ಕಾಲದಲ್ಲಿ 
ಕುಂದೂರು ದುರ್ಗಮಯವಾಗಿದ್ದರಿಂದ ಪಾಳೆಯಪಟ್ಟು ಇಲ್ಲಿ ನೆಲೆಸಲು ಬಹುಯೋಗ್ಯವಾದ 
ಪ್ರದೇಶವಾಗಿತ್ತು ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಈ ಕುಂದೂರುದುರ್ಗ ಪಾಳಯಖಪೆಟ್ಟಿಗೆ 
ಚನ್ನಪಟ್ಟಣ ತಾಲ್ಲೂಕಿನ ಮಳೂರುಪಟ್ಟಣ ಪ್ರದೇಶವು ಸೇರಿತ್ತು ಎಂಬುದು ಪೂರ್ವೋಕ್ತ ಶಾಸನದಿಂದ 
ಸಷ್ಟವಾಗುತ್ತದೆ. 


ಶಾಸನದಲ್ಲಿ ರಾಯನಾಯಕನ ಅಧೀನದಲ್ಲಿ ಕೆಳಲೆನಾಡ ಮಳೂರುಪಟ್ಟಣ ಒಂದು 
ಉಪಪಾಳೆಯಪಟ್ಟಾಗಿ, ವಿಜಯನಗರ ಕಾಲದಲ್ಲಿ ಇದ್ದ ಬಗ್ಗೆ ಸೂಚಿತವಾಗುತ್ತದೆ. ಅಲ್ಲದೆ 
"ರಾಯನಾಯಕನ ನಿರೂಪದಿಂದ' ಎಂದಿರುವಲ್ಲಿ, ಅಮರನಾಯಕರಿಗೆ ಒದಗಿದ ತುರುಗೋಳ್‌ ಕಾಳಗ 
ಸಂದರ್ಭದಲ್ಲಿ ಸೈನಿಕ ಸೇವೆ ಒದಗಿಸಬೇಕಾದ ಹೊಣೆಯಂತೆ ಇಲ್ಲಿ ಯರೆಯಂಗ ಕುಲೋದ್ದಾರ 
ಬೊಮ್ಮಗೌಡನು ಒದಗಿಸಿದ್ದಾನೆ. ಇಲ್ಲಿ ಚಕ್ರವರ್ತಿ ಹಾಗೂ ಒಂದನೇ ಮತ್ತು ಎರಡನೇ ವರ್ಗದ 
ಅಮರನಾಯಕರ ಸಂದರ್ಭವನ್ನು ಹೇಳಿದಂತಿದೆ. ಪಾಳೆಪಟ್ಟುಗಳ ಹೊಣೆಯಲ್ಲಿ ಗೋರಕ್ಷಣೆಯ 
ಕಾರ್ಯದ ವ್ಯಾಪ್ತಿಯೂ ಇಲ್ಲಿ ಸೂಚಿತವಾಗಿದೆ. ಗಂಗವಂಶದ ಪ್ರಭಾವವೂ "ಯರೆಯಂಗ 
ಕುಲೋದ್ದಾರ'ನಲ್ಲಿ ಕಾಣುತ್ತದೆ. ಈ ಶಾಸನದ ಆಧಾರದಿಂದ ಬೊಮ್ಮಗೌಡನು ರಾಮನಗರ, 
ಚನ್ನಪಟ್ಟಣ, ಮದ್ದೂರು, ಮಳವಳ್ಳಿ ಮೊದಲಾದ ಪ್ರದೇಶಗಳನ್ನೊಳಗೊಂಡ  ಕೆಳಲೆನಾಡಿನ 
ಮಹಾಪಭುವಾಗಿದ್ದ. ಈತ ವಿಜಯನಗರ ಅರಸರಲ್ಲಿ ಎರಡನೇ ವರ್ಗದ ಅಮರನಾಯಕನಾಗಿ 
ನಿಯುಕ್ತಿಗೊಂಡಿದ್ದ ಹಾಗೂ ಮಳವಳ್ಳಿ ತಾಲ್ಲೂಕಿನ ಕುಂದೂರುದುರ್ಗದಲ್ಲಿ ಆಳ್ಸಿಕೆ ನಡೆಸುತ್ತಿದ್ದ 
ರಾಯನಾಯಕನು ಮೊದಲನೇ ಹಂತದ ಅಮರನಾಯಕನಾಗಿದ್ದ ಎನ್ನಬಹುದು. 


ಕ್ರಿಶ. 1380ರ ಕೋಡಂಬಳ್ಳಿಯ ಶಾಸನದಲ್ಲಿ ವಿಜಯನಗರದರಸ ವೀರಮಲ್ಲಪ್ಪಒಡೆಯರ 
ಕುಮಾರ ತಿಮ್ಮಣನನ್ನು ಮಹಾಮಂಡಲೇಶ್ನರನೆಂದು ಗುರುತಿಸುವುದನ್ನು ಕಾಣಬಹುದು.” 
ವಿಜಯನಗರದ ಸಾಮ್ರಾಜ್ಯದಲ್ಲಿ ಯುವರಾಜರನ್ನು ಒಂದು ಪ್ರಾಂತೃದ ಉಸ್ತುವಾರಿಗೆ ನೇಮಿಸುತ್ತಿದ್ದರು. 
ಹೀಗೆ ನೇಮಿಸಲ್ಲಟ್ಟವರು ಮಹಾಮಂಡಲೇಶ್ನರ ಎಂದು ಕರೆಸಿಕೊಳ್ಳುತ್ತಿದ್ದರು. ಹಾಗೆಯೇ ತಿಮ್ಮಣ್ಣನು 
ಚನ್ನಪಟ್ಟಣ ಪ್ರದೇಶಕ್ಕೆ ನಿಯುಕ್ತಿಗೊಂಡಿದ್ದ ಎಂದು ತಿಳಿಯುತ್ತದೆ. ಕ್ರಿಶ. 1395ರ ಹರೂರು ಗ್ರಾಮದ 
ಶಾಸನವೊಂದರಲ್ಲಿ "ಇಮ್ಮಡಿ ಹರಿಹರನ ಮಹಾಪ್ರಧಾನ ಗುಂಡಪ್ಪದಂಣಾಯಕವೊಡೆಯನ ಆಳ್ಗಿಕೆಗೆ 
ಕೆಳಲೆನಾಡಿನ ಮುಖ್ಯಸ್ಥಳ ಹಿರಿಯಮಳಲೂರು ಎಂದಿದೆ.” ಆ ಸ್ಥಳದ ಚತುಸೀಮೆಯೊಳಗಿನ 
ಹಿರಿಯೂರು ವಿಜಯದಂಣಾಯಕ ಪಟ್ಟಣದ ಹೊರಪಟ್ಟಣಗಿರಿಯಲ್ಲಿ ಮಹಾ ಮುಖ್ಯವಡ್ಡವ್ಯವಹಾರಿ 
ಆಗಿದ್ದವನು ಸಿಂಧವಕುಲದ ಪಟ್ಟಣಸ್ವಾಮಿ ಕೇತಿಶೆಟ್ಟಿ ಅವನ ಮಗ ಕಾಳಿಕಪ್ಪಶೆಟ್ಟಿಗೆ ಹದಿನೆಂಟು 
ಸೀಮೆಯ ವ್ಯವಹಾರವನ್ನು (ಬಹುಶಃ ವ್ಯಾಪಾರ ವಹಿವಾಟು) ಸಂಸ್ತಾಶಾಸನ ಮಾಡಿ ಅಂದರೆ ಲಿಖಿತ 
ರಾಜಶಾಸನ ಹೊರಡಿಸಿ ನೀಡಲಾದ ವಿಷಯ ಈ ಶಾಸನದಲ್ಲಿ ದಾಖಲಾಗಿದೆ. 


ಇಮ್ಮಡಿ ಹರಿಹರನ ಕಾಲದ ಈ ಶಾಸನವನ್ನು ಗಮನಿಸಿದರೆ ಹರೂರು ಹಿಂದೆ ಹಿರಿಯೂರು 
ವಿಜಯದಂಣಾಯಕ ಪಟ್ಟಣವೆನಿಸಿ ಆರ್ಥಿಕ ವ್ಯವಹಾರಗಳಿಗೆ ಮುಖ್ಯ ಕೇಂದವಾಗಿತ್ತು. ಈ ಗ್ರಾಮ 
ಕೆಳಲೆನಾಡಿನ ಮುಖ್ಯ ವ್ಯಾಪಾರ ಕೇಂದ್ರವಾಗಿ ನಗರೀಕರಣಗೊಂಡಿತ್ತು ಎನ್ನಬಹುದು. ಸಂಸ್ತಾಶಾಸನ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 109 


ನೀಡಿರುವ ಕಾರಣ ಒಂದನೇ ವರ್ಗದ ಅಮರನಾಯಕರ ಅಧೀನದಲ್ಲಿ ಪಟ್ಟಣಸ್ವಾಮಿಗಳೂ 
ಪಾಳೆಯಪಟ್ಟಿನ ಆರ್ಥಿಕ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದ ಸೂಚನೆ ಒದಗುತ್ತದೆ. ಒಂದು ರೀತಿಯಲ್ಲಿ 
ಪಾಳೆಯಪಟ್ಟನ ವಿತ್ತಸಚಿವರಂತೆ ಅವರಿದ್ದರೆನ್ನಬಹುದು. ಅದೇ ರೀತಿ ಕಾಳಿಕಪ್ಪಶೆಟ್ಟಿ ಎಂಬುವನು 
ಹದಿನೆಂಟು ಸೀಮೆಯ ವ್ಯವಹಾರವನ್ನು ನೋಡಿಕೊಳ್ಳುವ ಅಧಿಕಾರಿಯಾಗಿ ನಿಯೋಜನೆಗೊಂಡಿದ್ದ 
ಎಂಬುದು ಶಾಸನದಿಂದ ತಿಳಿಯುತ್ತದೆ. 


ಕ್ರಿ.ಶ. 1414ರ ಮಳೂರುಪಟ್ಟಣ ಗ್ರಾಮದ ವೀರಗಲ್ಲಿನಲ್ಲಿ ವಿಜಯನಗರದ ದೊರೆ ದೇವರಾಯ 
ಒಡೆಯನ ಕಾಲದಲ್ಲಿ ಮಳಲೂರುಪಟ್ಟಣದ ಕಿತ್ತಿಗೌಡನನ್ನು ಕೆಳಲೆನಾಡಿನ ಮಹಾಪ್ರಭು ಎಂದು 
ಉಲ್ಲೇಖಿಸುವುದನ್ನು ಕಾಣಬಹುದು. ಮಹಾಪ್ರಭು ಕಿತ್ತಿಗೌಡನು ಕೆಳಲೆನಾಡನ್ನು ಆಳ್ಲಿಕೆ ನಡೆಸುವ 
ಸಂದರ್ಭದಲ್ಲಿ ಆತನ ಮಕ್ಕಳಾದ ಮಂಜಪ್ರ ಹಾಗೂ ದೇವಗೌಡರು ಎಲೆಯಕೇರಿ ಪ್ರದೇಶದಲ್ಲಿ 
(ಈಗಿನ ಚನ್ನಪಟ್ಟಣ ನಗರದಲ್ಲೇ ವಿಲೀನವಾಗಿರುವ ಎಲೆಕೇರಿ ಪ್ರದೇಶ) ಹೋಗುವ ಸಂದರ್ಭದಲ್ಲಿ 
ಶತ್ರುಗಳು ದಾಳಿ ಮಾಡಿ ಇಬ್ಬರನ್ನು ಕೊಂದ ವಿವರವಿದೆ. ಈ ಶಾಸನದಿಂದ ಕಿತ್ತಿಗೌಡನ ಮಕ್ಕಳೂ ಸಹ 
ಅಧಿಕಾರಿಗಳಾಗಿದ್ದರು ಎಂದು ತಿಳಿಯುತ್ತದೆ. ಕ್ರಿಶ. 1471ರ ಗರಕಹಳ್ಳಿ ಗ್ರಾಮದ ಶಾಸನದಲ್ಲಿ 
ವೀರದೇವರಾಯ ಒಡೆಯರ ಆಳ್ಲಿಕೆಯ ಕಾಲದಲ್ಲಿ ಗಣುಕೆಹಳ್ಳಿ ಗ್ರಾಮದ ಗೌಂಡನ ಮಕ್ಕಳಾದ ಶಿವಣ್ಣ 
ಮತ್ತು ಕೇತಣ್ಣ ಎಂಬ ಅಧಿಕಾರಿಗಳ ಪ್ರಸ್ಥಾಪವಿದೆ."' 


ಕ್ರಿಶ. 1426ರ ಕುಕ್ಕೂರು ಗಾಮದ ಶಾಸನವೊಂದರಲ್ಲಿ ವಿಜಯನಗರದ ದೊರೆ 
ಪ್ರತಾಪದೇವರಾಯ ಒಡೆಯರ ಆಳ್ಗಿಕೆಯ ಕಾಲದಲ್ಲಿ ಕುಕ್ಕೂರ ಗ್ರಾಮಾಧಿಪತಿ ಮಂಚೇಗೌಡ 
ಎಂಬುವನ ಉಲ್ಲೇಖವಿದೆ.” ಈ ಶಾಸನದಲ್ಲಿ ಕೋಡಂಬಳಿಯ ಕಲಗೌಡನ ಮಗ 
ಬಯಚಂನಲಕ್ಕಂಣ ಹಾಗೂ ಕುಕ್ಕೂರ ಗಾಮಾಧಿಪತಿ ಮಂಚೇಗೌಡನ ಮಹದೇವಪ್ಪರಿಗೂ ನಡೆದ 
ಕದನದ ಪ್ರಸ್ತಾಪವಿದೆ. ಕ್ರಿಶ. 1432ರ ಮಳೂರುಪಟ್ಟಣದ ವೀರಪ್ರತಾಪದೇವರಾಯ ಒಡೆಯರ ಕಾಲದ 
ಶಾಸನದಲ್ಲಿ ಕೆಳಲೆನಾಡ ಮಳಲೂರಪಟ್ಟಣದ ಗೌಡರ ಮಾಯಿದೇವನ ಮಗ ಮಾಯಿತಮ್ಮ ಎಂಬ 
ಸ್ಥಳೀಯ ಅಧಿಕಾರಿಯ ಉಲ್ಲೇಖವಿದೆ. ಈತ ಶಿವಾಲಯವೊಂದಕ್ಕೆ ದಾಳಿ ಮಾಡಿದ ಕಳ್ಳರೊಂದಿಗೆ 
ಹೋರಾಡಿ ಮಡಿದ ವಿವರವನ್ನು ಈ ಶಾಸನದಲ್ಲಿ ಕಾಣಬಹುದು. ಕ್ರಿಶ. 1437ರ ಇದೇ ಗ್ರಾಮದ 
ಶಾಸನದಲ್ಲಿ ಕಳಲೆನಾಡ ಮಳಲೂರಪಟ್ಟಣದ ಗವುಂಡದೊಡ್ಡಿ ಸೆಟ್ಟಿಯರ ಮಗ ತಿರುಮಲೆಯ ಎಂಬ 
ಸ್ಥಳೀಯ ಅಧಿಕಾರಿಯ ಉಲ್ಲೇಖವಿದೆ. ಈತ ಹೊಂಗನೂರ ಹುಯಲೊಳಗೆ ಬಿದ್ದು ಸತ್ತ ವಿವರ 
ಶಾಸನದಲ್ಲಿದೆ. ಈ ಶಾಸನಗಳನ್ನು ಅವಲೋಕಿಸಿದಾಗ ಪಾಳೆಯಪಟ್ಟಿನ ನಾಯಕರು, ಗ್ರಾಮದ 
ಮುಖಂಡರ ಮಕ್ಕಳೂ ಸಹ ಸೈನಿಕ ಸೇವೆ ಸಲ್ಲಿಸುತ್ತಿದ್ದ ಸಂಗತಿಯೂ ಇಲ್ಲಿ ಕಾಣುತ್ತದೆ. 


ಕ್ರಿಶ. 1438ರ ಕೃಷ್ಣಾಪುರ ಗ್ರಾಮದ ಶಾಸನವೊಂದರಲ್ಲಿ ಪ್ರತಾಪದೇವರಾಯನ ಪ್ರಧಾನ 
ಪೆರುಮಾಳೆದೇವದಣ್ಣಾನಾಯಕರ ಮಕ್ಕಳು ಚಿಕ್ಕಪೆರುಮಾಳೇದೇವನಿಗೆ ಚನ್ನಪಟ್ಟಣ ರಾಜ್ಯವನ್ನು 
ಅಮರನಾಯಕತನಕ್ಕೆ ನೀಡಿದ ಉಲ್ಲೇಖವಿದೆ. ಇಲ್ಲಿ ಗಮನಿಸಬೇಕಾದ ಸಂಗತಿಯೆಂದರೆ 
ಚನ್ನಪಟ್ಟಣವನ್ನು ರಾಜ್ಯವೆಂದು ಕರೆದಿರುವುದು. ಕ್ರಿಶ. 1570ರಲ್ಲಿ ಚನ್ನಪಟ್ಟಣ ಪಾಳೇಗಾರನಾದ 
ಜಗದೇವರಾಯನು ವಿಶಾಲವಾದ ಚನ್ನಪಟ್ಟಣ ರಾಜ್ಯವನ್ನು ಕಟ್ಟುವುದಕ್ಕೆ ಮುಂಚಿತವಾಗಿ ಅಂದರೆ 
ಒಂದು ನೂರು ವರ್ಷಗಳಿಗಿಂತ ಮುಂಚಿತವಾಗಿಯೇ "ಚನ್ನಪಟ್ಟಣ ರಾಜ್ಯ' ಅಸಿತ್ವದಲ್ಲಿತ್ತು ಎಂಬುದು 
ಈ ಶಾಸನದಿಂದ ಸ್ಪಷ್ಟವಾಗುತ್ತದೆ. ಈ ಪ್ರದೇಶವು ಇಮ್ಮಡಿ ದೇವರಾಯನ ಕಾಲದಲ್ಲಿ ರಾಜ್ಯವಾಗಿ 
ರೂಪುಗೊಂಡಿತ್ತು ಎನ್ನಬಹುದು. ಆದರೆ ಈ ರಾಜ್ಯದ ವಿಸ್ತಾರ ಎಲ್ಲಿಯವರೆಗಿತ್ತು ಎಂಬುದು 
ತಿಳಿಯುವುದಿಲ್ಲ. ಇಮ್ಮಡಿ ದೇವರಾಯನಿಂದ ಚಿಕ್ಕಪೆರುಮಾಳೇದೇವನು ಮೊದಲನೇ ಹಂತದ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 110 


ಅಮರನಾಯಕನಾಗಿ ಈ ಚನ್ನಪಟ್ಟಣ ರಾಜ್ಯಕ್ಕೆ ನೇಮಕಗೊಂಡಿದ್ದನೆಂದು ಈ ಶಾಸನದಿಂದ 
ತಿಳಿಯುತ್ತದೆ. 


ಇದೇ ಶಾಸನದಲ್ಲಿ "ಚೆಂನಪಟ್ಟಣದ ಚಾವಡಿಗೆ ಸಲ್ಲುವ ಕಿಜುಗವರ ಸ್ಥಳದ ಸುಳ್ಳೇರಿಯ 
ಕಾಲುವಳಿ ಹಿರಿಯಕ ಮನೆಯವಣ ಪ್ರಮಾಣಿನಲ್ಲಿ ಕುಳಬಳಿ ಸಾಂಮ್ಯ ಸಹ ವರಹ ನಾಲ್ಲತ್ತು ಹೊನ್ನು 
ತರುವ ಬೆಟ್ಟಹಳ್ಳಿ' ನಿರ್ನಾಮವಾಗಿದ್ದಾಗ ಪೆರುಮಾಳದೇವ ಒಡೆಯನು ಅಳಗಿಸೆಟ್ಟಿಯೆಂಬ ಸ್ಥಳೀಯ 
ಅಧಿಕಾರಿಯಿಂದ ಆ ಪ್ರದೇಶದಲ್ಲಿ "ತಿರುಮಲನಾಥಪುರ' ಎಂಬ ಪಟ್ಟಣವನ್ನು ಕಟ್ಟಿಸಿದ ವಿವರವಿದೆ. 
ಶಾಸನೋಕ್ತ ಬೆಟ್ಟಹಳ್ಳಿ, ಕಿರುಗವರ ಸ್ಥಳ. ತಿರುಮಲನಾಥಪುರಗಳು ಪ್ರಸ್ತುತದಲ್ಲಿ ಇಲ್ಲ. ಈ ಶಾಸನದಲ್ಲೇ 
ತಿಳಿಸುವಂತೆ ಬೆಟ್ಟಹಳ್ಳಿ ಆಗಲೇ ನಿರ್ನಾಮವಾಗಿದ್ದರೆ, ಉಳಿದ ಕಿರುಗವರ ಸ್ಥಳ, 
ತಿರುಮಲನಾಥಪುರಗಳು ಕಾಲಾನಂತರದಲ್ಲಿ ನಶಿಸಿ ಹೋಗಿವೆ ಎನ್ನಬಹುದು. ಈ ಶಾಸನದಲ್ಲಿ 
ತಿರುಮಲನಾಥಪುರವೆಂಬ ಪಟ್ಟಣವು ಸಾದಿಹಳ್ಳಿ, ಗಣಕೆಹಳ್ಳಿ, ಹೊನ್ನಲಗೆರೆ, ಅಂಕಿಜಿಯನಹಳ್ಳಿಗಳ 
ಸೀಮೆಯಲ್ಲಿ ನಿರ್ಮಾಣವಾಗಿತ್ತು ಎಂದು ತಿಳಿಯುತ್ತದೆ. 


ಕ್ರಿಶ. 1441ರ ಮಾಕಳಿ ಗ್ರಾಮದ ಶಾಸನದಲ್ಲಿ ಗೋಪಿನಾಯಕನೆಂಬ ಪಾಳೇಗಾರನ 
ಉಲ್ಲೇಖವಿರುವುದನ್ನು ಕಾಣಬಹುದು.” ಶಾಸನದಲ್ಲಿ ಪೌಢದೇವರಾಯನು ಮಾಕಳಿ ನಾಡನ್ನು 
ಗೋಪಿನಾಯಕನ ನಾಯಕತನಕ್ಕೆ ವಹಿಸಿದ್ದನು. ಈತನು "ಮೂರುರಾಯರ ಗಂಡ” ಎಂಬ ಬಿರುದನ್ನು 
ಧರಿಸಿದ್ದ ಹಾಗೂ "ರಾಯಡೆ'” ಎಂಬ ತೆಲುಗು ಮೂಲದ ಮನೆತನದವನೆಂದು ತಿಳಿಯುತ್ತದೆ. ಇದೇ 
ಶಾಸನದಲ್ಲಿ ಗೋಪಿನಾಯಕರು ಚವುಡೇಗೌ೦ಡನ ಮಗ ಕೇತಗೌಂಡ ಎಂಬುವನಿಗೆ ಈ ಪ್ರದೇಶವನ್ನು 
ನೋಡಿಕೊಳ್ಳುವ ಜವಬ್ದಾರಿಯನ್ನು ವಹಿಸಿದ್ದ ಎಂದು ತಿಳಿಯುತ್ತದೆ. ಈ ಕೇತಗೌಂಡನನ್ನು 
'ಕಳ್ಳರಗಂಡ” ಎಂದು ವರ್ಣಿಸಿರುವುದರಿಂದ ಈ ಗ್ರಾಮವು ಸಾವಿರಾರು ಎಕರೆ ಅರಣ್ಯ ಪ್ರದೇಶ, 
ಬೆಟ್ಟಗುಡ್ಡಗಳ ಮಧ್ಯದಲ್ಲಿರುವುದರಿಂದ ಕಳ್ಳರ ದಾಳಿ ಆಗಾಗ ನಡೆಯುವುದು ಸಾಮಾನ್ಯವಾಗಿತ್ತು. 
ಇಂತಹ ಸಮಯದಲ್ಲಿ ಕಳ್ಳರನ್ನು ಸದೆಬಡಿದು ಕೇತಗೌಂಡನು ಕಳ್ಳರಗಂಡ ಎ೦ಬ ಬಿರುದನ್ನು ಧರಿಸಿದ್ದ 
ಎನ್ನಬಹುದು. ಈ ಶಾಸನದ ಆಧಾರದಿಂದ ಪಾಳೆಯಗಾರನಾದ ಗೋಪಿನಾಯಕನು ಮಾಕಳಿ 
ಪ್ರದೇಶವಲ್ಲದೇ ಅದರ ಸುತ್ತಮುತ್ತಲಿನ ಪ್ರದೇಶವನ್ನು ನೋಡಿಕೊಳ್ಳುತಿದ್ದ ಎಂದು ಊಹಿಸಬಹುದು. 
ಗೋಪಿನಾಯಕನು ವಿಜಯನಗರ ಸಾಮ್ರಾಜ್ಯದಲ್ಲಿ ಒಂದನೇ ಹಂತದ ನಾಯಕನಾಗಿದ್ದರೇ, 
ಕೇತಗೌಂಡನು ಎರಡನೇ ಹಂತದ ಅಮರನಾಯಕನಾಗಿದ್ದನು. ಇದೇ ಶಾಸನದಲ್ಲಿ ಗೋಪಿನಾಯಕನು 
ತಳಗೌಡ ಎಂಬುವನಿಗೆ ಗೋಪಸಮುದವನ್ನು ಗವುಡಗೊಡಿಗೆಯಾಗಿ ನೀಡಿದ್ದ ವಿವರವಿದೆ. 


ಕ್ರಿ.ಶ. 1459ರ ಬೇವೂರು ಗ್ರಾಮದ ಶಾಸನವೊಂದು ವಿಜಯನಗರದ ದೊರೆ ಮಲ್ಲಿಕಾರ್ಜುನ 
ದೇವರ ಆಳ್ಗಿಕೆಯಲ್ಲಿ ಬೆಟ್ಟದವೊಡೆಯನೆಂಬ ಪಾಳೇಗಾರನಿದ್ದ ಉಲ್ಲೇಖಿಸುತ್ತದೆ.” ಈ ಶಾಸನದಲ್ಲಿ 
ಬೆಟ್ಟದವೊಡೆಯನು ತನ್ನನ್ನು "ಮಲ್ಲಿಕಾರ್ಜುನದೇವನ ಕರುಣದಶಿಶು' ಎಂದು ಕರೆದುಕೊಂಡಿದ್ದಾನೆ. 
ಇದೇ ಶಾಸನದಲ್ಲಿ ರಾಮಯ್ಯದೇವ ಎಂಬ ಬೆಟ್ಟದವೊಡೆಯನ ಮೇಲಿನ ಅಧಿಕಾರಿಯ ಪ್ರಸ್ತಾಪವಿದೆ. 
ಈತನ ಅನುಮತಿ ಪಡೆದುಕೊಂಡು ಬೆಟ್ಟದವೊಡೆಯನು ತಿರುಮಲ ದೇವಾಲಯವನ್ನು ಬೇವೂರಿನಲ್ಲಿ 
ನಿರ್ಮಾಣ ಮಾಡಿದಂತೆ ತಿಳಿಯುತ್ತದೆ. ಬಹುಶಃ ರಾಮಯ್ಯದೇವನು ವಿಜಯನಗರ ಸಾಮ್ರಾಜ್ಯದಲ್ಲಿ 
ಮೊದಲನೇ ಹಂತದ ಅಮರನಾಯಕನಾಗಿರಬೇಕು. ಆತನ ಕೈಕೆಳಗೆ ಬೆಟ್ಟದವೊಡೆಯನು ಎರಡನೇ 
ಹಂತದ ಅಮರನಾಯಕನಾಗಿ ಆಳ್ಗಿಕೆ ನಡೆಸುತ್ತಿದ್ದನೆಂದು ತಿಳಿಯುತ್ತದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 111 


ಕ್ರಿಶ. 1478ರ ಚಕ್ಕಲೂರು ಗ್ರಾಮದ ಶಾಸನದಲ್ಲಿ ವರದರಾಜದೇವ ಎಂಬ ವಿಜಯನಗರದ 
ದೊರೆ ಮೂರನೇ ವಿರುಪಾಕ್ಷನ ಕಾಲದ ಅಮರನಾಯಕನ ಪ್ರಸ್ತಾಪವಿದೆ” ವಿಜಯನಗರದ ದೊರೆ 
ಸಾಳುವ ನರಸಿಂಗರಾಯವೊಡೆಯನ ಆಳ್ಗಿಕೆಯಲ್ಲಿ ವರದರಾಜದೇವನು ತನ್ನ ನಾಯಕತನಕ್ಕೆ ಸಲ್ಲುವ 
ಚನ್ನಪಟ್ಟಣ ಚಾವಡಿಗೆ ಸಲ್ಲುವ ಚಕ್ಕಲೂರು ಗ್ರಾಮವನ್ನು ಗೌಡಹಳ್ಳಿಯ ಮುದಿರಾಜವೊಡೆಯರ ಮಗ 
ದೊಡ್ಡಯ್ಯವೊಡೆಯನಿಗೆ ಪುರಧರ್ಮ ಶಾಸನವಾಗಿ ನೀಡಿದ ವಿವರವಿದೆ. ಈ ಶಾಸನದಲ್ಲಿ ಚೆಕ್ಕಲೂರು 
ಗ್ರಾಮವನ್ನು ಪುರವಾಗಿ ಪರಿವರ್ತಿಸಿ ದಾನಕೊಟ್ಟಿರುವುದು ತಿಳಿಯುತ್ತದೆ. ಈ ದಾನಕ್ಕೆ ಪಾಳೇಗಾರ 
ವರದರಾಜದೇವನ ಇಷ್ಟದ್ಯೈವವಾದ ವರದರಾಜದೇವರ ಮುಂದಿಟ್ಟು ಸಾಕ್ಷಿಯಾಗಿ ತನ್ನ ಸತಿಪುತ್ತರು, 
ದಾಯದಿಗಳ ಅನುಮತಿ-ಸಮ್ಮತಿಸಹಿತವಾಗಿ ಧಾರಪೂರ್ವಕವಾಗಿ ದಾನ ನೀಡಿದ ವಿವರವಿದೆ. 


ಕ್ರಿಶ. 1499ರ ಕೋಡಂಬಳ್ಳಿ ಗ್ರಾಮದ ಶಾಸನದಲ್ಲಿ ಸಾಳುವ ಇಮ್ಮಡಿ ನರಸಿಂಗರಾಯರ 
ಆಳ್ಳಿಕೆಯಲ್ಲಿ ನರಸಂಣನಾಯಕನೆಂಬ ಸ್ಥಳೀಯ ಮಾಂಡಲೀಕನ ಉಲ್ಲೇಖವಿದೆ.” ಈತನನ್ನು ಸಾಳುವ 
ಇಮ್ಮಡಿ ನರಸಿಂಗರಾಯ ಮಹಾರಾಯರ ಕಾರ್ಯಕರ್ತನೆಂದು ಕರೆದಿರುವುದನ್ನು ಕಾಣಬಹುದು. 
ಇದೇ ಶಾಸನದಲ್ಲಿ "ಪೆನುಗೊಂಡೆಯ ಮುಮ್ಮಡಿದೇವಗಳ ಮಕ್ಕಳು ತಿಮ್ಮರಸರು ಪೊಯಿಸಣನಾಡ 
ಚಂನಪಟ್ಟಣದ ಕೋಡಂಬಳ್ಳಿಯ ಸೀಮೆಯೊಳಗೆ ನಿಟ್ಟೂರ ಭಟವಿತ್ತಿಯ ಸ್ಥಳದೊಳಗಣ ಸೀಗೆಯ 
ಗ್ರಾಮ'ದ ಉಲ್ಲೇಖವಿದೆ. ಇಲ್ಲಿ ನಾಡು, ರಾಜ್ಯ ಸೀಮೆ, ಸ್ಥಳ, ಗ್ರಾಮಗಳ ಪ್ರಸ್ತಾಪವನ್ನು ಕಾಣಬಹುದು. 
ಈ ಶಾಸನದಲ್ಲಿ ಚನ್ನಪಟ್ಟಣವನ್ನು ರಾಜ್ಯ ಹಾಗೂ ಸೀಮೆ ಎಂದೂ ಕರೆದಿರುವುದು ವಿಶೇಷ. 


ಈ ಶಾಸನದಲ್ಲಿ ಕೆಳಲೆನಾಡು-ಕಿಳಲೈನಾಡು ಎಂಬುದರ ಬದಲು "ಹೊಯಸಣನಾಡು' ಎಂದು 
ತಮಿಳು ಪ್ರಭಾವ ಕಳಚಿಕೊಂಡು ನಾಡಿನ ಹೆಸರು ಉಕ್ಷವಾಗಿರುವುದು ಗಮನಾರ್ಹ ಸಂಗತಿಯಾಗಿದೆ. 
ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಹೊಯ್ದಳರ ಸ್ನರಣೆಯಾಗಿರುವುದೂ ಗೌರವದ ಸಂಕೇತ 
ಎನ್ನಬಹುದು. ಏಕೆಂದರೆ ಮೊದಲು ವಿಜಯನಗರದ ಅರಸರು ಹೊಯ್ದಳ ದೊರೆಗಳ ಕೈಕೆಳಗೆ 
ಮಾಂಡಲೀಕರಾಗಿದ್ದು, ಹೊಯ್ದಳ ರಾಜ್ಯ ಪತನಾನಂತರ ಸ್ಪತಂತ್ರವಾದ ಸಾಮ್ರಾಜ್ಯವನ್ನು ಕಟ್ಟಿದವರು. 
ಪೂರ್ವೊಕ್ತ ಶಾಸನದಲ್ಲಿ ತಿಮ್ಮರಸ ಪೆನುಗೊಂಡೆ ಸ್ಥಳವೊಂದರಲ್ಲಿ ಪಾಳೆಯಪಟ್ಟು ಹೊಂದಿದ್ದು, 
ಮಹಾಮಂಡಲೇಶ್ವರನ ಅನುಮತಿ ಪಡೆದು ವೀರಂಮರಸನ ನಾಯಕತನವನ್ನು ಸೂಚಿಸಿ ದೇವದಾನ 
ನೀಡಿದಂತಿದೆ. ಈ ಹಿನ್ನೆಲೆಯಲ್ಲಿ ಕೋಡಂಬಳ್ಳಿ ಸೀಮೆಯ ವೀರಂಮರಸ ಮೂರನೇ ವರ್ಗದ 
ಅಮರನಾಯಕನಾಗಿ ಪಾಳೆಯಪಟ್ಟು ಹೊಂದಿದ್ದು ಸೂಚಿತವಾಗುತ್ತದೆ ಹಾಗೂ ಆ ಸೀಮೆ ಹೊಯಿಸಣ 
ನಾಡ ಪ್ರಸಿದ್ಧ ಸೀಮೆಯಾಗಿ ಮಳಲೇಶ್ವರ ದೇವರ ದೇಗುಲವನ್ನು ಹೊಂದಿತ್ತೆನ್ನುವುದಾಗುತ್ತದೆ. 


ಕ್ರಿಶ. 1513ರ ಹೊಟ್ಟಿಗನಹೊಸಹಳ್ಳಿ ಗ್ರಾಮದ ಶಾಸನದಲ್ಲಿ ವೀರಪ್ರತಾಪ ಕೃಷ್ಣರಾಯ 
ಮಹಾರಾಯರು ಕೆಂಚಸೋಮಣ್ಣವೊಡೆಯನ ನಾಯಕತನಕ್ಕೆ ಚನ್ನಪಟ್ಟಣ ಸೀಮೆಯನ್ನು ವಹಿಸಿದ್ದ 
ವಿವರ ತಿಳಿಯುತ್ತದೆ. ಈ ಶಾಸನದಲ್ಲಿ ದೇವರಾಯಪಟ್ಟಣದ ತಿಮ್ಮಣೊಡೆಯರ ಮಕ್ಕಳು 
ಕೆಂಚಸೋಮವೊಡೆಯರು ಕೃಷ್ಣರಾಯ ಮಹಾರಾಯರಿಗೆ ಧರ್ಮವಾಗಲೆಂದು ಮಂಗಲೇಶ್ವರ ದೇವರ 
ಸನ್ನಿಧಿಯಲ್ಲಿ ಚನ್ನಪಟ್ಟಣ ಸೀಮೆಯೊಳಗಣ ಕೂಡಲೂರ ಸ್ಥಳದ ಮೇಲಣಿಹೊಸಹಳ್ಳಿ ಗ್ರಾಮವನ್ನು 
ಕೂಡ್ಲೂರ ಹಿರಿಯ ಕೆರೆಯು ಶಿಧಿಲವಾಗಿದ್ದಾಗ ಅದನ್ನು ಜೀರ್ಣೋದ್ದಾರಕ್ಕಾಗಿ ದತ್ತಿ ಬಿಟ್ಟ ವಿವರವಿದೆ. 
ಅಂದರೆ ಎರಡನೇ ವರ್ಗದ ಅಮರನಾಯಕರ ಆಳ್ಲಿಕೆಯ ಕಾಲದಲ್ಲಿ ಗ್ರಾಮೀಣಾಭಿವೃದ್ಧಿ, ಕೆರೆಯ 
ಸೂಕ್ತ ನಿರ್ವಹಣೆಯಿಂದ ಕೃಷಿಗೆ, ಕುಡಿಯುವ ನೀರಿನ ವ್ಯವಸ್ಥೆ ನೇರ್ಪು ಆಗುತ್ತಿದ್ದುದರ ಸೂಚನೆ 
ಹೀಗೆ ಸಿಗುತ್ತದೆ. ಆದರೂ ಇವೆಲ್ಲ ಚಕ್ರವರ್ತಿಗೆ ಧರ್ಮವಾಗಲೆಂದು ಹೆಸರನ್ನೂ ಸರಿಸಿದಾಗ 
ನೀಡುವಲ್ಲಿ ಗ್ರಾಮೀಣ ಜನರ ಮನಸಿನಲ್ಲಿ ವಿಜಯನಗರ ಸಾಮ್ರಾಜ್ಯದ ಪ್ರಜಾಕ್ಷೇಮದ ದೃಷ್ಟಿಯನ್ನೂ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 112 


ಬಿತ್ತುವುದೇ ಆಗಿತ್ತೆನ್ನಬೇಕು. ಹಾಗೆಯೇ ಈ ಅಮರನಾಯಕರು ಜನತೆ ಹಾಗೂ ಚಕ್ರವರ್ತಿಗಳ 
ನಡುವಣ ಸಂಪರ್ಕ ಸೇತುವಾಗಿದ್ದರು. ಸಾಮ್ರಾಜ್ಯದ ಧ್ಯೇಯೋದ್ದೇಶಗಳ ಸಂವಹನಕಾರರೂ 
ಆಗಿದ್ದರೆನ್ನಬೇಕು. ಪಾಳೆಯಪಟ್ಟುಗಳು ಹೀಗಾಗಿ ಜನಪ್ರಿಯವೂ ಆಗಿದ್ದವು, ಜೊತೆಗೆ ದೊರೆಪ್ರಿಯವೂ 
ಆಗಿದ್ದವು. 


ಈ ಕೆಂಚಸೋಮಣ್ಣನಾಯಕನ ಕ್ರಿಶ 1514ರ ಆಣಿಗೆರೆ ಗಾಮದ ಶಾಸನದಲ್ಲಿ 
ಕೃಷ್ಣದೇವರಾಯನ ಅಣ್ಣನಾದ ನರಸಿಂಹನಾಯಕನಿಗೆ ಪುಣ್ಯವಾಗಲೆಂದು ಭೈರವಪಟ್ಟಣ(ಈಗಿನ 
ಬೈರಾಪಟ್ಟದ ಜನಾರ್ಧನ ದೇವರಿಗೆ ವಾಣಿಯಗೆರೆಗೆ ಸೋಮಸಮುದವೆಂಬ ಪ್ರಶಿನಾಮವನ್ನಿಟ್ಟು 
ಸಹಿರಂಣ್ಕೋದಕವಾಗಿ ಬ್ರಾಹಣರಿಗೆ ಧಾರಾಪೂರ್ವಕವಾಗಿ ಕೊಟ್ಟ ವಿವರವಿದೆ"' ಇಲ್ಲಿ 
ಗಮನಿಸಬೇಕಾದ ವಿಷಯವೆಂದರೆ ನರಸಿಂಹನಾಯಕ ಮಡಿದ ನಂತರ ಆತನ ಕೈಕೆಳಗಿನ 
ಸಾಮಂತನಾಗಿದ್ದ ಕೆಂಚಸೋಮಣ್ಣನಾಯಕನು ಆತನಿಗೆ ಪುಣ್ಯವಾಗಲೆಂದು ದಾನ ನೀಡಿರುವುದನ್ನು 
ಕಾಣಬಹುದು. ಈ ಮೇಲಿನ ಶಾಸನಗಳಲ್ಲಿ ಉಲ್ಲೇಖವಾಗಿರುವಂತೆ ಸಾಮಂತ 
ಕೆಂಚಸೋಮಣ್ಣನಾಯಕನು ದೇವರಾಯಪಟ್ಟಣದವನೆಂದು ತಿಳಿಯುತ್ತದೆ. ವಿಜಯನಗರದ ಅರಸರು 
ತಮಗೆ ಇಷ್ಟವಾದ ಒಂದು ಪ್ರದೇಶದ ಅಧಿಕಾರಿಗಳನ್ನು ಬೇರೆ ಬೇರೆ ಪ್ರದೇಶಗಳಿಗೆ ನೇಮಕ 
ಮಾಡುತ್ತಿದ್ದರು ಎಂದು ಶಾಸನಗಳಲ್ಲಿ ಗುರುತಿಸಬಹುದು. 


ಕ್ರಿಶ. 1523ರ ಅಬ್ಬೂರು ಗ್ರಾಮದ ಕೃಷ್ಣದೇವರಾಯನ ತ್ರಾಮಶಾಸನದಲ್ಲಿ ಕೆಳಲೆನಾಡಿನ 
ಚೆನ್ನಪಟ್ಟಣ ಸೀಮೆಯ ಹೊಸಹಳ್ಳಿ ಮತ್ತು ಅತ್ತಿಕುಪ್ಪೆ ಗ್ರಾಮಗಳನ್ನು "ಬಹ್ಮಣ್ಯತೀರ್ಥಪುರ' ಎಂಬ 
ಅಗ್ರಹಾರವಾಗಿ ರೂಪಿಸಿದ್ದ ವಿವರವಿದೆ.” ಈ ಬ್ರಹ್ನಣ್ಯತೀರ್ಥಪುರ ವಿಜಯನಗರ ಅರಸರ ಕಾಲದಲ್ಲಿ 
ಮಾಧ್ವ ಪಂಥದ ಪ್ರಮುಖ ಧಾರ್ಮಿಕ ಕೇಂದವಾಗಿತ್ತು. ಕ್ರಿಶ. 1521ರ ಸುಳ್ಳೇರಿ ಗ್ರಾಮದ 
ಶಾಸನವೊಂದರಲ್ಲಿ ಕಂಪಸಾಗರದ ನಾಗರಸನ ಮಗ ನಗರೂರು ಬಸವರಸನೆಂಬ ಸ್ಥಳೀಯ 
ಅಧಿಕಾರಿಯ ಉಲ್ಲೇಖವಿದೆ. ಇಲ್ಲಿ ತಂದೆ-ಮಕ್ಕಳ ಹೆಸರಿನ ಮುಂದೆ ಕಂಪಸಾಗರ, ನಗರೂರು 
ಎಂಬ ಊರುಗಳ ಹೆಸರು ಬರೆದಿರುವುದನ್ನು ಗಮನಿಸಿದರೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಇವರು 
ಆಳ್ಳಿಕೆ ಮಾಡುತ್ತಿದ್ದ ಪ್ರದೇಶಗಳಿರಬೇಕು ಎನ್ನಬಹುದು. ಆ ಪ್ರದೇಶದಿಂದ ಇವರು ತದನಂತರದಲ್ಲಿ 
ಚನ್ನಪಟ್ಟಣ ಪ್ರದೇಶಕ್ಕೆ ನೇಮಕಗೊಂಡಿದ್ದಾರೆ. 


ಬೇವೂರು ಗ್ರಾಮದ ಮಜಿರೆ ಬೇಚಿರಾಕ್‌ ಮುಪ್ಪಸಂದದೊಡ್ಡಿಯ ಕ್ರಿಶ. 1533ರ 
ಶಾಸನವೊಂದರಲ್ಲಿ "ಭಂಡಾರದ ಕೊಂಡಪಯ್ಯ' ಎಂಬ ಅಧಿಕಾರಿಯ ಪ್ರಸ್ತಾಪವಿದೆ.” ಈತ 
ಅಚ್ಛುತರಾಯನ ಅಳ್ಳಿಕೆ ನಡೆಸುವ ಸಂದರ್ಭದಲ್ಲಿ ಭಂಡಾರದ ತಿಮ್ಮಪ್ಪಯ್ಸನಿಗೆ ಚನ್ನಪಟ್ಟಣ ರಾಜ್ಯದ 
ಅಮರನಾಯಕತನವನ್ನು ವಹಿಸಲಾಗಿತ್ತು ಎಂದು ತಿಳಿಯುತ್ತದೆ.” ಈ ಶಾಸನದಲ್ಲಿ ಪೆನುಗೊಂಡ 
ಸೀಮೆಯ ಆಡ್ಕರ ವಾರಣಾಸಿ ಸೂರಪುನ ಮಗ ಮಾದರಸನೆಂಬ ಅಧಿಕಾರಿಯು ಭಂಡಾರದ 
ತಿಮ್ಮಪ್ಪಯ್ಯನ ನಾಯಕತನಕ್ಕೆ ಸಲ್ಲುವ ಚನ್ನಪಟ್ಟಣ ರಾಜ್ಯದ ಕೋಡಂಬಳ್ಳಿ ಸೀಮೆಯ ನಿಟ್ಟೂರ 
ಭಟವಿತ್ತಿಯ ಸ್ಥಳದ ಸರಗೂರು ಗಾಮವನ್ನು ಅಚ್ಯುತರಾಯ ಮಹಾರಾಯರಿಗೆ ಧರ್ಮವಾಗಲೆಂದು 
ಕೋಡಂಬಳ್ಳಿಯ ಶ್ರೀಮಳಲೇಶ್ವIರ ದೇವರಿಗೆ ದಾನ ನೀಡಿದ ವಿವರವಿದೆ. ಶಾಸನೋಕ್ತ ಭಂಡಾರದ 
ತಿಮ್ಮಪ್ಪಯ್ಯ ವಿಜಯನಗರದ ದೊರೆ ಅಚ್ಛುತರಾಯನ ಅಧೀನ ಸಾಮಂತ ಅಥವಾ ಮೊದಲನೇ 
ವರ್ಗದ ಅಮರನಾಯಕನಾಗಿದ್ದರೆ, ಮಾದರಸನು ಎರಡನೇ ವರ್ಗದ ಅಮರನಾಯಕನಾಗಿದ್ದಾನೆ. 
ಮಾದರಸನು ತನ್ನ ಮೇಲಿನ ಅಧಿಕಾರಿಯಾದ ಭಂಡಾರದ ತಿಮ್ಮಪ್ಪಯ್ಯನ ಅನುಮತಿಯೊಂದಿಗೆ 
ರಾಜ್ಯಾಧಿಪತಿ ದೊರೆಗೆ ಧರ್ಮವಾಗಲೆಂದು ದಾನ ನೀಡಿರುವುದನ್ನು ಗುರುತಿಸಬಹುದು. ಈ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 113 


ಶಾಸನೋಕ್ತ ತಿಮ್ಮಪ್ಪಯ್ಯ ಚನ್ನಪಟ್ಟಣ ಪಾಳೆಯಗಾರರಲ್ಲಿ ಮೊದಲಿಗನಾಗಿದ್ದಾನೆ. ಶಾಸನದಲ್ಲಿ ಬರುವ 
ನಿಟ್ಟೂರು ಸ್ಥಳ ಪ್ರಸ್ತುತ ಕನಕಪುರ ತಾಲ್ಲೂಕಿನಲ್ಲಿದೆ. ಈ ನಿಟ್ಟೂರ ಭಟವಿತ್ತಿಯ ಸ್ಥಳಕ್ಕೆ ಚನ್ನಪಟ್ಟಣ 
ತಾಲ್ಲೂಕಿನ ಸರಗೂರು ಸೇರಿತ್ತು ಎ೦ಬುದನ್ನು ಇಲ್ಲಿ ಗಮನಿಸಬಹುದು. 


ಇಲ್ಲಿ ಗಮನಾರ್ಹವಾದ ವಿಷಯವೆಂದರೆ ಕ್ರಿಶ. 1499ರಲ್ಲಿ ಕೋಡಂಬಳ್ಳಿ ಸೀಮೆಯ 
(ನಿಟ್ಟೂರು ಭಟವಿತ್ತಿ ಸ್ಥಳ ಸಹಿತ) ನಾಯಕತನ ವೀರಂಮರಸನಿಗಿತ್ತು. ಆಗ ಪೆನುಗೊಂಡೆಯ 
ತಿಮ್ಮರಸನು ದೇವದಾನ ನೀಡಿದ್ದು ಇದೆ. ಕ್ರಿಶ. 1534ರಲ್ಲಿ ಭಂಡಾರದ ತಿಮ್ಮಪ್ಪಯ್ಯನ 
ನಾಯಕತನವಿದ್ದು, ಪೆನುಗೊಂಡೆಯ  ಮಾದರಸನು ಮಳಲೇಶ್ವರ ದೇವರಿಗೆ ಪೂರ್ವ 
ಮಾದರಿಯಂತೆಯೇ ದಾನ ನೀಡಿ ಪುದವಟ್ಟು ಕೊಟ್ಟು ಮಳಲೇಶ್ವರ ದೇಗುಲಾಚಾರ ಉತ್ತವ 
ವೈಭವಗಳನ್ನು ವಿಸ್ತರಿಸಿದ್ದಾನೆ. ಹೀಗಾಗಿ ಪಾಳೆಪಟ್ಟು ನಾಯಕತನ ವಿವಿಧ ಕಾಲಗಳಲ್ಲಿ ಬೇರೆಬೇರೆ 
ನಾಯಕರಿಗೆ ವರ್ಗಾವಣೆ ಆಗುತ್ತಿತ್ತು ಎಂಬುದು ಸೂಚಿತವಾಗುತ್ತದೆ. ಭಟವೃತ್ತಿಯವರು ಬೇರೆ ಬೇರೆ 
ಕಡೆ ಸ್ಥಾನ ಪಡೆದು ಉಪಪಾಳಯಪಟ್ಟಿನ ಒಡೆಯರಂತೆಯೇ ಇರುತ್ತಿದ್ದ ಸಂದರ್ಭವೂ 
ಗೋಚರವಾಗುತ್ತದೆ. ಇಲ್ಲಿ ಬಹುಶಃ ಮಾದರಸ ಹಾಗೂ ವೀರಂಮರಸ ವಂಶಿಕ ಬಾಂದವ್ಯ 
ಹೊಂದಿದವರಾಗಿದ್ದು ಮಳಲೇಶ್ವರನ ಒಕ್ಕಲಾಗಿದ್ದರೆನ್ನಬೇಕು. ವೀರಂಮರಸನಿಗೆ ನಾಯಕತನವೂ 
ಇತ್ತಲ್ಲ ಹೊಯಿಸಣ ನಾಡಿನ ಸ್ಮರಣೆ, ದೇವೋತ್ಸವ ವೈಭವ, ಸ್ಥಾನಿಕ ಮರ್ಯಾದೆ ಇವೆಲ್ಲ 
ವಿಜಯನಗರದ ಕಾಲದ ಪಾಳೆಯಪಟ್ಟುಗಳ ಇಲ್ಲಿನ ಸಾಂಸ್ಕೃಶಿಕ ವ್ಯವಹಾರವಾಗಿ ಕಾಣಬರುತ್ತದೆ. 


ಕ್ರಿಶ. 1534ರ ಚಕ್ಕರೆ ಗ್ರಾಮದ ಶಾಸನದಲ್ಲಿ ಅಚ್ಛುತದೇವ ಮಹಾರಾಯನ ಆಳ್ಗಿಕೆಯ 
ಕಾಲದಲ್ಲಿ ಕೆಳಲೆಯನಾಡ ಶ್ರೀರಾಜರಾಜಚೋಳ ಚತುರ್ವೇದಿ ಮಂಗಲವಾದ ಕೂಡಲೂರ 
ಸ್ಥಳದೊಳಗಣ ಚಕ್ಕರೆ ಗ್ರಾಮದ ಉಲ್ಲೇಖವಿದೆ. ಇದೇ ಶಾಸನದಲ್ಲಿ ಚಕಕೊಲುವಿಜೆಯ 
ಚೂಡಾಮಣಿಯಾದ ನಲ್ಲಾ ಎಂಬುವನು ತಿಮ್ಮರಾಯ ಚಕ್ರವರ್ತಿ ಅಯ್ಯನ ಪ್ರಿಯಶಿಷ್ಯರಾದ 
ಶ್ರೀರಾಮಯ್ಯ ರಾಮಾನುಜಂಮನ ಮಗನು ಚಕ್ಕರೆ ಗ್ರಾಮದ ತಿರುಮಲ ದೇವಾಲಯದ ಸ್ಥಾನಿಕ 
ನಾರಾಯಣನಿಗೆ ರಾಯಭಂಡಾರದ ತಿಮ್ಮಪ್ಪಯ್ಯನ ನಿರೂಪದಿಂದ ಕೂಡಲೂರ ಅಶೇಷ ಹೆಬ್ಬಾರುವ 
ಮಹಾಜನಂಗಳು ಮಳಲೂರ ಹೆಬ್ಬಾರುವ ಅಶೇಷ ಮಹಾಜನಂಗಳು ಹಾಗೂ ಈ ಗ್ರಾಮದ ಅಶೇಷ 
ಗೌಡುಪುಜೆಗಳ ಸಮ್ಮತವಾಗಿ ದಾನಕೊಟ್ಟ ವಿವರವಿದೆ. ಅಧಿಕಾರಿಯೊಬ್ಬರು ದಾನ ಮಾಡಬೇಕಾದರೆ 
ಮೇಲಿನ ಅಧಿಕಾರ ವರ್ಗದವರ ಹಾಗೂ ಆ ಗ್ರಾಮದ ಮುಖಂಡರ ಅನುಮತಿಯನ್ನು 
ಪಡೆಯುತ್ತಿದ್ದರು ಎಂದು ತಿಳಿಯುತ್ತದೆ. ಶಾಸನೋಕ್ತ "ತಿಮ್ಮರಾಯ ಚಕ್ರವರ್ತಿ” ಬಹುಶಃ 
ಕೃಷ್ಣದೇವರಾಯನ ಮಂತ್ರಿಯಾಗಿದ್ದ ತಿಮ್ಮರಸನಿರಬೇಕು. "ರಾಯಭಂಡಾರದ ತಿಮ್ಮಪ್ಪಯ್ಯ' ಚನ್ನಪಟ್ಟಣ 
ರಾಜ್ಯದ ಉಸ್ತುವಾರಿಯನ್ನು ನೋಡಿಕೊಳ್ಳುತ್ತಿದ್ದ ಕಾರಣ ಆತನ ಅನುಮತಿ ಪಡೆದು ದಾನ 
ನೀಡಿರುವುದನ್ನು ಕಾಣಬಹುದು. 


ಕ್ರಿಶ. 1535ರ ವೀರಪ್ರತಾಪ ಅಚ್ಯುತರಾಯನ ಕಾಲದ ಸಂತೆಮೊಗೇನಹಳ್ಳಿಯ ಶಾಸನ್‌' ಈ 
ಪ್ರದೇಶದ ಮಾಂಡಲೀಕನಾಗಿದ್ದ ಅಂಗದರಾಯನ ಉಲ್ಲೇಖವನ್ನು ಮಾಡುತ್ತದೆ. ಇದೇ ಶಾಸನದಲ್ಲಿ 
ಅರಸ ಅಂಗದರಾಯನ ಆಜ್ಞೆಯಂತೆ ಬೊಮ್ಮರಾಜನೆಂಬ ಅಧಿಕಾರಿಯು ಈ ಗ್ರಾಮದ 
ನಂಜುಂಡೇಶ್ವರ ದೇವರಿಗೆ ದಾನ ನೀಡಿರುವುದನ್ನು ಕಾಣಬಹುದು. ಇದೇ ಕಾಲದ ಹೆಚ್‌.ಮಾಗೇನಪಳ್ಳಿ 
ಗ್ರಾಮದ ಶಾಸನದಲ್ಲಿ ಅಚ್ಯುತರಾಯನು ಆಳ್ಗಿಕೆ ನಡೆಸುವ ಸಮಯದಲ್ಲಿ ಭಂಡಾರಕ್ಕೆ ಹಿರಿಯ 
ತಿಮ್ಮಪ್ಪಯ್ಯನವರು  ಆಳ್ಲಿಕೆಯ ಸಮಯದಲ್ಲಿದ್ದ ನಾಡೆಯ  ಕೆಂಪದೇವರಸನೆಂಬ ಸಾಮಂತನ 
ಉಲ್ಲೇಖವಿದೆ” ಈ ಕೆಂಪದೇವರಸನ ಸಹೋದರ ಬೊಮ್ಮರಾಜನೂ ಮುಗುಳನಹಳ್ಳಿ (ಈಗಿನ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 114 


ಮಾಗೇನಹಳ್ಳಿ, ಗೌಡಗೆರೆ, ಹೊಸಹಳ್ಳಿಗಳ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದ ವಿವರ ಶಾಸನದಿಂದ 
ತಿಳಿಯುತ್ತದೆ. ಈ ಮೇಲಿನ ಶಾಸನಗಳಿಂದ ಗಮನಿಸಬೇಕಾದ ಅಂಶವೆಂದರೆ ವಿಜಯನಗರ 
ಸಾಮ್ರಾಜ್ಯದಲ್ಲಿ ಚನ್ನಪಟ್ಟಣ ಪ್ರದೇಶವನ್ನು ನೋಡಿಕೊಳ್ಳುವ ಹೊಣೆ ಹೊತ್ತಿದ್ದ ಭಂಡಾರದ ತಿಮ್ಮಪ್ಪಯ್ಯ 
ಒಂದನೇ ವರ್ಗದ ಅಮರನಾಯಕನಾಗಿದ್ದರೇ, ಅಂಗದರಾಯ ಹಾಗೂ ಕೆಂಪದೇವರಸರು ದ್ವಿತೀಯ 
ವರ್ಗದ ಅಮರನಾಯಕರಾಗಿದ್ದರು ಎನ್ನಬಹುದು. 


ಕ್ರಿಶ. 1536ರ ಬಾಣಂತಹಳ್ಳಿಯ ಶಿಲಾಶಾಸನವೊಂದರಲ್ಲಿನ ಅಚ್ಯುತರಾಯನ ಕಾಲದಲ್ಲಿ 
ಕಂಪನೆಂಬ ಮಾಂಡಲಿಕನ ಉಲ್ಲೇಖವಿದೆ. ಈ ಶಾಸನದಲ್ಲಿ "ಕೃಷ್ಣರಾಯವೊಡೆಯರ ಕುಮಾರ 
ಕಂಪ' ಎಂದಿರುವುದರಿಂದ ಶತ ದೊರೆ ಕೃಷ್ಣದೇವರಾಯನ ಆತ್ಮೀಯನಾಗಿದ್ದ ವ್ಯಕ್ತಿ ಎಂದು 
ತಿಳಿಯುತ್ತದೆ. ವಿಜಯನಗರ ಅರಸರಲ್ಲಿ ಮೊದಲಿಗರಲ್ಲಿ ಕಂಪ ಎಂಬ ಹೆಸರು ಬರುವುದರಿಂದ, 
ಈತನೂ ವಿಜಯನಗರ ಅರಸರ ಮನೆತನಕ್ಕೆ ಸೇರಿದವನೆಂದು ಊಹಿಸಬಹುದು. ಕನಕಪುರ 
ತಾಲ್ಲೂಕಿನ ಶಾಸನವೊಂದು" ಕಂಪವೊಡೆಯನು ಕೃಷ್ಣದೇವರಾಯನ ಕಾಲದಲ್ಲಿ ಪ್ರಧಾನನಾಗಿ ಈ 
ಪ್ರದೇಶಕ್ಕೆ ನಿಯುಕ್ತಿಗೊಂಡಿದ್ದ ಎಂಬುದು ತಿಳಿಯುತ್ತದೆ. 


ಕ್ರಿಶ. 1558ರ ಮಳೂರು ಗ್ರಾಮದ ಸಂಸ್ಕೃತದ ತಾಮಶಾಸನದಲ್ಲಿ ವಿಜಯನಗರದ ದೊರೆ 
ಸದಾಶಿವರಾಯನ ಆಳ್ಲಿಕೆಯ ಕಾಲದಲ್ಲಿ ಕೋನೇಟಿರಾಜನ ಮಗ ಕೊಂಡರಾಜ ಎಂಬ ಸಾಮಂತನು 
ಚನ್ನಪಟ್ಟಣ ಸೀಮೆಯನ್ನು ಆಳುತ್ತಿದ್ದ ಎಂದು ತಿಳಿಯುತ್ತದೆ.*' ಶಾಸನದಲ್ಲಿ ಕೊಂಡರಾಜನ 
ಕೋರಿಕೆಯಂತೆ ಸದಾಶಿವರಾಯನು ಚನ್ನಪಟ್ಟಣ ಸೀಮೆಯ ಕಿಳಲೈನಾಡಿನ ಮಾಚೇನಹಳ್ಳಿಯನ್ನು 
(ಈಗಿನ ಮಾರ್ಚನಹಳ್ಳಿ) "ಕೊಂಡರಾಜಪುರ' ಎಂಬ ಪ್ರತಿನಾಮನ್ನಿಟ್ಟು ಅಗ್ರಹಾರವಾಗಿ ನಿರ್ಮಿಸಿ, 
ಬ್ರಾಹ್ಮಣರಿಗೆ ದಾನ ಮಾಡಿದ ವಿವರವಿದೆ. ಈ ಕೊಂಡರಾಜಪುರ ಅಗ್ರಹಾರವು ತಿಂಬೂರು, ನಿಡುಗಟ್ಟ, 
ಮಾದಿನಾಯಕನಹಳ್ಳಿ, ಕುಕ್ಟೂರು ಗ್ರಾಮಗಳಿಂದ ಸುತ್ತುವರಿದಿತ್ತು ಎಂಬುದು ಈ ಶಾಸನದಿಂದ 
ತಿಳಿಯುತ್ತದೆ. 


ಕ್ರಿಶ. 1572ರ ಮಳೂರು ಗ್ರಾಮದ ಶಿಲಾಶಾಸನವೊಂದರಲ್ಲಿ ವಿಜಯನಗರದ ಅರಸು 
ತಿರುಮಲರಾಯ (ಅಳಿಯ ರಾಮರಾಯನ ಸಹೋದರ)ನ ದಣ್ಣಾಯಕ ನರಸಪ್ಪಯ್ಯ ಹಾಗೂ ಈತನ 
ಕಾರ್ಯಕರ್ತ ಹಂಪರಸಯ್ಯ ಎಂಬ ಅಧಿಕಾರಿಗಳ ಉಲ್ಲೇಖವಿದೆ. ಇದೇ ಶಾಸನದಲ್ಲಿ ಮಳಲೂರು 
ಗ್ರಾಮದ ಆಡಳಿತವನ್ನು ಬ್ರಾಹ್ಹಣರು ನೋಡಿಕೊಳ್ಳುತ್ತಿದ್ದ ವಿವರ ತಿಳಿಯುತ್ತದೆ. ದಶವಾರ ಗ್ರಾಮದ 
ಕ್ರಿಶ. 1623ರ ತೆಲುಗಿನ ಶಾಸನ್‌ ಚನ್ನಪಟ್ಟಣದ ಪಾಳೇಗಾರನಾದ ಇಮ್ಮಡಿ ಜಗದೇವರಾಯನನ್ನು 
ಉಲ್ಲೇಖಿಸುತ್ತದೆ. ಶಾಸನದಲ್ಲಿ ವಿಜಯನಗರದ ಅರಸ ರಾಮದೇವರಾಯನ ಆಳ್ಲಿಕೆಯ ಕಾಲದಲ್ಲಿ 
ಚನ್ನಪಟ್ಟಣ ರಾಜ್ಯದ ಮಾಂಡಲೀಕನಾಗಿದ್ದ ವಿಷ್ಣುವರ್ಧನ ಗೋತ್ರದ ಇಮ್ಮಡಿ ಜಗದೇವರಾಯನ 
ಮಗನಾದ ಕುಮಾರ ಇಮ್ಮಡಿ ಜಗದೇವರಾಯನು ತನ್ನ ನಾಯಕತನಕ್ಕೆ ಸಲ್ಲುವ ಚನ್ನಪಟ್ನಂನ ಕಿಳಲೈನ 
(ಕಳಲೆ ನಾಡು) ದಸವರಂ ಗ್ರಾಮದ ವಿವರವಿದೆ. ಶಾಸನದಲ್ಲಿ ಕುಮಾರ ಇಮ್ಮಡಿ 
ಜಗದೇವರಾಯನನ್ನು "ರಾಜಶ್ರೀ' ಎಂದು ವರ್ಣಿಸಿದೆ. ಇವರ ಚನ್ನಪಟ್ಟಣ ರಾಜ್ಯದಲ್ಲಿ ಕಿಳಲೆನಾಡು 
ಮತ್ತು ಹೊಮ್ಮಲಿಗೆ ನಾಡುಗಳು ಅಂತರ್ಗತವಾಗಿದ್ದವು. ಈ ಚನ್ನಪಟ್ಟಣ ಪಾಳೇಗಾರರು 
ವಿಜಯನಗರದ ಅರಸರಲ್ಲಿ ಮೊದಲನೇ ಹಂತದ ಅಮರನಾಯಕರಾಗಿ ಕ್ರಿಶ. 1530ರಿಂದ 
1630ರವರೆಗೆ ಸುಮಾರು ಒಂದು ಶತಮಾನಗಳ ಕಾಲ ಚನ್ನಪಟ್ಟಣ ರಾಜ್ಯವನ್ನು ಲಳ್ಳಿಕೆ 
ನಡೆಸಿರುವುದನ್ನು ಕಾಣಬಹುದು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 115 


ಒಟ್ಟಾರೆ ವಿಜಯನಗರ ಸಾಮ್ರಾಜ್ಯದ ಆಡಳಿತ ವಿಭಾಗಗಳಿಗೆ ಸಂಬಂಧಿಸಿದಂತೆ ತಿಳಿದುಬರುವ 
ಮುಖ್ಯವಾದ ಅಂಶಗಳನ್ನು ಈ ಕೆಳಕಂಡಂತೆ ಪಟ್ಟಿ ಮಾಡಬಹುದು" : 


1. ವಿಜಯನಗರ ಅರಸರು ತಮ್ಮ ವಿಶಾಲವಾದ ಸಾಮ್ರಾಜ್ಯದಲ್ಲಿ ಏಕರೂಪವಾದ ಆಡಳಿತ 
ವಿಭಾಗಗಳನ್ನು ಜಾರಿಗೊಳಿಸಲು ಸತತ ಪ್ರಯತ್ನವನ್ನು ಮಾಡಿದ್ದರು. 

2. ಅವರ ಈ ಪ್ರಯತ್ನ ಮೇಲಿನ ಮತ್ತು ಕೆಳಗಿನ ಸರದ ಆಡಳಿತ ವಿಭಾಗಗಳ ವಿಷಯದಲ್ಲಿ 
ಮಾತ್ರ ಯಶಸ್ಸನ್ನು ತಂದಿದ್ದು, 

3. ಮಧ್ಯ ಸರದ ಆಡಳಿತ ವಿಭಾಗಗಳು ಹಿಂದಿನಂತೆಯೇ ವೈವಿಧ್ಯಮಯವಾಗಿಯೇ 
ಉಳಿದುಕೊಂಡಿದ್ದವು. 

4. ಹಿಂದೆ ಇದ್ದ ನಾಡು ಎಂಬ ಪ್ರದೇಶವಾಚಕಕ್ಕೆ ಪರ್ಯಾಯವಾಗಿ ಮತ್ತು ಪೂರಕವಾಗಿ 
'ಸೀಮೆ' ಎಂಬ ಪದವನ್ನು ಹೆಚ್ಚು ಬಳಕೆಗೆ ತಂದರು. 

5. ಕೆಳಸ್ತರದ 'ಸ್ಥಳ' ಎಂಬ ಆಡಳಿತ ಉಪವಿಭಾಗವನ್ನು ಇವರು ಹೆಚ್ಚು ವ್ಯಾಪಕವಾಗಿ ಮತ್ತು 
ನಿರ್ದಿಷ್ಟವಾಗಿ ಬಳಸಿದರು. 


ಒಟ್ಟಿನಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಆಡಳಿತ ಘಟಕಗಳಿಗೆ ಹೆಚ್ಚು ಪ್ರಾಶಸ್ತ್ಯ 
ದೊರೆಯಿತು. ಸಾಮ್ರಾಜ್ಯ ರಕ್ಷಣೆಯ ಹೊಣೆಯನ್ನು ಸ್ಥಳೀಯ ಮಾಂಡಲೀಕ, ಅಮರನಾಯಕರಿಗೆ 
ವಹಿಸಲಾಗಿತ್ತು ಎಂದು ತಿಳಿದುಬರುತ್ತದೆ. ಇದರಿಂದಾಗಿ ವಿಜಯನಗರ ಸಾಮ್ರಾಜ್ಯದ ಅವನತಿಯ 
ಸಮಯದಲ್ಲಿ ಸ್ಥಳೀಯ ಪಾಳೇಪಟ್ಟುಗಳ ಮಾಂಡಲೀಕರು ಸ್ವತಂತ್ರವನ್ನು ಘೋಷಿಸಿಕೊಂಡು ಆಳ್ಳಿಕೆ 
ನಡೆಸಿರುವುದನ್ನು ಕಾಣಬಹುದು. 


ಮೈಸೂರು ಒಡೆಯರ ಕಾಲದ ಆಡಳಿತ ವ್ಯವಸ್ಥೆ : 


ಮೈಸೂರು ಒಡೆಯರ ಕಾಲದ ಆಡಳಿತದ ಬಗ್ಗೆ ಚನ್ನಪಟ್ಟಣ ತಾಲ್ಲೂಕಿನ ಶಾಸನಗಳಿಂದ 
ಹೆಚ್ಚಿನ ವಿವರಗಳು ಲಭ್ಯವಾಗುವುದಿಲ್ಲ. ಆದರೂ ಸಮಕಾಲೀನ ಕೃತಿಗಳಿಂದ ಈ ಕಾಲದ ಆಡಳಿತ 
ಪದ್ಧತಿಯನ್ನು ತಿಳಿಯಬಹುದು. "ಚಿಕ್ಕದೇವರಾಜ ಒಡೆಯನ ಕಾಲದಲ್ಲಿ ವಿಜಯನಗರ ಕಾಲದಿಂದಲೂ 
ಅಸಿತ್ವದಲ್ಲಿದ್ದ ಆಡಳಿತ ವಿಭಾಗವನ್ನು ಪುನರ್‌ ವ್ಯವಸ್ಥೆಗೊಳಿಸಿ ಹದಿನೆಂಟು ಚಾವಡಿಗಳನ್ನಾಗಿ 
ರೂಪಿಸಿದನು. ಒಡೆಯರ ಆಳ್ಲಿಕೆಯ ಕಾಲದಲ್ಲಿ ಚನ್ನಪಟ್ಟಣವು ಪ್ರಮುಖ ಸೈನಿಕ ನೆಲೆಯಾಗಿತ್ತೆಂದು 
ತಿಳಿಯುತ್ತದೆ. ಸೀಮೆ ಕಂದಾಚಾರದ ಚಾವಡಿ ಎಂಬ ಇಲಾಖೆಯು ಪ್ರಾದೇಶಿಕ ಸೈನ್ಯದ ನಿರ್ವಹಣೆ, 
ಸೈನ್ಯದ ದಾಸ್ತಾನು ಮತ್ತು ದಿನಸಿಗಳ ಲೆಕ್ಕವನ್ನು ಇಡುವ ಸೈನ್ಯದ ಲೆಕ್ಕ ಇಲಾಖೆ ಎಂದು ತಿಳಿದು 
ಬರುತ್ತದೆ”. ಈ ಇಲಾಖೆಯು ವಿಜಯನಗರದ ಕಾಲದಲ್ಲೇ ಆರಂಭವಾಗಿರುವುದು ತಿಳಿದುಬರುತ್ತದೆ. 


ಹೈದರ್‌-ಟಿಪ್ಟು ಕಾಲದಲ್ಲಿ ರೂಪುಗೊಂಡ ಆಡಳಿತ ವ್ಯವಸ್ಥೆಯು ಮುಮ್ಮಡಿ ಕೃಷ್ಣರಾಜ 
ಒಡೆಯರ ಕಾಲದಲ್ಲಿ ಮುಂದುವರಿಯಿತೆಂದು ಹೇಳಬಹುದು. ಟಿಪ್ಪುಸುಲ್ತಾನನು ಕ್ರಿಶ. 1796ರಲ್ಲಿ 
ರಾಜ್ಯವನ್ನು 37 "ಅಸೋಫಿ'ಗಳಾಗಿ (ಪ್ರಾಂತ್ಯ) ವಿಭಜಿಸಿದನು. ಪ್ರತಿ ಪ್ರಾಂತಗಳನ್ನು "ಅಮಿತ' ಎಂಬ 
ಹೆಸರಿನ ತಾಲ್ಲೂಕುಗಳಾಗಿ ವಿಭಜಿಸಿದನು. ಒಟ್ಟು ತಾಲ್ಲೂಕುಗಳ ಸಂಖ್ಯೆ 124 ಆಯಿತು. ಒಂದೊಂದು 
ತಾಲ್ಲೂಕಿಗೆ ಒಬ್ಬೊಬ್ಬ ಅಮೀರ್‌ದಾರನನ್ನು ನೇಮಿಸಿದನು. "ಸಿಂಫ್‌' ಎಂಬುದು ಈಗಿನ ಹೋಬಳಿಗೆ 
ಸಮಾನವಾದ ವಿಭಾಗ. ಇದರ ಕೆಳಗಿನ ಘಟಕ ಗ್ರಾಮ. ಪಟೇಲ (ಗೌಡರು) ಈ ಗ್ರಾಮದ 
ಅಧಿಕಾರಿಯಾಗಿರುತ್ತಿದ್ದರು. ಹೀಗೆ ಚನ್ನಪಟ್ಟಣ ತಾಲ್ಲೂಕು ಕ್ರಿಶ. 1796ರಲ್ಲಿ ರಚನೆಯಾಯಿತು. 


ಈಗಿನ ರಾಮನಗರ ಉಪತಾಲ್ಲೂಕಾಗಿ ಚನ್ನಪಟ್ಟಣಕ್ಕೆ ಸೇರಿತ್ತು ಎಂದು ತಿಳಿಯುತ್ತದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 116 


ಚನ್ನಪಟ್ಟಣ ಪಾಳೆಯಗಾರರ ವಶದಲ್ಲಿದ್ದ ಈ ಪ್ರದೇಶವನ್ನು ಕ್ರಿಶ. 1630ರಲ್ಲಿ ಆರನೇ 
ಚಾಮರಾಜ ಒಡೆಯರು ವಶಪಡಿಸಿಕೊಂಡ ನಂತರ ಮೈಸೂರು ಒಡೆಯರು ನಾಗಮಂಗಲ ಸೀಮೆಗೆ 
ಅಂತರ್ಗತಗೊಳಿಸಿ, ಚನ್ನಪಟ್ಟಣವನ್ನು ಕೇವಲ ಸ್ಥಳವಾಗಿ ಗುರುತಿಸಿರುವುದು ಶಾಸನಗಳಿಂದ 
ತಿಳಿಯಬಹುದು. ಕ್ರಿಶ. 1632ರ ಚನ್ನಪಟ್ಟಣ ತಾಲ್ಲೂಕಿನ ರಾಂಪುರ ಗ್ರಾಮದ ಶಾಸನದಲ್ಲಿ ಈ 
ಪ್ರದೇಶ ನಾಗಮಂಗಲ ಸೀಮೆಗೆ ಸೇರಿತ್ತು ಎಂಬುದು ಸ್ಪಷ್ಟವಾಗುತ್ತದೆ.” ಈ ಶಾಸನದಲ್ಲಿ ಕೆಳಲೆಯ 
ನಾಗಮಂಗಲದ ಬೊಮ್ಮಗೌಡ ಎಂಬ ಅಧಿಕಾರಿಯ ಉಲ್ಲೇಖವಿದೆ. ಹಾಗೆಯೇ ಈ ಗ್ರಾಮದ ಗವುಡು 
ಪ್ರಜೆಗಳು ತಿಮನಾಯಕನ ಮಗ ತೊಂಡಮನಾಯಕನಿಗೆ ಕೊಟ್ಟ ಭೂದಾನದ ವಿವರವಿದೆ. ಇಲ್ಲಿ 
ನಾಗಮಂಗಲವನ್ನು ಕೆಳಲೆಯ ಪ್ರದೇಶವಾಗಿ ಸೂಚಿಸಲಾಗಿದೆ. ಈ ಕೆಳಲೆನಾಡು ಈಗಿನ ರಾಮನಗರ, 
ಮಂಡ್ಯ, ಮದ್ದೂರು, ಮಳವಳ್ಳಿ ತಾಲ್ಲೂಕುಗಳನ್ನು ಪ್ರತಿನಿಧಿಸುತ್ತಿತ್ತು ಆದರೆ ಮೈಸೂರು ಒಡೆಯರ 
ಕಾಲದಲ್ಲಿ ನಾಗಮಂಗಲವನ್ನು ಕೆಳಲೆನಾಡಿಗೆ ಸೇರಿಸಿರುವುದನ್ನು ಕಾಣಬಹುದು. 


ಕ್ರಿಶ. 1647ರ ಬ್ಯಾಲಕುಳಿ ಗ್ರಾಮದ ಶಾಸನದಲ್ಲಿ "ಮೈಸೂರ ಕಂಠೀರವ ನರಸರಾಜ ಒಡೆಯರ 
ಕಾಲದಲ್ಲಿ ಚನ್ನಪಟ್ಟಣದ ಸೀಮೆಯ ಮಳವೂರು ಗ್ರಾಮದ ಉಲ್ಲೇಖವಿದೆ. ಕ್ರಿಶ. 1660ರ 
ಕಲುಕೋಟೆನಾಯ್ದನದೊಡ್ಡಿ ಗ್ರಾಮದ ಶಿಲಾಶಾಸನದಲ್ಲಿ ಮೈಸೂರಿನ ದೇವರಾಜವಡೆಯರು 
ಚನ್ನಪಟ್ಟಣದ ಕಲಾಕೋಟೆಯೂರ ಕೋಟೆಗೆ ತಳಮೆರುವನ್ನು ನಡೆಸಿಕೊಂಡು ಹೋಗಲು ಬೆಟ್ಟ 
ಎಂಬುವವನನ್ನು ನೇಮಿಸಿದ ವಿವರವಿದೆ. ಈ ಶಾಸನದ ಆಧಾರದಿಂದ ಈ ಗ್ರಾಮದ 
ಕೋಟೆಯನ್ನು ನೋಡಿಕೊಳ್ಳಲು ತಳವಾರಿಕೆ ಅಂದರೆ ಕೋಟೆಯ ರಕ್ಷಣೆಯ ಹೊಣೆಯನ್ನು ಬೆಟ್ಟ 
ಎಂಬುವನಿಗೆ ವಹಿಸಿರುವುದು ಹಾಗೂ ಈ ಕಾರ್ಯಕ್ಕೆ ಸಂಬಳವಾಗಿ ಭೂಮಿಯನ್ನು ಉಂಬಳಿಯಾಗಿ 
ನೀಡಿರುವುದು ಕಂಡುಬರುತ್ತದೆ. 


ಗರಕಹಳ್ಳಿ ಗ್ರಾಮದ ಕ್ರಿಶ 1666ರ ಶಾಸನದಲ್ಲಿ ದೇವರಾಜಮಹೀಪಾಲಕರು 
(ದೊಡ್ಡದೇವರಾಜವೊಡೆಯ) ರಾಜ್ಯವನ್ನಾಳುವಾಗ ಗರಿಖಹಳ್ಳಿ ಎಂಬ ಗ್ರಾಮವನ್ನು ಅಗ್ರಹಾರವಾಗಿ 
ರೂಪಿಸಿ, ಈ ಅಗಹಾರಕ್ಕೆ ತಮ್ಮ ತಂದೆಯ ಹೆಸರಿನಿಂದ "ದೇವರಾಜಪುರ' ಎಂದು ಪ್ರತಿನಾಮವನ್ನಿಟ್ಟ 
ವಿವರವಿದೆ. ಈ ದೇವರಾಜಪುರ ಅಗ್ರಹಾರವು ಸೋಗಾಲ, ಕಾಲಿಕೆರೆ, ದಾಸರಹಳ್ಳಿ, ರಾಮೇನಹಳ್ಳಿ 
ಗಾಮಗಳ ಸೀಮೆಯನ್ನು ಹೊಂದಿತ್ತೆಂದು ಈ ಶಾಸನವು ದಾಖಲಿಸಿದೆ. ಕ್ರಿಶ. 1746ರ 
ಮೈಲನಾಯಕನಹೊಸಹಳ್ಳಿಯ ಶಾಸನದಲ್ಲಿ ಮೈಸೂರು ಒಡೆಯರಲ್ಲಿ ದಳವಾಯಿಯಾಗಿದ್ದ 
ಆನೆಯಪೇಟೆಯ ನಂಜರಾಜವೊಡೆಯರ ಕುಮಾರ ಮಲ್ಲರಾಜವೊಡೆಯನು ಈ ಪ್ರದೇಶದ 
ಅಧಿಕಾರಿಯಾಗಿ ನೇಮಕಗೊಂಡಿದ್ದ ಎಂದು ತಿಳಿಯುತ್ತದೆ." ಈ ಶಾಸನದಲ್ಲಿ ಮಲ್ಲರಾಜವೊಡೆಯನು 
ಜೋಡಿಹೊಸಹಳ್ಳಿ (ಈಗಿನ ಮೈಲನಾಯಕನಹೊಸಹಳ್ಳಿ)ಿಯ ನಂಜುಂಡೇಶ್ವರ ದೇವರಿಗೆ ಭೂದಾನ 
ಮಾಡಿ ಲಿಂಗಮುದ್ರೆ ಕಲ್ಲು ಹಾಕಿಸಿದ ವಿವರವಿದೆ. 


ಕ್ರಿಶ. 1756ರ ಚನ್ನಪಟ್ಟಣದ ಶಾಸನವೊಂದರಲ್ಲಿ ಮಹಿಶೂರ ದಳವಾಯಿ ದೊಡೈಯನವರ 
ಪೌತ್ರರಾದ ಕಳುಲೆ ವೀರರಾಜ ಅರಸಿನವರ ಮನವಾರ್ತೆ ಗುರಿಕಾರ ವೀರಯ್ಯನವರು ಈ ಪ್ರದೇಶದ 
ಉಸ್ತುವಾರಿಯನ್ನು ನೋಡಿಕೊಳ್ಳುತ್ತಿದ್ದ ಎಂದು ತಿಳಿಯುತ್ತದೆ." ಕ್ರಿಶ. 1759ರ ಚನ್ನಪಟ್ಟಣದ 
ತಾಮ್ರಶಾಸನವೊಂದರಲ್ಲಿ'್‌ ಮೈಸೂರ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಚನ್ನಪಟ್ಟಣ ಪ್ರದೇಶಕ್ಕೆ 
ಅಧಿಕಾರಿಯಾಗಿ ಹೈದರಾಲಿ ನಿಯುಕ್ತಿಗೊಂಡಿದ್ದ ಎಂದು ತಿಳಿಯುತ್ತದೆ. ಇದೇ ಶಾಸನದಲ್ಲಿ ಚನ್ನಪಟ್ಟಣ 
ಸ್ಥಳದ ಮೊಗೆಹಳ್ಳಿ ಗ್ರಾಮದ ಹುಟ್ಟುವಳಿ ಕಂಗು ಆರು ನೂರು ವರಹ ಎಂದು ತಿಳಿಯುತ್ತದೆ. 
ಇದರಿಂದ ಈ ಗ್ರಾಮ ಆರ್ಥಿಕವಾಗಿ ಪ್ರಗತಿಯನ್ನು ಸಾಧಿಸಿತ್ತು ಎನ್ನಬಹುದು. ಇಂತಹ ಗ್ರಾಮವನ್ನು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 117 


ಕೃಷ್ಣರಾಜ ಒಡೆಯನು ಹೈದರಾಲಿಯ ಧಾರ್ಮಿಕ ಗುರುವಾದ ಅಕಿಲ್‌ ಷಾ ಖಾದಿಗೆ ಆರು ಸಾವಿರ 
ವರಹಗಳಿಗೆ ಕ್ರಯಕ್ಕೆ ನೀಡಿರುವುದನ್ನು ಈ ಶಾಸನದಲ್ಲಿ ಕಾಣಬಹುದು. ಅದೇ ರೀತಿ ಹೈದರಾಲಿಯು 
ತನ್ನ ಗುರುವಿಗೆ ಮಳೂರುಪಟ್ರಣ," ಕೂಡ್ಲೂರು” ಹಾಗೂ ಮಾಗನೂರು" ಗ್ರಾಮಗಳನ್ನು 
ಇನಾಮಾಗಿ ನೀಡಿರುವುದನ್ನು ಕಾಣಬಹುದು. ಇದರಿಂದ ಮಾಗೆಹಳ್ಳಿ, ಕೂಡ್ಲೂರು, ಮಳೂರುಪಟ್ಟ, 
ಮಾಗನೂರು ಗ್ರಾಮಗಳು ಹೈದರಾಲಿ ಕಾಲದಲ್ಲಿ ಪ್ರಮುಖ ಆರ್ಥಿಕವಾಗಿ ಮುಂದುವರಿದಿದ್ದವು ಎಂದು 
ತಿಳಿಯುತ್ತದೆ. ಜೊತೆಗೆ ಈ ಪ್ರದೇಶದಲ್ಲಿ ಮುಸ್ಲಿಂ ಧರ್ಮೀಯರು ನೆಲೆಯೂರಲು ಅನುಕೂಲಕರ 
ವಾತಾವರಣ ನಿರ್ಮಾಣಗೊಂಡಿತ್ತು ಎನ್ನಬಹುದು. 

ಕನ್ನಮಂಗಲ ಗ್ರಾಮದ ಪೂರ್ಣಯ್ಯನವರ ಕಾಲದ ಶಾಸನ'” ಮೈಸೂರು ಸಂಸ್ಥಾನದ 
ದಿವಾನರಾಗಿದ್ದ ಪೂರ್ಣಯ್ಯನವರು ವಿಜಯಲಕ್ಷ್ಮಿಸಾಗರ ಎಂಬ ಅಗ್ರಹಾರವನ್ನು ಸ್ಥಾಪಿಸಿದ್ದ 
ವಿವರವನ್ನು ತಿಳಿಸುತ್ತದೆ. ಈ ಅಗಹಾರವು ಕನ್ನಮಂಗಲ, ಯಲ್ಲೆಹೊಸಹಳ್ಳಿ, ಮಂಗಾಪಟ್ಟ, ಗೊಲ್ಲಹಳ್ಳಿ, 
ಚಾಮನಹಳ್ಳಿ ಗ್ರಾಮಗಳ ಎಲ್ಲೆಯನ್ನು ಹೊಂದಿತ್ತು ಎಂದು ಈ ಶಾಸನವು ದಾಖಲಿಸಿದೆ. ಈ 
ಶಾಸನದಲ್ಲಿ ಅರಸನ ಉಲ್ಲೇಖವಿಲ್ಲ. ದಿವಾನ್‌ ಪೂರ್ಣಯ್ಯನೇ "ಮಹಾರಾಜೇಶ್ರೀ' ಎಂಬ 
ಬಿರುದಿನಿಂದ ಕರೆದುಕೊಂಡಿರುವುದನ್ನು ಕಾಣಬಹುದು. 


[3) 


ಹೀಗೆ ಮೈಸೂರು ಒಡೆಯರ ಕಾಲದಲ್ಲಿ ಚನ್ನಪಟ್ಟಣವು ಹಿಂದೆ ಇದ್ದಂತಹ ರಾಜ್ಯ ಹಾಗೂ 
ನಾಡಿನ ಸ್ಥಾನಮಾನವನ್ನು ಕಳೆದುಕೊಂಡು ಸಾಮಾನ್ಯ ಸೀಮೆ, ಸ್ಥಳವಾಗಿ ಗುರುತಿಸಿಕೊಂಡಿರುವುದನ್ನು 
ಕಾಣಬಹುದು. ಹೈದರಾಲಿ ಹಾಗೂ ಟಿಷ್ಟುಸುಲ್ರಾನರ ಕಾಲದಲ್ಲಿ ಚನ್ನಪಟ್ಟಣ ಪ್ರಮುಖ ಸೈನಿಕರ 
ದಂಡಿನ ನೆಲೆಯಾಗಿತ್ತು ಎಂದು ತಿಳಿಯುತ್ತದೆ. ಒಟ್ಟಿನಲ್ಲಿ ಮೈಸೂರು ಒಡೆಯರ ಕಾಲದಲ್ಲಿ 
ತಾಲ್ಲೂಕಿನ ಹಲವು ಗ್ರಾಮಗಳು ಆರ್ಥಿಕವಾಗಿ, ಧಾರ್ಮಿಕವಾಗಿ ಬೆಳವಣಿಗೆಯನ್ನು ಸಾಧಿಸಿದವು 
ಎನ್ನಬಹುದು. 


ಚನ್ನಪಟ್ಟಣ ತಾಲ್ಲೂಕಿನ ಪ್ರಾಚೀನ ಆಡಳಿತ ವಿಭಾಗಗಳು : 


ಹಿಂದಿನ ಕಾಲದಲ್ಲಿ ವಿಶಾಲವಾಗಿದ್ದ ಸಾಮ್ರಾಜ್ಯವನ್ನು ಆಡಳಿತ ಅನುಕೂಲಕ್ಕಾಗಿ ವಿಭಾಗ, 
ಉಪವಿಭಾಗಗಳನ್ನಾಗಿ ವಿಂಗಡಣೆಕೊಳ್ಳುತ್ತಿದ್ದರು. "ಕರ್ನಾಟಕದ ಆಡಳಿತ ವಿಭಾಗಗಳ ಸೂಚನೆಗಾಗಿ 
ತೀರಾ ಪ್ರಾಚೀನ ಕಾಲದಲ್ಲಿ ಅಂದರೆ ಶಾತವಾಹನರ ಕಾಲದಲ್ಲಿ ಭುಕ್ತಿ ರಟ್ಟ ಎಂಬ ಉತ್ತರ 
ಪದಗಳನ್ನು ಬಳಸಲಾಗಿದೆ. ಕದಂಬರ ಕಾಲದಲ್ಲಿ ವಿಷಯ, ಮಂಡಲ, ರಾಷ್ಟ್ರ ಎಂಬ ಉತ್ತರ ಪದಗಳು 
ಕಾಣುತ್ತವೆ. ರಾಷ್ಟಕೂಟರ ಕಾಲದಿಂದ ನಾಡು, ನಾಟ್ಟು, ಮಂಡಲ, ವಿಷಯ, ಜನಪದ, ಭೋಗ 
ಎಂಬ ಪದಗಳು ಬಳಕೆಗೊಂಡಿವೆ. ಈ ಆಡಳಿತ ವಿಭಾಗಗಳು ಕಲ್ಯಾಣ ಚಾಲುಕ್ಕ, ಕಲಚುರಿ, ಯಾದವ 
ಮತ್ತು ಹೊಯ್ದಳರವರೆಗೆ ಮುಂದುವರಿದು, ವಿಜಯನಗರ ಅರಸರ ಕಾಲಕ್ಕೆ ಒಮ್ಮೆಲೇ ರಾಜ್ಯ, ವೇಂಶಠೆ, 
ವೇಂಠಕ, ವಳಿತ, ಚಾವಡಿ, ಮಾಗಣಿ, ಸೀಮೆ ಪದಗಳು ಕಾಣಿಸಿಕೊಳ್ಳುತ್ತವೆ. ಮರಾಠರ ಕಾಲದಲ್ಲಿ 
ಮಹಲು ಇತ್ಯಾದಿ ಪದಗಳು ಬಳಕೆಯಾಗಿವೆ." ಅದೇ ರೀತಿ ಮೈಸೂರು ಒಡೆಯರ ಆಳಿಕೆ 
ಕಾಲದಲ್ಲಿ ರಾಜ್ಯ ಸೀಮೆ, ಸ್ಥಳ, ಹೋಬಳಿ, ಗ್ರಾಮ ಮೊದಲಾದ ಆಡಳಿತ ವಿಭಾಗಗಳನ್ನು 
ಮಾಡಿಕೊಂಡಿದ್ದನ್ನು ಗುರುತಿಸಬಹುದು. 


ಪ್ರಾಚೀನ ಕಾಲದಲ್ಲಿ ಆಡಳಿತ ವಿಭಾಗಗಳು ಪ್ರಕೃತಿ ಪ್ರತಿಬಂಧಕಗಳಾದ ನದಿ, ಬೆಟ್ಟಗಳಿಗೆ 
ಸೀಮಿತವಾಗಿ ನಿರ್ಧರಿತವಾಗುತ್ತಿದ್ದವು. ಕೆಲವೊಮ್ಮೆ ಅನ್ಯ ರಾಜರ ಸೀಮಾ ರೇಖೆಗಳೂ ಇದನ್ನು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 118 


ನಿರ್ಧರಿಸುತ್ತಿರಬಹುದು.” ಗಂಗರ ಕಾಲದಲ್ಲಿ ಸಾಮ್ರಾಜ್ಯವನ್ನು ನಾಡುಗಳಾಗಿ ವಿಭಜಿಸಲಾಗಿತ್ತು. ಈ 
ನಾಡುಗಳಿಗೆ ಗ್ರಾಮ ಸಂಖ್ಯಾಧಾರಿತ ಸಂಖ್ಯೆಗಳನ್ನು ನೀಡಲಾಗುತ್ತಿತ್ತು” ಚಾಲುಕ್ಕರ ಕಾಲದಲ್ಲಿ 
ಸಾಮ್ರಾಜ್ಯವನ್ನು ಮಹಾರಾಷ್ಟಕಗಳಾಗಿ ವಿಭಜಿಸಿದ್ದು, ಅವುಗಳ ಕೆಳಗೆ ರಾಷ್ಟ್ರಕ ಅಥವಾ 
ಮಂಡಲಗಳಿದ್ದವು. ಮುಂದಿನ ಕಿರುಭಾಗ, ಭೋಗ ಎಂಬ ಶಬ್ದವು ವಿಷಯಕ್ಕೆ ಸಮಾನವಾದುದೇ 
ತಿಳಿಯದು.” ರಾಷ್ಟಕೂಟರ ಕಾಲದಲ್ಲಿ ರಾಜ್ಯದಲ್ಲಿ ಮಂಡಲಗಳಾಗಿ ವಿಭಜಿತವಾಗಿದ್ದು, ಮಂಡಲವನ್ನು 
ರಾಷ್ಟ್ರವೆಂದು ಕರೆಯಲಾಗುತ್ತಿತ್ತು. ರಾಷ್ಟ್ರವನ್ನು ವಿಷಯ ಎಂಬ ಜಿಲ್ಲೆಗಳಾಗಿ ವಿಭಜಿಸಿತ್ತು ವಿಷಯದ 
ನಂತರ ನಾಡು ಎಂಬ ಭಾಗವಿದ್ದು, ಆಡಳಿತದ ಕೊನೆಯ ಘಟಕ ಗ್ರಾಮವಾಗಿತ್ತು” ಹೊಯ್ಸಳರ 
ಕಾಲದ ಆಡಳಿತ ಘಟಕಗಳ ಹೆಸರುಗಳ ವ್ಯತ್ಯಾಸವನ್ನು ಗುರುತಿಸುವುದು ಕಷ್ಟ ನಾಡು, ವಿಷಯಗಳ 
ಉಲ್ಲೇಖ ಶಾಸನಗಳಲ್ಲಿದ್ದು ಇವುಗಳಲ್ಲಿ ಯಾವುದು ಹಿರಿದು, ಯಾವುದು ಕಿರಿಯದು ತಿಳಿಯದು. 
ಹೊಯ್ದಳರ ಕಾಲದಲ್ಲಿ ನಾಡು ಎಂಬ ಆಡಳಿತ ವಿಭಾಗವೇ ಪ್ರಮುಖವಾಗಿ ಕಂಡುಬರುತ್ತದೆ. 


ವಿಜಯನಗರ ಅರಸರ ಕಾಲದಲ್ಲಿ ಸಾಮ್ರಾಜ್ಯವನ್ನು ರಾಜ್ಯಗಳಾಗಿ ವಿಭಜಿಸಲಾಗಿತ್ತು. 
ರಾಜ್ಯವನ್ನು ವಿಷಯ, ವೇಂಟೆ ಎಂದು ವಿಭಜಿಸಲಾಗಿತ್ತು. ಈ ಭಾಗಕ್ಕೆ ಸೀಮೆ ಅಥವಾ ನಾಡು ಎಂದು 
ಉಪವಿಭಾಗವಿದ್ದು, ಸ್ಥಳ ಅಥವಾ ಕಂಪಣ ಕೆಲವೇ ಗ್ರಾಮಗಳುಳ್ಳ ಕಡೆಯ ಭಾಗವಾಗಿತ್ತು.“ 
ವಿಜಯನಗರ ಕಾಲದ ಆಡಳಿತದಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಮೇಲ್‌ಸ್ಪರದ್ದು ರಾಜ್ಯ ಹಾಗೂ ಕೆಳಸ್ತರ 
ಗ್ರಾಮವಾಗಿತ್ತು. ಇವುಗಳ ಮಧ್ಯೆ ವಳಿತ, ವೇಂಠೆ, ಸ್ಥಳ, ಕಂಪಣ, ಸೀಮೆ, ಮಾಗಣಿ, ನಾಡುಗಳು 
ಕಂಡುಬರುತ್ತವೆ. ಇವುಗಳ ನಿರ್ದಿಷ್ಟ ಸ್ಪರ ವಿನ್ಯಾಸ ಅಸ್ಪಷ್ಟ ಚನ್ನಪಟ್ಟಣ ತಾಲ್ಲೂಕಿನ ವಿಜಯನಗರ 
ಕಾಲದ ಶಾಸನಗಳಲ್ಲಿ ರಾಜ್ಯ, ಸೀಮೆ, ಸ್ಥಳದ ಪ್ರಸ್ತಾಪ ಹೆಚ್ಚಾಗಿ ಕಂಡುಬರುತ್ತದೆ. ಮೈಸೂರು ಅರಸರ 
ಕಾಲದಲ್ಲಿ ವಿಜಯನಗರ ಕಾಲದ ಆಡಳಿತ ವ್ಯವಸ್ಥೆ ಹೆಚ್ಚು ಕಡಿಮೆ ಹಾಗೆಯೇ 
ಮುಂದುವರಿದಿರುವುದನ್ನು ಶಾಸನಗಳಲ್ಲಿ ಗುರುತಿಸಬಹುದು. 


"ಪ್ರಾಚೀನ ಕಾಲದಲ್ಲಿ ಆಡಳಿತದ ಅನುಕೂಲಕ್ಕಾಗಿ ಭೌಗೋಳಿಕವಾಗಿ ವಿಸ್ತಾರವಾಗಿದ್ದ 
ರಾಜ್ಯವನ್ನು ಮೂರು ಭಾಗಗಳಾಗಿ ವಿಂಗಡಿಸಿದ್ದರು. ಮಂಡಲ, ನಾಡು, ಊರು ಇವು ಸಾಮ್ರಾಜ್ಯದ 
ವಿಭಾಗಗಳು. ರಾಜಧಾನಿಯ ಸುತ್ತಣ ಭಾಗವನ್ನು ರಾಜನೇ ನೇರವಾಗಿ ಆಳುತ್ತಿದ್ದನು. ಉಳಿದ 
ರಾಜ್ಯವನ್ನು ಮಂಡಲಗಳನ್ನಾಗಿ ವಿಂಗಡಿಸಿ ಒಂದೊಂದು ಮಂಡಲಕ್ಕೂ ಮಂಡಲೇಶ್ವರರನ್ನು 
ನೇಮಿಸುತ್ತಿದ್ದನು. ಒಂದೊಂದು ಮಂಡಲವನ್ನು ನಾಡುಗಳಾಗಿ ವಿಂಗಡಿಸಿ ಆಯಾ ನಾಡಿಗೆ ನಾಳ್ಪಭು 
ಅಥವಾ ನಾಡಗಾವುಂಡನನ್ನು ನೇಮಿಸುತ್ತಿದ್ದರು. ನಾಡಿನ ಆಯಾ ಊರಿಗೆ ಮುಖ್ಯಸ್ಥನಾಗಿ 
ಪ್ರಭುಗಾವುಂಡ ಅಥವಾ ಊರಗಾವುಂಡನಿರುತ್ತಿದ್ದನು' ಎಂದು ಡಾ.ಎಂ.ಚಿದಾನಂದಮೂರ್ತಿಯವರು 
ಅಭಿಪ್ರಾಯಪಡುತ್ತಾರೆ. 


ಚನ್ನಪಟ್ಟಣ ತಾಲ್ಲೂಕಿನ ಪ್ರದೇಶದಲ್ಲಿ ಗಂಗ ಅರಸರ ಕಾಲದಿಂದ ಮೊದಲ್ಲೊಂಡು ಚೋಳ, 
ಹೊಯ್ದಳ, ವಿಜಯನಗರ, ಮೈಸೂರು ಒಡೆಯರವರೆಗಿನ ಆಳ್ಳಿಕೆಯ ಅವಧಿಯಲ್ಲಿ ಬೇರೆಬೇರೆ 
ಹೆಸರುಗಳನ್ನೊಳಗೊಂಡ ಸುಮಾರು ಇಪ್ಪತ್ತಕ್ಕಿಂತಲೂ ಹೆಚ್ಚಿನ ಪ್ರಾದೇಶಿಕ ಅಥವಾ ಆಡಳಿತ 
ವಿಭಾಗಗಳನ್ನು ಗುರುತಿಸಬಹುದಾಗಿದೆ. ಅವುಗಳ ಸ್ಥೂಲ ಪರಿಚಯವನ್ನು ಈ ಕೆಳಗಿನಂತೆ 
ನೋಡಬಹುದು. 


ಗಂಗವಾಡಿ ತೊಂಬತ್ತಾರು ಸಾವಿರ : ಇದು ಗಂಗ ದೊರೆಗಳು ಆಳುತ್ತಿದ್ದ ಪೂರ್ಣ ಪ್ರದೇಶವನ್ನು 
ಸೂಚಿಸುತ್ತದೆ. ಗಂಗವಾಡಿ ಪ್ರದೇಶದಲ್ಲಿ ಹಳ್ಳಿಗಳ ಸಂಖ್ಯೆಗಳಿಗೆ ಅನುಗುಣವಾಗಿ ಆಡಳಿತ ವಿಭಾಗವನ್ನು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 119 


ಹೆಸರಿಸಿದ್ದರು. ಮೊದಲಿಗೆ ಗಂಗ ಸಾಮ್ರಾಜ್ಯವು ಗಂಗವಾಡಿ ಸಾವಿರ, ನಂತರದಲ್ಲಿ ಆರು ಸಾವಿರವಾಗಿ 
ಗಂಗರ ಉಚ್ಛಾಯಸ್ಸಿತಿಯಲ್ಲಿ ಗಂಗವಾಡಿ ತೊಂಭತ್ತಾರು ಸಾವಿರವಾಗಿ ರೂಪೂಗೊಂಡಿತು. 
ಚನ್ನಪಟ್ಟಣ ತಾಲ್ಲೂಕಿಗೆ ಗಡಿಪ್ರದೇಶದಲ್ಲಿರುವ ಮದ್ದೂರು ತಾಲ್ಲೂಕಿನ ಆತಕೂರು ಗ್ರಾಮದ ಕ್ರಿಶ. 
949ರ ಶಾಸನದಲ್ಲಿ ಗಂಗವಾಡಿ ತೊಂಭತ್ತಾರು ಪ್ರದೇಶದ ಉಲ್ಲೇಖವಿದೆ. ಹೀಗೆ ಚನ್ನಪಟ್ಟಣ 
ತಾಲ್ಲೂಕು ಈ ಆಡಳಿತ ವಿಭಾಗದಲ್ಲಿ ಅಂತರ್ಗತವಾಗಿತ್ತು. ಈ ತಾಲ್ಲೂಕಿನ ಸಂತೆಮಾಗೇನಹಳ್ಳಿಯ 
ಕ್ರಿಶ. ಹತ್ತನೇ ಶತಮಾನದ ಶಾಸನದಲ್ಲಿ "ಗಂಗವಾಡಿ'ಯ ಉಲ್ಲೇಖ ಕಂಡುಬರುತ್ತದೆ.” ಗಂಗರ 
ನಂತರ ಆಳ್ಗಿಕೆಗೆ ಬಂದ ಚೋಳ ಮತ್ತು ಹೊಯ್ದಳರ ಕಾಲದಲ್ಲಿ ಈ ಪ್ರದೇಶವನ್ನು "ಗಂಗವಾಡಿ' 
ಅಥವಾ "ಗಂಗಪಾಡಿ' ನಾಡು ಎಂದು ಕರೆದಿರುವುದನ್ನು ಶಾಸನಗಳಲ್ಲಿ ಕಾಣಬಹುದು. 


ಕ್ರಿಶ. 1007ರ ಮಳೂರುಪಟ್ಟಣದ ಚೋಳ ದೊರೆ ರಾಜರಾಜಚೋಳನ ಕಾಲದ ತಮಿಳು 
ಶಾಸನದಲ್ಲಿ "ಗಂಗವಾಡಿಯ ಕಿಳಲೈನಾಡಿನ ರಾಜೇಂದ್ರಸಿಂಹ ಚತುರ್ವೇದಿ ಮಂಗಲವಾದ ಪೆರಿಯ 
ಮಳವೂರು (ಈಗಿನ ದೊಡ್ಡಮಳೂರು) ಹಾಗೂ ಮಣಲೂರಿನ (ಈಗಿನ ಮಳೂರುಪಟ್ರ್ಟಣ) 
ಭಾಗವಾದ ನಿಗರಿಲಿ ಚೋಳಪುರಂ'ಗಳ ಉಲ್ಲೇಖವಿದೆ. ಕ್ರಿ.ಶ. 1014ರ ಇದೇ ಗ್ರಾಮದ ಮತ್ತೊಂದು 
ಶಾಸನದಲ್ಲಿ "ಗಂಗಪಾಡಿಯ ಕಿಳಲೈನಾಡಿನ ಚೋಳಮಾದೇವಿ ಚತುರ್ವೇದಿ ಮಂಗಲವಾದ ವಣ್ಣೂರಿನ 
ಉಲ್ಲೇಖ ಕಂಡುಬರುತ್ತದೆ. ಚೋಳರು ಈ ಪ್ರದೇಶವನ್ನು ಆಳ್ಳಿಕೆ ನಡೆಸಿದ ಆರಂಭದಲ್ಲಿ ಈ 
ಪ್ರದೇಶವನ್ನು ಗಂಗಪಾಡಿ ಎಂದೇ ಗುರುತಿಸಿದ್ದಾರೆ. 


ಕೆಟ್ಗಲಿನಾಡು : ಕ್ರಿಶ. ಒಂಬತ್ತನೇ ಶತಮಾನದ ರಾಮನಗರದ ಐಜೂರಿನ ಶಾಸನವೊಂದರಲ್ಲಿ 
"ಕೆಲ್ಲಲಿನಾಡು' ಎಂಬ ಉಲ್ಲೇಖವಿದೆ. ಈ ಶಾಸನದಲ್ಲಿ ಕೆಲ್ಲಲಿನಾಡನ್ನು ರಣಪಾರರಸ ಎಂಬ 
ಮಾಂಡಲೀಕನು ಆಳುತ್ತಿದ್ದ ವಿವರವಿದೆ. ಈ ರಣಪಾರರಸನ ಮತ್ತೊಂದು ಶಾಸನ ಚನ್ನಪಟ್ಟಣ 
ತಾಲ್ಲೂಕಿನ ಕೂಡ್ಡೂರಿನ ಗ್ರಾಮದಲ್ಲಿ ದೊರೆಯುತ್ತದೆ.್‌' ಇದರಿಂದ ಈಗಿನ ಚನ್ನಪಟ್ಟಣ-ರಾಮನಗರ 
ತಾಲ್ಲೂಕು ಪ್ರದೇಶಗಳು ಕೆಳ್ಗಲಿನಾಡಿಗೆ ಸೇರಿದ್ದವು ಎಂಬುದು ತಿಳಿಯುತ್ತದೆ. "ಕೆಲ್ಲಲಿನಾಡು' ಎಂಬುದು 
ಮುಂದೆ ಕಾಣಿಸಿಕೊಳ್ಳುವ "ಕಲುವಳಿ ನಾಡು' ಎಂಬುದರ ಪೂರ್ವನಾಮವಿದ್ದಂತೆ ತೋರುತ್ತದೆ ಎಂದು 
ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ. “ಕೆಟ್ಲಲಿ'ಯ ಮೂಲರೂಪವಾದ ಕೀಟ್‌-ಕಲ್‌ಉಟ್‌ 
ಕಿಟ್ಬಲುಲ” ಎಂಬುದರಿಂದ, ಅಂದರೆ ಕಿಚ್ಕಲುಟ್‌ » ಕೆಬ್ಬುಚಿ » ಕೆಟ್ಲಲಿ ಎಂದಾಗಿ, ನಂತರದಲ್ಲಿ 
ಕಲುವೊಳ, ಕಲುವಳಿ, ಕೆಳವಲ ಎಂಬ ಪ್ರಯೋಗಗಳು ಈ ಪ್ರದೇಶದ ಶಾಸನಗಳಲ್ಲಿ 
ಉಲ್ಲೇಖಗೊಂಡಿರುವುದನ್ನು ಕಾಣಬಹುದು." 


ಚನ್ನಪಟ್ಟಣ-ರಾಮನಗರ ತಾಲ್ಲೂಕುಗಳ ಬಹುತೇಕ ಪ್ರದೇಶಗಳಲ್ಲವೂ ಅರ್ಕಾವತಿ ನದಿಯ 
ಬಲದಂಡೆ ಹಾಗೂ ಕಣ್ಣನದಿಯ ಎಡದಂಡೆಯ ಕಡೆಗಿದ್ದು ಸಾಕಷ್ಟು ತಗ್ಗು ಪ್ರದೇಶವಾಗಿದ್ದು ಜೊತೆಗೆ 
ಹೆಚ್ಚಿನ ಸಂಖ್ಯೆಯ ಕಲ್ಲು ಬಂಡೆಗಳಿಂದ, ಬೆಟ್ಟಗುಡ್ಡಗಳಿಂದ ಕೂಡಿರುವುದು ಕಂಡುಬರುತ್ತದೆ. 
ಇದರಿಂದಾಗಿ ಕೆಲ್ಲಲಿನಾಡೆಂದು ಗುರುತಿಸಿಕೊಂಡಿತ್ತು ಎಂದು ನಿರ್ಧರಿಸಬಹುದು. 


ಕಲುವಳಿ ನಾಡು / ಕೆಳವಲ ನಾಡು : ಗಂಗ-ಚೋಳರ ಕಾಲದಲ್ಲಿ ಕೆಲ್ಗ್ಲಲಿನಾಡು ಎಂದು 
ಕರೆಯುತ್ತಿದ್ದದು  ಹೊಯ್ದಳರ ಕಾಲದಲ್ಲಿ ಕಲೂವಳಿನಾಡು, ಕೆಳವಲನಾಡು ಎಂದಾಗಿ 
ಬದಲಾಗಿರುವುದನ್ನು ಚನ್ನಪಟ್ಟಣ ತಾಲ್ಲೂಕಿನ ಚನ್ನಮಾನಹಳ್ಳಿ, ಮಾಗೇನಹಳ್ಳಿ ಗ್ರಾಮಗಳ 
ಶಾಸನಗಳಲ್ಲಿ ಕಾಣಬಹುದು. ಮಾಗೇನಹಳ್ಳಿಯ ಕ್ರಿಶ. 1318ರ ಶಾಸನದಲ್ಲಿ ಕೆಳವಲನಾಡೊಳಗಣ 
ಮಗುವನಹಳ್ಳಿ » ಮುಗುಳನಹಳ್ಳಿಯ ಉಲ್ಲೇಖ ಕಂಡು ಬರುತ್ತದೆ.“ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 120 


ಚನ್ನಮಾನಹಳ್ಳಿಯ ಕ್ರಿಶ 1319ರ ಶಿಲಾಶಾಸನದಲ್ಲಿ "ಕಲುವಳಿ ನಾಡೊಳಗಣ 
ಚಂದಿಮಾದಿಯಹಳ್ಳಿ'ಯ (ಈಗಿನ ಚನ್ನಮಾನಹಳ್ಳಿ) ಉಲ್ಲೇಖ ಕಂಡುಬರುತ್ತದೆ. ಈ 
ಕಲುವಳಿನಾಡನ್ನು ಸಿಂಗೆಯದಣ್ಣಾಯಕ ಎಂಬುವನು ಆಳ್ಗಿಕೆ ನಡೆಸುತ್ತಿದ್ದ ಎಂದು ಶಾಸನದಿಂದ 
ತಿಳಿಯುತ್ತದೆ. ರಾಮನಗರ ತಾಲ್ಲೂಕಿನ ವಡವಟ್ಟದ ಕ್ರಿಶ. 1335ರ ವೀರಗಲ್ಲಿನಲ್ಲಿ "ಕಲುವೊಳನಾಡು' 
ಎಂಬ ಪ್ರಯೋಗ ಕಂಡುಬರುತ್ತದೆ. ಈ ಶಾಸನದಲ್ಲಿ ಕಲುವೊಳೆನಾಡನ್ನು ಅಲ್ಲಪ್ಪನಾಯಕ 
ಎಂಬುವನು ಹೊಯ್ದಳ ದೊರೆ ಮೂರನೇ ವೀರಬಲ್ಲಾಳ ಆಳ್ಗಿಕೆಯ ಕಾಲದಲ್ಲಿ ಆಳುತ್ತಿದ್ದ ಎಂದು 
ತಿಳಿಯುತ್ತದೆ. 


ಈ ಕಲುವಳಿನಾಡು / ಕೆಳವಲನಾಡಿನಲ್ಲಿದ್ದ ಈಗಿನ ರಾಮನಗರ ತಾಲ್ಲೂಕಿನ 
ಚಂದಿಮಾದಿಯಹಳ್ಳಿ (ಚನ್ನಮಾನಹಳ್ಳಿ), ತಾಳವಾಡಿ, ಗಂಗವಾಡಿ, ಮಡಗುಟ್ಟಿ ವೀರಂಗಣಿಗನಹಳ್ಳಿ, 
ಅರೆಗೊಳಲು, ಐಜೂರು, ಮಾರಪ್ಪನಕುಪ್ರೆ ಹಾಗೂ ಚನ್ನಪಟ್ಟಣ ತಾಲ್ಲೂಕಿನ ಹೊಂಗನೂರು, 
ಮಗುವನಹಳ್ಳಿ (ಮಾಗೇನಹಳ್ಳಿ) ಮುಂತಾದ ಗ್ರಾಮಗಳು ಶಾಸನೋಕ್ಷವಾಗಿವೆ. ಚನ್ನಪಟ್ಟಣ, 
ರಾಮನಗರ ತಾಲ್ಲೂಕಿನ ಬಹುಭಾಗ ಪ್ರಾಯಶಃ ಈ ನಾಡಿನಲ್ಲಿ ಅಂತರ್ಗತವಾಗಿದ್ದಿರಬೇಕೆಂದು 
ತೋರುತ್ತದೆ. ಈ ಮೊದಲೇ ಉಲ್ಲೇಖಿಸಿರುವ ಕೆಳ್ಳಲಿನಾಡಿನ ಆರ್ವಾಚೀನ ರೂಪ ಇದಾಗಿದೆ. 


ಮುಡಿಗೊಣ್ಣ ಚೋಳಮಂಡಲ : ಇದು ಚೋಳರ ಕಾಲದ ಒಂದು ದೊಡ್ಡ ಆಡಳಿತ ವಿಭಾಗವಾಗಿದೆ. 
ಈ ಮಂಡಲದಲ್ಲಿ ರಾಜೇಂದಜೋಳ ಒಳನಾಡು, ಕರಿಕಾಲಚೋಳ ಒಳನಾಡು, ಕಿಳಲೈನಾಡು, 
ಮರಶುನಾಡು, ಶಿಯಲ್‌ನಾಡು (ಸೀಗಲ್‌ನಾಡು) ಮುಂತಾದವೂ ಸಮಾವೇಶಗೊಂಡಿದ್ದವು ಎಂಬ 
ಅಂಶ ಚೋಳರ ಕಾಲದ ಅನೇಕ ಶಾಸನಗಳಿಂದ ತಿಳಿದುಬರುತ್ತದೆ. ಒಟ್ಟಾರೆ ಈಗಿನ ರಾಮನಗರ ಜಿಲ್ಲೆ 
ಹಾಗೂ ಬೆಂಗಳೂರು ಜಿಲ್ಲೆಯ ದಕ್ಷಿಣ ಮತ್ತು ಪಶ್ಚಿಮ ಭಾಗದ ನಾಡುಗಳು ಈ ಮಂಡಲಕ್ಕೆ 
ಸೇರಿದ್ದವು ಎನ್ನಬಹುದು.” 


ಮಳೂರು ಗ್ರಾಮದ ರಾಜರಾಜಚೋಳನ ಕಾಲದ ತಮಿಳು ಶಾಸನವೊಂದರಲ್ಲಿ ಮುಡಿಗೊಂಡ 
ಚೋಳಮಂಡಲದ ಕರಿಕಾಲಚೋಳ ಒಳನಾಡಿನ ಪೆರಿಯಮಳವೂರಿಗೆ ರಾಜೇಂದ್ರಸಿಂಹ ಚತುರ್ಮೇದಿ 
ಮಂಗಲವೆಂದು ಕರೆಯಲ್ಪಡುತ್ತಿತ್ತು ಎಂದು ತಿಳಿಯುತ್ತದೆ. ಕಿ.ಶ. 1029ರ ರಾಜೇಂದ್ರ ಚೋಳನ 
ಮಳೂರು ಗ್ರಾಮದ ಶಾಸನದಲ್ಲಿ ಹಿಂದೆ ರಾಜರಾಜಚಜೋಳನ ಕಾಲದಲ್ಲಿದ್ದ ಕರಿಕಾಲಚೋಳ 
ಒಳನಾಡಿಗೆ ರಾಜೇಂದಚೋಳ ಒಳನಾಡು ಎಂದು ಮರುನಾಮಕರಣ ಮಾಡಿರುವುದನ್ನು 
ದಾಖಲಿಸಿದೆ. ಈ ಶಾಸನದಲ್ಲಿ ಮುಡಿಗೊಂಡ ಚೋಳಮಂಡಲದ ರಾಜೇಂದ್ರಚೋಳ ಒಳನಾಡಿನ 
ಕಿಳಲೈನಾಡಿನ ಉಲ್ಲೇಖವಿದೆ. 


ಚೋಳರ ಆಳಿಕೆಯ ಕಾಲದಲ್ಲಿ ರಚನೆಗೊಂಡ ಈ ಆಡಳಿತ ವಿಭಾಗ ಹೊಯ್ದಳರ ಕಾಲದಲ್ಲೂ 
ಬದಲಾಗದೇ ಅದೇ ಹೆಸರನ್ನು ಉಳಿಸಿಕೊಂಡಿರುವುದನ್ನು ಕಾಣಬಹುದು. ಕ್ರಿಶ. 1260ರ ಮೂರನೇ 
ನರಸಿಂಹನ ಕಾಲದ ಹರೂರು ಗ್ರಾಮದ ಶಾಸನದಲ್ಲಿ "ಮುಡಿಗೊಂಡ ಚೋಳಮಂಡಲ'ದ 
ಕಿಳಲೈನಾಡಿನ ರಾಜೇಂದ್ರಸಿಂಹ ಚತುರ್ವೇದಿ ಮಂಗಲದ ಉಲ್ಲೇಖವಿದೆ." ಕ್ರಿಶ. 1326ರ 
ಶಾಸನವೊಂದರಲ್ಲೂ ಮೂರನೇ ವೀರಬಲ್ಲಾಳನ ಆಳ್ಗಿಕೆಯಲ್ಲಿ ಈ ಪ್ರದೇಶವನ್ನು ಮುಡಿಗೊಂಡ 
ಚೋಳಮಂಡಲ ಎಂದು ಕರೆದಿರುವುದನ್ನು ಗುರುತಿಸಬಹುದು." 


ಕರಿಕಾಲಚೋಳ ಒಳನಾಡು : ಕ್ರಿಶ. ಹನ್ನೊಂದನೇ ಶತಮಾನದ ಚನ್ನಪಟ್ಟಣ ತಾಲ್ಲೂಕಿನ ಮಳೂರು 
ಗ್ರಾಮದ ಶಾಸನವೊಂದರಲ್ಲಿ ಪೆರಿಯ ಮಳವೂರು ಗ್ರಾಮವು ಮುಡಿಗೊಂಡ ಚೋಳಮಂಡಲದ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 121 


ಕರಿಕಾಲಚಜೋಳ ಒಳನಾಡಿನ ಭಾಗವೆಂದು ಉಲ್ಲೇಖಿಸಲಾಗಿದೆ. ಈ ಕರಿಕಾಲಚೋಳ ಒಳನಾಡು 
ಮುಡಿಗೊಂಡ ಚೋಳಮಂಡಲದ ಒಳವಿಭಾಗವಾಗಿದೆ. ಚೋಳ ಸಾಮ್ರಾಜ್ಯದಲ್ಲಿ ಇದು ಪ್ರಮುಖವಾದ 
ಘಟಕ ಎನ್ನಬಹುದು. ಈ ವಳನಾಡಿನಲ್ಲಿ ಹಲವಾರು ನಾಡುಗಳು ಅಂತರ್ಗತವಾಗಿದ್ದವು. ಇವುಗಳಲ್ಲಿ 
ಕಿಳಲೈನಾಡು  ಮುಖ್ಯವಾದುದೆನ್ನಬಹುದಾಗಿದೆ. ಈ ಕರಿಕಾಲಚೋಳ ಒಳನಾಡೇ ಮುಂದೆ 
ರಾಜೇಂದಚೋಳ ಒಳನಾಡಾಗಿ ಪರಿವರ್ತಿತವಾಗಿರುವುದನ್ನು ಶಾಸನಗಳಲ್ಲಿ ಗುರುತಿಸಬಹುದು. 


ಕೃತ್ರಿಯಶಿಖಾಮಣಿ ಒಳನಾಡು : ಕ್ರಿಶ. 1034ರ ರಾಜೇಂದ್ರ ಚೋಳನ ಕಾಲದ ಮಳೂರು ಗ್ರಾಮದ 
ಶಾಸನದಲ್ಲಿ ಪುಲಿಯೂರು (ಈಗಿನ ಕುಣಿಗಲ್‌ ತಾಲ್ಲೂಕಿನ ಹುಲಿಯೂರುದುರ್ಗವಿರಬಹುದು) ಎಂಬ 
ಗ್ರಾಮ ಕ್ಷತ್ತಿಯಶಿಖಾಮಣಿ ಒಳನಾಡಿನಲ್ಲಿದ್ದ ಉಲ್ಲೇಖವಿದೆ.“ ಇದು ಚೋಳ ಮಂಡಲಕ್ಕೆ ಸೇರಿದ್ದ 
ಭಾಗವೆಂದು ಇದೇ ಶಾಸನದಿಂದ ತಿಳಿದುಬರುತ್ತದೆ. ಕಾಲನಂತರದಲ್ಲಿ ಕರಿಕಾಲಚೋಳ ಒಳನಾಡಿನಂತೆ 
ಈ ನಾಡು ರಾಜೇಂದಯಚೋಳ ಒಳನಾಡಿನಲ್ಲಿ ಅಂತರ್ಗತವಾದಂತೆ ತೋರುತ್ತದೆ. 


ರಾಜೇಂದಚೋಳ ಒಳನಾಡು : ಚೋಳರ ಕಾಲದ ಪ್ರಮುಖ ಆಡಳಿತ ವಿಭಾಗಗಳಲ್ಲಿ 
ರಾಜೇಂದಚೋಳ ಒಳನಾಡು ಪ್ರಮುಖವಾದುದು. ರಾಜೇಂದಯಚೋಳನ ಆಳ್ಳಿಕೆಯ ಕಾಲದಲ್ಲಿ ಈ 
ನಾಡು ಅಸಿತ್ಪಕ್ಕೆ ಬಂದಿತು. ಬೆಂಗಳೂರು, ರಾಮನಗರ, ಮಂಡ್ಯ ಜಿಲ್ಲೆಗಳಲ್ಲಿದ್ದ ಕಿಳಲೈನಾಡು, 
ಮೊರಸುನಾಡು, ಶಿಗಲ್‌ನಾಡು, ಎಲಹಕ್ಕನಾಡು ಇತ್ಯಾದಿ ನಾಡುಗಳು ಈ ರಾಜೇಂದಚೋಳ 
ವಳನಾಡಿನಲ್ಲಿ ಅಂತರ್ಗತವಾಗಿದ್ದವು. ಚನ್ನಪಟ್ಟಣ ತಾಲ್ಲೂಕಿನ ಜೋಳರ ಹಾಗೂ ಹೊಯ್ದಳರ 
ಕಾಲದ ಶಾಸನಗಳಲ್ಲಿ ಉಲ್ಲೇಖಗೊಂಡಿರುವ ಈ ನಾಡು ಬಹಳ ಪಸಿದ್ಧವಿದ್ದಂತೆ ತೋರುತ್ತದೆ. ಈ 
ನಾಡಿನ ಉಲ್ಲೇಖ ಕ್ರಿಶ. 1024ರ ಮಳೂರು ಗ್ರಾಮದ ಶಾಸನದಲ್ಲಿ ಉಲ್ಲೇಖಗೊಂಡಿದೆ.“ 
ಇದಲ್ಲದೇ ಮಳೂರು, ಮಳೂರುಪಟ್ಟಣ ಗ್ರಾಮಗಳ ಚೋಳರ ಶಾಸನಗಳಲ್ಲೂ 
ರಾಜೇಂದ್ರ ಚೋಳವಳನಾಡಿನ ಪ್ರಸ್ಥಾಪವಿದೆ.”5 


ಚೋಳರ ಕಾಲದಲ್ಲಿದ್ದ ಈ ಆಡಳಿತ ವಿಭಾಗ ಬದಲಾವಣೆಯಾಗದೇ  ಹೊಯ್ದಳರ 
ಕಾಲದಲ್ಲೂ ಮುಂದುವರಿದಿರುವುದನ್ನು ಗುರ್ತಿಸಬಹುದು. ಹರೂರು ಗ್ರಾಮದ ಕ್ರಿಶ. 1260ರ 
ಹೊಯಳ ದೊರೆ ಮೂರನೇ ನರಸಿಂಹನ ಕಾಲದ ಶಾಸನದಲ್ಲೂ ಈ ಒಳನಾಡಿನ 
ಉಲ್ಲೇಖವಿರುವುದನ್ನು ಕಾಣಬಹುದು. ಈ ಶಾಸನದಿಂದ ರಾಜೇಂದ್ರಚೋಳ ಒಳನಾಡಿನಲ್ಲಿ 
ಕಿಳಲೈನಾಡಿನ ಮಳವೂರು, ಪಾವೂರು, ಪೆರೂರುಗಳು ಅಂತರ್ಗತವಾಗಿದ್ದವು ಎಂದು ತಿಳಿಯುತ್ತದೆ. 


ಕಿಬಲೆನಾಡು / ಕಿಳಲೈನಾಡು / ಕೆಳಲೆನಾಡು : ಈ ನಾಡಿನ ಪ್ರಾಚೀನ ರೂಪ ಕ್ರಿಶ 9ನೇ 
ಶತಮಾನದ ರಾಮನಗರದ ಐಜೂರಿನ ಶಾಸನದಲ್ಲಿ” ಉಕ್ತವಾಗಿರುವ ಕೆಳ್ಳಲಿನಾಡು ಎಂಬುದೇ 
ಆಗಿರಬೇಕೆಂದು ತೋರುತ್ತದೆ. ಕಿಬಲೆನಾಡಿನ ತಮಿಳೀಕರಣಗೊಂಡ ರೂಪ "ಕಿಟಲೈನಾಟ್ಟು' ಎಂಬುದು 
ಚೋಳ-ಹೊಯ್ದಳರ ಕಾಲದ ತಮಿಳು ಶಾಸನಗಳಲ್ಲಿ ಕಂಡುಬರುತ್ತದೆ. "ಕಿಟಲೈನಾಟ್ಟು' ಅಥವಾ 
ಕಿಆಲೆನಾಡಿನ ಉಲ್ಲೇಖ ಕ್ರಿಶ. 1007ರಿಂದ ಚೋಳರ ಹಾಗೂ ಕ್ರಿಶ. ಸುಮಾರು130ರಿಂದ 
1260ರವರೆಗಿನ ಹೊಯ್ದಳರ ಶಾಸನಗಳಲ್ಲಿ ಕಂಡುಬಂದಿದೆ. ಆ ಶಾಸನಗಳು ರಾಮನಗರ ಜಿಲ್ಲೆಯ 
ಚನ್ನಪಟ್ಟಣ ತಾಲ್ಲೂಕಿನ ಮಳೂರು, ಮಳೂರುಪಟ್ಟಣ, ಹೊಂಗನೂರು, ಮಂಗಾಪಟ್ಟ, ಕೂಡಲೂರು, 
ಬ್ಯಾಡರಹಳ್ಳಿ, ಹೊನ್ನಾಯಕನಹಳ್ಳಿ, ಬೇವೂರು, ಹರೂರು, ಮಂಡ್ಯ ಜಿಲ್ಲೆಯ ಮದ್ದೂರು ತಾಲ್ಲೂಕಿನ 
ಆತಕೂರು, ಮಳವಳ್ಳಿ ತಾಲ್ಲೂಕಿನ ಹುಸ್ಬೂರು, ಅಂತರವಳ್ಳಿ ಗ್ರಾಮಗಳಲ್ಲಿರುವುದನ್ನು ಕಾಣಬಹುದು." 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 122 


ಈ "ಕಿಬಲೆನಾಡು' ಎಂಬ ನಾಡಿನ ಉಲ್ಲೇಖ ಚನ್ನಪಟ್ಟಣ ತಾಲ್ಲೂಕಿನ ಕ್ರಿಶ. 1369ರ 
ಮಳೂರುಪಟ್ಟ, ಕ್ರಿಶ. 1395ರ ಹರೂರು, ಕ್ರಿಶ. 1523ರ ಅಬ್ಲೂರು, ಕ್ರಿಶ. 1534ರ ಚಕ್ಕೆರೆ ಹಾಗೂ 
ಇಗ್ಲಲೂರು ಗ್ರಾಮಗಳ ಶಾಸನಗಳಲ್ಲಿ" “ಕೆಳಲೆನಾಡು' ಎಂಬುದಾಗಿ ಪ್ರಯೋಗವಾಗಿರುವುದನ್ನು 
ಗುರುತಿಸಬಹುದು. ಇದಲ್ಲದೇ ಕ್ರಿಶ. 1018ರ ಮಳೂರು ಗ್ರಾಮದ ಶಾಸನದಲ್ಲಿ "ಕೆಬಲೈನಾಡು',್‌ 
ಕ್ರಿ.ಶ. 1530ರ ಕೂಟಗಲ್ಲು ಗ್ರಾಮದ ಶಾಸನದಲ್ಲಿ "ಕಲೆಳಿನಾಡು',”' ಕ್ರಿಶ. 1558ರ ತಾಮಶಾಸನದಲ್ಲಿ 
ಕೈಲನಾಡು””? ಎಂಬ ಪರಾಯ ರೂಪಗಳೂ ಉಕ್ಷವಾಗಿರುವುದನ್ನು ಕಾಣಬಹುದು. 


ಕಿಟಲೆ / ಕೆಳಲೆನಾಡನ್ನು ಪ್ರಸ್ಥಾಪಿಸುವ ಶಾಸನಗಳ ಭೌಗೋಳಿಕ ವಿತರಣೆಯನ್ನು ಗಮನಿಸಿದರೆ 
ಈ ನಾಡಿನ ಪ್ರಾದೇಶಿಕ ವ್ಯಾಪ್ತಿಯನ್ನು ಈ ರೀತಿಯಾಗಿ ನಿರ್ಧರಿಸಬಹುದು. ಇಂದಿನ ಬೆಂಗಳೂರು 
ನಗರದ ನೈರುತ್ಯಕ್ಕೆ ಬರುವ ಚನ್ನಪಟ್ಟಣ ತಾಲ್ಲೂಕಿನ ಬಹುಭಾಗ, ರಾಮನಗರ, ಮದ್ದೂರು, ಮಂಡ್ಯ, 
ಮಳವಳ್ಳಿ ತಾಲ್ಲೂಕುಗಳ ಕೊಂಚ ಭಾಗ ಹಾಗೂ ತಶಿರುಮಕೂಡ್ಲು ನರಸೀಪುರ ತಾಲ್ಲೂಕಿನ 
ಉತ್ತರಭಾಗಗಳು ಈ ಭೌಗೋಳಿಕ ವಿಭಾಗದಲ್ಲಿ ಅಂತರ್ಗತವಾಗಿದ್ದು, ಸಾಕಷ್ಟು ವಿಸ್ತಾರವಾಗಿತ್ತು 
ಎಂದು ಪಿ.ವಿ.ಕೃಷ್ಣಮೂರ್ತಿ ಅವರು ಈ ನಾಡಿನ ವ್ಯಾಪ್ತಿಯನ್ನು ಗುರ್ತಿಸಿದ್ದಾರೆ.” ಮಂಡ್ಯ ಜಿಲ್ಲೆಯ 
ಮದ್ದೂರಿನ ಕ್ರಿಶ. 1278ರ ಶಾಸನದಲ್ಲಿ ಈ ನಾಡನ್ನು "ಕೆಳಲೆ ಸಹಸ್ತ' ಎಂದು ಕರೆದಿರುವುದು 
ಕಂಡುಬರುತ್ತದೆ.**" ಈ ಶಾಸನದ ಆಧಾರದಿಂದ ಹೊಯ್ದಳರ ಕಾಲದಲ್ಲಿ ಈ ಕೆಳಲೆನಾಡು 
ಬಹುಮಟ್ಟಿಗೆ ಒಂದು ಸಾವಿರ ಗ್ರಾಮಗಳ ವ್ಯಾಪ್ತಿಯುಳ್ಳ ವಿಶಿಷ್ಟ ಭೌಗೋಳಿಕ 
ಪ್ರದೇಶವಾಗಿದ್ದಿತೆನ್ನಬಹುದು. 


ಕಿಲಲೆನಾಡು / ಕಿಬಲೈನಾಟ್ಟು / ಕೆಳಲೆನಾಡು ಎಂಬ ರೂಪಗಳನ್ನೊಳಗೊಂಡ ಶಾಸನಗಳು 
ದೊರೆತಿರುವ ಸ್ಥಳಗಳು ಬಹುಮಟ್ಟಿಗೆ ಶಿಂಷಾ ನದಿಯ ಎಡದಂಡೆ, ಅರ್ಕಾವತಿ ನದಿಯ 
ಬಲದಂಡೆಯ ಪ್ರದೇಶಗಳೂ ಸೇರಿದಂತೆ ಮಧ್ಯದಲ್ಲಿ ಬರುವ ಕಣ್ಹಾನದಿಯ ಆಚೀಚಿನ ಪ್ರದೇಶಗಳಲ್ಲೇ 
ಅಂತರ್ಗತವಾಗಿರುವುದು ಗಮನ ಸೆಳೆಯುತ್ತದೆ. ಈ ಪ್ರದೇಶದ ಭೌಗೋಳಿಕ ಸ್ವರೂಪವನ್ನು 
ಗಮನಿಸಿದರೆ ಇದು ಗಮನಾರ್ಹವಾಗಿ ತಗ್ಗು ಪ್ರದೇಶವಾಗಿದ್ದು ಚದುರಿದಂತೆ ವಿರಳವಾಗಿ 
ಬೆಟ್ಟಗುಡ್ಡಗಳನ್ನು ಒಳಗೊಂಡಿರುವುದು ಕಂಡುಬರುತ್ತದೆ. ಅಂತೆಯೇ ಈ ಪ್ರದೇಶವಾಚಿ "ಕಿಬಲೆ' 
ಎಂಬುದು ನಿಶ್ಚಯವಾಗಿ ಇಲ್ಲಿನ ಭೂ ವೈಶಿಷ್ಟ್ಯತೆಯನ್ನು ಸೂಚಿಸುತ್ತದೆ ಎನಿಸುತ್ತದೆ.” “ಕಟಲೆ' 
ಪದವು “"ಕೀಟ್‌+ಉಟಿ' ಎಂಬ ಎರಡು ಪದಗಳು ಸೇರಿ ರೂಪುಗೊಂಡಿರಬೇಕು, "ಕೀಲ್‌' ಅಥವಾ 
"ಕಿಟ್‌' ಎಂದರೆ ತಗ್ಗಾದ ಅಥವಾ ಕೆಳಗೆ ಎಂಬರ್ಥವಿದೆ. "ಉಟಿ ಎಂದರೆ ಸ್ಥಳ ಎಂಬರ್ಥ 
(ಶಬ್ದಮಣಿದರ್ಪಣ, ಸೂತ್ರ 33, 4ನೇ ಅರ್ಥದ ಪ್ರಯೋಗ = "ಸ್ಥಾನ ವ್ಯಕ್ತಿಯಂ ಪೇಟಸಳ್ಟೂಡೆ ಉಟಿ”, 
(ತ)ಉಟೆವ ಸ್ಥಳ) ಕೀಲ್‌+ಉಟಿವ ಕೀಲುಟಿ- ಕಿಬಲೆ- ಕೆಳಲೆ. "ಕಿಬುಟಿ' ಎಂಬುದನ್ನು ತಗ್ಗಾದ 
ಪ್ರದೇಶ ಅಥವಾ ಕೆಳಗಿನ ಸೀಮೆ ಎಂದು ಅರ್ಥೈಸಬಹುದು. "ಅ'ಕಾರ "ಲ'ಕಾರವಾಗಿ ಹಾಗೂ 
"ಇ'ಕಾರ "ಎ'ಕಾರವಾಗಿ ಕಾಲಾಂತರದಲ್ಲಿ ಮಾರ್ಪಾಡುಗೊಂಡು ಬಳಕೆಯಾಗುವುದು ಸಾಮಾನ್ಯ್‌ 
ಈ ಆಧಾರದಿಂದ ಉತ್ತರದಿಂದ ದಕ್ಷಿಣಕ್ಕೆ ಹರಿಯುವ ಅರ್ಕಾವತಿ, ಕಣ್ಣ ಹಾಗೂ ಶಿಂಷಾ ನದಿಗಳ 
ಕಣಿವೆಯ ಪ್ರದೇಶ ಈ ಕೆಳಲೆನಾಡಾಗಿತ್ತು ಎಂದು ನಿರ್ಧರಿಸಬಹುದು. 


ಸಾಮಾನ್ಯವಾಗಿ ನದಿಯ ಕಣಿವೆ ಪ್ರದೇಶ ತಗ್ಗಾಗಿರುವುದು ಸಹಜ. ಆದರೆ ಶಾಸನಗಳಲ್ಲಿ 
ವಿಶಿಷ್ಟವಾಗಿ ಕಿಟಲೆ-ತಗ್ಗು ಪ್ರದೇಶವೆಂದು ಕರೆದಿರುವುದರ ವಿಶೇಷವೇನೆಂಬುದನ್ನು ಪರಿಶೀಲಿಸುದಾಗ, 
ಈ ಶಾಸನೋಕ್ತ ಕಿಟಲೆನಾಡು ಪ್ರದೇಶವು ಕಾವೇರಿ ನದಿಗೆ ನಿರುಣಿಸುವ ಗಮನಾರ್ಹ ಉಪನದಿಗಳಲ್ಲಿ 
ಒಂದಾದ ಶಿಂಷಾ, ಅದರ ಉಪನದಿಗಳಾದ ಕಣ್ತ್ರಾ ನದಿ ಹಾಗೂ ಅರ್ಕಾವತಿ ನದಿಗಳ ತಗ್ಗು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 123 


ಪ್ರದೇಶವಾಗಿರುವುದು ಕಂಡುಬಂದಿತು. ಈ ಪ್ರದೇಶವು ಸಮುದಮಟ್ಟದಿಂದ ಕೇವಲ 640 
ಮೀಟರುಗಳಿಂದ 700 ಮೀಟರುಗಳಷ್ಟು ಮಾತ್ರ ಎತ್ತರವಿರುವುದಾಗಿದೆ. ಇದರ ನೆರೆಹೊರೆಯ 
ಪ್ರದೇಶಗಳಾದ ಪೂರ್ವಕ್ಕಿರುವ ಕನಕಪುರದ ಪೂರ್ವಭಾಗ, ಉತ್ತರಕ್ಕಿರುವ ಬೆಂಗಳೂರು, ಮಾಗಡಿ; 
ಪಶ್ಚಿಮದ ಮಂಡ್ಯ ತಾಲ್ಲೂಕು ಪ್ರದೇಶಗಳು 884 ರಿಂದ 915 ಮೀಟರುಗಳಷ್ಟು ಎತ್ತರವಿರುವುದು 
ಕಂಡುಬರುತ್ತದೆ. ಈ ರೀತಿ ವಿಶಿಷ್ಠವಾಗಿ ಸರಾಸರಿ 183 ರಿಂದ 213 ಮೀಟರುಗಳಷ್ಟು ತಗ್ಗಿನಲ್ಲಿರುವ 
ಪ್ರದೇಶವನ್ನು ಪ್ರಾಚೀನ ಕಾಲದಲ್ಲೇ ತಗ್ಗು ಪ್ರದೇಶವೆಂದು ಶಾಸನಗಳಲ್ಲಿ ದಾಖಲಿಸಿರುವುದು ನಮ್ಮ 
ಪೂರ್ವಿಕರ ನಿಸರ್ಗ ನಿಷ್ಟತೆಯನ್ನು ಭೌಗೋಳಿಕ ಪರಿಜ್ಞಾನವನ್ನೂ, ವಸ್ತುನಿಷ್ಠವಾಗಿ ಬಿಂಬಿಸಿರುವುದು 
ವಿಸ್ಮಯವನ್ನುಂಟು ಮಾಡುತ್ತದೆ.” 


ಚಿಕ್ಕಗಂಗವಾಡಿ ನಾಡು : ಚಿಕ್ಕಗಂಗವಾಡಿ ನಾಡು ಎಂಬುದು ಗಂಗರ ಕಾಲದ ಶಾಸನಗಳಲ್ಲಿ 
ಉಲ್ಲೇಖಗೊಂಡಿರುವ ನಾಡಲ್ಲ, ಬದಲಿಗೆ ಅವರ ನಂತರ ಆಳ್ಗಿಕೆಗೆ ಬಂದ ಹೊಯ್ದಳರ ಕಾಲದಲ್ಲಿ 
ಕರೆಯಲ್ಲಟ್ಟದ್ದು. ಹೊಯ್ದಳರು ಈ ಪ್ರದೇಶವನ್ನು ಗೆದ್ದ ನಂತರ ಮೂಲದಲ್ಲಿ ಗಂಗರಿಗೆ ಸೇರಿದ್ದ ಈ 
ಪ್ರದೇಶವನ್ನು ಚಿಕ್ಕಗಂಗವಾಡಿ ನಾಡು ಎಂದು ಕರೆದಿರುವುದನ್ನು ಶಾಸನಗಳಲ್ಲಿ ಗುರುತಿಸಬಹುದು. 
ಹೊಯ್ದಳ ವೀರನಾರಸಿಂಹನ ಕ್ರಿಶ. 1278ರ ಚನ್ನಪಟ್ಟಣ ತಾಲ್ಲೂಕಿನ ಯಲಿಯೂರು ಶಾಸನದಲ್ಲಿ 
ದೇವದಾನದ ಯಲೆಯೂರು ಗ್ರಾಮ ಚಿಕ್ಕಗಂಗವಾಡಿ ನಾಡಿನಲ್ಲಿದ್ದ ಬಗ್ಗೆ ಉಲ್ಲೇಖವಿದೆ.” ಇದೇ 
ಶಾಸನದಲ್ಲಿ '"ಬಾಣತಿಹಳ್ಳಿಯನಾಡು' ಚಿಕ್ಕಗಂಗವಾಡಿನಾಡಿನಲ್ಲಿ ಅಂತರ್ಗತವಾಗಿತ್ತು ಎಂದು 
ತಿಳಿಯುತ್ತದೆ. ಕ್ರಿಶ. 1277ರ ಕನಕಪುರ ತಾಲ್ಲೂಕಿನ ಹಲ್ಲೂರು ಗ್ರಾಮದ ಶಾಸನವೊಂದರಲ್ಲಿ 
"ಚಿಕ್ಕಗಂಗವಾಡಿ ನಾಡಿನಲ್ಲಿ ಮದ್ದೂರಾದ ಶ್ರೀ ನಾರಸಿಂಪ್ವ ಚತುರ್ವೇದಿ ಮಂಗಲ, ಹಲಗೂರು 
(-ಹಲೂರು), ಬೇಡರಹಳ್ಳಿ ಗ್ರಾಮಗಳು ಸೇರಿದ್ದ ವಿವರವಿದೆ.” 


ಹೊಯ್ದಳ ದೊರೆ ಮೂರನೇ ನರಸಿಂಹನ ಕಾಲದಲ್ಲಿ ಆತನ ಮಹಾಪು್ರಧಾನನಾದ ಹಿರಿಯ 
ಕಲೆಯದಣ್ಣಾಯಕನು ಚನ್ನಪಟ್ಟಣ ತಾಲ್ಲೂಕಿನ ಹೊಂಗನೂರನ್ನು ರಾಜಧಾನಿಯನ್ನಾಗಿ 
ಮಾಡಿಕೊಂಡಿದ್ದನೆಂದು ಶಾಸನವೊಂದರಿಂದ ತಿಳಿಯುತ್ತದೆ. ಈ ಶಾಸನದಲ್ಲಿ "ಶ್ರೀಮದ್ರಾಜಧಾನಿ 
ಚಿಕ್ಕಗಂಗವಾಡಿಯ ಹೊಂಗನೂರು” ಎಂದು ಉಲ್ಲೇಖವಾಗಿರುವುದನ್ನು ಕಾಣಬಹುದು. ಇದೇ 
ಗ್ರಾಮದ ಕ್ರಿ.ಶ. 1299ರ ಮೂರನೇ ವೀರಬಲ್ಲಾಳದೇವನ ಶಾಸನದಲ್ಲಿ "ಚಿಕ್ಕ್ಗಗಂಗವಾಡಿ ನಾಡೊಳಗಣ 
ರೆಳವಲೆನಾಡ ನಿಟ್ಲೂರು' ಎಂಬ ಉಲ್ಲೇಖವಿದೆ.*' ಈ ನಾಡಿನಲ್ಲಿ ನಿಟ್ಟೂರಹಳ್ಳಿ, ಹರನೂರು 
ಗ್ರಾಮಗಳು ಅಂತರ್ಗತವಾಗಿದ್ದವು. ಈ ಶಾಸನದಲ್ಲಿ ಉಕ್ತವಾಗಿರುವ "ರೆಳವಲೆ ನಾಡು' ಯಾವುದು 
ಎಂಬ ಪ್ರಶ್ನೆ ಉದ್ದವವಾಗುತ್ತದೆ. ವಾಸ್ತವವಾಗಿ ಇದು ಕೆಳವಲೆನಾಡೇ ಆಗಿರಬೇಕು. ಬಹುಶಃ 
ಶಾಸನವನ್ನು ಓದುವಾಗ "ಕೆಳವಲೆ' ಎಂಬುದನ್ನು "ರೆಳವಲೆ' ಎಂಬುದಾಗಿ ಓದಿರಬೇಕು ಎನಿಸುತ್ತದೆ. 
ಏಕೆಂದರೆ ಇದೇ ಗ್ರಾಮದಲ್ಲಿರುವ ಕ್ರಿಶ. 1283ರ ವೀರನಾರಸಿಂಹದೇವನ ಕಾಲದ ಶಾಸನದಲ್ಲಿ 
“ಚಿಕ್ಕ್ಗಗಂಗವಾಡಿಯಾದ ಕಿಳಲೆನಾಡು' ಎಂಬ ಉಲ್ಲೇಖವನ್ನು ಕಾಣಬಹುದು.್‌” ಈ ಶಾಸನದ 
ಆಧಾರದಿಂದ ಚಿಕ್ಕಗಂಗವಾಡಿಯು ಕಿಳಲೆನಾಡಾಗಿ ತದನಂತರದ ಕಾಲಘಟ್ಟದಲ್ಲಿ 
ಬದಲಾಗಿರಬಹುದೆಂಬ ಸಂದೇಹವನ್ನು ಉಂಟುಮಾಡುತ್ತದೆ. 


ಬಾಣತಿಹಳ್ಳಿಯ ನಾಡು : ಹೊಯ್ದಳ ಸಾಮ್ರಾಜ್ಯದ ಉಪನಾಡುಗಳಲ್ಲಿ ಇದೂ ಒಂದು. ಚನ್ನಪಟ್ಟಣ 
ತಾಲ್ಲೂಕಿನ ಯಲಿಯೂರು ಗ್ರಾಮದ ಹೊಯ್ಲಳ ದೊರೆ ವೀರನಾರಸಿಂಹನ ಕ್ರಿಶ. 1278ರ 
ಶಾಸನವೊಂದರಲ್ಲಿ ಬಾಣತಿಹಳ್ಳಿಯ ನಾಡಿನ ಪ್ರಸ್ತಾಪವಿದು ಈ ನಾಡಿನಲ್ಲಿ ದೇವದಾನದ 
ಯಲೆಯೂರು, ವಡವಟ್ಟ, ಬಾಣರತ್ತಹಳ್ಳಿಗಳು ಶಾಸನೋಕ್ತವಾಗಿವೆ.”್‌ ಬಾಣತಿಹಳ್ಳಿಯನಾಡು ಒಂದು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 124 


ಉಪನಾಡಾಗಿದ್ದು, ಈ ಶಾಸನದಲ್ಲಿಯೇ ಬಾಣತಿಹಳ್ಳಿಯ ನಾಡು ಚಿಕ್ಕಗಂಗವಾಡಿ ನಾಡಿನಲ್ಲಿ 
ಅಂತರ್ಗತವಾಗಿತ್ತು ಎಂಬುದನ್ನು ತಿಳಿಯಬಹುದು. 


ತುಂಗಣಿ ನಾಡು : ಕ್ರಿಶ 1286ರ ಚನ್ನಪಟ್ಟಣ ತಾಲ್ಲೂಕಿನ ಗರಕಹಳ್ಳಿಯ ಹೊಯ್ದಳ ದೊರೆ 
ವೀರನಾರಸಿಂಗದೇವನ ಕಾಲದ ವೀರಗಲ್ಲಿನಲ್ಲಿ ತುಂಗಣಿ ನಾಡಿನ ಪ್ರಸ್ತಾಪವಿದೆ.** ಇದರ ಭೌಗೋಳಿಕ 
ವ್ಯಾಪ್ತಿ ಎಲ್ಲಿಯವರೆಗಿತ್ತು ಎಂಬುದು ತಿಳಿಯುವುದಿಲ್ಲ. ಶಾಸನದಲ್ಲಿ ಗರಕಹಳ್ಳಿಯ ಪ್ರಸ್ತಾಪವಿಲ್ಲದಿದ್ದರೂ 
ಈ ಗ್ರಾಮ ತುಂಗಣಿನಾಡಿಗೆ ಸೇರಿತ್ತು ಎಂಬುದು ಸ್ಪಷ್ಟ ಶಾಸನೋಕ್ತ ತುಂಗಣಿನಾಡಿಗೆ ಈಗಿನ 
ಕನಕಪುರ ತಾಲ್ಲೂಕಿನ ತುಂಗಣಿ ಗ್ರಾಮವು ಕೇಂದ್ರ ಸ್ಥಾನವಾಗಿತ್ತು. ಈ ನಾಡು ಚನ್ನಪಟ್ಟಣ ತಾಲ್ಲೂಕಿನ 
ಗರಕಹಳ್ಳಿಯವರೆಗೂ ವ್ಯಾಪ್ತಿಯನ್ನು ಹೊಂದಿತ್ತು ಎನ್ನಬಹುದು. ಈ ಗರಕಹಳ್ಳಿಯು ಮಳವಳ್ಳಿ 
ತಾಲ್ಲೂಕಿನ ಗಡಿ ಭಾಗದಲ್ಲಿರುವುದರಿಂದ ತುಂಗಣಿನಾಡಿನಲ್ಲಿ ಮಳವಳ್ಳಿ, ಚನ್ನಪಟ್ಟಣ ಹಾಗೂ 
ಕನಕಪುರ ತಾಲ್ಲೂಕಿನ ಕೆಲಪ್ರದೇಶಗಳೂ ಸೇರಿದ್ದವು ಎಂದು ಎನ್ನಬಹುದು. 


ಹೊಯಿಸಣ ನಾಡು / ಹೊಯ್ದಳ ನಾಡು : ವಿಶೇಷವೆಂದರೆ ಈ ಆಡಳಿತ ವಿಭಾಗ ಹೊಯ್ದಳರ 
ಕಾಲದಲ್ಲ, ಬದಲಿಗೆ ವಿಜಯನಗರದ ಅರಸರ ಕಾಲದ್ದು ಹೊಯ್ದಳರ ನಂತರ ಅವರ 
"ಚಿಕ್ಕಗಂಗವಾಡಿ' ಪ್ರದೇಶವು ವಿಜಯನಗರದ ಅರಸರ ವಶವಾದ ನಂತರ, ಈ ಪ್ರದೇಶವನ್ನು 
ಚಿಕ್ಕಗಂಗವಾಡಿ ಎಂದು ಕರೆದಿರುವುದಿಲ್ಲ. ಬದಲಿಗೆ ಹೊಯ್ದಳರಿಂದ ಈ ಪ್ರದೇಶವನ್ನು 
ವಶಪಡಿಸಿಕೊಂಡಿದ್ದರಿಂದ "ಹೊಯ್ದಳ ನಾಡು' ಎಂದು ಕರೆಯಲಾಗಿದೆ. ಹೊಯ್ದಳರು ಸುಮಾರು 
ಮೂರು ಶತಮಾನಗಳಿಗೂ ಹೆಚ್ಚು ಕಾಲ ಈ ಪ್ರದೇಶವನ್ನು ಆಳಿದ್ದರಿಂದ ವಿಜಯನಗರದ ಅರಸರು 
ಹೊಯ್ತಳರ ಸ್ನರಣಾರ್ಥ ಇದನ್ನು ಹೊಯ್ದಳ ರಾಜ್ಯ / ನಾಡು ಎಂದೇ ಕರೆಯತೊಡಗಿದರು 
ಎನ್ನಬಹುದು. 


ಕ್ರಿಶ. 1499ರ ಚನ್ನಪಟ್ಟಣ ತಾಲ್ಲೂಕಿನ ಕೋಡಂಬಳ್ಳಿ ಗ್ರಾಮದ ಶಾಸನದಲ್ಲಿ ವಿಜಯನಗರದ 
ದೊರೆ ಸಾಳುವ ಇಮ್ಮಡಿ ನರಸಿಂಗನ ಆಳ್ಲಿಕೆಯ ಕಾಲದಲ್ಲಿ ಈ ಪ್ರದೇಶವನ್ನು "ಪೊಯಿಸಣ ನಾಡು” 
ಎಂದು ಕರೆಯಲಾಗಿದೆ.” ಈ ಶಾಸನದಲ್ಲಿ ಹೊಯಿಸಣನಾಡಿನಲ್ಲಿ ಹಲಸನಹಳ್ಳಿ, ಅಂಕನಹಳ್ಳಿ, 
ಯಲೆಯೂರು, ಕಟೆಗೆರೆ, ತಾರಾಂಕನಹಳ್ಳಿ, ಕೊಂಚಿಗೆರೆ, ಸಿದ್ದಾಪುರ ಗ್ರಾಮಗಳು ಸೇರಿದ್ದವು ಎಂದು 
ತಿಳಿಯುತ್ತದೆ. ಇದೇ ಗ್ರಾಮದ ಕ್ರಿಶ. 1534ರ ಶಾಸನದಲ್ಲೂ*್‌ ಈ ನಾಡಿನ ಉಲ್ಲೇಖವನ್ನು 
ಕಾಣಬಹುದು. ಹೀಗೆ ಹೊಯ್ದಳರ ಕಾಲದಲ್ಲಿದ್ದ ಚಿಕ್ಕಗಂಗವಾಡಿನಾಡು, ವಿಜಯನಗರ ಅರಸರ 
ಕಾಲದಲ್ಲಿ ಹೊಯಿಸಣ ನಾಡಾಗಿ ಮಾರ್ಪಾಟು ಹೊಂದಿರುವುದನ್ನು ಗುರುತಿಸಬಹುದು. 
ಚನ್ನಪಟ್ಟಣ ರಾಜ್ಯ / ಸೀಮೆ / ಸ್ಥಳ / ಚಾವಡಿ : ಇಂದಿನ ಚನ್ನಪಟ್ಟಣ ವಿಜಯನಗರದ 
ಸಾಮ್ರಾಜ್ಯದಲ್ಲಿ ರಾಜ್ಯವಾಗಿ ರೂಪುಗೊಂಡು, ಸಂಸ್ಥಾನ / ಪಾಳೆಯಪಟ್ಟಾಗಿ ಗುರುತಿಸಿರುವುದನ್ನು 
ಕಾಣಬಹುದು. ಕ್ರಿಶ. 1438ರ ಕೃಷ್ಣಪುರ ಗ್ರಾಮದ ಶಾಸನದಲ್ಲಿ "ಚೆಂನಪಟ್ಟಣ ರಾಜ್ಯ'ದ 
ಉಲ್ಲೇಖವಿದೆ.್‌” ವಿಜಯನಗರದ ದೊರೆ ಪ್ರತಾಪದೇವರಾಯನು ಚನ್ನಪಟ್ಟಣ ರಾಜ್ಯವನ್ನು 
ಚಿಕ್ಕಪೆರುಮಾಳೆದೇವ ಒಡೆಯರ ನಾಯಕತನಕ್ಕೆ ನೀಡಿದ ಉಲ್ಲೇಖ ಈ ಶಾಸನದಲ್ಲಿದೆ. ಇದೇ 
ಶಾಸನದಲ್ಲಿ ಚನ್ನಪಟ್ಟಣದ ಚಾವಡಿಗೆ ಸಲ್ಲುವ ಕಿಜುಗವರ ಸ್ಥಳದ ಸುಳ್ಳೇರಿಯ ಪ್ರಸ್ತಾಪವಿದೆ. ಇಲ್ಲಿ 
ಚನ್ನಪಟ್ಟಣವನ್ನು ಚಾವಡಿಯಾಗಿ ಗುರುತಿಸಿರುವುದನ್ನು ಕಾಣಬಹುದು. ಈ ಚನ್ನಪಟ್ಟಣ ರಾಜ್ಯದಲ್ಲಿ 
ಬೆಟ್ಟಹಳ್ಳಿ, ತಿರುಮಲನಾಥಪುರ, ಸಾದಿಹಳ್ಳಿ, ಗಜಕೆಹಳ್ಳಿ, ಹೊನ್ನಲಗೆರೆ, ಅಂಕಿಜಿಯನಹಳ್ಳಿಗಳು 
ಅಂತರ್ಗತವಾಗಿದ್ದನ್ನು ಈ ಶಾಸನ ದಾಖಲಿಸಿದೆ. ಕನಕಪುರ ತಾಲ್ಲೂಕಿನ ಚಿಕ್ಕಮರಳವಾಡಿ ಗ್ರಾಮದ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 125 


ಕ್ರಿಶ. 1481ರ ಸಾಳುವ ನರಸಿಂಗರಾಯನ ಕಾಲದ ಶಾಸನದಿಂದ ಹೊಂಮಳಿಗೆಯನಾಡು, 
ಚಿಕ್ಕಮಣಲವಾಡಿ, ಹಬ್ಬುಹಳ್ಳಿಗಳು ಚನ್ನಪಟ್ಟಣ ರಾಜ್ಯದಲ್ಲಿ ಅಂತರ್ಗತವಾಗಿದ್ದವು ಎಂದು 
ತಿಳಿಯುತ್ತದೆ." 


ಕ್ರಿಶ. 1499ರ ಕೋಡಂಬಳ್ಳಿ ಗ್ರಾಮದ ಶಾಸನದಲ್ಲಿ ಚನ್ನಪಟ್ಟಣ ಸೀಮೆಯ ಕೋಡಂಬಳ್ಳಿ 
ಸೀಮೆಯೊಳಗಣ ನಿಟ್ಟೂರ ಭಟವಿತ್ತಿಯ ಸ್ಥಳದ ಪ್ರಸ್ತಾಪವಿದೆ.”” ಕ್ರಿಶ. 1523ರ ಅಬ್ದೂರು ಗ್ರಾಮದ 
ತಾಮ್ರಶಾಸನವೊಂದರಲ್ಲಿ ಕೆಳಲೆನಾಡಿನ ಚೆನ್ನಪಟ್ಟಣ ಸೀಮೆಯ ಉಲ್ಲೇಖವಿದೆ.” ಈ ಶಾಸನದಲ್ಲಿ 
ಹೊಸಹಳ್ಳಿ ಹಾಗು ಅತ್ತಿಕುಪ್ಪೆಗಳು ಸೇರಿದ ಬಹ್ಮಣ್ಯತೀರ್ಥಪುರವು ಚನ್ನಪಟ್ಟಣ ಸೀಮೆಯಲ್ಲಿತ್ತು ಎಂದು 
ತಿಳಿಯುತ್ತದೆ. ಅದೇ ರೀತಿ ಹೊಟ್ಟಿಗನಹೊಸಹಳ್ಳಿ ಗ್ರಾಮದ ಶಾಸನದಲ್ಲಿ ಮಾಗೆಹಳ್ಳಿ, ಕೂಡ್ಲೂರು, 
ಮೇಲಣಿಹೊಸಹಳ್ಳಿ(ಈಗಿನ ಹೊಟ್ಟಿಗನಹೊಸಹಳ್ಳಿ)ಗಳು ಚನ್ನಪಟ್ಟಣ ಸೀಮೆಯಲ್ಲಿದ್ದವು ಎಂದು 
ತಿಳಿಯುತ್ತದೆ.”' ಈ ಶಾಸನದಿಂದ ಕೆಳಲೆನಾಡಿಗೆ ಚನ್ನಪಟ್ಟಣ ಸೀಮೆ ಅಂತರ್ಗತವಾಗಿತ್ತು ಎಂದು 
ತಿಳಿಯುತ್ತದೆ. 


ಕ್ರಿಶ. 1534ರ ಕೋಡಂಬಳ್ಳಿಯ ಮಳಲೇಶ್ವರ ದೇವಾಲಯದ ಶಾಸನವೊಂದರಲ್ಲಿ "ಚನ್ನಪಟ್ಟಣ 
ರಾಜ್ಯದಲ್ಲಿ ಕೋಡಂಬಳ್ಳಿ, ಸರಗೂರು, ಹಲಸನಹಳ್ಳಿ, ಅಂಕನಹಳ್ಳಿ, ಯೆಲೆಯೂರು, ಕಟೆಗೆರೆ, 
ತಾರಾಂಕನಹಳ್ಳಿ, ಕೂಚಗೆರೆ, ಸಿದ್ದಾಪುರ' ಮುಂತಾದವು ಅಂತರ್ಗತವಾಗಿದ್ದವು ಎಂದು 
ತಿಳಿಯುತ್ತದೆ.” ವಿಜಯನಗರದ ಅರಸರ ಕಾಲದಲ್ಲಿ "ರಾಜ್ಯ "ಸೀಮೆ'ಯಾಗಿ ಗುರುತಿಸಲ್ಪಟ್ಟ 
ಚನ್ನಪಟ್ಟಣವು ತದನಂತರದಲ್ಲಿ ಮೈಸೂರು ಒಡೆಯರ ಕಾಲದಲ್ಲಿ 'ಸ್ಥಳ' ಎಂಬುದಾಗಿ ಚಿಕ್ಕ 
ವ್ಯಾಪ್ತಿಯನ್ನು ಪಡೆದುಕೊಂಡಿತು. 


ಕ್ರಿಶ. 1759ರ ಚನ್ನಪಟ್ಟಣದ ಶಾಸನದಲ್ಲಿ ಮೈಸೂರು ಕೃಷ್ಣರಾಜಒಡೆಯರ ಆಳ್ಸಿಕೆಯ 
ಕಾಲದಲ್ಲಿ "ಚನ್ನಪಟ್ಟಣ ಸ್ಥಳ' ಎಂದು ಉಲ್ಲೇಖಿಸಿರುವುದನ್ನು ಕಾಣಬಹುದು.” ಈ ಚನ್ನಪಟ್ಟಣ 
ಸ್ಥಳದಲ್ಲಿ ಮೊಗೆಹಳ್ಳಿ ಗ್ರಾಮ ಸೇರಿತ್ತು ಎಂದು ಈ ಶಾಸನ ಪ್ರಸ್ಥಾಪಿಸಿದೆ. ರಾಮನಗರದ ಬನ್ನಿಕುಪ್ಪೆ,”“ 
ಚನ್ನಪಟ್ಟಣದ ಕೂಡ್ಲೂರು,” ಮಳೂರುಪಟ್ಟಣ," ಮೊದಲಾದ ಗ್ರಾಮಗಳು ಚನ್ನಪಟ್ಟಣ ಸ್ಥಳದಲ್ಲಿ 
ಅಂತರ್ಗತವಾಗಿದ್ದವೆಂದು ಶಾಸನಗಳು ದಾಖಲಿಸಿವೆ. ಹೀಗೆ ಚನ್ನಪಟ್ಟಣವನ್ನು ರಾಜ್ಯ, ಸೀಮೆ, ಸ್ಥಳ, 
ಚಾವಡಿಯಾಗಿ ಗುರುತಿಸಿರುವುದನ್ನು ಶಾಸನಗಳಲ್ಲಿ ಕಾಣಬಹುದು. 


ಹನಿವೂರು ನಾಡು : ವಿಜಯನಗರ ಸಾಮ್ರಾಜ್ಯದಲ್ಲಿ ಚನ್ನಪಟ್ಟಣ ತಾಲ್ಲೂಕಿನ ಹನಿವೂರು (ಈಗಿನ 
ಹನಿಯೂರು) ನಾಡಾಗಿ ಗುರುತಿಸಲ್ಲಟ್ಟಿತ್ತು ಕನಕಪುರ ತಾಲ್ಲೂಕಿನ ಹೊನ್ನಹಳ್ಳಿ ಗ್ರಾಮದ ಕ್ರಿ.ಶ. 
1424ರ ಶಾಸನದಿಂದ ವಿಜಯನಗರದ ದೊರೆ ಪ್ರತಾಪದೇವರಾಯನ ಆಳ್ಗಿಕೆಯಲ್ಲಿ ಹನಿವೂರು 
ನಾಡಾಗಿತ್ತು ಎಂದು ತಿಳಿಯುತ್ತದೆ.”' ಈ ಶಾಸನದಲ್ಲಿ ಹನಿವೂರನಾಡನ್ನು ಮಹಾಪ್ರಭು 
ರಾಮದೇವನು ಆಳುತ್ತಿದ್ದ ಬಗ್ಗೆ ಉಲ್ಲೇಖವಿದೆ. ಹನಿಯೂರು ಗಾಮ ಚನ್ನಪಟ್ಟಣ ತಾಲ್ಲೂಕಿನ 
ಗಡಿಯಲ್ಲಿ ಬರುವುದರಿಂದ, ಈ ನಾಡಿನಲ್ಲಿ ಚನ್ನಪಟ್ಟಣ-ಕನಕಪುರ ತಾಲ್ಲೂಕುಗಳ ಕೆಲಭಾಗಗಳು 
ಸೇರಿದ್ದವು ಎಂದು ಈ ಶಾಸನದ ಆಧಾರದಿಂದ ನಿರ್ಧರಿಸಬಹುದು. ಈ ಹನಿವೂರುನಾಡು 
ಕೆಳಲೆನಾಡಿನ ಒಂದು ಭಾಗವಾಗಿತ್ತು ಎನ್ನಬಹುದು. 


ಮಾಕಳಿ ನಾಡು : ವಿಜಯನಗರ ಅರಸರ ಕಾಲದಲ್ಲಿದ್ದ ಉಪನಾಡುಗಳಲ್ಲಿ ಇದೂ ಒಂದು. ಇಮ್ಮಡಿ 
ದೇವರಾಯನ ಆಳ್ಗಿಕೆಯ ಕಾಲದಲ್ಲಿ ಚನ್ನಪಟ್ಟಣ ತಾಲ್ಲೂಕಿನ ಮಾಕಳಿ ಗ್ರಾಮವು ಪಾಳಯಪಟ್ಟಾಗಿತ್ತು 
ಎಂದು ತಿಳಿಯುತ್ತದೆ. ಕ್ರಿಶ. 1441ರ ಮಾಕಳಿ ಗ್ರಾಮದ ಶಾಸನ"್‌ ಪ್ರತಾಪದೇವರಾಯನು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 126 


ಮಾಕಳಿನಾಡನ್ನು ಗೋಪಿನಾಯಕ ಎಂಬುವನ ಅಮರನಾಯಕತನಕ್ಕೆ ವಹಿಸಿದ್ದ ಎಂದು ದಾಖಲಿಸಿದೆ. 
ಇದೇ ಶಾಸನದಲ್ಲಿ ಈ ನಾಡಿನ ಉಸ್ತುವಾರಿಯನ್ನು ಗೋಪಿನಾಯಕನು "ಕಳ್ಳರಗಂಡ್‌' ಎಂದು 
ಬಿರುದಾಂಕಿತನಾದ ಕೇತಗೌಂಡನಿಗೆ ವಹಿಸಿದ ಎಂದು ತಿಳಿಯುತ್ತದೆ. ಚನ್ನಪಟ್ಟಣ ತಾಲ್ಲೂಕಿನ ಗಡಿ 
ಗಾಮವಾಗಿರುವ ಮಾಕಳಿಯು ಹಿಂದೆ ನಾಡಾಗಿದ್ದಾಗ ಈಗಿನ ಕುಣಿಗಲ್‌. ರಾಮನಗರ, ಚನ್ನಪಟ್ಟಣ 
ತಾಲ್ಲೂಕುಗಳ ಕೆಲಭಾಗವನ್ನು ಒಳಗೊಂಡಿತ್ತು ಎಂದು ನಿರ್ಧರಿಸಬಹುದು. ಈ ಮಾಕಳಿಯ ನಾಡು 
ಕೆಳಲೆನಾಡಿನಲ್ಲಿ ಅಂತರ್ಗತವಾಗಿತ್ತು ಎಂದು ತಿಳಿಯುತ್ತದೆ. 


ಹೊಮ್ಮಳಿಗೆ ನಾಡು : ಇಂದಿನ ಚನ್ನಪಟ್ಟಣ ಹಾಗೂ ಕನಕಪುರ ತಾಲ್ಲೂಕುಗಳ ಕೆಲ ಪ್ರದೇಶಗಳು 
ಹೊಮ್ಮಲಿಗೆ ನಾಡಿಗೆ ಸೇರಿದ್ದವು. ವಿಜಯನಗರ ಸಾಮ್ರಾಜ್ಯದಲ್ಲಿ ಹೊಮಳಿಗೆ ನಾಡು ಕೆಳಲೆನಾಡಿನ 
ಉಪನಾಡಾಗಿತ್ತು ಎಂದು ತಿಳಿಯುತ್ತದೆ. ಕ್ರಿಶ. 1481ರ ಕನಕಪುರ ತಾಲ್ಲೂಕಿನ ಚಿಕ್ಕಮರಳವಾಡಿ 
ಗ್ರಾಮದ ಶಾಸನದಲ್ಲಿ “ಹೊಂಮಳಿಗೆಯ ನಾಡಿ'ನ ಪ್ರಸ್ತಾಪವಿದೆ” ಈ ಶಾಸನವು 
ಹೊಮ್ಮಲಛಿಗೆಯನಾಡು ಚನ್ನಪಟ್ಟಣ ರಾಜ್ಯದಲ್ಲಿ ಅಂತರ್ಗತವಾಗಿದ್ದನ್ನು ದಾಖಲಿಸಿದೆ. ಕ್ರಿಶ. 1539ರ 
ಕನಕಪುರ ತಾಲ್ಲೂಕಿನ ಅಗ್ರಹಾರ ಗ್ರಾಮದ ಶಾಸನದಲ್ಲಿ ವಿಜಯನಗರದ ದೊರೆ ಅಚ್ಯುತರಾಯನ 
ಕಾಲದಲ್ಲಿ ಹೊಂಮಳಿಗೆನಾಡು ಚನ್ನಪಟ್ಟಣ ಸೀಮೆಗೆ ಸೇರಿದ್ದರ ಉಲ್ಲೇಖವಿದೆ.” ಈ ನಾಡು ಸಹ 
ತದನಂತರದಲ್ಲಿ ಕೆಳಲೆನಾಡಿನಲ್ಲಿ ಅಂತರ್ಗತವಾಗಿದ್ದಂತೆ ತೋರುತ್ತದೆ. 


ಹೀಗೆ ಚನ್ನಪಟ್ಟಣ ತಾಲ್ಲೂಕು ಪ್ರದೇಶದಲ್ಲಿ ಗಂಗರು. ಚೋಳರು. ಹೊಯ್ದಳರು, 
ವಿಜಯನಗರ ಅರಸರು ಹಾಗೂ ಮೈಸೂರು ಒಡೆಯರ ಆಳ್ಳಿಕೆಯ ಕಾಲದಲ್ಲಿನ ಆಡಳಿತ ಪದ್ಧತಿ 
ಹಾಗೂ ಆಡಳಿತ ವಿಭಾಗಗಳು ಅಸ್ತಿತ್ತದಲ್ಲಿದ್ದವೆಂದು ಶಾಸನೋಕ್ತ ಆಧಾರಗಳಿಂದ ಗುರ್ತಿಸಬಹುದು. 


= 


೪ mx 00+ WN 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 127 


ಕೊನೆ ಟಿಪ್ಪಣಿಗಳು 


ಡಾ. ಎಂ. ಚಿದಾನಂದಮೂರ್ತಿ : ಕನ್ನಡ ಶಾಸನಗಳ ಸಾಂಸ್ಕೃಶಿಕ ಅಧ್ಯಯನ, ಹು.356 
ಡಾ. ಸೂರ್ಯನಾಥ ಕಾಮತ್‌ : ಕರ್ನಾಟಕ ಸಂಕ್ಷಿಪ್ತ ಇತಿಹಾಸ, ಪು.38 

ಡಾ. ಎಂ.ವಿ. ಕೃಷ್ಣರಾವ್‌ ಮತ್ತು ಎಂ. ಕೇಶವಭಟ್ಟ : ಕರ್ನಾಟಕ ಇತಿಹಾಸ ದರ್ಶನ, ಪು.880 
Ec 1; ಅನುಬಂಧ ಸಂಪುಟ, ಚನ್ನಪಟ್ಟಣ-196, ಕೂಡ್ಲೂರು, ಪು.470 

ಡಾ. ಆರ್‌. ಗೋಪಾಲ್‌ (ಸಂ) : ವಿಜಯನಗರ ಅಧ್ಯಯನ, ಸಂಪುಟ-9, ಪು.202 
ಬಾ.ರಾ. ಗೋಪಾಲ್‌ (ಸಂ) : ಎ.ಕ.05, ತೀ.ನರಸೀಪುರ-146, ವಿಜಯಪುರ, ಪು.554 
Ec ಅನುಬಂಧ ಸಂಪುಟ, ಚನ್ನಪಟ್ಟಣ-196, ಕೂಡ್ಲೂರು, ಪು.47 

ಡಾ. ಆರ್‌. ಗೋಪಾಲ್‌ (ಸಂ) : ವಿಜಯನಗರ ಅಧ್ಯಯನ, ಸಂಪುಟ-9, ಪು.203 
ಬಿ.ಎಲ್‌. ರೈಸ್‌ (ಸಂ) : £೦ ಚನ್ನಪಟ್ಟಣ-16], ಮಂಕುಂದ, ಪು.343 
ಪೂರ್ವೋಕ್ತ, ಚನ್ನಪಟ್ಟಣ-159, ಹೊನ್ನಾಯಕನಹಳ್ಳಿ, ಹು.343 

ಬಾ.ರಾ. ಗೋಪಾಲ್‌ (ಸಂ) : ಎ.ಕ.07, ಮದ್ದೂರು-56, ತಾಯಲೂರು, ಪು.276 
ಪೂರ್ವೋಕ್ತ ಮದ್ದೂರು-42, ಆತಕೂರು, ಪು.276 

Ec ಅನುಬಂಧ ಸಂಪುಟ, ಚನ್ನಪಟ್ಟಣ-210, ಬೇವೂರು, ಹು.49 
ಎಂ.ಎ.ಆರ್‌-1942, ಶಾಸನ ಸಂಖ್ಯೆ.02, ಹು. 

ಪೂರ್ವೋಕ್ತ, ಶಾಸನ ಸಂಖ್ಯೆ.03, ಹು.113 

Ec ಅನುಬಂಧ ಸಂಪುಟ, ಚನ್ನಪಟ್ಟಣ-192, ರಾಂಪುರ, ಪು.46 

ಡಾ. ಎಸ್‌.ಎನ್‌. ಶಿವರುದಸ್ತಾಮಿ : ಭಾರತದ ಇತಿಹಾಸ, ಪು.403 

ಬಿ.ಎಲ್‌. ರೈಸ್‌ (ಸಂ) : £೭೫, ಚನ್ನಪಟ್ಟಣ-47, ಸಂತೆಮೊಗೇನಹಳ್ಳಿ, ಹು.313 
ಪೂರ್ವೋಕ್ತ, ಚನ್ನಪಟ್ಟಣ-92, ಮಳೂರು, ಪು.153 

ಪೂರ್ವೋಕ್ತ, ಚನ್ನಪಟ್ಟಣ-128, ಮಳೂರುಪಟ್ಟಣ, ಪು.159 

ಪೂರ್ವೋಕ್ತ, ಚನ್ನಪಟ್ಟಣ-132, ಮಳೂರುಪಟ್ಟಣ. ಪು.161 

ಪೂರ್ವೋಕ್ತ, ಚನ್ನಪಟ್ಟಣ-42ಎ, ಹೊಂಗನೂರು, ಪು.141 

ಪೂರ್ವೋಕ್ತ, ಚನ್ನಪಟ್ಟಣ-135, ಮಳೂರುಪಟ್ಟಣ, ಪು.162 

ಪೂರ್ವೋಕ್ತ, ಚನ್ನಪಟ್ಟಣ-84, ಮಳೂರು, ಪು.150 

ಪೂರ್ವೋಕ್ತ, ಚನ್ನಪಟ್ಟಣ-133, ಮಳೂರುಪಟ್ಟಣ, ಪು.161 

ಪೂರ್ವೋಕ್ತ, ಚನ್ನಪಟ್ಟಣ-82, ಮಳೂರು, ಪು.148 

ಎಂ.ಎ.ಆರ್‌-1942, ಶಾಸನ ಸಂಖ್ಯೆ-24, ಪು.124 

ಬಿ.ಎಲ್‌. ರೈಸ್‌ (ಸಂ) : £೭೫, ಚನ್ನಪಟ್ಟಣ-154, ಅಬ್ಲೂರು, ಪು.165 
ಪೂರ್ವೋಕ್ತ, ಚನ್ನಪಟ್ಟಣ-77, ಮಳೂರು, ಪು.147 

ಪೂರ್ವೋಕ್ತ, ಚನ್ನಪಟ್ಟಣ-54, ಕೋಡಂಬಳ್ಳಿ, ಪು.143 

ಪೂರ್ವೋಕ್ತ, ಚನ್ನಪಟ್ಟಣ-42ಎ, ಹೊಂಗನೂರು, ಹು.141 

ಡಾ. ದೇವರಕೊಂಡಾರೆಡ್ಡಿ (ಸಂ), ಶಾಸನ ಅಧ್ಯಯನ, ಸಂಪುಟ-2, ಪು.48 
ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-130, ಮಳೂರುಪಟ್ಟಣ, ಪು.160 
ಪೂರ್ವೋಕ್ತ, ಚನ್ನಪಟ್ಟಣ-82, ಮಳೂರು, ಪು.148 

ಡಾ. ಎಂ. ಚಿದಾನಂದ ಮೂರ್ತಿ : ಕನ್ನಡ ಶಾಸನ ಸಾಂಸ್ಕೃಶಿಕ ಅಧ್ಯಯನ, ಹು.322 
ಪೂರ್ವೋಕ್ತ ಪು.328 


37. 
38. 


39. 


40. 


41. 


42. 


43. 


44. 


45. 
46. 
47. 
48. 
49. 
50. 


51. 


52. 
53. 
54. 
55. 
56. 
57. 
56. 
5°. 


60. 


61. 


62. 
6s. 
64. 


65. 
66. 
67. 
68. 
69. 
7೦. 


71. 


72. 


73. 


74. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 128 


ಪೂರ್ವೋಕ್ತ, ಷು.330 

ಬಾ.ರಾ. ಗೋಪಾಲ್‌ (ಸಂ) : ಎ.ಕ.05, ತಿ.ನರಸೀಪುರ-151, ತಲಕಾಡು, ಪು.558 
ಬಿ.ಎಲ್‌. ರೈಸ್‌ (ಸಂ) : £೭೫, ಚನ್ನಪಟ್ಟಣ-46, ಹೊಂಗನೂರು, ಪು.313 
ಪೂರ್ವೋಕ್ತ, ಚನ್ನಪಟ್ಟಣ-137, ಮಳೂರುಪಟ್ಟಣ, ಪು.162 

ಪೂರ್ವೋಕ್ತ, ಚನ್ನಪಟ್ಟಣ-78, ಮಳೂರು, ಪು.148 

ಪೂರ್ವೋಕ್ತ, ಚನ್ನಪಟ್ಟಣ-157, ಕೂಡಲೂರು, ಪು.165 

Ec ಅನುಬಂಧ ಸಂಪುಟ, ಚನ್ನಪಟ್ಟಣ-225, ಕೃಷ್ಣಾಪುರ, ಪು.54 
ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-172, ಮಂಗಾಪಟ್ಟಣ, ಪು.168 
ಪೂರ್ವೋಕ್ತ, ಚನ್ನಪಟ್ಟಣ-167, ಹೆಚ್‌.ಬ್ಯಾಡರಹಳ್ಳಿ, ಪು.167 
ಪೂರ್ವೋಕ್ತ, ಚನ್ನಪಟ್ಟಣ-160, ಹೊನ್ನಾಯಕನಹಳ್ಳಿ, ಹು.166 
ಪೂರ್ವೋಕ್ತ, ಚನ್ನಪಟ್ಟಣ-124, ಕೂಡ್ಲೂರು, ಪು.158 

ಪೂರ್ವೋಕ್ತ, ಚನ್ನಪಟ್ಟಣ-72, ಬೇವೂರು, ಹು.146 

ಪೂರ್ವೋಕ್ತ, ಚನ್ನಪಟ್ಟಣ-38, ಹರೂರು, ಪು.141 

ಎಂ.ಎ.ಆರ್‌-1942, ಶಾಸನ ಸಂಖ್ಯೆ-26, ಹು.126 

ಬಿ.ಎಲ್‌. ರೈಸ್‌ (ಸಂ) : £೭೫, ಚನ್ನಪಟ್ಟಣ-65, ಯಲಿಯೂರು, ಪು.321 
ಪೂರ್ವೋಕ್ತ, ಪು.321 

ಪೂರ್ವೋಕ್ತ, ಚನ್ನಪಟ್ಟಣ-13, ಚನ್ನಮಾನಹಳ್ಳಿ, ಪು.303 

ಪೂರ್ವೋಕ್ತ, ಚನ್ನಪಟ್ಟಣ-57, ಗರಕಹಳ್ಳಿ, ಪು.319 

ಪೂರ್ವೋಕ್ತ, ಚನ್ನಪಟ್ಟಣ-66, ಯಲಿಯೂರು, ಪು.321 

ಪೂರ್ವೋಕ್ತ, ಚನ್ನಪಟ್ಟಣ-171, ಕನ್ನಮಂಗಲ, ಪು.346 

Ec ಅನುಬಂಧ ಸಂಪುಟ, ಚನ್ನಪಟ್ಟಣ-190, ಹೊಂಗನೂರು, ಹು.45 


ಡಾ. ಎಂ.ವಿ. ಕೃಷ್ಣರಾವ್‌ ಮತ್ತು ಎಂ. ಕೇಶವಭಟ್ಟ : ಕರ್ನಾಟಕ ಇತಿಹಾಸ ದರ್ಶನ, ಪು.278 


ಪೂರ್ವೋಕ್ತ, ಪು.278 

ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-36, ಹರೂರು, ಪು.310 
ಮಂಜುನಾಥ. ಎಂ.ಕೆ, ರಾಮನಗರ ಜಿಲ್ಲೆಯ ಸಾಂಸ್ಕೃತಿಕ ಪರಂಪರೆ, ಪು.216-218. 
ಬಿ.ಎಲ್‌.ರೈಸ್‌ (ಸಂ) : £೦, ಚನ್ನಪಟ್ಟಣ-76, ಮಳೂರು, ಪು.326 
ಪೂರ್ವೋಕ್ತ, ಚನ್ನಪಟ್ಟಣ-73, ಮಾಗೇನಹಳ್ಳಿ, ಹು.324 
ಪೂರ್ವೋಕ್ತ, ಚನ್ನಪಟ್ಟಣ-51, ಮಾಳಗಾಳು, ಪು.315 

Ec 1; ಅನುಬಂಧ ಸಂಪುಟ, ಚನ್ನಪಟ್ಟಣ-98, ಮಳೂರು, ಪು.40 
ಬಿ.ಎಲ್‌. ರೈಸ್‌ (ಸಂ) : £೭೫, ಚನ್ನಪಟ್ಟಣ-71, ಬೇವೂರು. ಪು.323 
ಪೂರ್ವೋಕ್ತ, ಚನ್ನಪಟ್ಟಣ-62 ಇಗ್ಗಲೂರು, ಪು.320 

ಪೂರ್ವೋಕ್ತ, ಚನ್ನಪಟ್ಟಣ-165, ಬೇವೂರು ಮಂಡ ಪು.345 
ಪೂರ್ವೋಕ್ತ. 

ಪೂರ್ವೋಕ್ತ, ಚನ್ನಪಟ್ಟಣ-168, ಮಾರ್ಚನಹಳ್ಳಿ, ಪು.345 


ಸೂರ್ಯನಾಥಕಾಮತ್‌, ದೇವರಕೊಂಡಾರೆಡ್ಡಿ(ಸಂ) : ಇತಿಹಾಸ ದರ್ಶನ, ಸಂಪುಟ.9, ಪು.30 


ಡಾ. ಎಂ. ಚಿದಾನಂದಮೂರ್ತಿ : ಕನ್ನಡ ಶಾಸನಗಳ ಸಾಂಸ್ಕೃಶಿಕ ಅಧ್ಯಯನ, ಷಹು.310 
Ec ಅನುಬಂಧ ಸಂಪುಟ, ಚನ್ನಪಟ್ಟಣ-98, ಮಳೂರು, ಪು.40 


ಎಂ.ಎಂ.ಕಲಬುರ್ಗಿ(ಸಂ) : ಪ್ರಾಚೀನ ಕರ್ನಾಟಕದ ಆಡಳಿತ ವಿಭಾಗಗಳು, ಭಾಗ-1, ಪು.203 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 129 


75. ಡಾ. ಸೂರ್ಯನಾಥ ಕಾಮತ್‌ : ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ, ಪು.136,140 
76. ಬಿ.ಎಲ್‌. ರೈಸ್‌ (ಸಂ) : £೦ ಚನ್ನಪಟ್ಟಣ-150, ಮಳೂರುಪಟ್ಟಣ, ಪು.336 
77. ಡಾ.ಆರ್‌. ಗೋಪಾಲ್‌ (ಸಂ) : ವಿಜಯನಗರ ಅಧ್ಯಯನ, ಸಂಪುಟ-9, ಪು.211 
78. ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-55, ಕೋಡಂಬಳ್ಳಿ, ಪು.318 

7೨. ಪೂರ್ವೋಕ್ತ ಚನ್ನಪಟ್ಟಣ-37, ಹರೂರು, ಪು.311 

80. ಪೂರ್ವ್ಮೋಕ್ತ ಚನ್ನಪಟ್ಟಣ-148, ಮಳೂರುಪಟ್ಟಣ, ಪು.335 

81 ಪೂರ್ವೋಕ್ತ, ಚನ್ನಪಟ್ಟಣ-58, ಗರಕಹಳ್ಳಿ, ಪು.319 

82. ಪೂರ್ವೋಕ್ತ ಚನ್ನಪಟ್ಟಣ-162, ಕುಕ್ಟೂರು, ಪು.344 


83. ಪೂರ್ವೋಕ್ತ ಚನ್ನಪಟ್ಟಣ-149, ಮಳೂರುಪಟ್ಟಣ, ಪು.336 
84. ಪೂರ್ವೋಕ್ತ ಚನ್ನಪಟ್ಟಣ-147, ಮಳೂರುಪಟ್ಟಣ, ಪು.335 
ಆ5. EC ಅನುಬಂಧ ಸಂಪುಟ, ಚನ್ನಪಟ್ಟಣ-224, ಕೃಷ್ಣಾಪುರ, ಪು.52 
86. ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-169, ಮಾಕಳಿ, ಪು.346 


87. ಪೂರ್ವ್ಮೋಕ್ತ ಚನ್ನಪಟ್ಟಣ-67, ಬೇವೂರು, ಹು.322 

88. ಪೂರ್ವೋಕ್ತ ಚನ್ನಪಟ್ಟಣ-158, ಚಕ್ಕಲೂರು, ಪು.342 

89. ಪೂರ್ವೋಕ್ತ ಚನ್ನಪಟ್ಟಣ-52, ಕೋಡಂಬಳ್ಳಿ, ಹು.316 

೨೦. ಪೂರ್ವೋಕ್ತ, ಚನ್ನಪಟ್ಟಣ-156, ಹೊಟ್ಟಿಗನಹೊಸಹಳ್ಳಿ, ಹು.341 

*1 ಪೂರ್ಮೋಕ್ತ ಚನ್ನಪಟ್ಟಣ-164, ಆಣಿಗೆರೆ, ಪು.344 

ಅ2. ಪೂರ್ವ್ಮೋಕ್ತ ಚನ್ನಪಟ್ಟಣ-153, ಅಬ್ಲೂರು, ಪು.337 

೨8. ಎಂ.ಎ.ಆರ್‌-1942, ಶಾಸನ ಸಂಖ್ಯೆ-28, ಪು.129 

೨4. EC ಅನುಬಂಧ ಸಂಪುಟ, ಚನ್ನಪಟ್ಟಣ-218, ಬೇವೂರು, ಪು.51 

೨5. ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-53, ಕೋಡಂಬಳ್ಳಿ, ಹು.316 

೨6. ಪೂರ್ವೋಕ್ತ, ಚನ್ನಪಟ್ಟಣ-155, ಚಕ್ಕರೆ, ಪು.341 

೨7. ಪೂರ್ಮೋಕ್ತ ಚನ್ನಪಟ್ಟಣ-50, ಸಂತೆಮೊಗೇನಹಳ್ಳಿ, ಹು.315 

ಅಆ. ಪೂರ್ಮೋಕ್ತ ಚನ್ನಪಟ್ಟಣ-74, ಮಾಗೇನಹಳ್ಳಿ ಪು.325 

ಅಅ. ಪೂರ್ಮೋಕ್ತ ಚನ್ನಪಟ್ಟಣ-61, ಬಾಣಂತಹಳ್ಳಿ, ಪು.320 

100. ಪೂರ್ವೋಕ್ತ ಕನಕಪುರ-73, ಹರಿಹರ, ಪು.281 

101 ಪೂರ್ವೋಕ್ತ ಚನ್ನಪಟ್ಟಣ-186, ಮಳೂರು, ಪು.351 

102. Ec ಅನುಬಂಧ ಸಂಪುಟ, ಚನ್ನಪಟ್ಟಣ-99, ಮಳೂರು, ಪು.41 

103. ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-182, ದಸವಾರ, ಪು.349 

104. ಎಂ.ಎಂ. ಕಲಬುರ್ಗಿ (ಸಂ), ಪ್ರಾಚೇನ ಕರ್ನಾಟಕದ ಆಡಳಿತ ವಿಭಾಗಗಳು, ಪು.208 
105. ಡಾ. ಎಸ್‌.ಎನ್‌. ಶಿವರುದಸ್ತಾಮಿ, ಕರ್ನಾಟಕದ ಪೌಢ ಇತಿಹಾಸ ಮತ್ತು ಸಂಸ್ಕೃತಿ, ಮು.364 
106. ಡಾ. ಸೂರ್ಯನಾಥ ಕಾಮತ್‌, ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ, ಪು.181 

107. EC; ಅನುಬಂಧ ಸಂಪುಟ, ಚನ್ನಪಟ್ಟಣ-193, ರಾಂಪುರ, ಪು.46 

108. ಬಿ.ಎಲ್‌. ರೈಸ್‌ (ಸಂ) : £೦೫, ಚನ್ನಪಟ್ಟಣ-23, ಬ್ಯಾಲಹಳ್ಳಿ, ಪು.306 

109. £1; ಅನುಬಂಧ ಸಂಪುಟ, ಚನ್ನಪಟ್ಟಣ-194, ಕಲುಕೋಟಿನಾಯ್ಯನದೊಡ್ತಿ, ಹು.46 
10. ಬಿ.ಎಲ್‌. ರೈಸ್‌ (ಸಂ) : £೭೫, ಚನ್ನಪಟ್ಟಣ-56, ಗರಕಹಳ್ಳಿ, ಪು.318 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 130 


m1. ಪೂರ್ವೋಕ್ತ ಚನ್ನಪಟ್ಟಣ-39, ಮೈಲನಾಯಕನಹೊಸಹಳ್ಳಿ, ಹು.312 
12. ಪೂರ್ವೋಕ್ತ ಚನ್ನಪಟ್ಟಣ-34, ಚನ್ನಪಟ್ಟಣ, ಪು.309 

13. ಪೂರ್ವೋಕ್ತ ಚನ್ನಪಟ್ಟಣ-32, ಚನ್ನಪಟ್ಟಣ, ಪು.309 

14. ಪೂರ್ವೋಕ್ತ ಚನ್ನಪಟ್ಟಣ-146, ಮಳೂರುಪಟ್ಟಣ, ಪು.334 

15. ಪೂರ್ವೋಕ್ತ ಚನ್ನಪಟ್ಟಣ-114, ಕೂಡ್ಲೂರು, ಪು.331 

16. ಪೂರ್ವೋಕ್ತ ಚನ್ನಪಟ್ಟಣ-166, ಮಾಗನೂರು, ಪು.345 

17. ಪೂರ್ವೋಕ್ತ ಚನ್ನಪಟ್ಟಣ-170, ಕನ್ನಮಂಗಲ, ಪು.346 


18. ಡಾ. ಎಂ.ಎಂ. ಕಲುಬುರ್ಗಿ(ಸಂ) : ಪ್ರಾಚೀನ ಕರ್ನಾಟಕದ ಆಡಳಿತ ವಿಭಾಗಗಳು, ಪು.vಃ-v 
19. ಪೂರ್ವೋಕ್ತ. 

120. ಡಾ. ಸೂರ್ಯನಾಥ ಕಾಮತ್‌ : ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ, ಪು.39 

121 ಪೂರ್ವೋಕ್ತ ಪು.49 

122. ಪೂರ್ವೋಕ್ತ ಪು.64 

123. ಪೂರ್ವೋಕ್ತ ಪು.97 

124. ಪೂರ್ವೋಕ್ತ ಪು.140 

125. ಡಾ. ಎಂ. ಚಿದಾನಂದಮೂರ್ತಿ : ಕನ್ನಡ ಶಾಸನಗಳ ಸಾಂಸ್ಥ ಶಿಕ ಅಧ್ಯಯನ, ಹು.341 

126. ಬಾ.ರಾ. ಗೋಪಾಲ್‌ (ಸಂ) : ಎ.ಕ.07, ಮದ್ದೂರು-42, RE ಪು.276 


127. ಬಿ.ಎಲ್‌. ರೈಸ್‌ (ಸಂ) : £೭೫, ಚನ್ನಪಟ್ಟಣ-47, ಸಂತೆಮೊಗೇನಹಳ್ಳಿ, ಷು.313 
128. ಪೂರ್ವೋಕ್ತ ಚನ್ನಪಟ್ಟಣ-128, ಮಳೂರುಪಟ್ಟಣ, ಪು.332 

129. ಪೂರ್ವೋಕ್ತ ಚನ್ನಪಟ್ಟಣ-129, ಮಳೂರುಪಟ್ಟಣ, ಪು.332 

130. ಡಾ. ಆರ್‌. ಗೋಪಾಲ್‌ (ಸಂ) : ವಿಜಯನಗರ ಅಧ್ಯಯನ, ಸಂಪುಟ-9, ಪು.206 
131 EC ಅನುಬಂಧ ಸಂಪುಟ, ಚನ್ನಪಟ್ಟಣ-196, ಕೂಡ್ಲೂರು, ಪು.47 

132. ಎಂ.ಎಂ. ಕಲಬುರ್ಗಿ(ಸಂ) : ಪ್ರಾಚೀನ ಕರ್ನಾಟಕದ ಆಡಳಿತ ವಿಭಾಗಗಳು, ಭಾಗ-1, ಮು.187 
133. ಪೂರ್ವೋಕ್ತ ಪು.37 

134. ಬಿ.ಎಲ್‌. ರೈಸ್‌ (ಸಂ) : £೭೫, ಚನ್ನಪಟ್ಟಣ-73, ಮಾಗೇನಹಳ್ಳಿ, ಪು.323 

135. ಪೂರ್ವ್ಮೋಕ್ತ ಚನ್ನಪಟ್ಟಣ-12 ಚನ್ನಮಾನಹಳ್ಳಿ, ಪು.303 

136. ಪೂರ್ವೋಕ್ತ, ಚನ್ನಪಟ್ಟಣ-178, ವಡವಟ್ಟ, ಪು.348 

137. ಎಂ.ಎಂ. ಕಲಬುರ್ಗಿ(ಸಂ) : ಪ್ರಾಚೀನ ಕರ್ನಾಟಕದ ಆಡಳಿತ ವಿಭಾಗಗಳು, ಭಾಗ-1, ಮ.191 
138. ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-92, ಮಳೂರು, ಪು.327 

139. ಪೂರ್ವೋಕ್ತ ಚನ್ನಪಟ್ಟಣ-91, ಮಳೂರು, ಪು.327 

140. ಪೂರ್ವೋಕ್ತ, ಚನ್ನಪಟ್ಟಣ-38, ಹರೂರು, ಪು.312 

141. ಪೂರ್ವೋಕ್ತ ಚನ್ನಪಟ್ಟಣ-98, ಮಳೂರು, ಪು.328 

142. ಪೂರ್ವೋಕ್ತ ಚನ್ನಪಟ್ಟಣ-92, ಮಳೂರು, ಪು.327 

143. ಪೂರ್ವೋಕ್ತ ಚನ್ನಪಟ್ಟಣ-82, ಮಳೂರು, ಪು.327 

144. ಪೂರ್ವೋಕ್ತ ಚನ್ನಪಟ್ಟಣ-84 ಮಳೂರು, ಪು.327 

145. ಪೂರ್ವೋಕ್ತ, ಚನ್ನಪಟ್ಟಣ-82,83,137,145 ಹು.148,149,162,163 

146. ಪೂರ್ವೋಕ್ತ ಚನ್ನಪಟ್ಟಣ-38, ಹರೂರು, ಪು.312 

147. ಆರ್‌. ಗೋಪಾಲ್‌ (ಸಂ) : ವಿಜಯನಗರ ಅಧ್ಯಯನ, ಸಂಪುಟ-9, ಪು.206 


148. 


149. 


150. 


151. 


152. 
153. 
154. 
155. 
156. 
157. 
158. 
159. 
160. 


161. 


162. 
163. 
164. 


165. 
166. 
167. 
168. 
169. 


170. 


171. 


172. 
173. 
174. 
175. 
176. 
177. 
178. 
179. 


180. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 131 


ಬಿ.ಎಲ್‌ ರೈಸ್‌ (ಸಂ) : £೦, ಚನ್ನಪಟ್ಟಣ-38, 42, 72, 77, 82, 84, 91, 112, 116, 
120, 127, 128, 129, 130, 132, 137. 

ಬಾ.ರಾ. ಗೋಪಾಲ್‌ (ಸಂ) : ಎ.ಕ.7, ಮದ್ದೂರು-42, ಮಳವಳ್ಳಿ-29,34. 
ಬಿ.ಎಲ್‌.ರೈಸ್‌(ಸಂ) : EC1%, ಚನ್ನಪಟ್ಟಣ-37, 62, 150, 153, 155. 
ಪೂರ್ವೋಕ್ತ, ಚನ್ನಪಟ್ಟಣ-42, ಮಳೂರು, ಪು.312 

ಪೂರ್ವೋಕ್ತ, ಚನ್ನಪಟ್ಟಣ-181, ಕೂಟಗಲ್ಲು, ಪು.349 

ಪೂರ್ವೋಕ್ತ, ಚನ್ನಪಟ್ಟಣ-186, ಮಳೂರು, ಪು.351 

ಎಂ.ಎಂ. ಕಲಬುರ್ಗಿ (ಸಂ) : ಪ್ರಾಚೇನ ಕರ್ನಾಟಕದ ಆಡಳಿತ ವಿಭಾಗಗಳು, ಭಾಗ-1, ಪು.36 
ಬಾ.ರಾ. ಗೋಪಾಲ್‌ (ಸಂ) ಎ.ಕ-7, ಮದ್ದೂರು-1, ಮದ್ದೂರು, ಪು.254 
ಎಂ.ಎಂ. ಕಲಬುರ್ಗಿ (ಸಂ) : ಪ್ರಾಚೇನ ಕರ್ನಾಟಕದ ಆಡಳಿತ ವಿಭಾಗಗಳು, ಭಾಗ-1, ಪು.36 
ಪೂರ್ವೋಕ್ಕ, ಪು.37 

ಪೂರ್ವೋಕ, ಪು.37 

ಬಿ.ಎಲ್‌. ರೈಸ್‌ (ಸಂ) : £೦೫ ಚನ್ನಪಟ್ಟಣ-65, ಯಲಿಯೂರು, ಪು.321 
ಪೂರ್ವೋಕ್ತ ಕನಕಪುರ-72, ಹಲ್ಕೂರು, ಪು279 

ಪೂರ್ವೋಕ್ತ ಕನಕಪುರ-80, ನಿಟ್ಟೂರು, ಪು.283 

ಪೂರ್ವೋಕ್ತ ಕನಕಪುರ-76, ನಿಟ್ಲೂರು, ಪು.281 

ಪೂರ್ವೋಕ್ತ ಕನಕಪುರ-82, ನಿಟ್ಟೂರು, ಪು.285 

ಪೂರ್ವೋಕ್ತ, ಚನ್ನಪಟ್ಟಣ-65, ಯಲಿಯೂರು, ಪು.321 

ಪೂರ್ವೋಕ್ತ ಚನ್ನಪಟ್ಟಣ-57, ಗರಕಹಳ್ಳಿ, ಪು.319 

ಪೂರ್ವೋಕ್ತ, ಚನ್ನಪಟ್ಟಣ-52, ಕೋಡಂಬಳ್ಳಿ, ಹು.317 

ಪೂರ್ವೋಕ್ತ, ಚನ್ನಪಟ್ಟಣ-53, ಕೋಡಂಬಳ್ಳಿ, ಹು.318 

Ec ಅನುಬಂಧ ಸಂಪುಟ, ಚನ್ನಪಟ್ಟಣ-224, ಕೃಷ್ಣಾಪುರ, ಪು.52 
ಬಿ.ಎಲ್‌. ರೈಸ್‌ (ಸಂ) : £೦1 ಕನಕಪುರ-8, ಚಿಕ್ಕಮರಳವಾಡಿ, ಪು.260 
ಪೂರ್ವೋಕ್ತ, ಚನ್ನಪಟ್ಟಣ-52, ಕೋಡಂಬಳ್ಳಿ, ಹು.16 

ಪೂರ್ವೋಕ್ತ, ಚನ್ನಪಟ್ಟಣ-153, ಅಬ್ಲೂರು, ಪು.337 

ಪೂರ್ವೋಕ್ತ, ಚನ್ನಪಟ್ಟಣ-156, ಹೊಟ್ಟಿಗನ ಹೊಸಹಳ್ಳಿ, ಹು.341 
ಪೂರ್ವೋಕ್ತ, ಕನಕಪುರ-10, ಅಗ್ರಹಾರ, ಪು.261 

ಪೂರ್ವೋಕ್ತ, ಚನ್ನಪಟ್ಟಣ-32, ಚನ್ನಪಟ್ಟಣ, ಪು.309 

ಪೂರ್ವೋಕ್ತ, ಚನ್ನಪಟ್ಟಣ-18, ಬನ್ನಿಕುಪ್ಪೆ, ಹು.305 

ಪೂರ್ವೋಕ್ತ, ಚನ್ನಪಟ್ಟಣ-114, ಕೂಡ್ಲೂರು, ಪು.321 

ಪೂರ್ವೋಕ್ತ, ಚನ್ನಪಟ್ಟಣ-146, ಮಳೂರುಪಟ್ಟಣ, ಪು.334 

ಪೂರ್ವೋಕ್ತ, ಕನಕಪುರ-58, ಹೊನ್ನಹಳ್ಳಿ, ಹು.275 

ಪೂರ್ವೋಕ್ತ, ಚನ್ನಪಟ್ಟಣ-169, ಮಾಕಳಿ, ಪು.346 

ಪೂರ್ವೋಕ್ತ ಕನಕಪುರ-8, ಚಿಕ್ಕಮರಳವಾಡಿ, ಪು.261 

ಪೂರ್ವೋಕ್ತ, ಕನಕಪುರ-10, ಅಗ್ರಹಾರ, ಪು.261 


* kkk Kk 


NMCNCNCNCNCNCNCNCNCNCNCO NCNM NCO NCNM NCO NMCONMCONCO NCNM NCNM NCO NCNM NCNM NCNM NCNM NCO NMC NMC NCNM NC NLC NON NL NL 
IR IR IR IK IR IRI IK IRIN IR IR IRIN IK IR IRIN IK IR IRIN IK IR IR IRIN IN IRIN IR IR IR IRIN IN IKI IR IR IRIN TRIN IK IK IK TR 
AVA AL 
3K 3K 
AVA AL 
3K ತ R 3K 
AVA AL 
IN ND) Ye AN 
AVA 3- AL 
3K H 9K 
AVA B AL 
3K 3K 
AVA Dp ( AL 
3K 9K 
pd hz KV 
3K KC 13 3K 
AVA AL 
3K «1 “2 3K 
ML B- x9 AM 
3K ವ 9K 
AVA AL 
NK T™3 YN 
AVA AL 
3K 3K 


ರಾವಣನ ಆರಾಧನೆ, ವೀರಶೈವ, ವೈಷ್ಣವ ಧರ್ಮ, 


ಮಾಧ್ವ ಪಂಥ, ಇಸ್ಲಾಂ ಧರ್ಮ, ಕೈಸ್ತ ಧರ್ಮ 


ಧರ್ಮ, ಜೈನ ಧರ್ಮ. ಶೈವ ಧರ್ಮ. 
ಶಾಕ ಮತ, 


ಲಕುಲೀಶ - ಪಾಶುಪತ ಪಂಥ, ಕಾಪಾಲಿಕ ಪಂಥ, 


ಅಧ್ಯಾಯ — ಮೂರು 


ಧಾರ್ಮಿಕ ಅಧ್ಯಯನ 
ಪಂಥ, ಕಾಳಾಮುಖ 


ಶಾಸನೋಕ ದೇವಾಲಯಗಳು 


[A 

1) 
7K T™3 7K 
ML AL 
NN 1B k- ಐ 4N 
AVA AL 
3K 3K 
ML AL 
IN AN 
x x 

$. $. 

WU Co DCs 
3K 3K 
AVA AL 
3K 3K 
AVA AL 
3K 3K 


MLNLAMLNLNLAMCLANLNLAMLANLNLAMLANMLNCOAMLNMLNCOAMLNLNCOAMNCNMLNCOAMC AML AMLNMLONMCONMNC AMC AML AML NMLONMCO NCO AML AMC AML NLM NMC AML AML AML NL NMC NL NL 


ARIK IK IRIN IRI IRIE ISIE IRIN IRIE IRIE IRIE IN IERIE ISIE IIR IRI ISIS IN ISI ISIN IN IKI 


ಅಧ್ಯಾಯ — ಮೂರು 
ಧಾರ್ಮಿಕ ಅಧ್ಯಯನ 


ನಮ್ಮ ಭಾರತದ ಇತಿಹಾಸದುದ್ದಕ್ಕೂ ಧರ್ಮ ಮಹತ್ತರವಾದ ಪಾತ್ರವನ್ನು ಮಹಿಸಿದೆ. ಅಷ್ಟೇ 
ಅಲ್ಲದೇ ಅದು ಭಾರತೀಯ ಕಲೆ, ಸಂಗೀತ, ಸಮಾಜ, ತತ್ನಶಾಸ್ತ್ಯ, ರಾಜಕಾರಣ, ಚರಿತ್ರೆ ಇತ್ಯಾದಿ 
ಕ್ಷೇತಗಳ ಮೇಲೂ ತನ್ನ ಹಿಡಿತವನ್ನು ಹೊಂದಿತ್ತು ಎಂಬುದು ಈಗ ಸಾಧಿತವಾಗಿರುವ ವಿಚಾರ. 
ಭಾರತದ ಸಂದರ್ಭದಲ್ಲಿ ಆಚರಣೆಗಳು ಹೆಚ್ಚು ಕಟ್ಟುನಿಟ್ಟಾಗಿ ಬೆಳೆದು ಬಂದಿರುವುದನ್ನು ಕಾಣಬಹುದು. 
ಹಾಗಾಗಿ ಪ್ರಾಚೀನ ಕಾಲಘಟ್ಟದಿಂದ ಆರ್ವಾಚೀನ ಕಾಲಘಟ್ಟದವರೆಗೆ ಒಂದು ಧರ್ಮ ಮಾತ್ರ 
ಎಡೆಬಿಡದೆ ಕೆಲಸ ಮಾಡಿದೆ. ಅದು ಅನೇಕ ಬಾರಿ ಅತಿರೇಕವನ್ನೂ ಹೊಂದಿದೆ. ಇಂತಹ 
ಸಂದರ್ಭದಲ್ಲಿ ಬೇರೊಂದು ಧರ್ಮವು ಹುಟ್ಟಿಕೊಳ್ಳಲು ಕಾರಣವಾಗಿದೆ. ಆ ಕಾರಣದಿಂದ ಧಾರ್ಮಿಕ 
ಪ್ರಯೋಗಶೀಲತೆ ಹೆಚ್ಚು ಕಂಡುಬಂದಿದೆ. ವೈದಿಕ ಸಂಸ್ಕೃತಿಯಿಂದ ಹುಟ್ಟಿಕೊಂಡ ಧಾರ್ಮಿಕ 
ಕ್ರಯಾಚರಣೆಗಳು ಪ್ರಧಾನಧಾರೆಯಾಗಿ ಭಾರತೀಯ ಸಂದರ್ಭದಲ್ಲಿ ಮಿಂಚಿವೆ. ಇದನ್ನು ಭಾರತೀಯ 
ಸಂಸ್ಕೃತಿಯ ಒಂದು ಭಾಗವೇ ಎಂದು ಗುರುತಿಸಲಾಗುತ್ತದೆ. ಆದರೆ ಇವುಗಳಿಗಿಂತ ಭಿನ್ನ ನೆಲೆಯಲ್ಲಿ 
ಜೈನ, ಬೌದ್ಧ ಧರ್ಮಗಳು ಇದ್ದುದನ್ನು ಗುರ್ತಿಸಬಹುದು. 


ಮಾನವ ಚಿಂತನೆ ದರ್ಶನ ರೂಪುಪಡೆದು ಮನುಷ್ಯನ ಉದ್ದಾರದ ಮಾರ್ಗಗಳು, 
ಲೌಕಿಕವಾಗಿ ಮತ್ತು ಅಲೌಕಿಕವಾಗಿ ಯಾವುದೆಂಬುದರ ಕಲ್ಲನೆ ಅಮೂರ್ತರೂಪ ತಳದ ಪರಿಣಾಮ 
ಧರ್ಮ ಮಾನವ ಬದುಕಿನ ಅಡಿಗಲ್ಲಾಯಿತು. ಅಂದಿನಿಂದ ಇಂದಿನವರೆಗೆ ಮಾನವ ಧಾರ್ಮಿಕ 
ಬದುಕಿನ ಶಿಶುವಾಗಿದ್ದಾನೆ. ಅದರ ಕಟ್ಟುಪಾಡು, ಸಂಪ್ರದಾಯ, ಆಚರಣೆಗಳನ್ನು ಚಾಚುತಪ್ಪದೇ 
ಅನುಸರಿಸುತ್ತಾ ಬಂದಿದ್ದಾನೆ. ಧರ್ಮಕ್ಕೆ ನಿಷ್ಠೆ ವ್ಯಕ್ತಪಡಿಸುತ್ತಾ ದೇವರಲ್ಲಿ ನಂಬಿಕೆಯಿರಿಸಿ, ಆ ಮೂಲಕ 
ಮೋಕ್ಷ ಸಂಪಾದನೆಯ ಅನ್ನೇಷಣೆಯಲ್ಲಿ ತೊಡಗಿದ್ದಾನೆ. ಎಲ್ಲಾ ಧರ್ಮಗಳು ಮಾನವನನ್ನು 
ಸಾಂಸಾರಿಕ ಸುಖ-ದುಃಖ ಪುನರ್ಜನ್ಮಗಳಿಂದ ಬಿಡುಗಡೆಗೊಳಿಸಿ ಮೋಕ್ಷ ಸಂಪಾದಿಸುವ 
ಮಾರ್ಗಗಳನ್ನು ಬೋಧಿಸುತ್ತಾ ಬಂದಿವೆ. ಅದೇ ರೀತಿಯಾಗಿ ಬೌದ್ಧ, ಜೈನ, ವೈದಿಕ ಹಾಗೂ ಇತರೆ 
ಅವೈದಿಕ ಧರ್ಮಗಳು, ಆಸ್ತಿಕ ಪಂಥಗಳು ಮಾನವನ ಬದುಕನ್ನು ಪ್ರಭಾವಿಸುತ್ತಲೇ ಬಂದಿವೆ. 


ಆದಿಮಾನವರಲ್ಲಿ ಧಾರ್ಮಿಕ ಮನೋಭಾವನೆ ಹುಟ್ಟಿಕೊಂಡಿತ್ತು ಎಂಬುದಕ್ಕೆ ಯಾವ 
ಆಧಾರಗಳು ಸದ್ಯಕ್ಕೆ ಇಲ್ಲ. ಅಂತಹ ಆಧಾರಗಳನ್ನು ಪ್ರತಿಪಾದಿಸುವವರ ಉದ್ದೇಶ ಬೇರೆಯದೇ 
ಆಗಿರಬೇಕು. ಸೂರ್ಯ, ಚಂದ್ರ, ನಕ್ಷತ್ರಗಳು, ಹಗಲು-ರಾತ್ರಿ, ಗುಡುಗು, ಸಿಡಿಲು, ಮಿಂಚು, ಪ್ರವಾಹ, 
ದೈತ್ಯ ಪ್ರಾಣಿಗಳು, ಭೂಕಂಪ, ಜ್ಞಾಲಾಮುಖಿ ಮೊದಲಾದವು ಅವನಲ್ಲಿ ಏಕಕಾಲದಲ್ಲಿ ಭಯ 
ವಿಸ್ಮಯಗಳನ್ನು ಹುಟ್ಟುಹಾಕಿತು. ಬಂಡೆಕಲ್ಲುಗಳ ಮೇಲೆ ಅವನು ಚಿತ್ರಿಸಿರುವ ಚಿತ್ರವಿಚಿತ್ರ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 133 


ಪ್ರಾಣಿಪಕ್ಷಿಗಳು, ಬೇಟಿ ದೃಶ್ಯಗಳು ಇದಕ್ಕೆ ಇಂಬುಕೊಡುತ್ತವೆ. ನಂತರ ತನಗಿಂತ ಅತೀತವಾದ ಶಕ್ತಿಯ 


ನದ 


ಕಲ್ಲನೆ ಮೂಡಿಸಿಕೊಂಡ. ಕ್ರಮೇಣ ಅವುಗಳ ಬಗ್ಗೆ ನಂಬಿಕೆಗಳನ್ನು ಮೂಡಿಸಿಕೊಂಡು, ಅವುಗಳನ್ನು 


w 


ಒಲಿಸಿಕೊಳ್ಳಲು ಆಚರಣೆಗಳನ್ನು ಹಬ್ಬಗಳನ್ನು ಸೃಷ್ಟಿಸಿಕೊಂಡನು. 


ಪ್ರಾಣಿಬಲಿ ಇತರೆ ವಿಚಿತ್ರ ಮೌಢ್ಯ ಕಂದಾಚಾರಗಳನ್ನು ಬೆಳೆಸಿಕೊಂಡ ಪರಿಣಾಮವಾಗಿ 
ಅವನಲ್ಲಿ ಇಂತಹ ಆಚರಣೆ, ನಂಬಿಕೆ ಸಂಪ್ರದಾಯಗಳು ಬಲಗೊಳ್ಳುತ್ತಾ ನಡೆದಂತೆ ತನ್ನ 
ಪೂರ್ವಿಕರನ್ನು ಪೂಜಿಸುವ, ಸತ್ತ ನಂತರ ಅವರ ಆತ್ಮದ ಬಗೆಗೆ ಜಿಜ್ಞಾಸೆ ಬೆಳೆಸಿಕೊಂಡ. ಇಂತಹ 
ಪ್ರತ್ಯೇಕ ಜೀವನ ವಿಧಾನವೊಂದು ಕಾಲಘಟ್ಟದಲ್ಲಿ ಬೆಳೆದು ಹುಟ್ಟು-ಸಾವು, ಸುಖ-ದುಃಖ, ಸ್ಪರ್ಗ- 
ನರಕ, ಆತ್ಮ-ಪುನರ್ಜನ್ಮ ಇತ್ಯಾದಿ ವಿಚಾರಗಳೇ ಮುಂದೆ ದೇವರ ಉಗಮಕ್ಕೆ ಹಾಗೂ ಧರ್ಮದ 
ಅಸ್ತಿತ್ವಕ್ಕೆ ನಾಂದಿ ಹಾಡಿತು. ಕೊನೆಗೆ ಮಾನವನ ಅಂತಿಮ ಗುರಿ ಮೋಕ್ಷ ಎಂಬುದನ್ನು ಧರ್ಮದ 
ಬೋಧನೆಯಲ್ಲಿ ಅಳವಡಿಸಿಕೊಳ್ಳಲಾಯಿತು. ಇದರೊಂದಿಗೆ ಪುರಾಣ ಪುಣ್ಯಕಥೆಗಳು, 
ಮಹಾಕಾವ್ಯಗಳು, ದರ್ಶನಗಳು, ಧರ್ಮಶಾಸ್ತ್ರಗಳು ಹುಟ್ಟಿಕೊಂಡವು. 


ಕರ್ನಾಟಕದ ಧಾರ್ಮಿಕ ವಲಯದಲ್ಲಿನ ಚರಿತ್ರೆಯು ತುಂಬಾ ಕುತೂಹಲಕಾರಿಯಾಗಿದೆ. 
ಪ್ರಪಂಚದ ಎಲ್ಲಾ ಧರ್ಮಗಳನ್ನು ನಮ್ಮ ನಾಡು ಸ್ಪಾಗತಿಸಿಕೊಂಡಿದೆ. ಎಲ್ಲ ಧರ್ಮಗಳನ್ನು 
ಕಾಲಬದ್ದವಾಗಿ ಅನುಸರಿಸಿ ನಡೆದಿದೆ. ಎಲ್ಲ ಧರ್ಮದ ಸಮಾನ ತತ್ವಗಳನ್ನು ಪಡೆದುಕೊಂಡಿದೆ. 
ಬದುಕಿಗೆ ಅಗತ್ಯವಾದ ಧಾರ್ಮಿಕ ನಡೆನುಡಿಗಳನ್ನು ಇಚ್ಛಾಶಕ್ತಿಗಳನ್ನು ಎಲ್ಲಾ ಧರ್ಮಗಳಿಂದಲೂ 
ಪಡೆದುಕೊಂಡಿದೆ. ಅದೇ ರೀತಿ ಚನ್ನಪಟ್ಟಣ ತಾಲ್ಲೂಕು ಪ್ರದೇಶದಲ್ಲೂ ಈ ಎಲ್ಲ ಧರ್ಮಗಳು ಬೆಳಕಿಗೆ 
ಬಂದು ಪ್ರಧಾನಧಾರೆಯಲ್ಲಿ ಅವು ಬೀರಿದ ಪರಿಣಾಮಗಳನ್ನು ಗುರುತಿಸಬಹುದು. 


ಬೌದ್ದ ಧರ್ಮ: 


ಗೌತಮಬುದ್ದನಿಂದ ಕ್ರಿಪೂ. ಆರನೆಯ ಶತಮಾನದಲ್ಲಿ ಪ್ರತಿಪಾದಿಸಲ್ಲಟ್ಟ ಬೌದ್ಧ ಧರ್ಮವು 
ತದನಂತರದ ಕಾಲದಲ್ಲಿ ಭಾರತದಾದ್ಯಂತ ಹರಡಿತ್ತು. ಆದರೆ ಕರ್ನಾಟಕದಲ್ಲಿ ಮಾತ್ರ ಈ ಧರ್ಮವು 
ಹೆಚ್ಚಾಗಿ ಹರಡಿರದಿದ್ದರೂ ತಕ್ಕಮಟ್ಟಿಗೆ ಪ್ರಚಾರದಲ್ಲಿತ್ತು ಎಂಬುದಕ್ಕೆ ಹಲವಾರು ಆಧಾರಗಳಿವೆ. 
ಚಿತ್ರದುರ್ಗ ಜಿಲ್ಲೆಯ ಸಿದ್ದಾಪುರ, ಜಟಿಂಗರಾಮೇಶ್ವರ, ಬ್ರಹ್ಮಗಿರಿ ರಾಯಚೂರು ಜಿಲ್ಲೆಯ ಮಸ್ತಿ 
ಕೊಪ್ಪಳ ಜಿಲ್ಲೆಯ ಗವಿಮಠ, ಫಾಲ್ವಿಗುಂಡು, ಗುಲ್ಬರ್ಗ ಜಿಲ್ಲೆಯ ಸನ್ನತಿ, ಕಣಗನಹಳ್ಳಿ ಇನ್ನೂ 
ಮುಂತಾದ ಕಡೆ ಸಿಕ್ಕಿರುವ ಕ್ರಿಪೂ. ಮೂರನೇ ಶತಮಾನದ ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ 
ಬೌದ್ದ ಧರ್ಮದ ಅತ್ಯಂತ ಪ್ರಾಚೀನ ಕುರುಹುಗಳಾಗಿವೆ. ಮೌರ್ಯ ಸಾಮ್ರಾಜ್ಯದ ಅಶೋಕನು 
ಕಿಪೂ.ಮೂರನೆಯ ಶತಮಾನದಲ್ಲಿ ಮಹದೇವನನ್ನು ಮಹಿಷಮಂಡಲಕ್ಕೂ ಅಂದರೆ ಮೈಸೂರು 
ಪ್ರಾಂತ್ಯಕ್ಕೆ, ರಖ್ಸಿತನನ್ನು ಈಗಿನ ಬನವಾಸಿಗೆ ಹಾಗೂ ಮಗನಾದ ಮಹೇಂದನನ್ನು ಸಿಂಹಳಕ್ಕೆ ಬೌದ್ದ 
ಧರ್ಮ ಪ್ರಚಾರಕ್ಕೆ ಕಳುಹಿಸಿಕೊಟ್ಟ ವಿವರಗಳು ಸಿಂಹಳ ದ್ವೀಪದ ಧರ್ಮ ಗಂಥಗಳಾದ ಮಹಾವಂಸ 
ಹಾಗೂ ದೀಪವಂಸಗಳಲ್ಲಿ ದಾಖಲಾಗಿವೆ.' 


ಹೀಗೆ ಕರ್ನಾಟಕದಲ್ಲಿ ಬೌದ್ದ ಧರ್ಮವು ಕ್ರಿಪೂ. ಕಾಲಮಾನದಲ್ಲಿಯೇ ನೆಲೆಗೊಂಡಿತ್ತು 
ಎನ್ನಬಹುದು. ಇವಲ್ಲದೇ ಐಹೊಳೆ, ಬಳ್ಳಿಗಾವೆ, ಮಂಗಳೂರಿನ ಕದ್ರಿ ಮುಂತಾದೆಡೆಗಳಲ್ಲಿ ಬೌದ್ದ 
ಧರ್ಮ ಅಸ್ತಿತ್ವದಲ್ಲಿತ್ತು ಎಂಬುದಕ್ಕೆ ಪುರಾವೆಗಳನ್ನು ವಿದ್ವಾಂಸರು ಪತ್ತೆ ಹಚ್ಚಿದ್ದಾರೆ. ಅದೇ ರೀತಿ 
ಚನ್ನಪಟ್ಟಣ ತಾಲ್ಲೂಕು ಪ್ರದೇಶದಲ್ಲಿ ಬೌದ್ದ ಧರ್ಮದ ನೆಲೆಯಾಗಿದ್ದಕ್ಕೆ ಸಷ್ಠವಾದ ಕುರುಹುಗಳು 
ದೊರೆಯದಿದ್ದರೂ ಈ ತಾಲ್ಲೂಕಿನ ನೆರೆಹೊರೆಯ ಪ್ರದೇಶದಲ್ಲಿ ಬೌದ್ಧ ಧರ್ಮ ಪ್ರಾಚೀನ ಕಾಲದಲ್ಲಿ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 134 


ನೆಲೆಯನ್ನು ಕಂಡುಕೊಂಡಿತ್ತು ಎಂಬುದಕ್ಕೆ ಬೌದ್ದ ಧರ್ಮದ ಅವಶೇಷಗಳನ್ನು ವಿದ್ವಾಂಸರು 
ಪತ್ತೆಹಚ್ಚಿದ್ದಾರೆ. ಚನ್ನಪಟ್ಟಣ ತಾಲ್ಲೂಕಿಗೆ ಸಮೀಪದಲ್ಲೇ ಇರುವ ಮಾಗಡಿಯ ಕಲ್ಯ ಹಾಗೂ 
ದೊಡ್ಡಬಳ್ಳಾಪುರ ತಾಲ್ಲೂಕಿನ ರಾಜಘಟ್ಟಗಳಲ್ಲಿ ಬೌದ್ದ ಅವಶೇಷಗಳು ಸಿಕ್ಕಿರುವುದನ್ನು 
ಗಮನಿಸಬಹುದು. 


ಬೆಂಗಳೂರು ಗ್ರಾಮಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲ್ಲೂಕಿನ ರಾಜಘಟ್ಟ ಗ್ರಾಮವು 
ಕೋಲಾರ ಜಿಲ್ಲೆಯ ನಂದಿಬೆಟ್ಟಕ್ಕೆ ಹೋಗುವ ರಸೆಯಲ್ಲಿದೆ. ಬೌದ್ದ ಧರ್ಮವು ಉತ್ತರ ಭಾರತದಿಂದ 
ದಕ್ಷಿಣಕ್ಕೆ ಹರಡಿದಂತಹ ಧರ್ಮ. ಬೌದ್ಧ ಧರ್ಮೀಯರು ವಾರಣಾಸಿಯ ಬಳಿಯಲ್ಲಿರುವ ರಾಜಘಟ್ಟ 
ಪ್ರದೇಶದಲ್ಲಿ ಹೆಚ್ಚಾಗಿ ನೆಲೆಸಿದ್ದರು. ಅಲ್ಲಿಂದ ದಕ್ಷಿಣಕ್ಕೆ ವಲಸೆ ಬಂದು ದೊಡ್ಡಬಳ್ಳಾಪುರ ಪ್ರದೇಶದಲ್ಲಿ 
ನೆಲೆಸಿರುವ ಸಾಧ್ಯತೆ ಇರುವುದರಿಂದ ಈ ಸ್ಥಳಕ್ಕೂ ಸಹ ಅವರು ಬೌದ್ದ ಧರ್ಮಕ್ಕೆ ಸುಪಸಿದ್ದವಾದ 
ರಾಜಗೃಹ, ರಾಜಫಾಟ್‌ ಮುಂತಾದ ಹೆಸರನ್ನು ಹೋಲುವ ರಾಜಘಟ್ಟ ಎಂಬ ಹೆಸರನ್ನು 
ಇಟ್ಟಿದ್ದಾರೆಂದು ತೋರುತ್ತದೆ. 


ರಾಜಘಟ್ಟ ಗ್ರಾಮದ ಬೂದಿಹಾಳು ಪ್ರದೇಶದಲ್ಲಿ ಕೆಲವು ಬೌದ್ದಾವಶೇಷಗಳನ್ನು ಕೆಲವು 
ಸಂಶೋಧಕರು ಪತ್ತೆಹಚ್ಚಿದ್ದರು. ಆನಂತರ ಆ ಪ್ರದೇಶದಲ್ಲಿ ಮೈಸೂರು ವಿಶ್ವವಿದ್ಧಾನಿಲಯದ ಪುರಾತತ್ವ 
ತಜ್ಞರಾದ ಡಾ.ಎಂ.ಎಸ್‌.ಕೃಷ್ಣಮೂರ್ತಿ ಹಾಗೂ ಡಾ.ಎಂ.ಪಿ.ಮಹದೇವಯ್ಯ ಅವರು ಉತ್ಪನನ ಮಾಡಿ 
ಶಾತವಾಹನರ ಕಾಲದ ಬೌದ್ದ ಚೈತ್ಯಾಲಯವೊಂದರ ಅವಶೇಷಗಳನ್ನು ಪತ್ತೆಹಚ್ಚಿದ್ದರು. ಇದೇ 
ಪ್ರದೇಶದಲ್ಲಿ ಮಳಣ್ಣಿನ ಮೇಲೆ ಗಾರೆಯನ್ನು ಅರೆದು ಮಾಡಿರುವ ಬುದ್ದನ ವಿಗ್ಗಹದ ತಲೆ ಹಾಗೂ 
ಮಣ್ಣಿನಿಂದ ಮಾಡಿದ ಸಾವಿರಕ್ಕೂ ಹೆಚ್ಚಿನ ಹರಕೆಯ ಸ್ತೂಪಗಳು ಉತ್ಸನನದಲ್ಲಿ ಪತ್ತೆಯಾದವು.* ಈ 
ಮಣ್ಣಿನ ಸ್ತೂಪಗಳಲ್ಲಿ ಮುಂಭಾಗದಲ್ಲಿ ಶಾತವಾಹನರ ಬ್ರಾಹ್ಮಿ ಲಿಪಿಯಲ್ಲಿ ಸಂಸ್ಕೃತ ಮಿಶ್ರಿತ ಪ್ರಾಕೃತ 
ಭಾಷೆಯ ಧ್ಯಾನ ಶ್ಲೋಕವನ್ನು ಮುದಿಸಲಾಗಿದೆ. ಈ ಸ್ತೂಪಗಳ ಹಿಂಭಾಗದಲ್ಲಿ ಧ್ಯಾನ ಮುದೆಯಲ್ಲಿ 
ಕುಳಿತ ಬುದ್ದನ ಶಿಲ್ಲವನ್ನು ಅಚ್ಚು ಹಾಕಲಾಗಿದೆ. ಹೀಗೆ ಶಾತವಾಹನರ ಕಾಲದಲ್ಲಿ ರಾಜಘಟ್ಟವು 
ಪ್ರಮುಖ ಬೌದ್ದ ಕೇಂದವಾಗಿತ್ತೆಂಬುದು ಸ್ಪಷ್ಟ. 


ಅದೇ ರೀತಿ ರಾಮನಗರ ಜಿಲ್ಲೆಯ ಮಾಗಡಿ ಬಳಿಯ ಕಲ್ಕ ಗ್ರಾಮದ ಹೊರವಲಯದಲ್ಲಿರುವ 
ಕಲ್ಲೇಶ್ವರ ದೇವಾಲಯವೆಂಬ ಗುಹಾಲಯದಲ್ಲಿ ಕಲ್ಲಿನಿಂದ ನಿರ್ಮಿತವಾದ ಮನುಷ್ಯನ ಶಿರೋಭಾಗ 
ಒಂದಿದೆ. ಅದು ಬೌದ್ಧಧರ್ಮಕ್ಕೆ ಸೇರಿದ ಬೌದ್ದ ಯಕ್ಷನೊಬ್ಬನ ಶಿಲದ ಶಿರೋಭಾಗವೆಂದು 
ಡಾ.ಎಂ.ಚಿದಾನಂದಮೂರ್ತಿಯವರು ಅಭಿಪ್ರಾಯಪಡುತ್ತಾರೆ. ಹಾಗೆಯೇ ತುಮಕೂರು ಜಿಲ್ಲೆಯ 
ತಿಪಟೂರು ತಾಲ್ಲೂಕಿನ ತುರುವೇಕೆರೆ ಗ್ರಾಮದ ಕ್ರಿಶ. 1533ರ ತಾಮಶಾಸನದಲ್ಲಿ ಉಕ್ತವಾಗಿರುವ 
ಕಲಾವತಿನಗರ, ಬೌದ್ದವಾಸಾಮಹಾಪುರಿ ಎ೦ಬುದನ್ನು ಮಾಗಡಿ ತಾಲ್ಲೂಕಿನ ಕಲ್ಯ ಎಂಬುದಾಗಿದೆ 
ಎಂದು ಡಾ.ಚಿದಾನಂದಮೂರ್ತಿಯವರು ಗುರುತಿಸಿದರು. ಈ ಶಾಸನದ ಪಠ್ಯ ಈ ರೀತಿ ಇದೆ. 


“ಅಷ್ಟಾದಶೈತಾ ವೃತ್ತೀನಾಂ ಕೃತ್ವಾ ರಾಜಾತಿ ಧಾರ್ಮಿಕಃ। ಅವಸನ್ನಗರೀ ಮೇನಾಮ್‌ 
ನಳಿನಾವತಿ ಸಂಜ್ಜಿತಾಮ್‌। ತಸ್ಯಾಶ್ನ ಪೂರ್ವದಿಗ್ಗಾಗೇ ಭೈರವಾದಿರಿತಿ ಸ್ಥಿತಃ ತಸ್ಕಾದೇರ್ದಕ್ಷಿಣೇ ಭಾಗೇ 
ನಾಮ್ನಾ ತ್ರೇಲಿಂಗನಪಾಲಕಾ। ಶ್ರೀನಿವಾಸಪುರೀ ಚೇತಿ ಪ್ರತಿನಾಮ್ನಾಚ ಬೌದ್ಧವಾಸಾ ಮಹಾಪುರೀ। 
ಕಲವತೀತಿ ವಿಖ್ಯಾತಾ ತೂತ್ತರೇ ಹರಿಣಾಟವೀ। ಏವಂ ವಿರಾಜಿತ ಗ್ರಾಮರತ್ನೇ ಸಸ್ಯಮನೋಹರೇ 
ನವಭ್ಕೋ ದ್ವಿಜವರ್ಯೇಭ್ಯೋವೃಕ್ತೀ ರೇತಾದದೌನೃಪಃ”” 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 135 


ಈ ತಾಮಹಪಟದಲ್ಲಿ ಉಲ್ಲೇಖಗೊಂಡಿರುವ ಕಲಾವತಿ ನಗರವೇ ಈಗಿನ ಕಲ್ಯ ಎಂದು ವಾದಿಸಿ, 
ಈ ಕಲಾವತಿ ನಗರದಲ್ಲಿ ಬೌದ್ಧ ಧರ್ಮೀಯರು ವಾಸವಾಗಿದ್ದರು ಎಂದು 
ಚಿದಾನಂದಮೂರ್ತಿಯವರು ಅಭಿಪ್ರಾಯಪಟ್ಟಿದ್ದಾರೆ. ಶಾಸನೋಕ್ತ ನಳಿನಾವತಿ ಇಂದಿನ ತಿಪ್ಪಸಂದ 
ಹೋಬಳಿಯ ತಾವರೆಕೆರೆ ಎಂಬ ಗ್ರಾಮ, ಹರಿಣಾಟವಿ ಇಂದಿನ ಹುಲ್ಲೇನಹಳ್ಳಿ, ಭೈರವಾದ್ರಿ ಈಗಿನ 
ಭೈರವದುರ್ಗ ಎಂಬ ಗುಡ್ಡ (ಈ ಗುಡ್ಡದ ಬದಿಯಲ್ಲಿ ಬೈರಾಪುರವಿದೆ) ಹಾಗೂ 'ಬೌದ್ದವಾಸಾ 
ಮಹಾಪುರೀ' ಎನಿಸಿದ ಕಲಾವತಿ ಅಥವಾ ಕಲ್ಕದ ಭೌಗೋಳಿಕ ಪ್ರದೇಶಗಳನ್ನು ಗುರುತಿಸಿದ್ದಾರೆ." 


ಕಲತಿ, ಕಲ್ಲತ್ತಿ, ಕಲ್ಲೇಹ ಶಬ್ದಗಳಿಗೆ ಮಣ್ಣಿನ ಪಾತ್ರೆ (ಮಡಿಕೆ. ಘಟ) ಕಲವೆ ಎಂದರೆ ತಾವರೆ 
ಎಂದಿರುವ ಕಾರಣ ಕಲವತೀತ ಎಂಬ ರೂಪ ಶಾಸನೋಕ್ತವಾಗಿರುವಲ್ಲಿ ತಾಂತ್ರಿಕ ಬೌದ್ಧರ 
ತಾರಾಭಗವತಿಯ ನೆಲೆಗೆ ತಾರಕಾಂಚಲಿ ಎಂದು ಕರೆಯಬಹುದಾದ ಪರ್ಯಾಯ ಹೆಸರೂ 
ತಾರಾಭಗವತಿಗೂ ಘಟ ಶಬ್ದದ ಸಂಬಂಧವಿರುವ ಕಾರಣ ಕಲ್ಲೇಹ ಗ್ರಾಮವು ಪ್ರಾಚೀನದಲ್ಲಿ ಬೌದ್ಧ 
ಶಿಲ್ಪಗಳನ್ನು ಹೊಂದಿದ್ದುದನ್ನು ಸೂಚಿಸುವಂತಿದೆ. ಸುಗ್ಗನಹಳ್ಳಿ ಎಂಬ ಹೆಸರೇ ಬೌದ್ದ ಮೂಲಕ್ಕೆ 
ಸಂಬಂಧಿಸಿದ್ದೆಂದು ಇಲ್ಲಿನ ಚಿಕ್ಕಮ್ಮ ಮಾಸ್ತಮ್ಮ ಜನಪದ ದೇವತೆಗಳ ಹಿನ್ನೆಲೆ ಬೌದ್ಧ ಭಿಕ್ಷುಗಳ 
ಮೂಲವನ್ನು ಸಂಕೇತಿಸುತ್ತದೆಂದು ಡಾ.ಎಂ.ಜಿ.ನಾಗರಾಜ್‌ ಅವರು ಅಭಿಪ್ರಾಯಪಡುತ್ತಾರೆ.” 


"ಸ್ತಂಭಗಳನ್ನು ನೆಟ್ಟು, ಪಾದುಕೆಗಳನ್ನು ಕೆತ್ತಿ ಪೂಜಿಸುತ್ತಿದ್ದ ಪ್ರಾಚೀನ ಬೌದ್ಧರಿಗೆ, ದಟ್ಟವಾದ 
ಅರಣ್ಯದೊಳಗಿನ ಬೆಟ್ಟಗುಡ್ಡಗಳಲ್ಲಿದ್ದ ಗುಹೆಗಳೇ ಚೈತ್ಯಾಲಯಗಳಾಗಿದ್ದವು. ಮಾಗಡಿ ತಿರುಮಲೆಯ 
ಬೆಟ್ಟದ ತಪ್ಪಲಲ್ಲಿ ಇಂತಹ ಪಾದುಕೆಗಳಿವೆ' ಎಂಬುದನ್ನು ಡಾ.ಮುನಿರಾಜಪ್ಪ ಅವರು ಪತ್ತೆ ಹಚ್ಚಿದ್ದಾರೆ." 
ಇವರು ಹೇಳಿದ ಹಾಗೆ ಬೆಟ್ಟಗಳಲ್ಲಿ ಪಾದುಕೆಗಳನ್ನು ಕೆತ್ತಿ ಪೂಜಿಸುತ್ತಿದ್ದುದು ಬೌದ್ದರೆಂಬುದು 
ನಿಜವಾಗಿದ್ದರೆ ಹಾಗೂ ಇವರು ನೀಡಿರುವ ಪಾದುಕೆಯ ಲಕ್ಷಣ, ಚಿತ್ರವನ್ನು ಗಮನಿಸಿದಾಗ 
ಚನ್ನಪಟ್ಟಣ ತಾಲ್ಲೂಕಿನ ಬೆಟ್ಟಗುಡ್ಡಗಳ ಪ್ರದೇಶಗಳಾದ ಮಾಕಳಿಯ ಕೃಷ್ಣಗಿರಿ ಬೆಟ್ಟ ಬೇವೂರಿನ 
ಸಿದ್ದರಾಮನ ಬೆಟ್ಟ ಹಾಗೂ ಸಿದ್ದ್ಧಾಪುರಗಳ ಬೆಟ್ಟಗಳಲ್ಲಿ ಇಂತಹ ಪಾದುಕೆಗಳನ್ನು ಹಾಗೂ 
ದೊಡ್ಡದೊಡ್ಡ ಗುಹೆಗಳನ್ನು ಕಾಣಬಹುದು. ಈ ಹಿನ್ನೆಲೆಯಲ್ಲಿ ಈ ಪ್ರದೇಶಗಳು ಬೌದ್ದರ 
ನೆಲೆಯಾಗಿರಬಹುದಾದ ಸಾಧ್ಯತೆಯಿದೆ. ಇಲ್ಲಿನ ಬೌದ್ದ ನೆಲೆಯ ಕುರಿತ ಹೆಚ್ಚಿನ ಸಂಶೋಧನೆಗೆ 
ಅವಕಾಶವಿದೆ. 


ಹಾಗೆಯೇ ತಾಲ್ಲೂಕಿನ ಮಳೂರು ಗ್ರಾಮ ಬೌದ್ದರ ನೆಲೆಯಾಗಿರುವ ಸಾಧ್ಯತೆಯಿದೆ. ಏಕೆಂದರೆ 
ಇಲ್ಲಿನ ಪ್ರಾಚೀನ ದೇವಾಲಯವೊಂದರ ಗರ್ಭಗುಡಿಯು ಕುದುರೆಯ ಲಾಳಾಕಾರದಲ್ಲಿ 
ರಚನೆಗೊಂಡಿರುವುದು. ಪ್ರಾಚೀನ ಬೌದ್ದರ ಚೈತ್ಯಾಲಯಗಳು ಕುದುರೆಯ ಲಾಳಾಕಾರದ 
ಗರ್ಭಗುಡಿಯನ್ನು ಹೊಂದಿರುತ್ತಿದ್ದವು. ಉದಾಹರಣೆಗೆ ಪ್ರಾಚೀನ ಬೌದ್ದ ಚೈತ್ಯಾಲಯವಾಗಿದ್ದ 
ಬಾದಾಮಿಯ ದುರ್ಗಾ ದೇವಾಲಯ ಇದೇ ಮಾದರಿಯನ್ನು ಹೊಂದಿದೆ. ಮಳೂರು ಗ್ರಾಮದ 
ನದಿನರಸಿಂಹಸ್ಥಾಮಿ ದೇವಾಲಯಕ್ಕೆ ಹೋಗುವ ದಾರಿಯಲ್ಲಿ ಪ್ರಾಚೀನವಾದ ದೊಡ್ಡ ಕೊಳವೊಂದಿದೆ. 
ಅದರ ಪಕ್ಕದಲ್ಲಿರುವ ಪಾಳುಗುಡಿಯೇ ಈ ಲಕ್ಷಣವನ್ನು ಒಳಗೊಂಡಿರುವುದು. 


ಚಿಕ್ಕದಾಗಿರುವ ಈ ದೇವಾಲಯದ ಗರ್ಭಗುಡಿಯ ತಳಹದಿಯು ಕುದುರೆ ಲಾಳಾಕಾರದಲ್ಲಿ 
ಕಟ್ಟಲಟ್ಟಿದೆ. ಡಾ.ಎಂ.ಜಿ.ಮಂಜುನಾಥರವರು ಈ ಪಾಳುಗುಡಿಯ ಗರ್ಭಗೃಹದ ಶೈಲಿಯನ್ನು ನೋಡಿ 


ಇದು ಕ್ರಿಶ. ಏಳನೇ ಶತಮಾನಕ್ಕೆ ಸೇರಿದ ಬೌದ್ಧರ ಚೈತ್ಯಾಲಯವಾಗಿರಬಹುದೆಂಬ ಸಂದೇಹವನ್ನು 
ವ್ಯಕ್ತಪಡಿಸಿದ್ದಾರೆ.” ಈ ಪ್ರದೇಶದಲ್ಲಿ ಯಾವುದೇ ಬೌದ್ಧಧರ್ಮದ ಮೂರ್ತಿಗಳು ಸಿಗುವುದಿಲ್ಲ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 136 


ಚೋಳರ ಕಾಲದಲ್ಲಿ ವೈಷ್ಣವ ಕೇಂದವಾಗಿ ಈ ಗ್ರಾಮ ರೂಪುಗೊಂಡ ನಂತರ ಈ ಕುದುರೆ 
ಲಾಳಾಕೃತಿಯಲ್ಲಿರುವ ಗುಡಿಯನ್ನು ಅಪ್ರಮೇಯಸ್ಪಾಮಿ ದೇವರ ಉತ್ಸವದ ಸಂದರ್ಭದಲ್ಲಿ 
ಉಪಯೋಗಿಸುವುದನ್ನು ಕಾಣಬಹುದು. ಇದರ ಆಧಾರದಿಂದ ಈ ದೇವಾಲಯವೇ ಬೌದ್ದರ 
ಚೈತ್ಯಾಲಯವಾಗಿರುವ ಸಾಧ್ಯತೆಯಿದೆ. ಈ ದೇವಾಲಯದ ಪ್ರದೇಶದಲ್ಲಿ ಉತ್ಸನನ ಮಾಡಿದಾಗ 
ಮತ್ತಷ್ಟು ಮಾಹಿತಿಗಳು ಲಭ್ಯವಾಗುತ್ತವೆ. 


ಹೀಗೆ ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ಬೌದ್ದರು ನೆಲೆಸಿರುವ ಸಾಧ್ಯತೆಯಿರುವುದಕ್ಕೆ ಮತ್ತೊಂದು 
ಪ್ರಬಲ ಕಾರಣವೆಂದರೆ ಈ ತಾಲ್ಲೂಕು ಪ್ರದೇಶದಲ್ಲಿ ಪ್ರಾಚೀನ ಕಾಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ 
ತಳವೂರಿದ್ದ ನಾಥಪಂಥ. ಕಾಲಾನಂತರದಲ್ಲಿ ಬೌದ್ಧ ಧರ್ಮವು ಈ ನಾಥಪಂಥದೊಂದಿಗೆ 
ವಿಲೀನವಾಗಿದೆ ಎಂದು ವಿದ್ವಾಂಸರು ಗುರುತಿಸಿದ್ದಾರೆ. ತಾಲ್ಲೂಕಿನಲ್ಲಿ ಬಹುಭಾಗಗಳಲ್ಲಿ ನಾಥಪಂಥದ 
ಕುರುಹುಗಳು ದೊರೆಯುತ್ತವೆ. ಆದ್ದರಿಂದ ಮೂಲತಃ ಬೌದ್ದನೆಲೆಗಳು ನಾಥಪಂಥದ ಕೇಂದಗಳಾಗಿ 
ಮಾರ್ಪಾಡು ಹೊಂದಿರುವ ಸಾಧ್ಯತೆಯಿದೆ. ಈ ತಾಲ್ಲೂಕಿನಲ್ಲಿ ಬೌದ್ಧಧರ್ಮ ಕುರಿತಂತೆ ಹೆಚ್ಚಿನ 
ಸಂಶೋಧನೆ ನಡೆಸಲು ಅವಕಾಶವಿದೆ. 


ಜೈನ ಧರ್ಮ: 


ನಮ್ಮ ನಾಡಿನ ಪ್ರಾಚೀನ ಧರ್ಮಗಳಲ್ಲಿ ಜೈನ ಧರ್ಮವೂ ಒಂದು. ದಕ್ಷಿಣ ಭಾರತದ ಜೈನ 
ಧರ್ಮದ ಇತಿಹಾಸವೆಂದರೆ ಕರ್ನಾಟಕದ ಜೈನ ಧರ್ಮದ ಇತಿಹಾಸ ಎನ್ನುವ ಮಟ್ಟಿಗೆ ಈ ಧರ್ಮ 
ಕರ್ನಾಟಕದಲ್ಲಿ ನೆಲೆಯೂರಿತ್ತು. ವರ್ಧಮಾನ ಮಹಾವೀರ ಈ ಧರ್ಮದ ಸ್ಥಾಪಕನಾದರೂ ಆತನಿಗೂ 
ಮುಂಚೆ 23 ತೀರ್ಥಂಕರರಿಂದ ಹುಟ್ಟಿತ್ತೆಂದು ಜೈನರು ಗುರುತಿಸುತ್ತಾರೆ. ಉತ್ತರ ಭಾರತದಿಂದ 
ಮೌರ್ಯ ಚಕ್ರವರ್ತಿ ಚಂದಗುಪ್ತ ಹಾಗೂ ಆತನ ಗುರು ಭದಬಾಹು ಕರ್ನಾಟಕದ ಶ್ರವಣಬೆಳಗೊಳಕ್ಕೆ 
ಭೇಟಿ ನೀಡಿ, ಅಲ್ಲೇ ಸಲ್ಲೇಖನ ವತ ಕೈಗೊಂಡ ಶಾಸನೊಲ್ಲೇಖ ಪ್ರಾಚೀನ ಕರ್ನಾಟಕದ ಜೈನಧರ್ಮ 
ಕುರಿತ ಪ್ರಥಮ ಉಲ್ಲೇಖವಾಗಿದೆ. ಈ ಆಧಾರದಿಂದ ಕರ್ನಾಟಕದಲ್ಲಿ ಕ್ರಿಪೂ.ದಲ್ಲಿಯೇ ಜೈನಧರ್ಮ 
ನೆಲೆಗೊಂಡಿತ್ತು ಎಂಬುದನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ. ಅದೇ ರೀತಿ ಚನ್ನಪಟ್ಟಣ ತಾಲ್ಲೂಕಿಗೂ ಜೈನ 
ಧರ್ಮ ಯಾವಾಗ ಕಾಲಿಟ್ಟತ್ತು ಎಂಬುದನ್ನು ಹೇಳುವುದು ಕಷ್ಟಸಾಧ್ಯ. ಆದರೂ ತಾಲ್ಲೂಕಿನ 
ಕೂಡ್ಲೂರು, ಬೇವೂರು, ಮಳೂರುಪಟ್ಟಣ, ಸವಣಪ್ಪನಗುಡ್ಡ ಮಳೂರು, ಮತ್ತಿಕೆರೆ ಕೊಂಡಾಪುರ, 
ಹೊಂಗನೂರು ಮುಂತಾದೆಡೆಗಳಲ್ಲಿ ದೊರೆಯುವ ಜೈನ ಅವಶೇಷಗಳ ಆಧಾರದಿಂದ ಕ್ರಿಶ. ಏಳನೇ 
ಶತಮಾನದ ವೇಳೆಗಾಗಲೇ ಜೈನ ಧರ್ಮ ನೆಲೆಸಿತ್ತು ಎಂಬುದನ್ನು ಗುರುತಿಸಬಹುದು. 


ಕೂಡ್ಡೂರು : ಚನ್ನಪಟ್ಟಣದಿಂದ ಐದು ಕಿ.ಮೀ. ದೂರದಲ್ಲಿರುವ ಕೂಡ್ತೂರು ಗ್ರಾಮ ಪ್ರಾಚೀನ ಜೈನ 
ಕೇಂದ್ರವಾಗಿತ್ತು. ಈ ಗಾಮದಲ್ಲಿ ದೊರೆಯುವ ಕ್ರಿಶ. 9ನೇ ಶತಮಾನದ ಶಾಸನದಿಂದ ಕೂಡ್ಲೂರು 
ಜೈನ ನೆಲೆಯಾಗಿತ್ತೆಂಬುದು ಸ್ಪಷ್ಟವಾಗುತ್ತದೆ.” ಈ ಶಾಸನದಲ್ಲಿ ಗಂಗ ದೊರೆ ನೀತಿಮಾರ್ಗ 
ಎರೆಯಂಗನ ಸಾಮಂತನಾಗಿದ್ದ ರಣಪಾರರಸನ ಆಳ್ಸಿಕೆಯಲ್ಲಿ ಶೀಯಮ್ಮ ಮತ್ತು ಅಯ್ಯಪ್ಪ 
ಎಂಬುವರು ಈ ಊರಿನ ಮೂಡಣದ ಬಸದಿಗೆ ತೋಟವನ್ನು ಖರೀದಿಸಿ ದಾನ ಮಾಡಿದ 
ಉಲ್ಲೇಖವಿದೆ. ಶಾಸನೋಕ್ತ ಈ ಗ್ರಾಮದಲ್ಲಿದ್ದ ಮೂಡಣದ ಬಸದಿ ಯಾವುದೆಂದು ತಿಳಿಯುವುದಿಲ್ಲ. 
ಇದೇ ಗ್ರಾಮದ ರಾಮದೇವರ ದೇವಾಲಯದ ಅಮ್ಮನ ದೇವಾಲಯದ ದಕ್ಷಿಣ ಗೋಡೆಯಲ್ಲಿನ 
ಶಾಸನದಲ್ಲಿ “ಸಾನ್ಷರ ಬಸದಿ'ಯ ಉಲ್ಲೇಖ ಕಂಡುಬರುತ್ತದೆ.” ಈ ಶಾಸನದ ಆಧಾರದಿಂದ ಈ 
ಅಮ್ಮನವರ ದೇವಾಲಯವೇ ಪ್ರಾಚೀನ ಸಾನ್ತ್ಷರ ಬಸದಿಯಾಗಿರಬಹುದಾದ ಸಾಧ್ಯತೆಯಿದೆ. ಈ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 137 


ಶಾಸನದಲ್ಲಿ ಕೋಟಿಪ್ಪಯ್ಯನ ಭಟ್ಟನು ಮೂರು ಖಂಡುಗ ಭೂಮಿಯನ್ನು ಸಾನ್ತರ ಬಸದಿಗೆ 
ದಾನಕೊಟ್ಟ ವಿವರವಿದೆ. 


ಬಹುಶಃ ಶಾಸನೋಕ್ತ ಸಾನ್ನ್ಷರ ಬಸದಿಯು ಹದಿನಾರನೆಯ ಜೈನತೀರ್ಥಂ೦ಕರನಾದ 
ಶಾಂತಿನಾಥನ ಬಸದಿಯಾಗಿರಬಹುದು. ಈ ಶಾಸನಗಳಲ್ಲಿ ಉಲ್ಲೇಖಿತಗೊಂಡಿರುವ ಮೂಡಣದ 
ಬಸದಿ ಹಾಗೂ ಸಾನ್ಷರ ಬಸದಿಗಳು ಬೇರೆಬೇರೆಯೇ ಅಥವಾ ಒಂದೇ ಬಸದಿಯೇ ಎಂಬುದು 
ತಿಳಿಯುವುದಿಲ್ಲ. ಈ ಶಾಸನಗಳಲ್ಲಿ ಉಕ್ಷವಾಗಿರುವ ಬಸದಿಗಳ ಆಧಾರದಿಂದ ಈ ಗ್ರಾಮವು 
ಶೈವನೆಲೆಯಾಗುವುದಕ್ಕಿಂತ ಮುಂಚೆ ಜೈನರ ನೆಲೆಯಾಗಿತ್ತು ಎಂಬುದು ಖಚಿತವಾಗುತ್ತದೆ. ಪ್ರಸ್ತುತ 
ಇಲ್ಲಿ ಯಾವುದೇ ಜೈನ ಅವಶೇಷಗಳು (ಶಾಸನಗಳನ್ನು ಹೊರತುಪಡಿಸಿ) ದೊರೆಯುವುದಿಲ್ಲ 
ಎಂಬುದು ಗಮನಿಸಬೇಕಾದ ವಿಷಯ. 


ಬೇವೂರು : ತಾಲ್ಲೂಕಿನ ಪ್ರಾಚೀನ ಜೈನ ಕೇಂದವಾಗಿದ್ದ ಬೇವೂರು ಗ್ರಾಮ ಹಿಂದೆ "ನಿಂಬಗ್ರಾಮ' 
ಎಂಬ ಹೆಸರಿನಿಂದ ಗುರುತಿಸಲ್ಲಟ್ಟಿತ್ತು ಬೇವೂರು ಗ್ರಾಮದಲ್ಲಿ ಪುರಾತನ ಕಾಲದಿಂದಲೂ 
ತಯಾರಾಗುತ್ತಿರುವ ಮಣ್ಣಿನ ಮಡಿಕೆ-ಕುಡಿಕೆಗಳಿಂದಾಗಿ ಈ ಊರಿಗೆ "ಕುಡಿಕೆ ಬೇವೂರು” ಎಂಬ 
ಹೆಸರು ಸ್ಥಳೀಯವಾಗಿ ರೂಢಿಯಲ್ಲಿ ಬಂದಿರುವುದನ್ನು ಕಾಣಬಹುದು. ತಾಲ್ಲೂಕು ಕೇಂದ್ರ 
ಚನ್ನಪಟ್ಟಣದಿಂದ ಸುಮಾರು ಹದಿಮೂರು ಕಿ.ಮೀ ದೂರದಲ್ಲಿರುವ ಬೆಟ್ಟಗುಡ್ಡಗಳ ತಪ್ಪಲಿನಲ್ಲಿ 
ಬೇವೂರು ಗಾಮವಿದೆ. ಇಂಥ ಬೇವೂರಿಗೆ ಸುಮಾರು ಸಾವಿರಾರು ವರ್ಷಗಳ 
ಪ್ರಾಚೀನತೆಯಿರುವುದನ್ನು ಕಾಣಬಹುದು. ಈ ಗಾಮದಲ್ಲಿ ಎರಡು ಜೈನ ನಿಸಿದಿ ಶಾಸನಗಳು 
ದೊರೆತಿವೆ. ಈ ಶಾಸನಗಳ ಆಧಾರದಿಂದ ಕ್ರಿಶ. ಒಂಭತ್ತನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಬೇವೂರು 
ಗ್ರಾಮ ಜೈನರಿಗೆ ಸುಭದ್ರವಾದ ನೆಲೆಯಾಗಿತ್ತು ಎಂಬುದು ಸ್ಪಷ್ಟ. 


ಕ್ರಿಶ. ಒಂಭತ್ತನೇ ಶತಮಾನದ ಬೇವೂರಿನ ಪಶ್ಲಿಮಕ್ಕೆ ಇರುವ ತಿಮ್ಮಪ್ಪನ ಬೆಟ್ಟದ ಮೇಲಿನ 
ಶಾಸನವು ಈ ಗ್ರಾಮಕ್ಕೆ ಇದ್ದ "ನಿಂಬಗ್ರಾಮ' ಎಂಬ ಪ್ರಾಚೀನ ಹೆಸರನ್ನು ಉಲ್ಲೇಖಿಸುತ್ತದೆ.” ಈ 
ನಿಂಬಗ್ರಾಮ ಪಸಿದ್ಧ ಜೈನಕೇಂದವಾಗಿ ಪ್ರಚಲಿತದಲ್ಲಿತ್ತು ಎಂಬುದು ತಿಳಿಯುತ್ತದೆ. ಈ ಬೆಟ್ಟದ ಮೇಲಿನ 
ತಿಮ್ಮಪ್ರ ದೇವಸ್ಥಾನಕ್ಕೆ ಉತ್ತರದಲ್ಲಿ ಬಂಡೆಯ ಮೇಲೆ ಕೊರೆದಿರುವ ಈ ನಿಸಿದಿ ಶಾಸನದಲ್ಲಿ 
ನಿಂಬಗ್ರಾಮಕ್ಕೆ "ಸನ್ನಿಕವಾಟ' ಗ್ರಾಮಕ್ಕೆ ಸೇರಿದವರಾದ ಶ್ರುತಷೇಣನ ಶಿಷ್ಠನಾದ ಶಾಂತಿಷೇಣ, ಆತನ 
ಶಿಷ್ಠ್ಕನಾದ ಶೀಷೇಣ, ಆತನ ಶಿಷ್ಠನಾದ ಚಂದಷೇಣ ಮುಂತಾದ ಜೈನಮುನಿಗಳು ನಿಮ್ಮಗ್ರಾಮ (ಈಗಿನ 
ಬೇವೂರುಕಕ್ಕೆ ಪಶ್ಚಿಮದಲ್ಲಿರುವ ಕಿಯುಕುನ್ನ (ಚಿಕ್ಕಬೆಟ್ಟ ಅಂದರೆ ಈಗಿನ ತಿಮ್ಮಪ್ಪನ ಬೆಟ್ಟುಕ್ಕೆ ಬಂದು 
ನೆಲೆಸಿದ್ದರು ಎಂಬುದು ತಿಳಿಯುತ್ತದೆ. ಇದೇ ಶಾಸನದಲ್ಲಿ ಈ ಬೆಟ್ಟದ ಮೇಲೆ ಜೈನಮುನಿಗಳಿಗೆ 
ಗುರುವಾದ ಚಂದಷೇಣ ಎಂಬುವರು ಸಲ್ಲೇಖನ ವತ ಕೈಗೊಂಡು ಭಾದಪದ ಮಾಸ ಆಷಾಢ 
ಪಂಚಮಿಯ ದಿನದಂದು ನಿರ್ವಾಣ ಹೊಂದಿದ ವಿವರ ದಾಖಲಾಗಿದೆ. 


ಈ ಶಾಸನವು ಚಂದ್ರಷೇಣ ಮುನಿಯನ್ನು "ಸಧ್ಧಾವನಾವಿಶರಣಾ ವಿಶದಾತ್ಮ ದಾಗ್ನಿದಗ್ಲೋ 
ಮಹಾವತ ಮಹಾಮಣಿ ಭಾಸಿಕೋಶಃ ಶುಷ್ಠಸ್ಪುಶೀಲಜಲಧಿ . . ವಾಸುವೃತ್ತಃ। ರಾಜ್ಟೇಪುಸದ್ದತಿಗತೋ 
ಮುನಿಚಂನ್ರ ಸೂರೇಃ ಶಶಿರಿವಸಕಲಂ ಪ್ರಭಾಸ್ಕಲೋಕಂ ಧೃತಗುಣಶೀಲತಪಸ್ಯ . ಸ್ವಬಾಸಾಗತವತಿ 
ಪರಮಸ್ತ ಮದ್ಯ ಚೆನ್ವೇತಿರಯತಿ ಲೋಕಮಿಮನ್ತಮಸ್ಸಮಸ್ಸಂ' ಎಂದು ವರ್ಣಿಸಿದೆ. ಹೀಗೆ ಚಂದಷೇಣ 
ಮುನಿಯು ತನ್ನ ಸಿದ್ದಿಯಿಂದಾಗಿ ದೈವತ್ವ ಗುಣಗಳನ್ನು ಪಡೆದಿದ್ದ ವಿವರ ತಿಳಿಯುತ್ತದೆ. ಇದೇ 
ಸಮಯದಲ್ಲಿ ಹಲವಾರು ಜೈನ ಮುನಿಗಳು ಸಾಮೂಹಿಕವಾಗಿ ಸನ್ಯಸನ (ಸಲ್ಲೇಖನ) ವತ 
ಕೈಗೊಂಡಿದ್ದರು ಎಂಬ ವಿವರ ಈ ಶಾಸನದಿಂದ ತಿಳಿಯುತ್ತದೆ. ಇದೇ ಶಾಸನದಲ್ಲಿ ಜಾನತಿಸಿದಿಗಟ, 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 138 


ನದ್ಯಾವಾಸಿಗಣಾದಾಮ ಕದಿಳಿಕನ್ನಿಯರು ಹಾಗೂ ಅರುಳ ಗಂಗಸೇನಕಂತಿಯರು ಸನ್ಯಸನ ವ್ರತವನ್ನು 
ಕೈಗೊಂಡು ಅರ್ಧಮಾಸವನ್ನು ಪೂರ್ಣಗೊಳಿಸಿದ ವಿವರವಿದೆ ಹಾಗೂ ಚಂದ್ರಷೇಣ ಮುನಿಗೆ 
ನಾಗಷೇಣನೆಂಬ ಶಿಷ್ಕ್ಯನಿದ್ದ ಎಂಬುದು ತಿಳಿಯುತ್ತದೆ. 


ಗಂಗರು ಕೆಲವು ಕಾಲ ಉಪರಾಜಧಾನಿಯಾಗಿ ಮಾಡಿಕೊಂಡಿದ್ದ ಚನ್ನಪಟ್ಟಣ ತಾಲ್ಲೂಕಿನ 
ಮಂಕುಂದದಿಂದ ಸುಮಾರು ಏಳು ಕಿ.ಮೀ ದೂರದಲ್ಲಿ ಈ ಬೇವೂರು ಗಾಮವಿದೆ. ಜೈನ 
ಧರ್ಮೀಯರಾಗಿದ್ದ ಗಂಗ ಅರಸರಿಂದ ಆಶ್ರಯ ಪಡೆದು ನಿಂಬಗ್ರಾಮ ಪ್ರಸಿದ್ದ ಜೈನಕೇಂದವಾಗಿ 
ರೂಪುಗೊಂಡಿತ್ತು ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ. ಜೈನ ಧರ್ಮ ಪರಿಪಾಲಕರಾದ 
ಗಂಗದೊರೆಗಳು ಚನ್ನಪಟ್ಟಣ ತಾಲ್ಲೂಕಿನ ಬೇವೂರು, ಕೂಡ್ಲೂರು, ಮಳೂರುಪಟ್ಟಣ ಮೊದಲಾದೆಡೆ 
ಜೈನರು ನೆಲೆಗೊಳ್ಳಲು ಅಗತ್ಯವಾದ ನೆರವನ್ನು ನೀಡಿದ್ದರು ಎಂಬುದು ಶಾಸನಗಳಾಧಾರದಿಂದ 
ತಿಳಿಯುತ್ತದೆ. 


ಬೇವೂರಿನ ತಿಮ್ಮಪ್ಪನ ಬೆಟ್ಟದಲ್ಲಿರುವ ಮತ್ತೊಂದು ನಿಸಿದಿ ಶಾಸನ" "ಸನ್ನಿಗವಾಟ ಗಣಾನ್ವಯ 
ಚಂದಸೇನ ಮುನಿಯ ಶಿಷ್ಠನಾದ ನಾಗಸೇನಗೊರವ ಎಂಬುವನು "ಕಿಜುಕುನ್ನ' (ಬೇವೂರಿನ 
ಚಿಕ್ಕಬೆಟ್ಟ)ದಲ್ಲಿ ಸನ್ಯಸನ ವತ ಸ್ಟೀಕರಿಸಿ ನಿರ್ವಾಣ ಹೊಂದಿದ' ಎಂದು ದಾಖಲಿಸಿದೆ. ಈ ಶಾಸನದ 
ಕಾಲ ಕ್ರಿಶ. ಒಂಭತ್ತನೇ ಶತಮಾನ. ಈ ಮೇಲೆ ವಿವರಿಸಿದ ಬೇವೂರಿನ ಮೊದಲ ನಿಸಿದಿ ಶಾಸನದಲ್ಲಿ 
ಉಲ್ಲೇಖವಿರುವ ಜೈನಮುನಿಗಳ ಗುರುವಾದ ಚಂದಷೇಣನ ಶಿಷ್ಯನೇ ಈ ಶಾಸನದಲ್ಲಿ ಉಕ್ತವಾಗಿರುವ 
ನಾಗಸೇನನಾಗಿದ್ದಾನೆ. ಅದೇ ಶಾಸನದಲ್ಲಿ ಈ ನಾಗಷೇಣನ ಉಲ್ಲೇಖವಿರುವುದನ್ನು ಇಲ್ಲಿ 
ಸ್ಮರಿಸಬಹುದು. 


ತಿಮ್ಮಪ್ಪನ ಬೆಟ್ಟದ ಎದುರಿಗೆ ಊರಿನ ನೈಯತ್ಯಕ್ಕೆ ಸಿದ್ಧರಾಮೇಶ್ವರ ಬೆಟ್ಟವಿದೆ. "ಈ ಎರಡೂ 
ಬೆಟ್ಟಗಳನ್ನು ಗಮನಿಸಿದಾಗ ಚಿಕ್ಕಬೆಟ್ಟದ ಮೇಲೆ ಜೈನ ದೇವಾಲಯವೂ, ದೊಡ್ಡಬೆಬ್ರದ ಮೇಲೆ 
ಗೊಮ್ಮಟ ಶಿಲವೂ ಇದ್ದಿರಬಹುದೇ?' ಎಂಬ ಸಂಶಯವನ್ನು ಡಾ.ದೇವರ ಕೊಂಡಾರೆಡ್ಡಿಯವರು 
ವ್ಯಕ್ತಪಡಿಸುತ್ತಾರೆ.” ಆದರೆ ವಿದ್ವಾಂಸರ ಈ ಊಹೆಗೆ ಯಾವುದೇ ಆಧಾರಗಳಿಲ್ಲ. ಎರಡು 
ಬೆಟ್ಟಗಳಿರುವುದರಿಂದ ಈ ರೀತಿಯ ಊಹೆ ಮಾಡಿದ್ದಾರೆ ಎನಿಸುತ್ತದೆ. ಬೇವೂರಿನಲ್ಲಿ ಅನ್ಯ ಧರ್ಮವು 
ಪ್ರಬಲವಾದಾಗ ಇಲ್ಲಿನ ಜೈನರ ಕುರುಹುಗಳನ್ನು ನಾಶಪಡಿಸಿರುವುದಂತೂ ಸತ್ಯ. ಏಕೆಂದರೆ 
ಶಾಸನಗಳಲ್ಲಿ ಈ ಬೆಟ್ಟದಲ್ಲಿ ಅಪಾರ ಜೈನಸನ್ಯಾಸಿಗಳು ನೆಲೆಸಿದ್ದ ಬಗ್ಗೆ ಮಾಹಿತಿಯಿರುವುದರಿಂದ ಜೈನ 
ಧರ್ಮದ ಅವಶೇಷಗಳು ಇರಲೇಬೇಕು. ಈಗಿನ ಬೇವೂರಿನ ತಿಮ್ಮಪ್ಪನ ಬೆಟ್ಟವಿರುವ ಪರಿಸರದಲ್ಲಿ 
ಮತ್ತಷ್ಟೂ ಉತ್ಸನನ ಕಾರ್ಯ ನಡೆದಾಗ ಮಾತ್ರ ಎಲ್ಲದಕ್ಕೂ ಉತ್ತರ ಸಿಗಲಿದೆ. 


ಹೀಗೆ ಈ ಮೇಲಿನ ಶಾಸನಗಳ ಆಧಾರದಿಂದ ಬೇವೂರು ಗ್ರಾಮ "ನಿಂಬಗ್ರಾಮ' ಎಂಬ 
ಸರಿನ ಪ್ರಸಿದ್ದವಾದ ಜೈನರ ಕೇಂದವಾಗಿತ್ತು ಎಂಬುದು ಸ್ಪಷ್ಟವಾಗುತ್ತದೆ. ಜೈನ ನೆಲೆಯಾಗಿದ್ದ ಈ 
ಗ್ರಾಮ ಕಿ.ಶ. ಹದಿನಾರನೇ ಶತಮಾನದ ವೇಳೆಗೆ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಶ್ರೀವೈಷ್ಣವ 
ಕೇಂದವಾಗಿ ಬದಲಾಯಿತು. ಮೇಲೆ ವಿವರಿಸಿದ ಬೇವೂರಿನ ಚಿಕ್ಕಬೆಟ್ಟದ ನಿಸಿದಿ ಶಾಸನವಿರುವ 
ಪಕ್ಕದಲ್ಲಿಯೇ ಬಂಡೆಯ ಮೇಲೆ ಕೊರೆಯಲಾಗಿರುವ ಶಾಸನದಿಂದ ಈ ಮಾಹಿತಿ ತಿಳಿಯುತ್ತದೆ.” ಈ 
ಶಾಸನದಲ್ಲಿ ಮಲ್ಲಿಕಾರ್ಜುನ ದೇವ ಎಂಬುವನ ಶಿಷ್ಯನಾದ ಬೆಟ್ಟದ ಒಡೆಯನು ಕ್ರಿಶ. 1579ರಲ್ಲಿ 
ತಿರುಮಲೆ (ತಿಮ್ಮಪ್ಪ) ದೇವರನ್ನು ಪ್ರತಿಷ್ಠಾಪಿಸಿದ ಎಂದು ತಿಳಿಯುತ್ತದೆ. 


8 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 139 


ಬಹುಶಃ ಕಿ.ಶ. ಹದಿನಾರನೆಯ ಶತಮಾನದ ವೇಳೆಗಾಗಲೇ ಶ್ರೀವೈಷ್ಣವ ಧರ್ಮ ಪ್ರಬಲವಾಗಿ 
ನೆಲೆಯೂರಿದ್ದ ಕಾರಣ ಇಲ್ಲಿನ ಜೈನರ ನೆಲೆಯನ್ನು ನಾಶಗೊಳಿಸಿ ಅದೇ ಸ್ಥಳದಲ್ಲಿ ಈ 
ದೇವಾಲಯವನ್ನು ನಿರ್ಮಿಸಿರಬೇಕು. ಇದೇ ಗಾಮದಲ್ಲಿ ಕ್ರಿಶ. 8-9ನೇ ಶತಮಾನಕ್ಕೆ ಸೇರಿದ 
ಲಕುಲೀಶ, ಕಾಳಾಮುಖ ಪಂಥದ ದೇವಾಲಯಗಳನ್ನು ಕಾಣಬಹುದು. ಇದರಿಂದ ಈ ಕಾಲಘಟ್ಟದಲ್ಲಿ 
ಬೇವೂರಿನಲ್ಲಿ ಜೈನ ಹಾಗೂ ಶೈವ ಧರ್ಮಗಳು ಅಸ್ತಿತ್ವದಲ್ಲಿದ್ದವು ಎನ್ನಬಹುದು. ಆದರೆ ನಂತರ 
ವೈಷ್ಣವ ಧರ್ಮದ ಪ್ರಭಾವದಲ್ಲಿಯೇ ಜೈನ ಧರ್ಮ ಅವನತಿ ಕಂಡಿರುವುದು ಸ್ಪಷ್ಟ ಹೀಗೆ 
ಜೈನಕೇಂದವಾಗಿದ್ದ ಬೇವೂರಿನಲ್ಲಿ ಶಾಸನಗಳನ್ನು ಹೊರತುಪಡಿಸಿ ಉಳಿದಂತೆ ಜೈನ ಅವಶೇಷಗಳು 
ಸಂಪೂರ್ಣವಾಗಿ ನಾಶವಾಗಿವೆ. 


ಮಳೂರುಪಟ್ಟಣ : ಚನ್ನಪಟ್ಟಣದಿಂದ ಸುಮಾರು ಎಂಟು ಕಿ.ಮೀ. ದೂರದಲ್ಲಿರುವ ಮಳೂರುಪಟ್ಟಣ 
ಗ್ರಾಮವೂ ಪ್ರಾಚೀನ ಜೈನ ಕೇಂದವಾಗಿತ್ತು. ಈ ಗ್ರಾಮದ ಅರ್ಕೇಶ್ವರ ದೇವಸ್ಥಾನದಲ್ಲಿನ ಶಾಸನದಲ್ಲಿ 
"ಜಿನೇನ್ವ'ನನ್ನು ಸ್ತುತಿಸುವ ಶ್ಲೋಕದ ಸಾಲುಗಳನ್ನು ಕಾಣಬಹುದು.” ಈ ಶಾಸನದಲ್ಲಿ "ಜಾಗಿಯಬ್ಬ್ದರಸಿ' 
ಎಂಬುವರ ಉಲ್ಲೇಖವಿರುವುದರಿಂದ, ಬಹುಶಃ ಈಕೆ ನಿಸದಿ ಮರಣ ಹೊಂದಿದಾಗ ಈ ಶಾಸನ 
ಹಾಕಿಸಿರುವ ಸಾಧ್ಯತೆಯಿದೆ. ಹಳಗನ್ನಡದಲ್ಲಿರುವ ಈ ಶಾಸನವು ತುುಟಿತವಾಗಿರುವುದರಿಂದ 
ಸಂಪೂರ್ಣ ಮಾಹಿತಿ ಲಭ್ಯವಾಗುವುದಿಲ್ಲ. ಈ ನಿಸಿದಿ ಶಾಸನದ ಆಧಾರದಿಂದ ಕ್ರಿಶ. ಹತ್ತನೇ 
ಶತಮಾನಕ್ಕೆ ಪೂರ್ವದಲ್ಲಿ ಮಳೂರುಪಟ್ಟಣ ಜೈನ ಕೇಂದವಾಗಿತ್ತು ಎಂಬುದು ಸ್ಪಷ್ಟ ಈ ಶಾಸನವನ್ನು 
ಹೊರತುಪಡಿಸಿ ಬೇರೆ ಯಾವುದೇ ಜೈನ ಅವಶೇಷಗಳು ಈ ಗ್ರಾಮದಲ್ಲಿ ದೊರೆಯುವುದಿಲ್ಲ. 


ಮತ್ತಿಕೆರೆ : ಈ ಗಾಮ ಕ್ರಿಶ ಎಂಟನೇ ಶತಮಾನಕ್ಕಿಂತ ಪೂರ್ವದಲ್ಲಿಯೇ ಜೈನ ಕೇಂದವಾಗಿತ್ತು 
ಚನ್ನಪಟ್ಟಣದಿಂದ ಸುಮಾರು ಆರು ಕಿ.ಮೀ. ದೂರದಲ್ಲಿ ಬೆಂಗಳೂರು-ಮೈಸೂರು ಹೆದ್ದಾರಿಯಲ್ಲಿನ 
ಮತ್ತಿಕೆರೆ ಗ್ರಾಮದಲ್ಲಿ ಸುಮಾರು ಮೂರು ಅಡಿ ಎತ್ತರವಿರುವ ಸುಪಾರ್ಶನಾಥ ತೀರ್ಥಂಕರನ 
ಶಿಲ್ಪವಿದೆ. ಈ ಶಿಲವು ಕ್ರಿಶ. ಎಂಟನೇ ಶತಮಾನಕ್ಕೆ ಸೇರಿದ್ದಾಗಿದೆ. ಇದರ ಆಧಾರದಿಂದ ಮತ್ತಿಕೆರೆ 
ಗ್ರಾಮದಲ್ಲಿ ಏಳನೇ ಜೈನ ತೀರ್ಥಂಕರನಾದ ಸುಪಾರ್ಶ್ರನಾಥನ ಬಸದಿಯಿತ್ತು ಹಾಗೂ ಜೈನರು 
ನೆಲೆಸಿದ್ದರು ಎನ್ನಬಹುದು. ಕಾಲಾನಂತರದಲ್ಲಿ ಬಸದಿ ನಾಶವಾಗಿ ಸುಪಾರ್ಶನಾಥನ ಶಿಲ್ಪ ಮಾತ್ರ 
ಉಳಿದಿದೆ. ಈ ಸುಪಾರ್ಶ್ರನಾಥನ ಶಿಲ್ಲದ ಎಡಭಾಗದಲ್ಲಿ ಚಿಕ್ಕದಾಗಿ ಕಡೆದಿರುವ ಕೈಮುಗಿದು ಕುಳಿತ 
ಮುನಿಯೊಬ್ಬನ ಉಬ್ಬು ಶಿಲ್ಲವನ್ನು ಕಾಣಬಹುದು. 


ಮಳೂರು : ಗಂಗ-ಜೋಳರ ಕಾಲದಲ್ಲಿ ಈ ಗ್ರಾಮ ಪ್ರಮುಖವಾದ ಶೈವ-ವೈಷ್ಣವ ಕೇಂದವಾಗಿ, 
ರಾಜೇಂದಸಿಂಹ ಚತುರ್ಮೇದಿ ಮಂಗಲ ಎಂಬ ಅಗಹಾರವಾಗಿತ್ತು. ಈ ಗ್ರಾಮದಲ್ಲಿ ಕ್ರಿಶ. ಸುಮಾರು 
ಎಂಟನೇ ಶತಮಾನಕ್ಕೆ ಸೇರಿದ ಸರ್ವಾಹ್ಪ ಯಕ್ಷ, ಅಂಬಿಕಾ ಯಕ್ಷಿ ಹಾಗೂ ಜೈನ ಚಾಮರಧಾರಿಯರ 
ಶಿಲಗಳು ದೊರೆಯುವುದರಿಂದ ಈ ಗ್ರಾಮ ಶೈವ-ವೈಷ್ಣವರ ನೆಲೆಯಾಗುವುದಕ್ಕಿಂತ ಮುಂಚೆ 
ಜೈನಕೇಂದವಾಗಿತ್ತು ಎಂದು ತಿಳಿಯುತ್ತದೆ. ದೊಡ್ಡಮಳೂರಿನ ವಿಶ್ವವಿಖ್ಯಾತ ಅಪ್ರಮೇಯಸ್ವಾಮಿ 
ದೇವಾಲಯದ ಆವರಣದಲ್ಲಿರುವ ಪುಟ್ಟ ಮಂಟಪವೊಂದರಲ್ಲಿ ಜೈನಯಕ್ಷನಾದ ಸರ್ವಾಹ್ಹ ಯಕ್ಷನ 
ಶಿಲವಿದೆ. ಜೈನ ತೀರ್ಥಂಕರರ ಶಾಸನ ದೇವತೆಗಳೆಂದು ಕರೆಯಲ್ಲಡುವ ಯಕ್ಷ-ಯಕ್ಷಿಯರ 
ಶಿಲ್ಪಗಳನ್ನು ತೀರ್ಥಂಕರರ  ಅಕ್ಕಪಕ್ಕದಲ್ಲಿಡುವುದು ಸಂಪ್ರದಾಯ. ಇಪ್ಪತ್ತೆರಡನೆಯ ಜೈನ 
ತೀರ್ಥ೦ಕರನಾದ ನೇಮಿನಾಥನ ಯಕ್ಷನಾದ ಸರ್ವಾಹ್ನನಿಗೆ "ಗೋಮೇಧ”, "ಸರ್ವಾನುಭೂತಿ' ಎಂಬ 
ಹೆಸರುಗಳು ಇವೆ.” 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 140 


ಹಾಗೆಯೇ ಇದೇ ಗ್ರಾಮದ ನದಿನರಸಿಂಹ ದೇವಾಲಯಕ್ಕೆ ಹೋಗುವ ದಾರಿಯಲ್ಲಿರುವ 
ಪ್ರಾಚೀನ ಕೊಳದ ಪಕ್ಕದಲ್ಲಿ ಮಣ್ಣಿನಲ್ಲಿ ಹೂತುಹೋಗಿದ್ದ ಸುಮಾರು ಮೂರು ಅಡಿ ಎತ್ತರದ 
ಅಂಬಿಕಾ ಯಕ್ಷಿಯ ಶಿಲವೊಂದು ಕ್ಷೇತಕಾರ್ಯದ ಸಮಯದಲ್ಲಿ ಪತ್ತೆಯಾಯಿತು. ಈ ಶಿಲವೂ 
ನೇಮಿನಾಥನ ಯಕ್ಷಿಯದಾಗಿದೆ. ಈ ಅಂಬಿಕಾ ಯಕ್ಷಿಗೆ "ಆಮ್ರಾ' "ಅಂಬಾ', "ಅಂಬಿಕಾ, 
'ಕೂಷ್ಕಾಂಡೀ”, "ಧರ್ಮದೇವೀ' ಎಂಬ ಹೆಸರುಗಳಿವೆ. ಈ ಅಂಬಿಕಾ ಯಕ್ಷಿಯ ಶಿಲದಲ್ಲಿ ಯಕ್ಷಿಯ 
ತೊಡೆಯ ಮೇಲೆ ಹಾಗೂ ಪಕ್ಕದಲ್ಲಿ ಮಕ್ಕಳು ಕುಳಿತಿದ್ದಾರೆ. ಇದೇ ಗಾಮದ ಕೈಲಾಸೇಶ್ವರ 
ದೇವಾಲಯದ ಸಮೀಪದ ಚೆಲ್ಲಮ್ಮ ದೇವಿಯ ಗುಡಿಯ ಪಕ್ಕದಲ್ಲಿ ಕಣ್ಣ ನದಿಯ ದಂಡೆಯಲ್ಲಿ ಜೈನ 
ಚಾಮರಧಾರಿಯರ ಶಿಲ್ಪಗಳನ್ನು ಕಾಣಬಹುದು. ಹೀಗೆ ಈ ಗ್ರಾಮದಲ್ಲಿ ದೊರೆತ ಸರ್ವಾಹ್ಹ ಯಕ್ಷ, 
ಅಂಬಿಕಾ ಯಕ್ಷಿ ಹಾಗೂ ಜೈನ ಚಾಮರಧಾರಿಯರ ಶಿಲಗಳ ಆಧಾರದಿಂದ ದೊಡ್ಡಮಳೂರು 
ಗ್ರಾಮದಲ್ಲಿ ಇಪ್ಪತ್ತೆರಡನೆಯ ಜೈನ ತೀರ್ಥಂಕರನಾದ ನೇಮಿನಾಥನ ಬಸದಿ ಕ್ರಿಶ. ಎಂಟನೇ 
ಶತಮಾನಕ್ಕಿಂತ ಪೂರ್ವದಲ್ಲಿ ಅಸ್ತಿತದಲ್ಲಿತ್ತು ಎಂಬುದು ಸ್ಪಷ್ಟ ಚೋಳರ ಕಾಲದಲ್ಲಿ ಮಳೂರು ಪಸಿದ್ಧ 
ವೈಷ್ಣವ ಕೇಂದವಾಗಿ ನಿರ್ಮಾಣಗೊಂಡ ನಂತರ ಈ ಜೈನಬಸದಿ ತನ್ನ ಅಸ್ತಿತ್ವವನ್ನು 
ಕಳೆದುಕೊಂಡಿರುವ ಸಾಧ್ಯತೆಯಿದೆ. 


ಮಳೂರಿನಲ್ಲಿದ್ದ ಜೈನಬಸದಿ ಈಗಿನ ಯಾವ ದೇವಾಲಯವಾಗಿರಬಹುದು ಎಂದು 
ಅವಲೋಕಿಸಿದಾಗ, ಬೆಂಗಳೂರು-ಮೈಸೂರು ಹೆದ್ದಾರಿಯಲ್ಲಿರುವ ಚಿಕ್ಕಮಳೂರಿನ ಅರ್ಕೇಶ್ವರ 
ದೇವಾಲಯ ಮೊದಲಿಗೆ ಜೈನಬಸದಿಯಾಗಿರಬಹುದಾದ ಸಾಧ್ಯತೆಯಿದೆ. ಈ ದೇವಾಲಯದ 
ಗರ್ಭಗುಡಿಯ ಬಾಗಿಲಿನ ಲಲಾಟವನ್ನು ಕೆತ್ತಿದ್ದು, ಇಲ್ಲಿದ್ದ ಶಿಲ್ಲವನ್ನು ನಾಶಗೊಳಿಸಿರುವುದನ್ನು 
ಗುರ್ತಿಸಬಹುದು. ಈ ಆಧಾರದಿಂದ ಈ ಶಿವಾಲಯ ಮೊದಲು ನೇಮಿನಾಥನ ಬಸದಿಯಾಗಿತ್ತು 
ಎನ್ನಬಹುದು. 


ಕೊಂಡಾಪುರ : ತಾಲ್ಲೂಕಿನ ಕೊಂಡಾಪುರ ಗ್ರಾಮವು ಗಂಗರ ಕಾಲದಲ್ಲಿ ಜೈನ ಕೇಂದವಾಗಿತ್ತು. ಈ 
ಗ್ರಾಮದಲ್ಲಿ ಸುಮಾರು ಮೂರು ಅಡಿ ಎತ್ತರದ ಜೈನ ಯಕ್ಷನಾದ ಕುಬೇರ ಶಿಲ್ಲವಿದೆ. ಕ್ಷೇತಕಾರ್ಯದ 
ಸಮಯದಲ್ಲಿ ಕೊಂಡಾಪುರ ಗ್ರಾಮದಿಂದ ಹುಚ್ಚಯ್ಯನದೊಡ್ಡಿಗೆ ಹೋಗುವ ರಸ್ತೆಯಲ್ಲಿ ಅನಾಥವಾಗಿ 
ಬಿದ್ದಿದ ಕುಬೇರನ ಶಿಲ್ಲವು ಪತ್ತೆಯಾಯಿತು. ಈ ಶಿಲ್ಲದ ಲಕ್ಷಣವನ್ನು ಗಮನಿಸಿದರೆ ಇದು ಕ್ರಿಶ. 
ಏಳನೇ ಶತಮಾನಕ್ಕೆ ಸೇರಿದೆಂದು ಗುರುತಿಸಬಹುದು. ಹತ್ತೊಂಭತ್ತನೆಯ ಜೈನ ತೀರ್ಥಂಕರನಾದ 
ಮಲ್ಲಿನಾಥನ ಯಕ್ಷನೇ ಕುಬೇರ. ಈ ಕುಬೇರನನ್ನು ಪ್ರವಚನ ಸಾರೋದ್ದಾರದಲ್ಲಿ "ಕೂಬರ' ಎಂದು 
ಹೇಳಿದೆ.” ಇಲ್ಲಿ ದೊರೆತ ಕುಬೇರ ಯಕ್ಷನ ಶಿಲ್ಲದ ಆಧಾರದಿಂದ ಕೊಂಡಾಪುರ ಗ್ರಾಮದಲ್ಲಿ ಗಂಗ 
ದೊರೆಗಳ ಕಾಲದಲ್ಲಿ ಮಲ್ಲಿನಾಥನ ಬಸದಿಯಿತ್ತು ಎಂದು ತಿಳಿಯುತ್ತದೆ. 


ಅರೆತಿಪ್ಪೂರು-ಸವಣಪ್ಪನ ಗುಡ್ಡ : ಪ್ರಸ್ತುತ ಮದ್ದೂರು ತಾಲ್ಲೂಕಿಗೆ ಸೇರಿದ ಅರೆತಿಪ್ಲೂರು ಅಥವಾ 
ಬಸ್ಥಿತಿಪ್ಲೂರು ಚನ್ನಪಟ್ಟಣ ತಾಲ್ಲೂಕಿನ ಗಡಿಬಾಗಲ್ಲಿದ್ದು, ಊರಿನ ಅರ್ಧಭಾಗ ಚನ್ನಪಟ್ಟಣ ತಾಲ್ಲೂಕಿಗೆ 
ಸೇರಿದರೆ ಇನ್ನುಳಿದ ಅರ್ಧಭಾಗವು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲ್ಲೂಕಿಗೆ ಸೇರುತ್ತದೆ. ಊರಿನ 
ಬಹುಭಾಗ ಅಂದರೆ ಸವಣಪ್ಪನಗುಡ್ಡ (ದೊಡ್ಡ ಬೆಟ್ಟವು ಚನ್ನಪಟ್ಟಣ ತಾಲ್ಲೂಕಿಗೆ ಸೇರುವುದರ 
ಜೊತೆಗೆ ಭೌಗೋಳಿಕವಾಗಿಯೂ ಚನ್ನಪಬ್ಟಣಕ್ಕೆ ತೀರ ಸಮೀಪದಲ್ಲಿ ಇರುವುದರಿಂದ ಅರೆತಿಪ್ಲೂರಿಗೆ 
ಸಂಬಂಧಪಟ್ಟ ಎಲ್ಲಾ ಜೈನ ಅವಶೇಷಗಳನ್ನು ಪ್ರಸ್ತುತ ಅಧ್ಯಯನದ ಪರಿಧಿಗೆ ಸೇರಿಸಿಕೊಳ್ಳಲಾಗಿದೆ. 


ತಿಪ್ಲೂರಿನಲ್ಲಿ ಶಾಸನಗಳ ಸಂಖ್ಯಾಬಾಹುಳ್ಯ ವಿಷಯ ವೈವಿಧ್ಯಗಳ ವೈಪುಲ್ಯವಿಲ್ಲದಿದ್ದರೂ ಜೈನ 
ಅವಶೇಷಗಳ ಸಮೃದ್ಧತೆಯಿದೆ. ಪ್ರಾಚೀನ ಕರ್ನಾಟಕದ ಪ್ರಮುಖ ಕೇಂದಗಳಲ್ಲಿ ಇದೂ ಒಂದಾಗಿತ್ತು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 141 


ಅರೆತಿಪ್ಲೂರಿನ ಪ್ರಾಚೀನ ಉಲ್ಲೇಖವಿರುವ ಕ್ರಿಶ. 916ರಲ್ಲಿ ರಚಿತವಾದ ತಿಪ್ಲೂರಿನ ನೆರೆಯೂರಾದ 
ಕೂಲಿಗೆರೆ ಗ್ರಾಮದ ಶಾಸನವು” ಅರೆತಿಪ್ಪೂರಿನ ಚಿಕ್ಕಬೆಟ್ಟದ ಮೇಲಿನ ಒಂದು ಬಸದಿಯನ್ನು ಗಂಗ 
ದೊರೆ ನೀತಿಮಾರ್ಗ ಪೆರ್ಮಾನಡಿಯ ಸಾಮಂತನಾದ ಮಣಲೆಯಾರನು ನಿರ್ಮಿಸಿದನೆಂದು 
ತಿಳಿಯುತ್ತದೆ. ಇದೇ ಶಾಸನದಲ್ಲಿ ಮಣಲೆಯಾರನು ಆ ಬಸದಿಯ ನಿರ್ವಹಣೆಗಾಗಿ ತಿಪ್ಲೆಯೂರಿನಿಂದ 
(ಈಗಿನ ತಿಷ್ಲೂರು) ಲಭಿಸುವ ಅಟ್ಟದೆರೆ, ಕುರುದೆರೆ ಮತ್ತು ಸಾಮಂತದೆರೆ ಮುಂತಾದ ತೆರಿಗೆಗಳನ್ನು 
ಕನಕಸೇನಾಭಟ್ಟಾರಕರಿಗೆ ದಾನವಾಗಿ ಕೊಟ್ಟ ವಿವರಗಳಿವೆ. ಈ ಶಾಸನದ ಉಲ್ಲೇಖದಿಂದ 
ಕನಕಸೇನಾಭಟ್ಟಾರಕನು ಶಿಪ್ಲೆಯೂರಿನ ಜೈನಗುರುವಾಗಿದ್ದ ಎಂದು ತಿಳಿಯುತ್ತದೆ. 


ಕೂಲಿಗೆರೆ ಶಾಸನದಲ್ಲಿ ತಿಪ್ಪೂರನ್ನೆ ಕನಕಗಿರಿತೀರ್ಥವೆಂದು ಸ್ಪಷ್ಟವಾಗಿ ತಿಳಿಸುವಂತಿದ್ದರೂ 
ಡಾ.ಬಾ.ರಾ.ಗೋಪಾಲ್‌ ಅವರು ಪ್ರಸ್ತುತ ಶಾಸನೋಕ್ತ ಕನಕಗಿರಿಯು ಚಾಮರಾಜನಗರ ತಾಲ್ಲೂಕಿನ 
ಮಲೆಯೂರು ಎಂದು ತಪ್ಪಾಗಿ ಗುರುತಿಸಿದ್ದಾರೆ.” ಬಾ.ರಾ.ಗೋಪಾಲ್‌ ಅವರ ಈ ಊಹೆ ತಪ್ಪು 
ಕೂಲಿಗೆರೆ ಶಾಸನೋಕ್ತ ಕನಕಗಿರಿಯು ತಿಪ್ಲೂರೇ ಹೊರತು ಮಲೆಯೂರಲ್ಲ ಎಂಬುದು ಸುಸ್ಪಷ್ಟ 
ಶಾಸನಗಳಲ್ಲಿ ತಿಪ್ಲೂರನ್ನು ಕನಕಗಿರಿ ತೀರ್ಥ ಎಂದು ವರ್ಣಿಸಲಾಗಿದೆ. ಜೈನ ಸಂಪ್ರದಾಯದಲ್ಲಿ 
ಪವಿತ್ರ ಕ್ಷೇತ್ರಗಳನ್ನೂ ಕನಕಗಿರಿ ತೀರ್ಥ ಎಂದು ಕರೆಯುವ ಸಂಪ್ರದಾಯವಿದೆ. ಅರೆತಿಪ್ಲೂರು ಸ 


ಜೈನರ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿದ್ದರಿಂದ ಕನಕಗಿರಿ ತೀರ್ಥ ಎಂದು ಕರೆಯಲಾಗಿದೆ. 


ಕ್ರಿಶ. 981ರಲ್ಲಿ ಚಾವುಂಡರಾಯನಿಂದ ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರನ ಮೂರ್ತಿ 
ನಿರ್ಮಾಣವಾಗುವುದಕ್ಕಿಂತಲೂ ಸುಮಾರು ಅರವತ್ತೈದು ವರ್ಷಗಳಷ್ಟು ಹಿಂದೆಯೇ, ಅಂದರೆ ಕ್ರಿ.ಶ. 
916ರ ವೇಳೆಗಾಗಲೇ ಅರೆತಿಪ್ಲೂರು ಗಾಮವು ಕನಕಗಿರಿ ತೀರ್ಥವೆಂದು ಪ್ರಖ್ಯಾತಿ ಹೊಂದಲು ಅಲ್ಲಿನ 
ದೊಡ್ಡಬೆಟ್ಟ(ಸವಣಪ್ಪನ ಗುಡ್ಡದ ಮೇಲಿರುವ ಸುಮಾರು ಹನ್ನೆರಡು ಅಡಿ ಎತ್ತರದ ಗೊಮ್ಮಟನ 
ಮೂರ್ತಿಯೇ ಕಾರಣವೆಂದು ನಿಸ್ಪಂಶಯವಾಗಿ ಹೇಳಬಹುದು. ಅರ್ಥಾತ್‌ ಈ ಗೊಮ್ಮಟ ವಿಗಹ 
ಶ್ರವಣಬೆಳಗೊಳದಲ್ಲಿನ ಗೊಮ್ಮಟ ವಿಗ್ರಹಕ್ಕಿಂತ ಪ್ರಾಚೀನ ಅಂದರೆ ಸುಮಾರು 8-9ನೇ 
ಶತಮಾನದ್ದಿರಬಹುದು.3 


ತಿಪ್ಲೂರಿನಲ್ಲಿ ಹಿಂದೆ ಹಲವಾರು ಬಸದಿಗಳಿದ್ದುದರ ಕುರುಹಾಗಿ ಇಲ್ಲಿನ ಚಿಕ್ಕಬೆಬ್ದದ ಮೇಲೆ 
ಬಸದಿಗಳ ಅಡಿಪಾಯಗಳು, ಜಿನಬಿಂಬಗಳ ಅವಶೇಷಗಳು, ಗೋಡೆ, ಛಾವಣಿ, ಬೋಧಿಗೆ, 
ಕಂಬಗಳು, ಇಟ್ಟಿಗೆಗಳ ರಾಶಿ ಇತ್ಯಾದಿಗಳ ಅವಶೇಷಗಳಲ್ಲದೆ, ನಾಲ್ಕಾರು ತೀರ್ಥಂಕರರ, 
ಚಾಮರಧಾರಿಗಳ ಹಾಗೂ ಯಕ್ಷಯಕ್ಷಿಯರ ವಿಗ್ರಹಗಳು ಅನಾಥವಾಗಿ ಬಿದ್ದಿರುವುದನ್ನು 
ಕಾಣಬಹುದು. ಈ ಚಿಕ್ಕಬೆಟ್ಟಕ್ಕೆ ಹೊಂದಿಕೊಂಡಂತಿರುವ ದೊಣೆಯ (ನೀರಿನ ಕೊಳ) ಒಳಗೆ ಎರಡು 
ಪಾರ್ಶ್ರನಾಥ ತೀರ್ಥಂಕರರ ವಿಗಹ ಹಾಗೂ ಒಂದು ರುಂಡರಹಿತ ಮಹಾವೀರನ ವಿಗ್ರಹ ಹಾಗೂ 
ದೊಣೆಯ ಮೇಲ್ಲಾಗದಲ್ಲಿ ಒಂದು ಸುಪಾರ್ಶನಾಥ ತೀರ್ಥಂಕರನ ವಿಗಹಗಳಿವೆ. 


ಇವೆಲ್ಲವನ್ನು ಗಮನಿಸಿದಾಗ ಪ್ರಾಚೀನ ತಿಪ್ಲೂರಿನಲ್ಲಿ ಒಟ್ಟು ಐದು ಬಸದಿಗಳಿದ್ದವೆಂದು 
ತಿಳಿದುಬರುತ್ತವೆ. ಆ ಬಸದಿಗಳನ್ನು ಈ ರೀತಿಯಾಗಿ ಹೆಸರಿಸಬಹುದು. ತಿಪ್ಲೂರು ಗ್ರಾಮದಲ್ಲಿ ಈಗ 
ಇರುವ ಜೈನೇಶ್ವರಿ ಗುಡಿಯು ಹಿಂದೆ ಇಪ್ಪತ್ತೆರಡನೇಯ ತೀರ್ಥಂಕರನಾದ ನೇಮಿನಾಥನ 
ಬಸದಿಯಾಗಿತ್ತೆಂದು, ಚಿಕ್ಕಬೆಟ್ಟದಲ್ಲಿ ಇಪ್ಪತ್ತೂರನೆಯ ತೀರ್ಥಂಕರನಾದ ಪಾರ್ಶನಾಥನ ಎರಡು 
ಬಸದಿಗಳು, ಏಳನೆಯ ತೀರ್ಥಂಕರನಾದ ಸುಪಾರ್ಶನಾಥನ ಒಂದು ಬಸದಿ, ಮತ್ತೊಂದು ಬಸದಿ 
ಮಹಾವೀರನದು, ಹೀಗೆ ತಿಪ್ಲೂರಿನಲ್ಲಿದ್ದ ಬಸದಿಗಳನ್ನು ವಿದ್ವಾಂಸರು ಗುರುತಿಸಿದ್ದಾರೆ.” 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 142 


ಚಿಕ್ಕಬೆಟ್ಟದ ದೊಣೆಯ ಒಂದು ಬದಿಯಲ್ಲಿ ಬಂಡೆಯ ಮೇಲೆ 24 ತೀರ್ಥಂ೦ಕರರನ್ನು 
ಕಡೆಯುವ ಹಾಗೂ ಗುಹಾಂತರ ದೇವಾಲಯವನ್ನು ನಿರ್ಮಿಸುವ ಪ್ರಯತ್ನ ನಡೆದಿದ್ದು, ಅವು 
ಅಪೂರ್ಣವಾಗಿವೆ. ಅರೆತಿಪ್ಲೂರಿನ ಕ್ರಿಶ. 116ರ ಶಾಸನವೊಂದರಲ್ಲಿ ಹೊಯ್ದಳ ದೊರೆ 
ವಿಷ್ಣುವರ್ಧನನ ಸೇನಾಧಿಪತಿ ಗಂಗರಾಜ ದಂಡನಾಯಕನು ಚೋಳರ ಅದಿಯಮನನ್ನು ಸೋಲಿಸಿ 
ತಲಕಾಡನ್ನು ಗೆದ್ದ ಸಂದರ್ಭದಲ್ಲಿ, ಈ ವಿಜಯದಿಂದ ಸಂತೋಷಗೊಂಡ ವಿಷ್ಣುವರ್ಧನನು 
ಗಂಗರಾಜ ದಂಡನಾಯಕನಿಗೆ ಬೇಕಾದುದನ್ನು ಕೋರಿಕೊ ಎಂದಾಗ, ಗಂಗರಾಜನು ಗ್ರಾಮವೊಂದನ್ನು 
ಬೇಡಿ ಪಡೆದು ತಿಪ್ಪೂರಿನ ಬಸದಿಗೆ ಆ ಗ್ರಾಮವನ್ನು ದಾನಕೊಟ್ಟ ವಿವರಗಳಿವೆ. ಈ ಶಾಸನವನ್ನು ಕವಿ 
ಕಂದರ್ಪ ಎಂಬುವನು ಬರೆದಿದ್ದು, ಪುಟ್ಟ ಚಂಪೂಕಾವ್ಯದಂತಿದೆ. 


ಗಂಗರಾಜನ ಈ ಶಾಸನವು "ಭದ್ರಮಸ್ತು ಜಿನಶಾಸನಾಯ ಸಂಪದ್ಯತಾಂ ಪ್ರತಿವಿಧಾನಹೇತವೇ 
| ಅನ್ಯವಾದಿಮದಹಸಿಮಸ್ತ ಕಸ್ರೋಟನಾಯ ಘಟನೇ ಪಟೀಯಸೇ ॥ ಶ್ರೀಮತ್ತರಮ ಗಂಭೀರ 
ಸ್ಕಾದ್ದಾದಾಮೋಘಲಾಂಛನಂ | ಜೀಯಾತ್ರೈಲೋಕ್ಯನಾಥಸ್ಯ ಶಾಸನಂ ಜಿನಶಾಸನಂ' ಎಂಬ 
ಜಿನಸ್ತುತಿಯೊಂದಿಗೆ ಪ್ರಾರಂಭವಾಗುತ್ತದೆ. ಜೈನನಾಗಿದ್ದ ಗಂಗರಾಜನು ಬೇಡಿಪಡೆದ ಗಾಜಲೂರು 
ನಾಡಿನ ತಿಪ್ಪೂರು ವೃತ್ತಿಯನ್ನು ತಮ್ಮ ಗುರುಗಳಾದ ಶ್ರೀ ಮೂಲಸಂಘದ ಕಾಣೂರ್ಗ್ಗಣ 
ತಿಂತ್ರೀಕಿಕಗಚ್ಛದ ಶ್ರೀಮನ್ಮೇಘಚಂದ್ರ ಸಿದ್ಧಾಂತದೇವರಿಗೆ ಧಾರಾಪೂರ್ವಕವಾಗಿ ದತ್ತಿಬಿಟ್ಟ ವಿವರವನ್ನು 
ಶಾಸನದಲ್ಲಿ ಕಾಣಬಹುದು.” 


ಹೊಯ್ದಳ ದೊರೆ ಇಮ್ಮಡಿ ಬಲ್ಲಾಳನ ಕಾಲದ ತಿಪ್ಪೂರು ಗ್ರಾಮದ ಜಿನಗುಡ್ಡದ ಮೇಲೆ 
ಹೊಂಡದ ಹತ್ತಿರ ಬಿದ್ದಿರುವ ಜಿನಬಿಂಬದ ಪೀಠದ ಮೇಲಿರುವ ಶಾಸನದಲ್ಲಿ ಉಭಯಭಾಷಾ 
ಕವಿಚಕ್ರವರ್ತಿ ಕಂದರ್ಪದೇವ, ಸೊನ್ನಾದೇವಿಯರ ಮಗ ಕಾಣೂರ್ಗ್ಗಣದ ಬಾಳಚಂದ್ರದೇವನು ಈ 
ಜಿನಬಿಂಬವನ್ನು ಪ್ರತಿಷ್ಟೆ ಮಾಡಿದ ಉಲ್ಲೇಖವಿದೆ" ಈ ಶಾಸನವಿರುವ ಪೀಠವು 
ಬೇರೆಯಾಗಿರುವುದರಿಂದ ಯಾವ ತೀರ್ಥಂಕರನ ವಿಗಹವನ್ನು ಬಾಳಚಂದದೇವನು ಪ್ರತಿಷ್ಣಾಪಿಸಿದ್ದು 
ಎಂದು ಗುರುತಿಸುವುದು ಕಷ್ಟ ಬಾಳಚಂದದೇವನ ಉಲ್ಲೇಖವಿರುವ ಮತ್ತೊಂದು ಶಾಸನದಲ್ಲಿ" 
ಈತನನ್ನು ತಿಪ್ಲೂರ ಕವಿ ಕಂದರ್ಪರ ಶಿಷ್ಯ ಎಂದು ಹೇಳಿರುವುದರಿಂದ ಕಂದರ್ಪನು ಈತನಿಗೆ 


ತಂದೆಯಾಗಿದ್ದಲ್ಲದೇ, ಗುರುವೂ ಆಗಿದ್ದ ಎಂದು ತಿಳಿಯುತ್ತದೆ. 


ಇದೇ ತಿಪ್ಲೂರಿನ ಚಿಕ್ಕಬೆಟ್ಟದಲ್ಲಿ ಗಂಗರ ಕಾಲದ ಕೊರೆದ ಗುಹಾ ದೇವಾಲಯವೊಂದಿದ್ದು 
ಕಲ್ಲು ಒಡೆದಿರುವುದರಿಂದ ಈ ರಚನೆ ಹಾಳಾಗಿದೆ ಎಂದು ವಿದ್ಧಾಂಸರೊಬ್ಬರು ದಾಖಲಿಸಿದ್ದಾರೆ.” 
ಒಟ್ಟಿನಲ್ಲಿ ಗಂಗರ ಕಾಲದಲ್ಲಿ ಪ್ರಸಿದ್ಧ ಜೈನ ಕೇಂದವಾಗಿದ್ದ ಅರೆತಿಪ್ಲೂರು ಹೊಯ್ದಳರ ಕಾಲದವರೆಗೂ 
ಅಸಿತ್ವದಲ್ಲಿದ್ದು, ನಂತರದಲ್ಲಿ ನಾಶವಾಗಿ ಭಗ್ನಗೊಂಡ ಅವಶೇಷಗಳು ಮಾತ್ರ ಉಳಿದಿವೆ. ಪ್ರಮುಖ 
ಜೈನ ಕೇಂದವಾಗಿದ್ದ ತಿಪ್ಪೂರು ಹನ್ನೆರಡನೆಯ ಶತಮಾನದ ನಂತರ ಹಾಳಾಗಲು ಅನ್ಯಧರ್ಮದ 


ಲ 
ಪ್ರಬಲವೇ ಕಾರಣ. 


ಹನ್ನೆರಡನೆಯ ಶತಮಾನದಲ್ಲಿ ರಾಮಾನುಜಾಚಾರ್ಯರು ಕರ್ನಾಟಕಕ್ಕೆ ಬಂದ ನಂತರ ಈ 
ಪ್ರದೇಶದಲ್ಲಿ ಶೀವೈಷ್ಣವ ಧರ್ಮ ಪ್ರಬಲವಾಗತೊಡಗಿತು. ಆ ಸಮಯದಲ್ಲಿ ಈ ಜೈನ ಕೇಂದ್ರ 
ನಾಶವಾಗಿರಬಹುದು. ತಿಪ್ಪೂರು ಗ್ರಾಮದ ಆಂಜನೇಯ ದೇವಾಲಯದ ಬಳಿಯಿರುವ 
ಶಿಲಾಶಾಸನವೊಂದರಲ್ಲಿ”” ಕ್ರಿ.ಶ. ಹದಿನಾಲ್ಕನೇ ಶತಮಾನದಲ್ಲಿ ಈ ತಿಪ್ಪೂರು ಗ್ರಾಮವನ್ನು ಮದ್ದೂರಿನ 
ಶ್ರೀರಾಮಚಂದ್ರ ದೇವಾಲಯಕ್ಕೆ ದತ್ತಿಯಾಗಿ ನೀಡಿದ ವಿಷಯ ದಾಖಲಾಗಿದೆ. ಈ ಶಾಸನದ 
ಆಧಾರದಿಂದ ಜೈನಕೇಂದವಾಗಿದ್ದ ಅರೆತಿಪ್ಲೂರು, ವೈಷ್ಣವರ ನೆಲೆಯಾಗಿ ರೂಪುಗೊಂಡಿದ್ದನ್ನು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 143 


ಗುರ್ತಿಸಬಹುದು. ಈ ಪ್ರಾಚೀನ ಜೈನ ಕೇಂದ್ರದಲ್ಲಿನ ಅವಶೇಷಗಳನ್ನು ಸಂರಕ್ಷಿಸಬೇಕಾದ 
ಅಗತ್ಯತೆಯಿದೆ. ಇಲ್ಲವಾದರೆ ಪ್ರಕೃತಿ ವಿಕೋಪಕ್ಕೆ ಸಿಲುಕಿ ಅಳಿದುಳಿದಿರುವ ಅವಶೇಷಗಳು 
ನಾಶವಾಗಬಹುದು. 


ಹೊಂಗನೂರು : ಚನ್ನಪಟ್ಟಣದಿಂದ ಸಾತನೂರಿಗೆ ಹೋಗುವ ರಸ್ತೆಯಲ್ಲಿ ಸುಮಾರು ಆರು ಕಿಮೀ. 
ದೂರದಲ್ಲಿ ಹೊಂಗನೂರು ಗ್ರಾಮವಿದೆ. ಹೊಯ್ದಳರ ಕಾಲದಲ್ಲಿ ಅವರ ಉಪರಾಜಧಾನಿಯಾಗಿ 
ಪ್ರಸಿದ್ದಿಯನ್ನು ಈ ಹೊಂಗನೂರು ಪಡೆಯುವುದರ ಜೊತೆಗೆ, ಅವರ ಕಾಲದಲ್ಲಿ ಜೈನರ 
ನೆಲೆವೀಡಾಗಿತ್ತ. ಈ ಗ್ರಾಮದಲ್ಲಿರುವ ಶ್ರೀಲಕ್ಷ್ಮೀದೇವಿ ದೇವಸ್ಥಾನದ ಬಳಿಯಿರುವ ಶಾಂತಿನಾಥನ 
ಜಿನಬಿಂಬದ ಪೀಠದಲ್ಲಿರುವ ಕ್ರಿಶ. ಹದಿಮೂರನೇ ಶತಮಾನದ ಶಾಸನದಲ್ಲಿ "ಶೀಮೂಲಸಂಘ 
ಶೀಕ್ರಾಣ್ಣದ ಶೀಸಕಳಚಂದ್ರಭಟ್ಟಾರಕ ದೇವರ ಶಿಷ್ಯರು, ಮಾಧವ ಚಂದ್ರದೇವರ ಗುಡ್ಡುಗಳು, ಉಭಯ 
ನಾನಾದೇಸಿಗಳು ಮಾಡಿಸಿದ ಹೊಂಗನೂರ ಶಾನ್ತಿನಾಥ ದೇವರ ಜೋಗವಡ್ಡಿಗೆಯ ಬಸದಿ” ಎಂಬ 
ಉಲ್ಲೇಖವನ್ನು ಕಾಣಬಹುದು.” 


ಈ ಶಾಸನದ ಆಧಾರದಿಂದ ಹೊಂಗನೂರಿನಲ್ಲಿ ಹದಿನಾರನೇ ಜೈನ ತೀರ್ಥಂಕರನಾದ 
ಶಾಂತಿನಾಥನ ಬಸದಿಯು ಹೊಯ್ದಳರ ಕಾಲದಲ್ಲಿ ನಿರ್ಮಾಣಗೊಂಡಿತ್ತು ಎಂದು ತಿಳಿಯುತ್ತದೆ. 
ಕಾಲಾನಂತರದಲ್ಲಿ ಈ ಬಸದಿಯು ನಾಶಗೊಂಡಿದೆ. ಈ ಶಾಸನದ ಸಂಪಾದಕರು ಎಂ.ಎ.ಆರ್‌- 
1942ರ ವರದಿಯಲ್ಲಿ ಶ್ರೀಲಕ್ಷ್ಮೀದೇವಿ ದೇವಸ್ಥಾನದ ಬಳಿ ಶಾಂತಿನಾಥನ ಮೂರ್ತಿಯಿರುವ ಬಗ್ಗೆ 
ಮಾಹಿತಿ ನೀಡುತ್ತಾರೆ. ಆದರೆ ಪ್ರಸುತದಲ್ಲಿ ಈ ಜಿನಬಿಂಬವೂ ನಾಪತ್ತೆಯಾಗಿದೆ. ಈ ಬಗ್ಗೆ 
ಸ್ಥಳೀಯರನ್ನು ವಿಚಾರಿಸಿದಾಗ ಭಗ್ಗಗೊಂಡಿದ್ದ ಈ ಮೂರ್ತಿಯನ್ನು ನದಿಗೆ ಬಿಡಲಾಯಿತು ಎಂಬ 
ಉತ್ತರ ದೊರೆಯಿತು. ಜೈನಕೇಂದದ ಬಗ್ಗೆ ಇದ್ದ ಒಂದೇ ಒಂದು ಆಧಾರವನ್ನು ನಾಶಪಡಿಸಿರುವುದು 
ಇಲ್ಲಿನ ಜನರ ಅಜ್ಞಾಧಕ್ಕೆ ಸಾಕ್ಷಿಯಾಗಿದೆ. 


ಹೀಗೆ ಚನ್ನಪಟ್ಟಣ ತಾಲ್ಲೂಕಿನ ಕೂಡ್ಲೂರು. ದೊಡ್ಡಮಳೂರು. ಹೊಂಗನೂರು, 
ಕೊಂಡಾಪುರ, ಮತ್ತಿಕೆರೆ, ಮಳೂರುಪಟ್ಟಣ, ಸವಣಪ್ಪನಗುಡ್ಡ (ಅರೆತಿಪ್ಲೂರು) ಮುಂತಾದವು ಪ್ರಾಚೀನ 
ಜೈನಕೇಂದಗಳಾಗಿದ್ದವು ಎಂಬುದು ಸ್ಪಷ್ಟ ಇವಲ್ಲದೇ ಬೇರೆ ಪ್ರದೇಶಗಳಲ್ಲೂ ಜೈನರು ನೆಲೆಸಿದ್ದರು 
ಎಂಬುದಕ್ಕೆ ಮೌಖಿಕ ಆಧಾರಗಳಿವೆ. ಜನಪದರಲ್ಲಿ ಸವಣಪು್ರ, ಸವಣಗುಡ್ಡ, ಸವಣಗುಡಿ ಇತ್ಯಾದಿ 
ಪದಗಳು ಚನ್ನಪಟ್ಟಣ ತಾಲ್ಲೂಕಿನ ಕೆಲ ಗ್ರಾಮಗಳಲ್ಲಿ ಪ್ರಚಲಿತದಲ್ಲಿದ್ದು, ಇವು ಜೈನ ಸನ್ಯಾಸಿಗಳ 
ಹಿನ್ನೆಲೆಯಲ್ಲೇ ಪ್ರಜೆಲಿತವಾಗಿರುವಂತವುಗಳು.3 ಚನ್ನಪಟ್ಟಣ ತಾಲ್ಲೂಕಿನ ನುಣ್ಣೂರು, ಉಜ್ಜನಹಳ್ಳಿ, 
ಅವ್ಹೇರಹಳ್ಳಿ, ಸಿಂಗರಾಜಪುರ, ಬ್ಯಾಡರಹಳ್ಳಿ, ಅಬ್ಲೂರು, ನಾಗವಾರ, ಮಂಕುಂದ ಇತರೆ ಭಾಗಗಳಲ್ಲಿ 
ಇಂತಹ ಮಾತು ಹೆಚ್ಚು ಪ್ರಚಲಿತ. ಹಿಂದೊಮ್ಮೆ ಇಲ್ಲೂ ಜೈನರು ನೆಲೆಸಿರಬಹುದಾದ ಸಾಧ್ಯತೆಯಿದೆ. 
ವೀರಶೈವ ಧರ್ಮ, ವೈಷ್ಣವ ಧರ್ಮಗಳ ಪ್ರಭಾವದಿಂದಾಗಿ ಜೈನಧರ್ಮ ತನ್ನ ಪ್ರಾಮುಖ್ಯತೆಯನ್ನು 
ಕಳೆದುಕೊಂಡಿತು ಎನ್ನಬಹುದು. 


ಅನ್ಯಧರ್ಮಗಳ ಪ್ರಭಾವದಿಂದ ಕಠೋರ ಸನ್ಯಾಸ ವತದಂತಹ ಆಚರಣೆಗಳಿದ್ದ ಜೈನಧರ್ಮ 
ಪೈಪೋಟಿ ನಡೆಸಲಾರದೇ ತತ್ತರಿಸತೊಡಗಿತು. ಕೆಲವರು ಜಂಗಮರಿಂದ ಲಿಂಗಧಾರಿಗಳಾದರೆ, ಮತ್ತೆ 
ಕೆಲವರು ಬಲವಂತದಿಂದ ವೈಷ್ಣವ ಧರ್ಮಕ್ಕೊಳಗಾದರು. ವಿಜಯನಗರ ಸಾಮ್ರಾಜ್ಯದ ಕಾಲಕ್ಕೆ ಜೈನ- 
ವೈಷ್ಣವ, ಜೈನ-ಶೈವ ಸಂಘರ್ಷಗಳು ಜರುಗಿದವು. ಇದಕ್ಕೆ ಚನ್ನಪಟ್ಟಣ ತಾಲ್ಲೂಕಿಗೆ ಸಮೀಪದಲ್ಲೇ 
ಇರುವ ಮಾಗಡಿಯ ಕಲ್ಯ ಗ್ರಾಮದ ಕ್ರಿಶ. 1368ರ ಶಾಸನವೊಂದು್‌” ವಿಜಯನಗರದ ದೊರೆ 
ಬುಕ್ಕರಾಯನ ಆಳ್ಳಿಕೆಯ ಕಾಲದಲ್ಲಿ ಜೈನರಿಗೂ ವೈಷ್ಟವರಿಗೂ ನಡೆದ ಸಂಘರ್ಷವನ್ನು ಬಿಚ್ಚಿಡುತ್ತದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 144 


ಈ ಶಾಸನದಿಂದ ವೈಷ್ಣವರು ಜೈನರನ್ನು ಹೇಗೆ ದಮನ ಮಾಡುತ್ತಿದ್ದರು ಎಂಬುದು ಸ್ಪಷ್ಟವಾಗುತ್ತದೆ. 
ಈ ಶಾಸನ ರಾಮಾನುಜರ ಸ್ತುತಿಯೊಂದಿಗೆ ಆರಂಭವಾಗುವುದನ್ನು ನೋಡಿದರೆ, 
ರಾಮಾನುಜಾಚಾರ್ಯರು ಕರ್ನಾಟಕಕ್ಕೆ ವಲಸೆ ಬಂದು, ಕೆಲಕಾಲ ಮೇಲುಕೋಟೆಯಲ್ಲಿ ನೆಲೆಸಿ, 
ನಂತರದಲ್ಲಿ ವೈಷ್ಣವ ಧರ್ಮ ಪ್ರಚಾರ ಮಾಡಿದ ನಂತರ ಕರ್ನಾಟಕದಲ್ಲಿ ವೈಷ್ಣವ ಪರಂಪರೆ 
ಪ್ರಬಲವಾಗಿ ನೆಲೆಯೂರಿ ನಿಂತು ಪ್ರಾಚೀನವಾದ ಜೈನ ಧರ್ಮ ಅಧಃಪತನಗೊಳ್ಳಲು ಕಾರಣವಾಯಿತು 
ಎ೦ಬುದು ಸಷ್ಟ. 

ವೈದಿಕರಿಗೂ ಜೈನರಿಗೂ ನಡೆದ ಸಂಘರ್ಷಗಳಿಂದ ಒಂದೆಡೆ ಜೈನ ಬಸದಿಗಳ ನಾಶ ಇಲ್ಲವೆ 
ಶಿವಾಲಯ ಹಾಗೂ ವೈಷ್ಣವ ದೇವಾಲಯಗಳಾಗಿ ಪರಿವರ್ತನೆಗೊಂಡವು. ಇಂತಹುಗಳನ್ನು 
ಚನ್ನಪಟ್ಟಣ ತಾಲ್ಲೂಕಿನಲ್ಲೂ ಗುರುತಿಸಬಹುದು.  ಮಳೂರಿನ ಅರ್ಕೇಶ್ವರ ದೇವಾಲಯದ 
ಗರ್ಭಗುಡಿಯ ಬಾಗಿಲಿನಲ್ಲಿ ಲಲಾಟ ಭಾಗವನ್ನು ಕೆತ್ತಿುವುದರಿಂದ ಇದೂ ಮುಂಚೆ ಜೈನ 
ಬಸದಿಯಾಗಿರಬಹುದು. ಈ ಮೊದಲೇ ತಿಳಿಸಿದಂತೆ ಈ ಗ್ರಾಮದಲ್ಲಿ ಸರ್ವಾಹ್ಪ ಯಕ್ಷ ಹಾಗೂ 
ಅಂಬಿಕಾ ಯಕ್ಷಿಯ ವಿಗಹ ದೊರೆತಿರುವುದರಿಂದ ನೇಮಿನಾಥನ ಬಸದಿಯೇ ಈಗಿನ ಅರ್ಕೇಶ್ವರ 
ದೇವಾಲಯವಾಗಿರಬಹುದು. ಅದೇ ರೀತಿ ಮಳೂರುಪಟ್ಟಣದ ಅರ್ಕೇಶ್ವರ (ಅಮೃತೇಶ್ವರ), 
ಕೂಡ್ಲೂರಿನ ರಾಮ ದೇವಾಲಯ, ಬೇವೂರಿನ ತಿಮ್ಮಪ್ಪ ದೇವಾಲಯಗಳು ಬದಲಾಗಿರುವುದನ್ನು 
ಕಾಣಬಹುದು. ಇವಲ್ಲದೇ ಉಜ್ಜನಹಳ್ಳಿಯ ಹನುಮಂತ ದೇವಾಲಯದ ಎಡಭಾಗದಲ್ಲಿರುವ ಸಂಭ, 
ಬೇವೂರಿನ ಚೌಡೇಶ್ವರಿ ದೇವಾಲಯದ ಮುಂದಿನ ಸ್ತಂಭ ಹಾಗೂ ಕೂಡ್ಲೂರಿನ ರಾಮದೇವಾಲಯ 
ಮುಂದಿನ ಸ್ತಂಭಗಳು ಮೂಲತಃ ಜೈನ ಬಸದಿಗಳ ಮುಂದಿನ ಮಾನಸ್ತಂಭಗಳಾಗಿದ್ದು, ನಂತರದ 
ಕಾಲಘಟ್ಟದಲ್ಲಿ ಮಾರ್ಪಾಡು ಮಾಡಿರುವುದನ್ನು ಗುರುತಿಸಬಹುದು. 


ಶೈವ ಧರ್ಮ: 


ಭಾರತದಲ್ಲಿನ ಅತ್ಯಂತ ಪ್ರಾಚೀನವಾದ ಧರ್ಮಗಳಲ್ಲಿ ಶೈವ ಧರ್ಮವೂ ಒಂದು. ಶಿವನನ್ನು 
ಆರಾಧಿಸುವ ಪದ್ಧತಿಯು ವೇದಗಳ ಕಾಲಕ್ಕಿಂತಲೂ ಹಿಂದಿನಿಂದಲೂ ಅಸ್ತಿತ್ವದಲ್ಲಿತ್ತು ಎಂದು 
ಹೇಳಲಾಗಿದೆ. ಹಿಂದೂಗಳು ಸೃಷ್ಟಿಸಿದ ಅಸಂಖ್ಯಾತ ದೇವರುಗಳಲ್ಲಿ ಶಿವ, ವಿಷ್ಣು ಬಹ್ನ್ಮರನ್ನು 
ತ್ರಿಮೂರ್ತಿಗಳೆಂದು, ಲಯ, ಸ್ಥಿತಿ, ಸೃಷ್ಟಿಯ ಕಾರಣಕರ್ತರೆಂದು ನಂಬಲಾಗಿದೆ. ಶಿವನನ್ನು ಇತರ 
ದೈವಗಳಲ್ಲೇ ಶ್ರೇಷ್ಠವೆಂದು ಭಾವಿಸಿದ ವೈದಿಕ ವರ್ಗದ ಒಂದು ಗುಂಪನ್ನು ಶೈವರೆಂದು, ಅದೇ ರೀತಿ 
ವಿಷ್ಣುವಿನ ಆರಾಧಕರನ್ನು ವೈಷ್ಣವರೆಂದು ಕರೆಯಲಾಗಿದೆ. ಸೃಷ್ಟಿಕರ್ತ ಬಹ್ಮ ಈ ಇಬ್ಬರ ನಡುವೆ ಗೌಣ. 
ಬ್ರಹ್ಮನ ಆರಾಧನೆ ಅಪರೂಪವಾದರೂ, ಲಿಂಗದ ರೂಪದಲ್ಲಿ ಈತನನ್ನು ಪೂಜಿಸುವ ಪದ್ಧತಿ ಪ್ರಾಚೀನ 
ಕಾಲದಲ್ಲಿ ಇತ್ತೆಂದು ತಿಳಿಯುತ್ತದೆ. ಈ ತರಹದ ದೇವಾಲಯ ಚನ್ನಪಟ್ಟಣ ತಾಲ್ಲೂಕಿನ ಮಾಕಳಿ 
ಗ್ರಾಮದಲ್ಲಿ ಇದೆ. ಬೊಮ್ಮಲಿಂಗೇಶ್ವರ ಅಥವಾ ಬ್ರಹ್ಮಲಿಂಗೇಶ್ವರ ಹೆಸರಿನ ಈ ದೇವಾಲಯ ಗಂಗರ 
ಕಾಲದಲ್ಲಿ ನಿರ್ಮಾಣಗೊಂಡಿದ್ದಾಗಿದ್ದು, ಬಹ್ನ್ಮನನ್ನು ಲಿಂಗಾಕಾರದಲ್ಲಿ ಪೂಜಿಸುವ ತಾಲ್ಲೂಕಿನ ಏಕೈಕ 
ತಾಣವಾಗಿದೆ. 


ಶೈವ ಧರ್ಮವು ಪ್ರಾಗೈತಿಹಾಸಿಕ ಕಾಲದಿಂದ ನಡೆದುಬಂದು, ನಂತರದಲ್ಲಿ ಬೌದ್ಧ, ಜೈನ 
ಧರ್ಮಗಳ ಪ್ರಾಬಲ್ಯದಿಂದ ಕುಗ್ಗಿ ಪುನಃ ಭಾರಶಿವ ವಾಕಾಟಕರ ಕಾಲದಲ್ಲಿ ಉತ್ತರ ಹಿಂದೂಸ್ಥಾನದಲ್ಲಿ 
ತಲೆಯೆತ್ತಿದೆ. ಅದೇ ರೀತಿ ದಕ್ಷಿಣದಲ್ಲೂ ಆಂಧ್ರಭೃತರ ಕಾಲದ ನಂತರದಲ್ಲಿ ಬೌದ್ದರ ಪ್ರಾಬಲ್ಯವು ಕುಗ್ಗಿ, 
ತಮಿಳುಶೈವ ನೈನಾರರಿಂದ ಶೈವಧರ್ಮವು ಬೆಳೆದಿದೆ. ಜೈನ-ಶೈವ ಧರ್ಮಗಳು ಮುಂದಿನ ಕಾಲದಲ್ಲಿ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 145 


ಎಷ್ಟೋ ವರ್ಷಗಳವರೆಗೆ ಸಮನಾಗಿ ಬಾಳಿಕೊಂಡು ಬಂದಿವೆ.' ಈ ಶೈವ ಧರ್ಮದ ಅಂಗವಾಗಿ 
ಬೆಳದ ಶಾಕ್ಷಪಂಥ, ಲಕುಲೀಶ, ಕಾಳಾಮುಖ, ಪಾಶುಪತ ಪಂಥಗಳು ಇಲ್ಲಿ ಕಂಡುಬರುತ್ತವೆ. 
ಯಗ್ಗೇದದಲ್ಲಿ ಕಾಣಿಸಿಕೊಳ್ಳುವ ರುದ್ರ ಕ್ರಮೇಣ ಶಿವನಾಗಿ ಶೈವಧರ್ಮೀಯರಿಗೆ ಆರಾಧ್ಯ ದೈವವಾಗಿ 
ಬೆಳೆದ ಶಿವನನ್ನು ಲಿಂಗರೂಪವಾಗಿಯೂ ಸಾಕಾರ ಹಾಗೂ ನಿರಾಕಾರವಾಗಿಯೂ ಆರಾಧಿಸುವ ರೂಢಿ 
ಬೆಳೆದುಬಂದಿದೆ. 


ಶೈವ ಧರ್ಮಕ್ಕೆ ಆಧಾರ ಗಂಥಗಳಾದ ಶೈವಾಗಮಗಳು ಇಪ್ಪತ್ತೆಂಟು, ಇವು ಮುಖ್ಯಾಗಮಗಳು. 
ಇವಲ್ಲದೆ, ಇವುಗಳಲ್ಲಿ ಒಂದೊಂದಕ್ಕೂ ಹೊಂದಿಕೊಂಡಂತೆ ಉಪ ಆಗಮಗಳು ಇವೆ. "ಆಗಮ 
ಎಂದರೆ ಬಂದದ್ದು, ಕಾಣಿಸಿಕೊಂಡದ್ದು ಎಂದರ್ಥವಿದೆ. ಶಿವನು ಪಾರ್ವತಿಗೆ ಬೋಧಿಸಿದ 
ವಿಷಯಗಳೇ (ಶೈವ ಮತ್ತು ಶಾಕ) ಆಗಮಗಳಲ್ಲಿರುವುವು ಎಂದು ನಂಬುತ್ತಾರೆ. ಆದ್ದರಿಂದ 
ಸಂಪ್ರದಾಯದ ಪ್ರಕಾರ, ಆಗಮಗಳ ಕರ್ತ್ವ ಪರಮಾತ್ಮನಾದ ಶಿವನೇ. ಶಿವನನ್ನು ಆರಾಧ್ಯ ದೈವವಾಗಿ 
ಭಾವಿಸುವ ಆಗಮಗಳು ಶೈವಾಗಮಗಳು; ಶಕ್ತಿಯನ್ನು ಆರಾಧ್ಯ ದೈವವಾಗಿ ಭಾವಿಸುವ ಆಗಮಗಳು 
ಶಾಕ್ಷಾಗಮಗಳು ಅಥವಾ ತಂತ್ರಗಳು; ವಿಷ್ಣುವನ್ನು ಆರಾಧ್ಯದೈವವಾಗಿ ಭಾವಿಸುವ ಆಗಮಗಳು 
ಪಾಂಚರಾತ್ರಗಮಗಳು. ಹೀಗೆ ಆಗಮಗಳಲ್ಲಿನ ಮೂರು ಬಗೆಗಳನ್ನು ವಿದ್ಧಾಂಸರು ಗುರುತಿಸುತ್ತಾರೆ.” 


ಈ ಶೈವ ಧರ್ಮದಲ್ಲಿ ಪ್ರಮುಖವಾಗಿ ಪಾಶುಪತ, ಲಕುಲೀಶ, ಕಾಪಾಲಿಕ, ಕಾಳಾಮುಖ, 
ನಾಥಪಂಥ, ವೀರಶೈವ ಮೊದಲಾದ ಪಂಥಗಳನ್ನು ಗುರುತಿಸಬಹುದು. ಪ್ರಾಚೀನ ಚನ್ನಪಟ್ಟಣ 
ತಾಲ್ಲೂಕಿನೆಲ್ಲೆಡೆ ಶಿವಾಲಯಗಳು ಸ್ಥಾಪನೆಗೊಂಡಿದ್ದರ ಕುರುಹುಗಳು ದೊರೆಯುತ್ತವೆ. ಇವುಗಳಲ್ಲಿ 
ಬಹುಪಾಲು ನಾಶಗೊಂಡಿರುವುದರಿಂದ ಇವು ಯಾವ ಶೈವ ಪಂಥಕ್ಕೆ ಸೇರಿದವು ಎಂಬುದನ್ನು 
ಗುರುತಿಸುವುದು ಕಷ್ಟಸಾಧ್ಯ. ಆದರೂ ಅಳಿದುಳಿದ ದೇವಾಲಯಗಳು, ಅಲ್ಲಿನ ಅವಶೇಷಗಳ 
ಆಧಾರದಿಂದ ಚನ್ನಪಟ್ಟಣ ತಾಲ್ಲೂಕಿನಲ್ಲಿದ್ದ ಈ ಶೈವ ಶಾಖೆಗಳ ಪ್ರಭಾವವನ್ನು ಮುಂದಿನ ಭಾಗದಲ್ಲಿ 
ವಿಶ್ಲೇಷಿಸಲಾಗಿದೆ. 


ಲಕುಲೀಶ - ಪಾಶುಪತ ಪಂಥ: 


ಪ್ರಾಚೀನ ಶೈವ ಪರಂಪರೆಯಾದ ಪಾಶುಪತ ಮತವನ್ನು "ಲಕುಲೀಶ' ಎಂಬ ಯೋಗಿಯು 
ಪರಿಷ್ಠರಿಸಿ "ಲಕುಲೀಶ ಮತ'ವನ್ನಾಗಿ ಪ್ರಚುರಪಡಿಸಿದನು. "ಪಶುಪತಿ' ಅಂದರೆ ಶಿವ, ಆತನಿಂದ 
ಮಂಡಿತಗೊಂಡ ಮತವೇ ಪಾಶುಪತ. ಪ್ರಾಚೀನ ಭಾರತದಲ್ಲಿದ್ದ ಈ ಪಾಶುಪತ ಮತ 
ಲಕುಲೀಶನಿಂದಾಗಿ ಆತನ ಮತದಲ್ಲಿ ವಿಲೀನವಾಯಿತು. ಲಕುಲೀಶನನ್ನು ಶಿವನ ಇಪ್ಪತ್ತೆಂಟನೇ 
ಅವತಾರವೆಂದು ಭಾವಿಸಿದ್ದಾರೆ. ಗುಜರಾತ್‌ ದೇಶದಲ್ಲಿನ ಕಾರ್ದಾಣ್‌ ಎಂಬ ಹಳ್ಳಿಯಲ್ಲಿ ಶಿವನೇ 
ಲಕುಲೀಶನಾಗಿ (ಸುಮಾರು ಕ್ರಿ.ಶ. 1-2ನೇ ಶತಮಾನದಲ್ಲಿ) ಅವತರಿಸಿ ಲಕುಲೀಶ ಶೈವಧರ್ಮವನ್ನು 
ಪಸರಿಸಿದನೆಂಬ ನಂಬಿಕೆಯಿದೆ. ಮುಂದೆ ಈ ಪಂಥ ಭಾರತದೆಲ್ಲಡೆ ಹರಡಿತು. ಅದಕ್ಕೆ ಸಾಕ್ಷಿಯಾಗಿ 
ಲಕುಲೀಶನ ಶಿಲಗಳು ವಿಫುಲವಾಗಿ ದೊರೆಯುತ್ತವೆ. ಈ ಪಂಥವು ತಾತ್ಲಿಕವಾಗಿ ಸಾಂಖ್ಯ ಸಿದ್ದಾಂತದ 
ತತ್ವಗಳನ್ನು ಅಳವಡಿಸಿಕೊಂಡು  ಯೋಗಮಾರ್ಗವನ್ನು ಪ್ರತಿಪಾದಿಸಿದ ಒಂದು "ಶೈವ 
ಪಂಥ'ವಾಗಿತ್ತೆಂದು ತಿಳಿದುಬರುತ್ತದೆ. ಈ ಶೈವ ಪಂಥವನ್ನು “ಲಕುಲೀಶ ಪಾಶುಪತ ಮತ' ಎಂದೂ 
ಕರೆಯುವರು. 


ಲಕುಲೀಶನು, ಪಾಶುಪತ ಮತದ ತತ್ವಗಳನ್ನು ಪರಿಷ್ಕರಿಸಿ, ಕ್ರೋಢೀಕರಿಸಿ 
"ಲಾಕುಳಾಗಮ'ವನ್ನು ಪ್ರಮಾಣವೆಂದು ಮನ್ನಿಸಿ ಅಭ್ಯಸಿಸಿದ್ದನ್ನು ಶಾಸನಗಳು ತಿಳಿಸಿವೆ. ಲಕುಲೀಶನ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 146 


ಪರಂಪರೆಯಲ್ಲಿ ಹದಿನೆಂಟು ಜನ ಶ್ರೇಷ್ಠ ಯತಿಗಳು ಬಂದಿದ್ದು, ಈ ಮತವನ್ನು ಎಲ್ಲೆಡೆ ಹರಡಿದರು. 
ಇದರಲ್ಲಿ ಕುಶಿಕ, ಗಾರ್ಗ್ಗ, ಮೈತ್ರೇಯ ಎಂಬುವರು ಅತ್ಯಂತ ಪ್ರಸಿದ್ದರು. ಲಕುಲೀಶನ ನಂತರ ಬಂದ 
ಕುಶಿಕನು ಪಾಶುಪತ ಸೂತ್ರಗಳನ್ನು ಕ್ರೋಢಿಕರಿಸಿ, ಈ ಪಂಥಕ್ಕೆ ಒಂದು ನಿಶ್ಚಿತವಾದ ಆಯಾಮವನ್ನು 
ರೂಪಿಸಿದನೆಂದು ತಿಳಿದುಬರುತ್ತದೆ. ಈ ಪರಂಪರೆಯ ಹದಿನೆಂಟನೆಯ ಯತಿಯಾದ ಕೌಂಡಿನ್ಯ 
ಎಂಬುವನು ಪಾಶುಪತ ಸೂತ್ರಗಳಿಗೆ "ಪಂಚಾರ್ಥ ಭಾಷ್ಯ'ವೆಂಬ ಟೀಕೆಯನ್ನು ರಚಿಸಿದನು. ಹೀಗೆ 
ಪಾಶುಪತ ಮತವೇ ಲಕುಲೀಶ ಮತವಾಗಿ ಬೆಳದುಬಂದದ್ದು ತಿಳಿಯುತ್ತದೆ. 


'ಶೈವ ಧರ್ಮಕ್ಕೆ ಲಾಕುಳ ಸಮಯ ಎಂಬ ಮತ್ತೊಂದು ಹೆಸರು ಇದೆ” "ಲಕುಲೀಶ - 
ಪಾಶುಪತ ಮತ್ತು ಕಾಳಾಮುಖಗಳು ಒಂದೇ ಎಂದೂ ಅವು ಶೈವ ಧರ್ಮಕ್ಕೆ ಇರುವ ಇನ್ನೆರಡು 
ಹೆಸರುಗಳು” ಎಂದೂ ಹೇಳಿದೆ. "ಲಾಕುಳ-ಪಾಶುಪತ-ಕಾಳಾಮುಖ ಧರ್ಮವನ್ನು ಶಾಸನಗಳಲ್ಲಿ 
ಶಿವಸಮಯ, ಶಿವಧರ್ಮ, ಲಗುಡಿಗಳ ಧರ್ಮ, ಕಾಳಾಮುಖ ಸಮಯ ಎಂದು ಮುಂತಾಗಿ ಕರೆದಿದೆ. 
ಈ ಧರ್ಮದ ಅನುಯಾಯಿಗಳನ್ನು ಮಹೇಶ್ವರರು, ಮಾಹೇಶ್ವರರು ಎಂಬ ವಿಶಿಷ್ಟ ಹೆಸರಿನಿಂದ 
ಕರೆಯುತ್ತಿದ್ದರು. ಲಕುಲೀಶನ ಹೆಸರಿನ ಕೆಲವು ಏರುಪೇರುಗಳಾದ ನಕುಲೀಶ, ಲಕುಲೇಶ, ಲಕುಲಿನ್‌ 
ಹಾಗೂ ಲಕುಲೀಶ್ವರಗಳೆಲ್ಲ ಲಕುಲ ಎಂಬ ಪದದಿಂದಾಗಿ ಬಂದವುಗಳು. ಲಗುಡ ಅಥವಾ ಲಕುಟ 
ಎಂದರೆ ದೊಣ್ಣೆ ಎಂಬರ್ಥವಿದೆ. ಹೀಗಾಗಿ ಲಕುಲೀಶನೆಂದರೆ (ಲಕುಲಿನ್‌) ಕೈಯಲ್ಲಿ ಒಂದು 
ದೊಣ್ಣೆಯನ್ನು ಹಿಡಿದುಕೊಂಡಿರುವ ಒಬ್ಬ ಈಶ(ಒಡೆಯ)ನಾಗಿದ್ದಾನೆ."' 


ಲಕುಲೀಶನ ವಿಗಹಗಳು ಸಾಮಾನ್ಯವಾಗಿ ಬಲಗೈಯಲ್ಲಿ ಮಾದಲದ ಹಣ್ಣನ್ನೂ ಎಡಗೈಯಲ್ಲಿ 
ದಂಡ(ಲಕುಲ)ವನ್ನೂ ಹಿಡಿದಿರುತ್ತವೆ. ಆ ವಿಗ್ರಹಗಳಿಗೆ ಎರಡು ಕೈಗಳಿರುವುದು ಅವನು ಬುದ್ಧ 
ಮಹಾವೀರರಂತೆ ಮನುಷ್ಯನಾಗಿ ಅವತರಿಸಿದನೆನ್ನುವುದನ್ನು ಸೂಚಿಸುತ್ತದೆ. ಹೀಗೆ ವಿದಾಂಸರು 
ಗುರುತಿಸುವಂತೆ ಲಕುಲೀಶನ ವಿಗ್ರಹದ ಲಕ್ಷಣಕ್ಕೆ ತದ್ದಿರುದ್ದವಾದ ಲಕ್ಷಣವುಳ್ಳ ಶಿಲಗಳು ಚನ್ನಪಟ್ಟಣ 
ತಾಲ್ಲೂಕಿನಲ್ಲಿ ದೊರೆಯುತ್ತವೆ. ಇಲ್ಲಿನ ಶಿಲ್ಪಗಳಲ್ಲಿ ಲಕುಲೀಶನು ದಂಡವನ್ನು ಎಡಗೈಯಲ್ಲಿ ಹಿಡಿದಿರದೆ, 
ಬಲಗೈಯಲ್ಲಿ ಹಿಡಿದಿರುವುದು ವಿಶೇಷ ಈ ತರಹದ ಲಕ್ಷಣವುಳ್ಳ "ಪ್ರಪ್ರಥಮ ಶಾಸನಯುಕ್ತ 
ಲಕುಲೀಶನ ಶಿಲ್ಲವು ಮಥುರದಲ್ಲಿ ದೊರೆತಿದ್ದು, ಇದು ಲಕುಲೀಶ ಪಂಥವು ಎರಡನೇ ಚಂದಗುಪ್ತನ 
ಕಾಲದಲ್ಲೇ ಇತ್ತೆಂದು ಖಚಿತಪಡಿಸುತ್ತದೆ. ಈ ಶಿಲ್ಪದಲ್ಲಿ ಲಕುಲೀಸನು ದ್ವಿಭುಜಧಾರಿಯಾಗಿದ್ದಾನೆ; 
ಮುಖದಲ್ಲಿ ಮೂರು ಕಣ್ಣುಗಳಿವೆ; ಬಲಗೈಯಲ್ಲಿ ದಂಡವನ್ನು ಹಿಡಿದಿರುವ ಇವನ ಎಡಗೈಯಲ್ಲಿರುವ 
ವಸ್ತು ಸ್ಪಷ್ಟವಾಗಿಲ್ಲ; ಕಟೀ ವಸ್ತದಲ್ಲಿ ರೇಖೆಯನ್ನು ಬಿಡಿಸಿರುವ ಈ ಶಿಲ್ಪ ಕ್ರಿಪೂ. ಮೂರನೇ 
ಶತಮಾನದ್ದಾಗಿದೆ” ಎಂದು ವಿದ್ವಾಂಸರು ಗುರ್ತಿಸಿದ್ದಾರೆ. 


ಮಥುರದಲ್ಲಿ ದೊರೆತ ಲಕುಲೀಶನ ಶಿಲ್ಲದ ಮಾದರಿಯಲ್ಲೇ ಚನ್ನಪಟ್ಟಣ ತಾಲ್ಲೂಕಿನಲ್ಲಿಯೂ 
ಲಕುಲೀಶನ ಶಿಲಗಳು ದೊರೆಯುತ್ತವೆ. ತಾಲ್ಲೂಕಿನ ಲಕುಲೀಶನ ಶಿಲ್ಲಗಳು ದ್ವಿಭುಜಧಾರಿಯಾಗಿದ್ದು, 
ಬಲಗೈಯಲ್ಲಿ ಲಾಕುಳ ದಂಡವನ್ನು ಹಿಡಿದಿದ್ದು, ಎಡಗೈ ಕಟೀಹಸ್ತವಾಗಿ ಸಮಭಂಗಿಯಲ್ಲಿ ನಿಂತಿರುವ 
ಅಥವಾ ಪದ್ಗಾಸನದಲ್ಲಿ ಕುಳಿತ ಭಂಗಿಯಲ್ಲಿರುವ ಲಕ್ಷಣವನ್ನು ಹೊಂದಿರುವುದನ್ನು ಕಾಣಬಹುದು. 


ಕ್ರಿಶ. ಆರನೇ ಶತಮಾನದಿಂದ ಕ್ರಿಶ. ಹತ್ತನೇ ಶತಮಾನದವೆರೆಗೆ ಲಕುಲೀಶನ ಮೂರ್ತಿಗಳ 
ಪರಂಪರೆಯು ಕನ್ನಡ ನಾಡಿನಲ್ಲಿ ಇದ್ದದು ಕಂಡುಬರುತ್ತದೆ. ತ್ರಿಮುಖ ಲಿಂಗ, ಪಂಚಮುಖ ಲಿಂಗ, 
ಭೈರವನ ಮೂರ್ತಿಗಳಲ್ಲದೆ ಸಾಮಾನ್ಯ ಲಿಂಗಗಳಂತೂ ದೇಶದ ತುಂಬ ವ್ಯಾಪಿಸಿವೆ" ಕ್ರಿಶ. 
ಸುಮಾರು 7-8ನೇ ಶತಮಾನದಲ್ಲಿಯೇ ಶಿವಗಂಗೆ, ತಲಕಾಡು, ಚಿಕ್ಕನಹಳ್ಳಿ (ಹೊಸಕೋಟಿ), 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 147 


ಗಂಗವಾರ, ಬನವಾಸಿ ಮುಂತಾದ ಶಿವಾಲಯಗಳಲ್ಲಿ ಲಕುಲೀಶ ಶೈವಮುನಿಗಳು ನೆಲೆಸಿದ್ದರೆಂಬುದು 
ಗಮನಾರ್ಹ.“ ಲಕುಲೀಶ ಪಂಥ ಕರ್ನಾಟಕದಲ್ಲಿ ತನ್ನ ಪ್ರಭಾವವನ್ನು ಬೀರಿರುವುದನ್ನು ಶಾಸನಗಳಲ್ಲಿ 
ಗುರುತಿಸಬಹುದು. ಅವುಗಳಲ್ಲಿ ಪ್ರಮುಖವಾದುದ್ದನ್ನು ಇಲ್ಲಿ ಗಮನಿಸಬಹುದು. ಶಿವಮೊಗ್ಗ ಜಿಲ್ಲೆಯ 
ಶಿಕಾರಿಪುರ ತಾಲ್ಲೂಕಿನ ಬಳ್ಳಿಗಾವೆಯ ಶಾಸನವೊಂದು “ವೇದಗಳೆಂಬ ದಂಡವನ್ನು ಹಿಡಿದ ನಟನಾಗಿ 
ಅಳಿ ಧರ್ಮಗಳೆಂಬ ನಟಿಯನ್ನು ಶಿಕ್ಷಿಸುತ್ತಿರುವ ಮೂರು ಲೋಕಗಳಲ್ಲಿ ಮಂಗಳವನ್ನು 
ಉಂಟುಮಾಡುತ್ತ ತನ್ನ ಭಕ್ತರಿಗೆ ದೃಷ್ಣಾದೃಷ್ಟ ಫಲಗಳನ್ನು ನೀಡಬಲ್ಲ ಲಕುಲಿಸನ ಧರ್ಮವು 
ಜಯಿಸಲಿ” ಎಂದು ಆಶಿಸುತ್ತದೆ.“ 


ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ಕ್ರಿಶ. ಏಳನೇ ಶತಮಾನದಿಂದ ಕ್ರಿಶ. ಹತ್ತನೇ ಶತಮಾನದವೆರೆಗಿನ 
ಲಕುಲೀಶ ಪಂಥದ ಕುರುಹುಗಳು ದೊರೆಯುತ್ತವೆ. ತಾಲ್ಲೂಕಿನ ಬೇವೂರು, ಮಾಕಳಿ, ಕನ್ನಮಂಗಲ, 
ನೆರಳೂರು, ಇಗ್ಗಲೂರು. ಯಲೆತೋಟದಹಳ್ಳಿ ಗ್ರಾಮಗಳಲ್ಲಿ ಲಕುಲೀಶನ ಬಿಡಿಶಿಲ್ಲಗಳು 
ದೊರೆಯುತ್ತವೆ. ಬಹುತೇಕ ಶಿವನ ದೇವಾಲಯಗಳ ಆವರಣದಲ್ಲಿ ದೊರೆಯುವುದರಿಂದ ಈ 
ಶಿವಾಲಯಗಳು ಲಕುಲೀಶ ಪಂಥದ ಮುನಿಗಳು ಸ್ಥಾಪಿಸಿದರೆನ್ನಬಹುದು. ಚನ್ನಪಟ್ಟಣ ತಾಲ್ಲೂಕಿನ 
ಸಂತೆಮೊಗೇನಹಳ್ಳಿಯ ಶಾಸನವೊಂದು“ ಲಕುಲೀಶ ಪಂಥ ಈ ಪ್ರದೇಶದಲ್ಲಿ ನೆಲೆಸಿತ್ತು ಎಂಬುದಕ್ಕೆ 
ಪ್ರಮುಖ ಆಧಾರವಾಗಿದೆ. ಈ ಶಿಲಾಶಾಸನದಲ್ಲಿ "ಮೂವಡಿ ಚಿಲ್ಲುಕದೇವ' ಎಂಬ ಲಕುಲೀಶ ಪಂಥದ 
ಮುನಿಯನ್ನು ಉಲ್ಲೇಖಿಸುವುದನ್ನು ಕಾಣಬಹುದು. 


ಈ ಶಾಸನೋಕ್ತ ಚಿಲ್ಲುಕದೇವ ಮುನಿಯ ಹೆಸರು ಮಡಕಸಿರಾ ತಾಲ್ಲೂಕಿನ ಹೇಮಾವತೀ 
ಗ್ರಾಮದ ಕ್ರಿಶ 943ರ ಸ್ವ್ಪಂಭಶಾಸನದಲ್ಲಿ ಉಲ್ಲೇಖವಾಗಿರುವುದನ್ನು ಬಿ.ಎಲ್‌.ರೈಸ್‌ರು 
ಗುರುತಿಸುತ್ತಾರೆ."  ಹೇಮಾವತೀ (ಈಗಿನ ಹೆಂಜೇರು) ಗ್ರಾಮದ ಈ ಶಾಸನದಲ್ಲಿ 
"ಲಕುಳೀಶೋನಿಜನಾಮ್ಲೋವಿ ಸ್ಥರಣಾಶಂಕಯೇವ ಧರ್ಮಾಣಾಂ ಪುನರಪ್ಯವರ್ತೀರ್ಣ್ಣಭುವಿ 
ಮುನಿನಾಥಶ್ಚಿಲ್ಲುಕೋಜಾತಳ ಎಂದು ಬಣ್ಣಿಸಿದೆ.“ ಈ ಶಾಸನದಲ್ಲಿ ಇಲ್ಲಿದ್ದ ಲಕುಲೀಶ ಪಂಥದ 
ಮುನಿಯ ಬಗ್ಗೆ ತಿಳಿಸುತ್ತ "ಲಕುಲೀಶನ ಹೆಸರು ಮರೆತುಹೋದೀತೆಂಬ ಶಂಕೆಯಿಂದ, ಧರ್ಮವನ್ನು 
ಉದ್ದರಿಸಲು ಚಿಲ್ಲುಕ ಮುನಿಯು ಭೂಮಿಯಲ್ಲಿ ಅವತರಿಸಿದನೆಂದು ತಿಳಿಸಿದೆ. ಈ ಶಾಸನೋಕ್ತ ಚಿಲ್ಲುಕ 
ಮುನಿ ಹಾಗೂ ಚನ್ನಪಟ್ಟಣ ತಾಲ್ಲೂಕಿನ ಸಂತೆಮೊಗೇನಹಳ್ಳಿಯ ಶಾಸನೋಕ್ತ ಚಿಲ್ಲುಕದೇವ 
ಒಬ್ಬನೇಯಾಗಿದ್ದಾನೆ. ಹೇಮಾವತೀ ಶಾಸನಕ್ಕಿಂತ 33 ವರ್ಷಗಳಷ್ಟು ಹಿಂದೆಯೇ ಸಂತೆಮೊಗೇನಹಳ್ಳಿ 
ಶಾಸನ ರಚನೆಯಾಗಿದೆ. 


ಕ್ರಿಶ. 910ರ ಸಂತೆಮೊಗೇನಹಳ್ಳಿಯ ಗಂಗದೊರೆ ಪೆರ್ಮಾಡಿ ನೀತಿಮಾರ್ಗನ ಆಳ್ಗಿಕೆಯ 
ಕಾಲದ ಶಿಲಾಶಾಸನದಲ್ಲಿ "ಶಿವಮಾರೇಶ್ವರವುಂ ಸ ಣಘರೇಶ್ವರವುಂವ . ಕೋಟೆಯ 
ನೀತಿಮಾರ್ಗೇಶ್ವರವು ಮನಾಳ್ಸ ಶ್ರೀಮನ್ನೂವಡಿ ಚಿಲ್ಲುಕದೇವರ್‌' ಎಂದಿದೆ." ಈ ಶಾಸನದಲ್ಲಿ 
ಮೊಗೇನಹಳ್ಳಿಯ ಶಿವಮಾರೇಶ್ವರ, ನಗರೇಶ್ವರ, ಕೋಟೆಯ ನೀತಿಮಾರ್ಗೇಶ್ವರ ದೇವಾಲಯಗಳ 
ಉಸ್ತುವಾರಿಯನ್ನು ನೋಡಿಕೊಳ್ಳುವ ಚಿಲ್ಲುಕದೇವನು ಭೂದಾನ ಪಡೆದ ವಿವರವನ್ನು ಕಾಣಬಹುದು. 
ಇಲ್ಲಿ ಉಲ್ಲೇಖವಾಗಿರುವ ಮೂರು ದೇವಾಲಯಗಳು ಪ್ರಸ್ತುತದಲ್ಲಿ ಇಲ್ಲ. ಜೊತೆಗೆ ದೇವಾಲಯವಿದ್ದ 
ಬಗ್ಗೆ ಅವಶೇಷಗಳೂ (ಈ ಶಾಸನವನ್ನು ಹೊರತುಪಡಿಸಿ) ದೊರೆಯುವುದಿಲ್ಲ. ಕ್ರಿಶ. ಹತ್ತನೇ 
ಶತಮಾನದಲ್ಲಿ ಅಸ್ತಿತ್ವದಲ್ಲಿದ್ದ ಈ ದೇವಾಲಯಗಳು ಕಾಲಾನಂತರದಲ್ಲಿ ನಾಶಗೊಂಡಿರಬೇಕು ಅಥವಾ 
ಈ ಗ್ರಾಮದ ಪಕ್ಕದ ಗಾಮವಾದ ಹೊಂಗನೂರಿನಲ್ಲಿನ ಶಿವಾಲಯಗಳು ಶಾಸನೋಕ್ತ ಲಕುಲೀಶ 
ಪಂಥದ ದೇವಾಲಯಗಳಾಗಿರಬಹುದಾದ ಸಾಧ್ಯತೆಯಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 148 


ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ದೊರೆಯುವ ಲಕುಲೀಶನ ಶಿಲ್ಪಗಳನ್ನು ಹಾಗೂ ಲಕುಲೀಶ 


ಪಂಥದ ದೇವಾಲಯಗಳನ್ನು ಈ ಕೆಳಗಿನಂತೆ ಗುರ್ತಿಸಬಹುದು. 


> 


ಇಗ್ಗಲೂರು ಗ್ರಾಮದ ಶಿಂಷಾ ನದಿಯ ದಂಡೆಯಲ್ಲಿರುವ ಚೆನ್ನಸೋಮೇಶ್ವರ ದೇವಾಲಯದ 
ಮುಂಭಾಗ ಭಗ್ಗಗೊಂಡಿರುವ ಕ್ರಿಶ: ಸುಮಾರು ಏಳನೇ ಶತಮಾನದ ಲಕುಲೀಶನ 
ಮೂರ್ತಿಯಿದೆ. ಈ ಮೂರ್ತಿಯ ಆಧಾರದಿಂದ ಗಂಗರ ಕಾಲದಲ್ಲಿ ನಿರ್ಮಾಣಗೊಂಡ ಈ 
ಚೆನ್ನಸೋಮೇಶ್ವರ ದೇವಾಲಯ ಲಕುಲೀಶ ಪಂಥಕ್ಕೆ ಸೇರಿದ್ದಾಗಿದೆ ಎನ್ನಬಹುದು. 

ಬೇವೂರು ಗ್ರಾಮ ಕ್ರಿಶ ಒಂಭತ್ತನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಪ್ರಸಿದ್ಧ ಜೈನ 
ಕೇಂದವಾಗಿದ್ದಲ್ಲದೇ, ಲಕುಲೀಶ ಪಂಥಕ್ಕೆ ನೆಲೆಯಾಗಿತ್ತು ಎಂದು ತಿಳಿಯುತ್ತದೆ. ಈ ಗ್ರಾಮದ 
ಗಂಗರ ಕಾಲದ ಅರ್ಕೇಶ್ವರ ದೇವಾಲಯದ ಆವರಣದಲ್ಲಿ ಲಕುಲೀಶನ ಮೂರ್ತಿಯಿದೆ. ಕ್ರಿಶ. 
ಸುಮಾರು ಎಂಟನೇ ಶತಮಾನಕ್ಕೆ ಸೇರಿದ ಈ ಲಕುಲೀಶನ ಮೂರ್ತಿಯನ್ನು ಭಗ್ಗಗೊಂಡಿರುವ 
ಕಾರಣದಿಂದ ಈಗ ದೇವಾಲಯ ಜೀರ್ಣೋದ್ದಾರದ ಸಂದರ್ಭದಲ್ಲಿ ಕೆರೆಯ ಬಳಿಯಿರುವ 
ಅರಳಿಮರದ ಕಟ್ಟೆಯಲ್ಲಿ ತಂದಿಡಲಾಗಿದೆ. ಈ ಶಿಲ್ಲದ ಆಧಾರದಿಂದ ಬೇವೂರಿನ ಅರ್ಕೇಶ್ವರ 
ದೇವಾಲಯ ಲಕುಲೀಶ ಪಂಥದೆಂಬುದು ಸ್ಪಷ್ಟ 


ಕನ್ನಮಂಗಲ ಗ್ರಾಮದ ಕಣ್ಣ ಜಲಾಶಯದ ಬಳಿಯಿರುವ ಕೋಡಿಬಸವೇಶ್ವರ ದೇವಾಲಯದ 
ಗರ್ಭಗುಡಿಯಲ್ಲಿ ಗಣಪತಿ ವಿಗಹದೊಡನೆ ಲಕುಲೀಶನ ಮೂರ್ತಿಯನ್ನಿಟ್ಟು ಪೂಜಿಸುವುದನ್ನು 
ಕಾಣಬಹುದು. ಕ್ರಿಶ. ಸುಮಾರು ಎಂಟನೇ ಶತಮಾನದ ಈ ಲಕುಲೀಶ ವಿಗ್ರಹವಿರುವ ಈ 
ದೇವಾಲಯ ಮೂಲತಃ ಶಿವಾಲಯವಾಗಿದ್ದು, ಕಾಲಾನಂತರದಲ್ಲಿ ಬಸವ ದೇವಾಲಯವಾಗಿ 
ಮಾರ್ಪಟ್ಟಿದೆ. ಪ್ರಸ್ತುತದಲ್ಲಿ ದೇವಾಲಯದಲ್ಲಿ ಶಿವಲಿಂಗ ಇಲ್ಲವಾದರೂ ಇಲ್ಲಿನ ಗಣಪತಿ, 
ಬಸವ, ಲಕುಲೀಶನ ಮೂರ್ತಿಗಳ ಆಧಾರದಿಂದ ಇದು ಲಕುಲೀಶ ಪಂಥದ 
ಶಿವಾಲಯವಾಗಿತ್ತು ಎಂಬುದು ಸಷ್ಟವಾಗುತ್ತದೆ. 


ನೆರಳೂರು ಗ್ರಾಮದ ಹೊರಪ್ರದೇಶದಲ್ಲಿರುವ ವೈದ್ಯನಾಥೇಶ್ವರ ದೇವಾಲಯ ಲಕುಲೀಶ 
ಪಂಥದ್ದಾಗಿದೆ. ಗಂಗರ ಕಾಲದ ಈ ದೇವಾಲಯದ ನವರಂಗದಲ್ಲಿ ಕ್ರಿಶ ಸುಮಾರು 
ಎಂಟನೇ ಶತಮಾನದ ಲಕುಲೀಶನ ಮೂರ್ತಿಯನ್ನು ಕಾಣಬಹುದು. ಇದರ ಆಧಾರದಿಂದ ಈ 
ವೈದ್ಯನಾಥೇಶ್ವರ ದೇವಾಲಯನ್ನು ಲಕುಲೀಶ ಮತದ ಮುನಿಗಳು ಸ್ಥಾಪಿಸಿದರೆನ್ನಬಹುದು. 
ಯಲೆತೋಟದಹಳ್ಳಿ ಗ್ರಾಮದ ಭೀಮೇಶ್ವರ ದೇವಾಲಯದ ಮುಂಭಾಗದಲ್ಲಿ ಕ್ರಿಶ. ಸುಮಾರು 
ಎಂಟನೇ ಶತಮಾನಕ್ಕೆ ಸೇರಿದ ಲಕುಲೀಶನ ಮೂರ್ತಿಯಿದೆ. ಬಲಗೈಯಲ್ಲಿ ದಂಡವನ್ನಿಡಿದು 
ಸಮಭಂಗಿಯಲ್ಲಿ ನಿಂತಿರುವ ಲಕುಲೀಶನ ಮೂರ್ತಿಯು ಇಲ್ಲಿರುವುದರಿಂದ ಈ ದೇವಾಲಯ 
ಲಕುಲೀಶನ ಪಂಥಕ್ಕೆ ಸೇರಿದ್ದಾಗಿದೆ ಎಂದು ಗುರ್ತಿಸಬಹುದು. 

ಮಾಕಳಿ ಗ್ರಾಮದ ಹೊರ ಪ್ರದೇಶದಲ್ಲಿರುವ ಬೊಮ್ಮಲಿಂಗೇಶ್ಷರ ದೇವಾಲಯದ ಆವರಣದಲ್ಲಿ 
ಕಿ.ಶ. ಒಂಭತ್ತನೇ ಶತಮಾನದ ಲಕುಲೀಶನ ಶಿಲವಿದೆ. ಇಬ್ಬರು ಚಾಮರಧಾರಿಗಳ ಮಧ್ಯೆದಲ್ಲಿ 
ಲಾಕುಳೆ ದಂಡವನ್ನು ಹಿಡಿದು ಕುಳಿತ ಲಕುಲೀಶನ ಶಿಲದ ಆಧಾರದಿಂದ ಈ ಬೊಮ್ಮಲಿಂಗೇಶ್ವರ 
(ಬಹ್ಮಲಿಂಗೇಶ್ವರ) ದೇವಾಲಯವನ್ನು ಲಕುಲೀಶ ಪಂಥದ ಮುನಿಗಳು ಸ್ಥಾಪಿಸಿದ್ದಾರೆನ್ನಬಹುದು. 


ಹೀಗೆ ಚನ್ನಪಟ್ಟಣ ತಾಲ್ಲೂಕಿನ ಸಂತೆಮೊಗೇನಹಳ್ಳಿಯ ಶಿವಮಾರೇಶ್ವರ, ನಗರೇಶ್ವರ, ಕೋಟೆಯ 


ನೀತಿಮಾರ್ಗೇಶ್ವರ, ಬೇವೂರಿನ ಅರ್ಕೇಶ್ವರ, ಮಾಕಳಿಯ ಬ್ರಹ್ಮಲಿಂಗೇಶ್ವರ, ಕನ್ನಮಂಗಲದ ಈಶ್ವರ, 
ನೆರಳೂರಿನ ವೈದ್ಯನಾಥೇಶ್ವರ, ಇಗ್ಗಲೂರಿನ ಚೆನ್ನಸೋಮೇಶ್ವರ ಹಾಗೂ ಯಲೆತೋಟದಹಳ್ಳಿಯ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 149 


ಭೀಮೇಶ್ವರ ದೇವಾಲಯಗಳು ಮೂಲತಃ ಲಕುಲೀಶ ಪಂಥದ ದೇವಾಲಯಗಳಾಗಿವೆ ಎಂದು 
ತಿಳಿಯುತ್ತದೆ. 


ಕಾಪಾಲಿಕ ಪಂಥ : 


ಕಾಪಾಲಿಕ ಪಂಥವು ಶೈವ ಧರ್ಮದ ವಾಮಾಚಾರ ಪದ್ದತಿಗೆ ಸೇರಿದ್ದಾಗಿದೆ. ಶಿವನು ಬಹ್ಮ 
ಕಪಾಲವನ್ನು ಧರಿಸಿ, ಕಂಕಾಲ ಮೂರ್ತಿಯಾಗಿ ಪರ್ಯಟನೆ ಮಾಡಿದ ಸಂದರ್ಭವನ್ನು ಆಧರಿಸಿ 
ರೂಪುಗೊಂಡ ಪಂಥ ಇದಾಗಿದೆ. ಕಾಶ್ಮೀರ ಶೈವ ಸಿದ್ದಾಂತದಲ್ಲಿ "ಸಂದಕಾರಿಕಾ' ಸಿದ್ದಾಂತವುಳ್ಳ ಶೈವ 
ಪಂಥದವರು ಕಾಪಾಲಿಕರೆನ್ನಿಸಿದ್ದರು. ಯಾಜ್ಞಾವಲ್ಕ್ಯ ಸ್ಮೃತಿಯಲ್ಲಿ ಮೊದಲಿಗೆ "ಕಪಾಲಿನ್‌' ಪದದ 
ಪ್ರಯೋಗವಿದೆ. ಕಪಾಲಿನ್‌ ಎಂದರೆ ತಲೆಬುರುಡೆ ಹಿಡಿದವನು ಎಂದರ್ಥ. ಇಲ್ಲಿ ಶಿರ ಕಪಾಲವನ್ನು, 
ದಂಡವನ್ನೂ ಹಿಡಿದು ಹನ್ನೆರಡು ವರ್ಷ ತಿರಿದು ಉಂಡರೆ ಬ್ರಹ್ಮಹತ್ಕ್ಯಾದೋಷ ಪರಿಹಾರವಾಗುತ್ತದೆ 
ಎಂದು ತಿಳಿಸಿದೆ.” ಈ ಕಾಪಾಲಿಕರು ಶಿವನ ಘೋರ ರೂಪವಾದ "ಉನ್ನತ ಭೈರವ”ನನ್ನು 
ಪೂಜಿಸುತ್ತಾರೆ. ಉತ್ತರ ಭಾರತದಲ್ಲಿ ಕಾಪಾಲಿಕರು ತಕ್ಕಮಟ್ಟಿನ ಸಂಖ್ಯೆಯಲ್ಲಿದ್ದರೂ, ಕರ್ನಾಟಕದಲ್ಲಿ 
ಇವರು ಪ್ರಬಲರಾಗಿರಲಿಲ್ಲವೆಂದೇ ತೋರುತ್ತದೆ ಎಂದು ಎಂ.ಚಿದಾನಂದಮೂರ್ತಿ ಅವರು ತಮ್ಮ 
ಕೃತಿಯೊಂದರಲ್ಲಿ ಉಲ್ಲೇಖಿಸಿದ್ದಾರೆ.“ 


ಕರ್ನಾಟಕದ ಮುಖ್ಯ ಕಾಪಾಲಿಕ ಕೇಂದ್ರಗಳೆಂದರೆ ಲುಂಕಮಲೆ, ಚುಂಚನಗಿರಿ, ಹುಲಿಗುಂದಿ, 
ಕದ್ರಿ, ಸೀತಿಬೆಟ್ಟ ಮುಂತಾದವು. "ಕರ್ನಾಟಕದಲ್ಲಿ ಎಷ್ಟೋ ಕಡೆ ಪ್ರಾಚೀನ ಕಪಾಲೇಶ್ಷರ ದೇವರ 
ಗುಡಿಗಳಿವೆ. ಆದರೆ ಅಲ್ಲಿ ಕಾಪಾಲಿಕರಿದ್ದ ಬಗ್ಗೆ ಮಾಹಿತಿಯಿಲ್ಲ. ಸಾಂಸ್ಕೃತಿಕವಾಗಿ ಕರ್ನಾಟಕಕ್ಕೆ ಸೇರಿದ 
ಶ್ರೀಶೈಲವು ಕಾಪಾಲಿಕರ ಪ್ರಸಿದ್ಧ ಕೇಂದ್ರವಾಗಿತ್ತು..." 


ಕಾಪಾಲಿಕರು ಭೈರವ ರೂಪಿಯಾದ ಶಿವನನ್ನು ಆರಾಧಿಸುತ್ತಿದ್ದವರು; ತಲೆಯೋಡನ್ನು ಕೈಯಲ್ಲಿ 
ಹಿಡಿದಿರುತ್ತಿದ್ದರು; ಮೂಳೆ ಹಾರವನ್ನು ಧರಿಸುತ್ತಿದ್ದರು; ಜಟೆ ಬಿಟ್ಟಿರುತ್ತಿದ್ದರು; ತ್ರಿಶೂಲ ಢಮರು 
ಖಟ್ವಾಂಗ ಹಿಡಿದಿರುತ್ತಿದ್ದರು. ಕರ್ಣಕುಂಡಲ ಜನಿವಾರ ಇರುತ್ತಿತ್ತು; ಮಸಣದ ಬೂದಿಯಿಂದ ಭಸ್ಮ 
ಸ್ನಾನ ಮಾಡುತ್ತಿದ್ದರು. ಲೋಕದ ನಶ್ವರತೆಯನ್ನು ಸೂಚಿಸುವ ಈ ಬೂದಿ ತೀವವಾಗಿ ಬದುಕಲು 
ಪ್ರೇರೇಪಿಸುತ್ತದೆ ಎಂದು ಭಾವಿಸಿದ್ದರು.5 ಕಾಪಾಲಿಕರು ಉಮಾಸಹಿತನಾದ ಶಿವನನ್ನು ಆರಾಧಿಸಿ, 
ಶಿವನ ಕೃಪೆಯಿಂದ ಕೈಲಾಸವನ್ನು ಸೇರಿ ಅಲ್ಲಿ ಉಮೆಯಷ್ಟೇ ಸುಂದರಿಯರಾದ ಸ್ತೀಯರೊಡನೆ 
ವಿಹರಿಸಬಹುದೆಂದು ತಿಳಿದಿದ್ದರು. ಇವರು ಸೋಮರಸ(ಮದೃ್ಯ)ವನ್ನು ಕುಡಿಯುತ್ತಿದ್ದರಲ್ಲದೆ, 
ಮಾಂಸಭಕ್ಷಣೆ, ಸ್ತೀಯರೊಡನೆ ವಿಹರಿಸುವುದನ್ನು ಮಾಡುತ್ತಿದ್ದರು. ಕಪಾಲೀ ಶಕ್ತಿಯನ್ನು 
ಆಲಂಗಿಸಿಕೊಂಡು ಸ್ಮಶಾನದಲ್ಲಿ ಯೋಗ ಸಾಧನೆ ಮಾಡುತ್ತಿದ್ದರು. ಕಾಪಾಲಿಕವು ಸಾಧನೆಯ ಒಂದು 
ಹಂತದಲ್ಲಿ ತಾನೇ ಶಿವನಾಗುವ ಮಾನವ ದೈವದ ಏಕೀಕರಣ ತತ್ವವನ್ನು ಆಧರಿಸಿತ್ತು. 


ಕ್ರಿಶ. ಸುಮಾರು 6-7ನೇ ಶತಮಾನದಲ್ಲಿ ಪ್ರಚಲಿತವಾಗಿದ್ದ ಕಾಪಾಲಿಕ ಪಂಥ, ಉತ್ತರ 
ಭಾರತದಲ್ಲಿ ಪ್ರಬಲವಾಗಿತ್ತು ದಕ್ಷಿಣ ಭಾರತದಲ್ಲಿ ಸ್ಪಲ್ಪ ಪ್ರಮಾಣದಲ್ಲಿ ಅಸ್ತಿತ್ತದಲ್ಲಿರುವುದನ್ನು 
ಕಾಣಬಹುದು. ಶಿವನ ಉಗ್ರರೂಪಗಳ ಉಪಾಸಕರಾಗಿದ್ದ ಕಾಪಾಲಿಕರಿಗೆ ನಾಸಿಕ ಉಜ್ಜಯಿನಿ, 
ಶ್ರೀಶೈಲಗಳು ಪ್ರಮುಖ ಕೇಂದಗಳಾಗಿದ್ದವು. ಈ ಪಂಥವು ತನ್ನ ಕಠೋರ ಗುಣಗಳಿಂದ ಹೆಚ್ಚು ಕಾಲ 
ಪ್ರಚಲಿತದಲ್ಲಿರದೇ ಮುಂದೆ ಅಸ್ತಿತ್ತಕ್ಕೆ ಬಂದ ನಾಥ ಪಂಥದಲ್ಲಿ ಲೀನವಾಯಿತು. ಹೀಗಾಗಿ ಇವರ 
ಪ್ರಭಾವವು ಅಷ್ಟಾಗಿ ಕಾಣಬರುವುದಿಲ್ಲ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 150 


ಚನ್ನಪಟ್ಟಣ ತಾಲ್ಲೂಕಿನ ನೀಲಸಂದ್ರ ಗ್ರಾಮವು ಕಾಪಾಲಿಕ ಪಂಥದ 
ನೆಲೆಯಾಗಿದ್ದಿರಬಹುದಾದ ಸಾಧ್ಯತೆಯಿದೆ. ಈ ಗ್ರಾಮದ ಭೈರವೇಶ್ವರ ದೇವಾಲಯದ ಲಕ್ಷಣವನ್ನು 
ಗಮನಿಸಿ, ಈ ದೇವಾಲಯ ಕಾಪಾಲಿಕ ಪಂಥದ ಪ್ರಭಾವದಿಂದ ನಿರ್ಮಾಣಗೊಂಡಿದ್ದು ಎಂದು 
ಡಾ.ಎಂ.ಜಿ.ಮಂಜುನಾಥ ಅವರು ಗುರುತಿಸುತ್ತಾರೆ." ಈ ದೇವಾಲಯದಲ್ಲಿ ಕಾಪಾಲಿಕರ ವಾಮಾಚಾರ 
ಪದ್ಧತಿಯು ಅಸ್ತಿತ್ವದಲ್ಲಿತ್ತು ಎ೦ಬುದನ್ನು ಗುರುತಿಸಲು ಆಧಾರಗಳಿವೆ. ದೇವಾಲಯದ ಮುಂದೆ ಇರುವ 
ನರಬಲಿ ಹಾಗೂ ಪ್ರಾಣಿಬಲಿಯ ಶಿಲ್ಲಗಳಿರುವ ಬಲಿಪೀಠ, ದೇವಾಲಯದ ಮುಖಮಂಟಪದ 
ಕಂಬಗಳಲ್ಲಿ ಮಿಥುನ ಶಿಲ್ಪಗಳು, ಸುರಪಾನ ಮಾಡುತ್ತಿರುವ ಮುನಿಗಳ ಶಿಲ್ಪಗಳನ್ನು ಕೆತ್ತನೆ 
ಮಾಡಲಾಗಿದೆ. ಗರ್ಭಗುಡಿಯಲ್ಲಿರುವ ಭೈರವ ಉಗರೂಪದಲ್ಲಿರುವುದರಿಂದ ಮೂಲತಃ ಕಾಪಾಲಿಕರ 
ಪ್ರಭಾವದಲ್ಲಿ ನಿರ್ಮಾಣಗೊಂಡ ಈ ದೇವಾಲಯ ನಂತರದಲ್ಲಿ ನಾಥಪಂಥದ ಕೇಂದವಾಗಿ 
ಬದಲಾಗಿದೆ ಎನ್ನಬಹುದು. ಈ ಮೇಲಿನ ಅಂಶಗಳಿಂದ ಕಾಪಾಲಿಕರಲ್ಲಿ ನರಬಲಿ, ಪ್ರಾಣಿಬಲಿ, 
ಮದ್ಯಪಾನ, ಸ್ತೀಯರೊಡನೆ ವಿಹರಿಸುವುದು, ಮಾಂಸಭಕ್ಷಣೆ ಮಾಡುವ ಪದ್ಧತಿಯಿತ್ತು. ಇವೆಲ್ಲವುಗಳ 
ಮೂಲಕ ಸಿದ್ದಿಯನ್ನು ಗಳಿಸುವುದರಲ್ಲಿ ನಂಬಿಕೆಯಿಟ್ಟಿದ್ದರು ಎನ್ನಬಹುದು. 


ನಾಥ ಪಂಥ: 


ನಾಥಪಂಥವು ಶೈವ ಪರವಾದ ಪಂಥವಾಗಿದ್ದು, ಇಲ್ಲಿ "ನಾ' ಎಂದರೆ ಅನಾದಿ ರೂಪ, "ಥ' 
ಎಂದರೆ ಮೂರು ಲೋಕಗಳ ಸ್ಥಿತಿಗೆ ಕಾರಣ ಎಂಬರ್ಥವಿದೆ. ಅನಾದಿ ಪರಶಿವ ವಸುವಿಗೆ "ನಾಥ' 
ಎಂಬುದು ಪರ್ಯಾಯ ನಾಮ, "ನಾಥ' ಎಂದರೆ ಒಡೆಯ, ಹಸು, ಇಂದ್ರಿಯ ಇತ್ಯಾದಿ 
ಅರ್ಥಗಳಿವೆ.” ನಾಥ ಸಂಪ್ರದಾಯದ ಯೋಗಿಗಳು, ರಸಾಯನವನ್ನು ಹುಡುಕಿ ಅದರಿಂದ ತಮ್ಮ 
ದೇಹವನ್ನು ಅಜರಾಮರಗೊಳಿಸಬಹುದು ಎಂದು ನಂಬಿದ್ದರು. ಈ ಸಂಪ್ರದಾಯದ ಸಾಧುಗಳು 
ಅಂಕಿತವಾಗಿ ತಮ್ಮ ಹೆಸರಿನೊಂದಿಗೆ "ನಾಥ' ಎಂಬ ಪದವನ್ನು ಸೇರಿಸಿಕೊಳ್ಳುತ್ತಾರೆ. ಕಿವಿಯನ್ನು 
ಚುಚ್ಚಿಸಿಕೊಳ್ಳುವುದು ಮತ್ತು "ದರ್ಶನ್‌' ಎಂಬ ಪವಿತ್ರದುಂಗರವನ್ನು ಧರಿಸುವುದು ಇವರ 
ವಿಧಿಗಳಾಗಿದ್ದವು. ಇವರಲ್ಲಿ ಗೃಹಸ್ಥರೂ ಹಾಗೂ ವಿರಕ್ಷರೂ ಇದ್ದಾರೆ. 


ಬೌದ್ದ ಧರ್ಮದ ತಂತ್ರ ಪಂಥವಾದ ವಜಯಾನಕ್ಕೂ ಶೈವಪಂಥವಾದ ನಾಥಕ್ಕೂ ನಿಕಟ 
ಸಂಬಂಧವಿದೆ. ನಾಥಪಂಥದಲ್ಲಿ ಬರುವ ಮಚೇಂದ, ಗೋರಖರು ಮೂಲತಃ 
ವಜಯಾನದವರಾಗಿದ್ದು, ಶೈವ ನಾಥಪಂಥದ ಹುಟ್ಟಿಗೆ ಕಾರಣರಾದವರೆಂದು ತಿಳಿಯುತ್ತದೆ. ನಾಥ 
ಸಂಪ್ರದಾಯದ ಪರಂಪರೆಯು ಹಠಯೋಗದ ತಳಹದಿಯ ಮೇಲೆ ನಿಂತಿದೆ. ನಾಥ ಸಂಪ್ರದಾಯದ 
ಸಾಧುಗಳು ಉಗವಾದ ಇಂದ್ರಿಯ ನಿಗ್ರಹದಿಂದ ಅದ್ಭುತವಾದ ಭೌತಿಕ ವಿಜಯವನ್ನು ಸಾಧಿಸಿದ 
ಸಿದ್ಧರಾಗಿದ್ದರು. ಇವರು ರಸ ವಿದ್ಯೆಯಲ್ಲಿ ಪ್ರವೀಣರು, ಚಿನ್ನ ಮಾಡುವ ಕಲೆಯಲ್ಲಿ ನಿಷ್ಣಾತರಾಗಿದ್ದರು. 
ಇಂಥ ಸಿದ್ದಿಯನ್ನು ಪಡೆದವರಲ್ಲಿ ನವನಾಥರು ಮತ್ತು ಎ೦ಭತ್ನಾಲ್ವು ಜನ ಸಿದ್ದರು ವಿಶಿಷ್ಟ ಸಿದ್ದಿಯನ್ನು 
ಪಡೆದಿದ್ದರು. ನಾಥ ಪಂಥದ ಮೊದಲನೇ ಸಿದ್ದರಾದ ಆದಿನಾಥನು "ಶಿವ'ನೇ ಆಗಿರುವನು. ಶಾಬರ 
ತಂತ್ರದಲ್ಲಿನ ಹನ್ನೆರಡು ಜನ ಕಾಪಾಲಿಕ ಆಚಾರ್ಯರ ಹೆಸರಿನಲ್ಲಿ ಆದಿನಾಥನೇ ಮೊದಲಿನವನು. ಶಾಕ್ತ 
ಮಾರ್ಗದ ಉಪದೇಶಕರು ನಾಥಪಂಥದ ಸಾಧುಗಳಾಗಿದ್ದಾರೆ. ಇವರು ಗೋರಕ್ಷನಾಥನಿಂದ 
ಪ್ರಚಲಿತಗೊಂಡ ಹಠಯೋಗದ ಮೂಲಕ ಹಠಸಿದ್ದಿಯನ್ನು ಗಳಿಸುತ್ತಿದ್ದರು.” 


"ಕಾಪಾಲಿಕದ  ಹೊಟ್ಟೆಯೊಳಗಿಂದ ನಾಥವು ಮೂಡಿದ ಬಳಿಕವೂ ಉಳಿದುಬಂದ 
ಆಚರಣೆಗಳಲ್ಲಿ ಭೈರವಾರಾಧನೆ ಪ್ರಮುಖವಾದುದು. ಅಹಿಂಸೆಯ ಪ್ರತಿಪಾದಕವಾದ ಬೌದ್ದ ಧರ್ಮದ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 151 


ಹೊಟ್ಟೆಯಲ್ಲಿ ಹುಟ್ಟದ ವಜಯಾನವು, ಬಲಿದೇವತೆ ಭೈರವನನ್ನು ಆರಾಧಿಸುವ ಕಾಪಾಲಿಕವೂ ಸೇರಿ 
ನಾಥಪಂಥವನ್ನು ರೂಪಿಸಿದವು. ಇದು ಭಾರತದ ತಂತ್ರ ಪಂಥಗಳ ಚರಿತ್ರೆಯಲ್ಲಿ ಬಹು ದೊಡ್ಡ 
ಘಟನೆ. ಕರ್ನಾಟಕದಲ್ಲಿ ಭೈರವಾರಾದನೆ ಬಹಳ ವ್ಯಾಪಕವಾಗಿತ್ತು. ಇದರಲ್ಲಿ ಕಾಪಾಲಿಕಾಚರಣೆಯ 
ಭಾಗವೆಷ್ಟು ನಾಥಪಂಥದ ಆಚರಣೆಯೆಷ್ಟು ಸ್ಪತಂತ್ರ ದೈವೋಪಾಸನೆ ಎಷ್ಟು ಎ೦ದು ವಿಂಗಡಿಸುವುದು 
ಕಷ್ಟ." ಆದರೂ ನಾಥಪಂಥದಲ್ಲಿ ಭೈರವಾರಾಧನೆ ಪ್ರಮುಖ ಆಚರಣೆಯಾಗಿದೆ. 


ಈ ಭೈರವನು ಅಬ್ರಾಹ್ಮಣ, ಅವೈದಿಕ ಪಂಥಗಳ ಪ್ರಶಿಮೆ ಎನ್ನಬಹುದು. ಭೈರವ 
ಪ್ರತಿಮೆಯಲ್ಲಿರುವ ನಗ್ನತೆ. ಸರ್ಪ, ಚೇಳು, ಕಪಾಲ, ರುಂಡ, ರಕ್ತ್ಕ ಪಾನಪಾತ್ರೆ, ನಾಯಿ, 
ರುಂಡಮಾಲೆ, ಸ್ಮಶಾನ ಪರಿಸರ, ಕಂಕಾಲ ಮೂರ್ತಿ, ಢಮರುಗ, ತ್ರಿಶೂಲ ಎಲ್ಲವೂ ಅಧೋಲೋಕದ 
ಸಂಕೇತಗಳು. ಭೈರವ ಕಾಲನನ್ನು (ಯಮ) ಹಿಮ್ನೆಟ್ಟಿಸಬಲ್ಲ ಕಾರಣ, ಆತ ಕಾಲಭೈರವ. ಅವನು ಕಾಳ 
(ಕಪು) ಬಣ್ಣದವರನ್ನು ಅಥವಾ ರಾತ್ರಿ ಸಂಪ್ರದಾಯವನ್ನು ಪ್ರತಿನಿಧಿಸುವವನು. ಈಗಲೂ ಭೈರವಮ 
ತೇರನ್ನು ಚುಂಚನಗಿರಿಯಲ್ಲಿ ನಡುರಾತ್ರಿಯಲ್ಲಿ ಎಳೆಯುವರು. ಇಂತಹ ಭೈರವನು ತಾಂತ್ರಿಕ 
ಪಂಥಗಳಿಗೂ ಕೆಳಸ್ತರದ ಸಮುದಾಯಗಳಿಗೂ ದೈವವಾಗಿದ್ದು ಸಹಜವಾಗಿದೆ.” 


ಕರ್ನಾಟಕದ ತುಂಬ ಭೈರವನ ಒಕ್ಕಲುಗಳಿದ್ದಾರೆ. ಕಾಪಾಲಿಕರು,, ಜೋಗಿಗಳು 
ನಾಥಪಂಧೀಯರಾದ ಕಾರಣ ಸಹಜವಾಗಿ ಭೈರವನ ಆರಾಧಕರಾಗಿದ್ದಾರೆ. ಈ ಪಂಥಕ್ಕೆ ಸೇರಿದ 
ಒಕ್ಕಲಿಗರು, ವ್ಯಾಸಬೇಡರು, ಲಿಂಗಾಯತರು, ಮೊರಸು ಒಕ್ಕಲಿಗರು, ಗೊಲ್ಲರು, ಕುಂಚಿಟಗರು 
ಮುಂತಾದ ಜನಾಂಗದವರು ಕರ್ನಾಟಕದಲ್ಲಿ ಭೈರವನ ಅರ್ಚನೆ ಮಾಡುತ್ತಾರೆ. ಚನ್ನಪಟ್ಟಣ 
ತಾಲ್ಲೂಕಿನ ನಾಥಪಂಥದ ದೇವಾಲಯಗಳನ್ನು ಅವಲೋಕಿಸಿದಾಗ ಒಕ್ಕಲಿಗರು, ಲಿಂಗಾಯಿತರು 
ಬಹುಪಾಲು ಭೈರವನ ಗುಡಿಗಳ ಅರ್ಚಕರಾಗಿದ್ದಾರೆ. ನೀಲಸಂದ್ರ, ದೇವರಹಳ್ಳಿ ಮೊದಲಾದೆಡೆ ಕುರುಬ 
ಜನಾಂಗದವರೂ ಭೈರವ ದೇವಾಲಯಗಳ ಅರ್ಚಕರಾಗಿರುವುದನ್ನು ಕಾಣಬಹುದು. 


w 


ನಾಯಿಯನ್ನು ಮೆರೆಸುತ್ತಾರೆ. ವೈದಿಕ ಪಂಥಗಳಿಗೆ ಹಾಗೂ ಶರಣರಿಗೆ ನಾಯಿ ಅಪವಿತ್ರತೆಯ 
ಸಂಕೇತವಾದರೆ, ನಾಥರಿಗೆ ಭೈರವ ರೂಪಿಯಾದ ನಾಯಿ ಸಂಗಾತಿ. ಭೈರವನ ಮೂರ್ತಿಯಲ್ಲಿ ಬ್ರಹ್ಮನ 
ರುಂಡದಿಂದ ಸೋರುವ ರಕ್ಷವನ್ನು ನೆಕ್ಕಲು ನೆಗೆಯುತ್ತಿರುವ ನಾಯಿ ಕಡ್ಡಾಯ. ನಾಯಿ ನೆಕ್ಕುತ್ತದೆ 
ಎಂದು ಮೈಲಿಗೆಗೆ ಹೆದರಿಯೇ ಕಪಾಲವು ಭೈರವನ ಕೈಬಿಟ್ಟು ಹೋಯಿತು ಎಂಬ ಕಥೆಯಿದೆ. ಈ 
ಭೈರವಾರಾಧನೆಯಲ್ಲಿ ಪ್ರಾಣಿಬಲಿ, ನರಬಲಿ ಸಾಮಾನ್ಯವಾಗಿತ್ತು. ಭೈರವನ ಮೂರ್ತಿಯ ಕೈಯಲ್ಲಿರುವ 
ಬ್ರಹ್ಮನ ಕತ್ತರಿಸಿದ ತಲೆಯು ನರಬಲಿಯ ಸಂಕೇತ. ಆಧುನಿಕ ಕಾಲದಲ್ಲಿ ನರಬಲಿ ಆಚರಣೆ 
ಬಿಟ್ಟುಹೋದರೂ ಪ್ರಾಣಿಬಲಿ, ಮಾಂಸಾಹಾರವು ನಾಥಪಂಥದವರಲ್ಲಿ ಹಾಗೆಯೇ ಉಳಿದುಕೊಂಡಿದೆ. 


ಭೈರವನ ವಾಹನವಾದ ನಾಯಿಯು ಪವಿತ್ರ ಪ್ರಾಣಿ. ನಾಥರು ತಮ್ಮ ಆಚರಣೆಗಳಲ್ಲಿ ಕಪ್ಪು 


ಭೈರವ ದೇವಾಲಯವಿರುವ ಬಹುತೇಕ ಕಡೆಗಳಲ್ಲಿ ನರಬಲಿಯಾದವನ ದೇಹದ 
ರುಂಡಮುಂಡಗಳು ಕತ್ತರಿಸಿ ಬೇರೆಬೇರೆಯಾಗಿರುವುದನ್ನು ಚಿತ್ರಿಸಿರುವ ಫಲಕಗಳು ಸಿಗುತ್ತವೆ. ಈ 
ನರಬಲಿ ಪದ್ದತಿಯು ಕೇವಲ ಭೈರವಾರಾಧನೆಯಲ್ಲಿ ಮಾತ್ರ ಇರಲಿಲ್ಲ. ಶಾಕ್ವಪೀಠಗಳಲ್ಲಿ 
ನರಬಲಿಯಿತ್ತು. ಶಕ್ತಿದೇವತೆಗಳನ್ನು ಒಲಿಸಿಕೊಳ್ಳಲು ವಾಮಾಚಾರದ ನರಬಲಿ ಕೊಡುತ್ತಿದ್ದುದ್ದನ್ನು ಈ 
ದೇವಾಲಯ ಮುಂದಿನ ನರಬಲಿಯ ಚಿತ್ರಣವಿರುವ ಫಲಕಗಳನ್ನು ಕಾಣಬಹುದು. ಉದಾಹರಣೆಗೆ 
ಮಳೂರಿನ ಚೆಲ್ಲಮ್ಮ ಕೂಡ್ಲೂರಿನ ಗದ್ದೆಚೆಲ್ಲಮ್ಮ ಮಳೂರುಪಟ್ಟಣದ ಚೌಡೇಶ್ವರಿ ದೇವಾಲಯಗಳಲ್ಲಿ 
ಈ ತರಹದ ಫಲಕಗಳಿವೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 152 


ಕ್ರಿಶ. ಒಂಭತ್ತನೇ ಶತಮಾನದ ಮಧ್ಯಭಾಗದಲ್ಲಿ ನಾಥಪಂಥದ ಪ್ರಮುಖ ಯೋಗಿಗಳಾದ 
ಮತ್ತೇಂದನಾಥ, ಗೋರಖನಾಥ, ಕೃಷ್ಣಪಾದ, ಜಾಲಂಧರನಾಥ ಮೊದಲಾದವರಿದ್ದರೆಂದು 
ತಿಳಿಯುತ್ತದೆ. ಮತ್ತೇಂದನಾಥನು ಮಂಗಳೂರಿನ "ಕದರಿಕಾ'” ಬೌದ್ದ ವಿಹಾರವನ್ನು ನಾಥಪಂಥದ 
ಮಠವಾಗಿ ಪರಿವರ್ತಿಸಿದನೆಂದೂ, ಅಲ್ಲಿದ್ದ ಮಂಜುಶ್ರೀ ವಿಗ್ರಹವೇ "ಮಂಜುನಾಥ 
ದೇವಾಲಯ'ವೆನ್ನಿಸಿತೆಂದೂ ಐತಿಹ್ಯವಿದೆ. ಅದೇ ರೀತಿ ಧರ್ಮಸ್ಥಳವು ಬೌದ್ಧರ ಪವಿತ್ರ ಸ್ಥಾನವಾಗಿತ್ತು. 
ಇಲ್ಲಿರುವ ಮಂಜುನಾಥ ಕೂಡ ಬೌದ್ಧ ಮೂಲದ ಹೆಸರು. ಈ ಹಿನ್ನೆಲೆಯಲ್ಲಿ ಇಲ್ಲಿನ ಮಂಜುನಾಥನು 
ಕೂಡ ಮಚೇಂದನಾಥನೇ. ಮಚೇಂದನಾಥ, ಮಛಿಂದನಾಥ, ಮಂಚಿನಾಥ, ಮಂಜಿನಾಥ, 
ಮಂಜುನಾಥ ಎಂಬ ರೂಪಾಂತರಗಳನ್ನು ಪಡೆದಿದೆ. ಕದ್ರಿಯ ಮಂಜುನಾಥ ಗುಡಿಯೂ ಸಹ 
ವಜ್ರಯಾನದಿಂದ ನಾಥಪಂಥದ ಮಚೇಂದ್ರನಾಥನ ಗುಡಿಯಾಯಿತು ಎಂದು ತಿಳಿಯುತ್ತದೆ. 


ಹಠಯೋಗ ಪ್ರದೀಪಿಕೆಯಲ್ಲಿ ಹಠಯೋಗಿಗಳ ಪಟ್ಟಿಗೆಯಲ್ಲಿ ಅಲ್ಲಮಪ್ರಭುವಿನ ಹೆಸರೂ ಇದೆ. 
ರೇವಣ್ಣಸಿದ್ದ. ಸಿದ್ದರಾಮ ಇವರೆಲ್ಲರೂ ನಾಥಪಂಥದವರೆಂದು ತಿಳಿಯುತ್ತದೆ.”” ನಾಥಪಂಥದ 
ಮಹಾನ್‌ ಸಂಘಟಕನಾದ ಗೋರಖ(ಕ್ಷ)ನಾಥನು ಆದಿಶಂಕರಾಚಾರ್ಯರಂತೇ ಅತ್ಯಂತ ಪ್ರಭಾವಶಾಲಿ 
ಪುರುಷ ಅಖಂಡ ಭಾರತದ ಎಲ್ಲಾ ಪ್ರಾಂತ್ಯಗಳಲ್ಲೂ ಇವನ ಪ್ರಭಾವವಿದೆ. ಕನ್ನಡನಾಡಿನಲ್ಲಿ 
ಜನಿಸಿದವನೆಂದು ನಂಬಿಕೆ ಇರುವ ಗೋರಕ್ಷನಾಥನು ಮಧ್ಯಕಾಲೀನ ಸಮಾಜದಲ್ಲಿ ವಾಮಾಚಾರದ 
ಕೆಸರಿನಿಂದ ಧರ್ಮವನ್ನು ಮೇಲೆತ್ತಿದ ಮಹಾಪುರುಷ ಎನಿಸಿದ್ದಾನೆ. ಇವನಿಂದ ಪ್ರಚಲಿತಗೊಂಡ 
ನಾಥಪಂಥದ ಪ್ರಭಾವವು ಕರ್ನಾಟಕದ ಹಲವು ಭಾಗಗಳಲ್ಲಿ ಕಂಡುಬರುತ್ತದೆ. ಕೊಲ್ಲಾಪುರವು 
ನಾಥಪಂಥದ ಪ್ರಸಿದ್ಧ ಕೇಂದವಾಗಿತ್ತು. ಗೋರಕ್ಷನಾಥನು ಇಲ್ಲಿ ನೆಲೆಸಿದನೆಂದು ತಿಳಿದುಬರುತ್ತದೆ. 


ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ಮಠ, ಚಿತ್ರದುರ್ಗದ ಅಂಕಲಗಿ ಮಠ, ಚಿಕ್ಕಮಗಳೂರಿನ 
ಬಾಬಾಬುಡನ್‌ಗಿರಿ, ಬೆಳಗಾವಿ ಜಿಲ್ಲೆಯ ಹಂಡಿ ಬಡಿಗನಾಥ, ನಿಪ್ಪಾಣಿ ಬಳಿಯ ಅಪ್ರಾಚಿವಿಡಾ 
ಮುಂತಾದವು ನಾಥಪಂಥದ ಪ್ರಮುಖ ಕೇಂದಗಳಾಗಿವೆ. ವಿಜಯನಗರ ಕಾಲದ ದೇವಾಲಯದ 
ಶಿಲಗಳಲ್ಲಿ ಮತ್ತೇಂದನಾಥ, ಗೋರಖನಾಥ ಮೊದಲಾದವರ ಶಿಲ್ಲಗಳು ವಿಶೇಷವಾಗಿರುವುದನ್ನು 
ಗಮನಿಸಬಹುದು. ಹೀಗೆ ಕರ್ನಾಟಕಾದ್ಯಂತ ನಾಥಪಂಥದ ಪ್ರಭಾವವು ಇಂದಿಗೂ ಪಸರಿಸಿದೆ. 


ಚನ್ನಪಟ್ಟಣ ತಾಲ್ಲೂಕೂ ಸಹ ಕ್ರಿಶ ಹತ್ತನೇ ಶತಮಾನಕ್ಕಿಂತ ಪೂರ್ವದಿಂದಲೂ 
ನಾಥಪಂಥದ ಪ್ರಮುಖವಾದ ನೆಲೆಯಾಗಿತ್ತು ಎಂದು ತಿಳಿಯುತ್ತದೆ. ಕ್ಷೇತಕಾರ್ಯದಲ್ಲಿ ಸಂಗಹಿಸಿ 
ಮಾಹಿತಿಯ ಆಧಾರದಿಂದ ತಾಲ್ಲೂಕಿನಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಕಡೆಗಳಲ್ಲಿ ನಾಥಪಂಥ 
ನೆಲೆಗೊಂಡಿದ್ದನ್ನು ಗುರ್ತಿಸಬಹುದು. ಕೆಲವೆಡೆ ಕಾಲಭೈರವನ ದೇವಾಲಯಗಳು ಉಳಿದುಬಂದಿದ್ದರೆ, 
ಮತ್ತೆ ಕೆಲವೆಡೆ ಮತ್ತೇಂದನಾಥನ ಶಿಲಗಳು ಹಾಗೂ ಭೈರವನ ವಿವಿಧ ಬಗೆಯ ಮೂರ್ತಿ ಶಿಲ್ಪಗಳು 
ದೊರೆಯುತ್ತವೆ. ಇವುಗಳ ಆಧಾರದಿಂದ ತಾಲ್ಲೂಕಿನಲ್ಲಿದ್ದ ಪ್ರಾಚೀನ ನಾಥಪಂಥದ ಕೇಂದ್ರಗಳನ್ನು ಈ 
ಕೆಳಗಿನಂತೆ ವಿಶ್ಲೇಷಿಸಬಹುದು. 
> ವೈಷ್ಣವ ಕೇಂದವಾಗಿರುವ ದೊಡ್ಡಮಳೂರು ಗಂಗರ ಕಾಲದಲ್ಲಿ ನಾಥಪಂಥದ ನೆಲೆಯಾಗಿತ್ತು. 
ಇಲ್ಲಿನ ಪ್ರಾಚೀನವಾದ ಕೈಲಾಸೇಶ್ನರ ದೇವಾಲಯದಲ್ಲಿ ಕಾಲಭೈರವನ ಶಿಲ್ಲವಿದೆ. ಗಂಗರ ಕಾಲದ 
ಈ ಭೈರವನ ಶಿಲ್ಲವನ್ನು ಬೇರೆಡೆಯಿಂದ ಈ ದೇವಾಲಯಕ್ಕೆ ತಂದಿಟ್ಟಿದ್ದಾರೆ ಎಂದು 
ತಿಳಿಯುತ್ತದೆ. 
» ಮಳೂರುಪಟ್ಟಣ ಗ್ರಾಮವು ನಾಥಪಂಥದ ನೆಲೆಯಾಗಿ ಕ್ರಿಶ. ಎಂಟನೇ ಶತಮಾನದಲ್ಲಿಯೇ 
ಅಸ್ತಿತ್ನದಲ್ಲಿತ್ತು ಈ ಗ್ರಾಮದ ಚೌಡೇಶ್ವರಿ ದೇವಾಲಯದ ನವರಂಗದಲ್ಲಿ ಕ್ರಿಶ. ಎಂಟನೇ 


(Se) 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 153 


ಶತಮಾನಕ್ಕೆ ಸೇರಿದ ಕಾಲಭೈರವನ ಮೂರ್ತಿಯಿದೆ. ಈ ದೇವಾಲಯದ ಮುಂಭಾಗದಲ್ಲಿ 
ಭೈರವನ ಪಾದ ಹಾಗೂ ಪ್ರಾಣಿಬಲಿಯ ಉಬ್ಬುಶಿಲವಿರುವ ಫಲಕವನ್ನು ಕಾಣಬಹುದು. ಈ 
ಭೈರವ ದೇವರ ಉಲ್ಲೇಖವನ್ನು ಶಾಸನವೊಂದರಲ್ಲಿ ಕಾಣಬಹುದು. ಕ್ರಿಶ. 1534ರ 
ಮಳೂರುಪಟ್ಟಣದ ಶಾಸನದಲ್ಲಿ ಈ ಗ್ರಾಮದ ದೇವರುಗಳ ಹೆಸರಿಸುತ್ತಾ "“ಭಯಿರವದೇವ”ರ 
ಉಲ್ಲೇಖ ಮಾಡಿರುವುದನ್ನು ಗುರ್ತಿಸಬಹುದು. 


ಭೈರಶೆಟ್ಟರಹಳ್ಳಿ ಗ್ರಾಮದ ಬೋರೇದೇವರ ಚಿಕ್ಕದಾದ ಗುಡಿಯಲ್ಲಿ ಕ್ರಿಶ. ಎಂಟನೇ ಶತಮಾನಕ್ಕೆ 
ಸೇರಿದ ತ್ರಿಭಂಗಿಯಲ್ಲಿ ನಿಂತಿರುವ ಅಪರೂಪವಾಗಿರುವ ಸುಂದರವಾದ ಭೈರವನ ಶಿಲವಿದೆ. 
ಕೂಡ್ಲೂರು ಗ್ರಾಮವೂ ಸಹ ತಾಲ್ಲೂಕಿನ ಪ್ರಮುಖ ನಾಥಪಂಥದ ಕೇಂದಗಳಲ್ಲಿ ಒಂದಾಗಿತ್ತು. 
ಈ ಗ್ರಾಮದ ವಾಲೇತೋಪಿನ ಬಳಿಯಿರುವ ಗದ್ದೆಚೆಲ್ಲಮ್ಮ ದೇವಾಲಯದ ಮುಂಭಾಗದ 
ಚಿಕ್ಕಮಂಟಪದಲ್ಲಿ ಕ್ರಿಶ. ಹತ್ತನೇ ಶತಮಾನಕ್ಕೆ ಸೇರಿದ ಕಾಲಭೈರವನ ಶಿಲ್ಪವಿದೆ. ಇದೇ 
ಗ್ರಾಮದ ರಂಗಮ್ಮನ ಗುಡಿಯಲ್ಲಿಯೂ ವಿಜಯನಗರ ಕಾಲದ ಕಾಲಭೈರವನ ಮೂರ್ತಿ 
ಇರುವುದನ್ನು ಕಾಣಬಹುದು. 


ನೆರಳೂರು ಗ್ರಾಮ ಗಂಗರ ಕಾಲದ ನಾಥಪಂಥದ ಕೇಂದವಾಗಿತ್ತು. ಇಲ್ಲಿನ ಬೋರೇದೇವರ 
ದೇವಾಲಯದಲ್ಲಿದ್ದ ಕಾಲಭೈರವನ ಮೂರ್ತಿಯು ಕ್ರಿಶ. ಒಂಭತ್ತನೇ ಶತಮಾನಕ್ಕೆ ಸೇರಿದ್ದಾಗಿದೆ. 
ಪ್ರಸ್ತುತದಲ್ಲಿ ಈ ದೇವಾಲಯ ಶಿಥಿಲಗೊಂಡಿದ್ದರಿಂದ ಇಲ್ಲಿನ ಭೈರವನ ಮೂರ್ತಿಯನ್ನು ಇದೇ 
ಗ್ರಾಮದ ಹೊರ ಪ್ರದೇಶದಲ್ಲಿರುವ ವೈದ್ಯನಾಥೇಶ್ವರ ದೇವಾಲಯದಲ್ಲಿರಿಸಲಾಗಿದೆ. 

ಜಗದಾಪುರ ಗಾಮ ಕ್ರಿಶ. ಒಂಭತ್ತನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಪ್ರಮುಖ ನಾಥಪಂಥದ 
ಕೇಂದವಾಗಿತ್ತು ಎಂದು ತಿಳಿಯುತ್ತದೆ. ಈ ಗ್ರಾಮದ ಬಸವೇಶ್ವರ ದೇವಾಲಯದ 
ಮುಂಭಾಗದಲ್ಲಿ ರಸ್ತೆಯಲ್ಲಿ ಸುಮಾರು ಆರು ಅಡಿ ಎತ್ತರದ ಗಂಗರ ಕಾಲದ ಸುಂದರವಾದ 
ಕಾಲಭೈರವನ ಮೂರ್ತಿಯಿರುವುದನ್ನು ಕಾಣಬಹುದು. 

ಶ್ಯಾನುಭೋಗನಹಳ್ಳಿ ಗ್ರಾಮದ ಹೊರವಲಯದ  ಹೊಲವೊಂದರಲ್ಲಿ ಗಂಗರ ಕಾಲದ 
ಕಾಲಭೈರವನ ಮೂರ್ತಿ  ಶಿಲ್ಲವಿದ್ದು ಈ ಗ್ರಾಮದ ಪ್ರಾಚೀನ ನಾಥಪಂಥ 
ಕೇಂದವಾಗಿತ್ತೆನ್ನುವುದಕ್ಕೆ ಸಾಕ್ಷಿಯಾಗಿದೆ. 

ಅರಳಾಳುಸಂದ್ರ ಗ್ರಾಮದ ಹೊರಭಾಗದಲ್ಲಿರುವ ಬಸವೇಶ್ವರ, ವೀರಮಾಸ್ತಿ ಕೆಂಪಮ್ಮ ಗುಡಿಗಳು 
ಇರುವ ಭಾಗದಲ್ಲಿ ಗಂಗರ ಕಾಲದ ಕಾಲಭೈರವನ ಮೂರ್ತಿಯನ್ನು ಕಾಣಬಹುದು. 
ಹನಿಯೂರು ಗ್ರಾಮದ ಮಾರಮ್ಮ ದೇವಾಲಯದ ಪಕ್ಕದ ತೆಂಗಿನತಶೋಟದ ಪಾಳುಮಂಟಪದಲ್ಲಿ 
ಕ್ರಿಶ. ಒಂಭತ್ತನೇ ಶತಮಾನಕ್ಕೆ ಸೇರಿದ ಕಾಲಭೈರವನ ಮೂರ್ತಿಯಿದ್ದು, ಈ ಗ್ರಾಮ ಪ್ರಾಚೀನ 
ಕಾಲದಲ್ಲಿ ನಾಥ ಪಂಥದ ನೆಲೆಯಾಗಿದ್ದಕ್ಕೆ ಸಾಕ್ಷಿಯಾಗಿದೆ. 

ಪ್ರಾಚೀನ ಜೈನ ಕೇಂದವಾಗಿದ್ದ ಬೇವೂರು ಗಾಮ ನಾಥಪಂಥಕ್ಕೂ ನೆಲೆಯಾಗಿತ್ತು. ಈ ಗ್ರಾಮದ 
ಹೊರವಲಯದಲ್ಲಿರುವ ವಿಜಯನಗರ ಕಾಲದ ಚೌಡೇಶ್ವರಿ ದೇವಾಲಯದ ಆವರಣದಲ್ಲಿರುವ 
ಪುಟ್ಟದಾದ ಗುಡಿಯಲ್ಲಿ ಕ್ರಿ.ಶ. ಒಂಭತ್ತನೇ ಶತಮಾನಕ್ಕೆ ಸೇರಿದ ಕಾಲಭೈರವನ ಶಿಲವಿದೆ. 
ಮಾಳಗಾಳು ಗಾಮದ ಹೊರವಲಯದಲ್ಲಿರುವ ಅಂಕನಾಥೇಶ್ವ್ಷರ ದೇವಾಲಯದಲ್ಲಿ ಗಂಗರ 
ಕಾಲದ ಕಾಲಭೈರವನ ಮೂರ್ತಿಯನ್ನಿರಿಸಲಾಗಿದ್ದು, ಈ ಗ್ರಾಮ ಗಂಗರ ಕಾಲದಲ್ಲಿ 
ನಾಥಪಂಥದ ನೆಲೆಯಾಗಿತ್ತು ಎನ್ನಬಹುದು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 154 


ಗಂಗರ ಕಾಲದ ಪ್ರಮುಖ ಆಡಳಿತ ಕೇಂದವಾಗಿದ್ದ ಹೊಂಗನೂರು ಗ್ರಾಮದ ದೊಡ್ಡಕೆರೆಯ 
ಬಳಿ ಚೋಳರ ಕಾಲದ ಕಾಲಭೈರವೇಶ್ವರ ದೇವಾಲಯವಿದೆ. ಪ್ರಸ್ತುತದಲ್ಲಿ ಈ ದೇವಾಲಯ 
ಹಾಳಾಗಿದ್ದು, ಗರ್ಭಗುಡಿಯಲ್ಲಿದ್ದ ಕಾಲಭೈರವನ ಮೂರ್ತಿಯನ್ನು ಬೇರೆಡೆ ಸ್ಥಳಾಂತರಿಸಲಾಗಿದೆ. 


ಹಾರೋಕೊಪ್ಪದಲ್ಲಿ ಚೋಳರ ಕಾಲದ ಕಾಲಭೈರವೇಶ್ವರ ದೇವಾಲಯವಿದೆ. ಇದರಿಂದ ಈ 
ಗ್ರಾಮ ನಾಥಪಂಧಕ್ಕೆ ನೆಲೆಯಾಗಿತ್ತು ಎಂದು ತಿಳಿಯುತ್ತದೆ. ಈ ದೇವರನ್ನು ಹೊಯ್ದಳ ದೊರೆ 
ಮೂರನೇ ನರಸಿಂಹನ ಕಾಲದ ಶಾಸನವೊಂದರಲ್ಲಿ "ಕಲಿದೇವ' ಎಂದು ಕರೆದಿರುವುದನ್ನು 
ಕಾಣಬಹುದು.” ಶಾಸನದಲ್ಲಿ ಕಲಿದೇವರಿಗೆ ಈ ಗ್ರಾಮವನ್ನು ದತ್ತಿಯಾಗಿ ನೀಡಿದ ವಿವರ 
ದಾಖಲಾಗಿದೆ. 


ಇಗ್ಗಲೂರು ಗ್ರಾಮದ ಶಿಂಷಾ ನದಿಗೆ ಕಟ್ಟಿರುವ ಅಣೆಕಟ್ಟಿನ ಬಳಿಯಿರುವ ಚೋಳರ ಕಾಲದ 
ಚೆನ್ನಸೋಮೇಶ್ವರ ದೇವಾಲಯದ ಮುಂಭಾಗದಲ್ಲಿ ಕ್ರಿಶ. ಹನ್ನೊಂದನೇ ಶತಮಾನಕ್ಕೆ ಸೇರಿದ 
ಭಗ್ನಗೊಂಡ ಕಾಲಭೈರವನ ಮೂರ್ತಿಯನ್ನು ಕಾಣಬಹುದು. ಅದೇ ರೀತಿ ಇದೇ ಗ್ರಾಮದ 
ಹುರಾತನವಾದ ಶಂಭುಲಿಂಗೇಶ್ವರ ದೇವಾಲಯದ ನವರಂಗದಲ್ಲಿ ಚೋಳರ ಕಾಲಕ್ಕೆ ಸೇರಿದ 
ಕಾಲಭೈರವನ ಮೂರ್ತಿಯಿದೆ. 


ಸಿಂಗರಾಜಪುರದ ಗವಿರಂಗಸ್ತಾಮಿ ಬೆಟ್ಟ ಕ್ರಿಶ. 10-11ನೇ ಶತಮಾನದಲ್ಲಿ ನಾಥಪಂಥದ 
ಮುನಿಗಳಿಗೆ ಕೇಂದವಾಗಿತ್ತು ಈ ಬೆಟ್ಟದ ಗುಹೆಯೊಂದರಲ್ಲಿ ಚೋಳರ ಕಾಲದ ನಾಲ್ಕೈದು 
ಕಾಲಭೈರವನ ಮೂರ್ತಿಗಳಿವೆ. ಇದರಿಂದ ಬೆಟ್ಟದ ಮೇಲಿನ ಗುಹೆಗಳಲ್ಲಿ ನಾಥಪಂಥದ 
ಮುನಿಗಳು ನೆಲೆಸಿದ್ದರು ಎನ್ನಬಹುದು. 

ಸಂತೆಮೊಗೇನಹಳ್ಳಿ ಗ್ರಾಮವು ಕ್ರಿ.ಶ. ಹದಿನಾಲ್ಕನೇ ಶತಮಾನದಲ್ಲಿ ನಾಥಪಂಥದ ನೆಲೆಯಾಗಿತ್ತು. 
ಈ ಗ್ರಾಮದ ಬೋರೇದೇವರ ಗುಡಿಯಲ್ಲಿ ಹೊಯ್ದಳ ಶೈಲಿಯ ಸುಂದರವಾದ ಕಾಲಭೈರವನ 
ಶಿಲ್ಲವನ್ನು ಕಾಣಬಹುದು. 


ಚನ್ನಪಟ್ಟಣ ನಗರ ಪ್ರದೇಶದ ಕೋಟೆಮಾರಮ್ಮ ದೇವಾಲಯದ ಮುಂದಿರುವ ಅರಳಿಕಟ್ಟೆಯಲ್ಲಿ 
ವಿಜಯನಗರ ಅರಸರ ಕಾಲದ ಕಾಲಭೈರವನ ಶಿಲವಿದೆ. ಇಲ್ಲಿನ ಚನ್ನಪಟ್ಟಣದ 
ಪಾಳೇಗಾರನಾದ ಜಗದೇವರಾಯನ ಅರಮನೆಯಲ್ಲಿದ್ದ ಈ ವಿಗ್ರಹವನ್ನು ಅರಮನೆ ಕೆಡವಿದ 
ಸಮಯದಲ್ಲಿ ಇಲ್ಲಿಗೆ ತಂದಿರಿಸಲಾಗಿದೆ. ಸುಂದರವಾಗಿರುವ ಈ ಭೈರವನು ಕೆದರಿದ 
ಜಟಾಮಕುಟವನ್ನು ಹೊಂದಿರುವುದು ವಿಶೇಷ. 


ನೀಲಸಂದ್ರ ಗ್ರಾಮದ ಭೈರವೇಶ್ವರ ದೇವಾಲಯ ಮೂಲತಃ ಕಾಪಾಲಿಕ ಪರಂಪರೆಯಲ್ಲಿ 
ಬೆಳೆದುಬಂದು, ನಂತರದ ಕಾಲದಲ್ಲಿ ನಾಥಪಂಥದ ಕೇಂದವಾಗಿತ್ತು ಎಂದು ತಿಳಿಯುತ್ತದೆ. ಈ 
ದೇವಾಲಯದ ಅರ್ಚಕರು ಕುರುಬ ಜನಾಂಗದವರಾಗಿರುವುದು ವಿಶೇಷ ಈ ದೇವಾಲಯದಲ್ಲಿ 
ಗಂಗರ ಕಾಲದ ಕಾಲಭೈರವ ಶಿಲವಿದೆ. 

ಯೋಗನರಸಿಂಹ ಬೆಟ್ಟದಿಂದ ಪಸಿದ್ದವಾಗಿರುವ ಕೂರಣಗೆರೆ ಗ್ರಾಮವು ನಾಥಪಂಥದ 
ನೆಲೆಯಾಗಿತ್ತು ಎಂದು ತಿಳಿಯುತ್ತದೆ. ಈ ಗ್ರಾಮದ ಮಾರಮ್ಮ ದೇವಾಲಯದ ಮುಂಭಾಗ 
ಕಂಬವೊಂದರಲ್ಲಿ ವಿಜಯನಗರದ ಕಾಲದಲ್ಲಿ ಮತ್ತೇಂದನಾಥನ ಉಬ್ಬುಶಿಲ್ಲವನ್ನು 
ಕಡೆದಿರುವುದನ್ನು ಕಾಣಬಹುದು. ಈ ಮತ್ತೇಂದನಾಥನು ಮೀನಿನ ಮೇಲೆ ಕುಳಿತ 
ಭಂಗಿಯಲ್ಲಿದ್ದಾನೆ. ಈ ಮೊದಲೇ ತಿಳಿಸಿದಂತೆ ಮತ್ತೇಂದನಾಥನು ನಾಥಪಂಥವನ್ನು 
ಪ್ರತಿಪಾದಿಸಿದವರಲ್ಲಿ ಪ್ರಮುಖನಾದವನಾಗಿದ್ದಾನೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 155 


> ಕೋಡಂಬಳ್ಳಿ ಗ್ರಾಮದ ಹುಲಿಹುಚ್ಛ್ಚಪ್ಪ ಎಂಬ ಹೆಸರಿನ ಶಿವಾಲಯ ನಾಥಪಂಥದ ನೆಲೆಯಾಗಿತ್ತು 
ಎಂದು ತಿಳಿಯುತ್ತದೆ. ವಿಜಯನಗರದ ಕಾಲದ ಈ ದೇವಾಲಯದ ನವರಂಗದ 
ಕಂಬವೊಂದರಲ್ಲಿ ಮೀನಿನ ಮೇಲೆ ಕುಳಿತ ಭಂಗಿಯಲ್ಲಿರುವ ಮತೇಂದನಾಥನ 
ಉಬ್ಬುಶಿಲವನ್ನು ಕಾಣಬಹುದು. 


» ಚನ್ನಪಟ್ಟಣದ ನಗರದ ಕುಡಿಯುವನೀರು ಕಟ್ಟೆ ಬಳಿಯ ವಿರಕ್ತ ಮಠದ ಆವರಣದಲ್ಲಿನ 
ವಿಜಯನಗರ ಅರಸರ ಕಾಲದ ಮಂಟಪವೊಂದರ ಕಂಬದಲ್ಲಿ ಮತ್ತೇಂದನಾಥ ಶಿಲವನ್ನು 
ಕಾಣಬಹುದು. ಬಹುಶಃ ಈ ಮಠ ಮೂಲತಃ ನಾಥ ಪಂಥದ ಮಠವಾಗಿದ್ದು, ನಂತರದಲ್ಲಿ 
ವೀರಶೈವ ಮಠವಾಗಿ ಬದಲಾಗಿದೆ ಎನ್ನಬಹುದು. 


> ಇವಲ್ಲದೇ ವಿಜಯನಗರದ ಅರಸರ ಕಾಲದಲ್ಲಿಯೂ ನಾಥಪಂಧಥಕ್ಕೆ ಪ್ರೋತ್ಸಾಹ ಸಿಕ್ಕಿರುವುದನ್ನು 
ಕಾಣಬಹುದು. ತಾಲ್ಲೂಕಿನ ಕದರಮಂಗಲ, ಚನ್ನಪಟ್ಟಣ, ಅವ್ವೇರಹಳ್ಳಿ, ಕೂರಣಗೆರೆ, ತಗಚಗೆರೆ, 
ನೀಲಸಂದ್ರ, ಅಕ್ಕೂರು, ಬಾಣಂತಹಳ್ಳಿ, ನಿಡಗೋಡಿ, ಕೋಡಂಬಳ್ಳಿ ಮುಂತಾದೆಡೆಗಳಲ್ಲಿ 
ಕಾಲಭೈರವನ ದೇವಾಲಯಗಳಿದ್ದು, “ಬೋರೇದೇವ' ಎಂಬ ಹೆಸರಿನಿಂದ ಕರೆಯಲಡುತ್ತಿವೆ. 


ಇವುಗಳ ಆಧಾರದಿಂದ ಈ ಗ್ರಾಮಗಳಲ್ಲಿಯೂ ನಾಥಪಂಥ ನೆಲೆಗೊಂಡಿತ್ತು ಎನ್ನಬಹುದು. 


ಹೀಗೆ ಕ್ರಿಶ. 7-8ನೇ ಶತಮಾನದಿಂದ ಇಂದಿನವರೆಗೂ ಚನ್ನಪಟ್ಟಣ ತಾಲ್ಲೂಕು ಪ್ರದೇಶದಲ್ಲಿ 
ಶೈವ ಧರ್ಮದ ಶಾಖೆಯಾದ ನಾಥಪಂಥವು ಪ್ರಚಲಿತದಲ್ಲಿರುವುದನ್ನು ಗುರ್ತಿಸಬಹುದು. 


ಕಾಳಾಮುಖ ಪಂಥ : 


ಕ್ರಿಶ. ಸುಮಾರು 8-9ನೇ ಶತಮಾನದ ಹೊತ್ತಿಗೆ ಲಕುಲೀಶ ಮತವು ವಿಸ್ತತವಾಗಿ 
ಪಸರಿಸಿದ್ದು, ತತ್ತರಿಣಾಮವಾಗಿ ಅನೇಕ ಕವಲುಗಳಾಗಿ ವಿಕಸಿತವಾದಂತಿದೆ. ಹೀಗೆ ಲಕುಲೀಶ ಪಂಥದ 
ಎರಡು ಪ್ರಮುಖ ಶಾಖೆಗಳೆಂದು ಕಾಪಾಲಿಕ ಹಾಗೂ ಕಾಳಾಮುಖ ಪಂಥಗಳನ್ನು ಗುರುತಿಸುತ್ತಾರೆ. 
ಈ ಎರಡೂ ಪಂಥದವರು ಲಾಕುಳಾಗಮವನ್ನು ಅಭ್ಯಾಸ ಮಾಡುತ್ತಾರೆ. ಕಾಶ್ಮೀರ ಶೈವಪಂಥದ 
'ಪ್ರತ್ಯಭಿಜ್ಞ ಸಿದ್ಧಾಂತ'ವುಳ್ಳ ಶೈವ ಮತವು "ಕಾಳಾಮುಖ ಪಂಥ” ಎನ್ನಿಸಿತು.5 ಈ ಪಂಥದವರು 
ತಪೋನಿರತರೂ,  ಯೋಗಿಗಳೂ ಆಗಿದ್ದು ಶಿವಾಲಯಗಳನ್ನು ಮಠಗಳನ್ನು ನಿರ್ಮಿಸಿ, 
ಸಮಾಜದೊಂದಿಗೆ ಬೆರೆತು ಜನಪ್ರಿಯತೆಯನ್ನು ಗಳಿಸಿದರು. ವಿಶೇಷವಾಗಿ ಇವರ ಮಠಗಳಲ್ಲಿ 
ವಿದ್ಯಾದಾನಕ್ಕೆ ಪ್ರಾಮುಖ್ಯತೆಯನ್ನು ನೀಡಿದ್ದು, ರಾಜಮನ್ನಣೆಯನ್ನು ಗಳಿಸಿದ್ದ ಕಾಳಾಮುಖರು 
ಮಧ್ಯಕಾಲೀನ ಕರ್ನಾಟಕದ ಧಾರ್ಮಿಕ ಇತಿಹಾಸದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. 


ಈ ಪಂಥದವರು ಹಣೆಯ ಮೇಲೆ ಕಪ್ಪುಗೆರೆಯನ್ನು ಧರಿಸುತ್ತಿದ್ದುದು "ಕಾಳಾಮುಖ'” ಎಂಬ 
ಹೆಸರು ಬರಲು ಕಾರಣವಾಗಿರಬೇಕೆಂದು ಅನೇಕ ವಿದ್ವಾಂಸರು ಭಾವಿಸುತ್ತಾರೆ. ಕಾಳಾಮುಖರಲ್ಲಿ 
ಪ್ರಧಾನವಾಗಿ ಎರಡು ಶಾಖೆಗಳು ಕಂಡುಬರುತ್ತವೆ. ಒಂದು ಶಕ್ತಿ ಪರ್ಷೆ, ಇನ್ನೊಂದು ಸಿಂಹ ಪರ್ಷೆ. 
ಶಕ್ತಿ ಪರ್ಷೆಯಲ್ಲಿ ಪರ್ವತಾವಳಿ, ಭುಜಂಗಾವಳಿ ಎಂಬ ಉಪಶಾಖೆಗಳು ಪ್ರಚಲಿತವಿದ್ದಂತಿದೆ ಎಂದು 
ವಿದ್ಧಾಂಸರೊಬ್ಬರು ಹೇಳುತ್ತಾರೆ."' 


ಆಂಧ್ರ ಪ್ರದೇಶದಲ್ಲಿರುವ ಕರ್ನೂಲ್‌ ಜಿಲ್ಲೆಯ ಶೀಶೈಲವು ಮೊದಲು ಕಾಪಾಲಿಕರಿಗೂ, 
ಅನಂತರ ಕಾಳಾಮುಖರಿಗೂ, ಮುಂದೆ ವೀರಶೈವರಿಗೂ ಪ್ರಮುಖ ಕೇಂದವಾಗಿದ್ದಿತು. ಕಾಳಾಮುಖ 
ಶೈವರ ಈ ಪರ್ವತಾವಳಿ ಪಂಗಡದ "ಪರ್ವತ'ದಿಂದ, ಅಂದರೆ ಶ್ರೀಪರ್ವತ, ಶೀಶೈಲದಿಂದ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 156 


ಆರಂಭವಾದ ಪಂಗಡದ ಶಾಖೆಯಾಗಿರಬಹುದು. ಈ ಶಕ್ತಿಪರ್ಷೆೇಯ ಭುಜಂಗಾವಳಿ ಶಾಖೆಯು 
ಭುಜಂಗದೇವ ಎಂಬ ಯತಿಯಿಂದ ಉದಿಸಿದ ಪಂಗಡವಾಗಿದೆ. ಭುಜಂಗಾವಳಿಯ ಇಟ್ಟಿಗೆಯ 
ಸಂತತಿಯವರು ಎಂದೂ, ಭುಜಂಗಾವಳಿಯ ಮೂರು ಕೋಣೆಯ ಸಂತತಿಯವರು ಎಂದೂ ಎರಡು 
ಗುಂಪುಗಳನ್ನು ಶಾಸನಗಳಲ್ಲಿ ಉಲ್ಲೇಖಿಸಿದೆ. ಭುಜಂಗಾವಳಿಯ ಮೂರು ಕೋಣೆಯ ಸಂತತಿಯವರು 
ಎನ್ನುವಲ್ಲಿ  (ತಿಕೂಟಚಲ) ತೈಪುರುಷ ದೇವಾಲಯಗಳಲ್ಲಿ ನೆಲೆಸಿದ್ದ ಮುನಿಗಳನ್ನು 
ಸೂಚಿಸಬಹುದು.” 


ಸಿಂಹಪರ್ಷೆ ಕಾಳಾಮುಖರ ಇನ್ನೊಂದು ಪ್ರಮುಖ ಶಾಖೆ. ಈ ಶಾಖೆಗೆ ಸಂಬಂಧಿಸಿದ 
ದೇವಸ್ಥಾನಗಳಿಗೆ ಆಂಧ್ರಪ್ರದೇಶದ ಗುಂಟೂರು, ಕರ್ನಾಟಕದ ಬಳ್ಳಾರಿ, ಬಿಜಾಪುರ, ಗುಲ್ಳರ್ಗಾ 
ಜಿಲ್ಲೆಗಳಲ್ಲಿ ದಾನಗಳನ್ನು ಕೊಡಲಾಗಿದೆ. ಶಾಸನಗಳಲ್ಲಿ ಮಲೆಯಾಳ ಪಂಡಿತದೇವನೆಂಬ 
ಸಿಂಹಪರಿಷತ್ತಿನ ಪ್ರಮುಖ ಧಾರ್ಮಿಕ ನಾಯಕನ ಉಲ್ಲೇಖವನ್ನು ಕಾಣಬಹುದು. ಶಕ್ತಿಪರಿಷತ್ತು 
ಹಾಗೂ ಸಿಂಹಪರಿಷತ್ತಿನ್ನ ಆ ಕಾಲದ ಧಾರ್ಮಿಕ ಚಟುವಟಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು 
ನೋಡಿದರೆ ಕರ್ನಾಟಕದಲ್ಲಿ ಶಕ್ತಿಪರಿಷತ್ತು ಹೆಚ್ಚು ಪ್ರಭಾವಿಯಾಗಿ ಕಾರ್ಯ ನಿರ್ವಹಿಸಿರುವುದು 
ಕಂಡುಬರುತ್ತದೆ." 


ಕಾಳಾಮುಖರು ಬಹು ವ್ಯವಸ್ಥಿತ ರೀತಿಯಲ್ಲಿ ದೇವಸ್ಥಾನ ಮತ್ತು ಮಠಗಳ ಮೂಲಕ 
ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸಿದರು. "ಶಾಸನಗಳಲ್ಲಿ ಬರುವ ಸ್ಥಾನ, ನೈಷ್ಟಿಕ ಸ್ಥಾನ, ಸ್ಥಾನಪತಿ 
ಎಂಬವು ಒಂದು ರೀತಿಯಲ್ಲಿ ಪಾರಿಭಾಷಿಕ ಪದಗಳೆಂದು ಅಂಗೀಕರಿಸಬೇಕಾಗುತ್ತದೆ. ಶೈವಗುರುಗಳು 
ವಾಸವಾಗಿದ್ದ ದೇವಸ್ಥಾನಗಳು "ಸ್ಥಾನಗಳು. ಆ ದೇವಸ್ಥಾನದ ಆಗು ಹೋಗುಗಳನ್ನು ನೋಡಿಕೊಳ್ಳುವ 
ಕರ್ತವ್ಯವನ್ನು ಹೊತ್ತಿರುವವರು ಸ್ಥಾನಪತಿಗಳು ಅಥವಾ ಸ್ಥಾನಿಕರು. ಒಬ್ಬರಿಗಿಂತ ಹೆಚ್ಚಾಗಿ 
ಗುರುಗಳಿದ್ದರೆ ಅವರಲ್ಲಿ ಹಿರಿಯವನೇ ಸಾಮಾನ್ಯವಾಗಿ ಸ್ಥಾನಪತಿ ಎನಿಸಿಕೊಳ್ಳುತ್ತಿದ್ದನು. ಶೈವ 
ಗುರುಗಳು ಅಖಂಡ ಬ್ರಹ್ಮಚಾರಿಗಳಾಗಿದ್ದುಕೊಂಡು ಬಹ್ಮಚಾರಿ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ 
ಮಾಡುತ್ತಿದ್ದ ಸ್ಥಾನವೇ 'ನೈಷ್ಠಿಕಸ್ಸಾನ' (ಕಾಳಾಮುಖ ಶೈವ ಗುರುಗಳಲ್ಲಿ ಕೆಲವರು ವಿವಾಹಿತರೂ 
ಆಗಿರುತ್ತಿದ್ದರು). ದೇವಸ್ಥಾನ ಎಂಬುದು ಒಂದು ಧಾರ್ಮಿಕ ಸಂಸ್ಥೆಯಾಗಿದ್ದು, ಅದರ ಕೀರ್ತಿ, 
ಅಪಕೀರ್ತಿಗಳು ಬಹುಮಟ್ಟಿಗೆ ಅದರ ಸ್ಥಾನಪತಿಯ ಮೇಲೆ ನಿಂತಿದ್ದವು.5 


ಸಾಮಾನ್ಯವಾಗಿ ಕಾಳಾಮುಖ ಶೈವಯತಿಗಳ ಹೆಸರುಗಳು ರಾಸಿ, ಪಂಡಿತ, ಶಕ್ತಿ ಮತ್ತು 
ಜೀಯಗಳಿಂದ ಕೊನೆಯಾಗುತ್ತವೆ. ಕಾಳಾಮುಖರಾಗಲಿ, ಲಕುಲೀಶ ಪಾಶುಪತರಾಗಲಿ ವೈಯಕ್ತಿಕ 
ಸಾಧನೆಗೆ ಎಷ್ಟು ಗಮನ ಕೊಟ್ಟರೋ ಅಷ್ಟೇ ಗಮನವನ್ನು ಸಾಮಾಜಿಕ ಚಟುವಟಿಕೆಗಳಿಗೂ ನೀಡಿದರು. 
ಅನ್ಯರು ನಿರ್ಮಿಸಿಕೊಟ್ಟ ದೇವಾಲಯಗಳಿಗಾಗಲಿ ಅಥವಾ ತಾವೇ ನಿರ್ಮಿಸಿದ 
ದೇವಾಲಯಗಳಿಗಾಗಲೀ ಸ್ಥಾನಪತಿಗಳಾಗಿದ್ದು ತುಂಬ ಜವಾಬ್ದಾರಿಯಿಂದ ಕಾರ್ಯ 
ನಿರ್ವಹಿಸಿರುವುದು ಕಂಡುಬರುತ್ತದೆ. ಬಸವಪೂರ್ವಯುಗದ ಲಕುಲೀಶ ಪಾಶುಪತ ಧರ್ಮವನ್ನು 
ಕಮೇಣ ವೀರಶೈವ ಧರ್ಮ ತನ್ನಲ್ಲಿ ಅಳವಡಿಸಿಕೊಂಡಂತೆ ಕಾಣುತ್ತದೆ. ವೀರಶೈವ ಧರ್ಮ 
ಪ್ರಬಲವಾಗಿ ಬೆಳೆದಂತೆಲ್ಲ ಕ್ರಮಕ್ರಮವಾಗಿ ಕಾಳಾಮುಖ ಶೈವರ ಅಧೀನದಲ್ಲಿದ್ದ ದೇವಾಲಯಗಳು, 
ಮಠಗಳು ವೀರಶೈವರ ಕಕ್ಷೆಗೆ ಬಂದಂತೆ ಕಂಡುಬರುತ್ತದೆ."” ಈ ಬದಲಾವಣೆಯನ್ನು ಚನ್ನಪಟ್ಟಣ 
ತಾಲ್ಲೂಕಿನಲ್ಲೂ ಗುರುತಿಸಬಹುದು. ತಾಲ್ಲೂಕಿನ ಇಂದಿನ ಬಹುಪಾಲು ಶಿವಾಲಯಗಳನ್ನು 
ವೀರಶೈವರು ಪೂಜಿಸುವುದನ್ನು ಕಾಣಬಹುದು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 157 


"ಕಾಳಾಮುಖ ಪಂಥ ಕ್ರಿಶ. 11-12ನೆಯ ಶತಮಾನದಲ್ಲಿ ಏರುಮುಖವನ್ನು ಪಡೆದು, ಕ್ರಿ.ಶ. 
13-14ನೆಯ ಶತಮಾನದಲ್ಲಿ ಕ್ರಮೇಣ ಇಳಿಮುಖವನ್ನು ಪಡೆದಿರುವುದನ್ನು ಕಾಣಬಹುದು”. ಹೀಗೆ 
ಮೂರ್ನಾಲ್ಕು ಶತಮಾನಗಳ ಕಾಲ ಬಹು ಶಕ್ತಿಯುತವಾಗಿ ಬೆಳೆದ ಕಾಳಾಮುಖ ಶೈವ ಪಂಥ ಕಮೇಣ 
ವೀರಶೈವ ಧರ್ಮದ ಪ್ರಬಲತೆಯಲ್ಲಿ ಕರಗಿಹೋದ ಹಾಗೆ ಕಾಣುತ್ತದೆ. ಈಗ ಕರ್ನಾಟಕದಲ್ಲಿ ಕಾಣುವ 
ಹಾಗೂ ಪೂಜೆಗೊಳ್ಳುವ ಶೇ.80ರಷ್ಟು ಶೈವರ ದೇವಾಲಯಗಳು ಕಾಳಾಮುಖ ಮತ್ತು ಪಾಶುಪತರಿಂದ 
ನಿರ್ಮಾಣಗೊಂಡಿವೆ. ಚನ್ನಪಟ್ಟಣ ತಾಲ್ಲೂಕಿನ ಮೊಗಳ್ಳಿದೊಡ್ಡಿ, ಇಗ್ಗಲೂರು, ಕೃಷ್ಣಾಪುರ, 
ಮಂಕುಂದ, ಮಳೂರುಪಟ್ಟಣ, ಚನ್ನಪಟ್ಟಣ, ಕೂಡ್ಲೂರು, ಇಗ್ಗಲೂರು. ಹೊಂಗನೂರು, ಕೋಡಂಬಳ್ಳಿ 
ಮೊದಲಾದ ಕಡೆ ಇರುವ ಶೈವ ದೇವಾಲಯಗಳು ಈ ಪರಂಪರೆಗೆ ಸೇರಿದವುಗಳಾಗಿದ್ದವು ಎಂಬುದಕ್ಕೆ 
ಪುರಾವೆಗಳಿವೆ. 


ಕ್ರಿಶ. 10-12ನೇ ಶತಮಾನದ ಅವಧಿಯಲ್ಲಿ ಕಾಳಾಮುಖ ಯತಿಗಳ ಪ್ರಭಾವದಿಂದ 
ಕರ್ನಾಟಕದಲ್ಲಿ ಸಾವಿರಾರು ಶಿವಾಲಯಗಳು ನಿರ್ಮಾಣಗೊಂಡವು. "ಜನಸಾಮಾನ್ಯರೂ ಕೂಡ ತಮ್ಮ 
ಜೀವನದ ಸಾರ್ಥಕತೆ (ಮೌಲ್ಯ) ಎಂದರೆ, ಶಿವಾಲಯ ನಿರ್ಮಿಸುವುದು ಎಂದು ತಿಳಿದಿದ್ದರು. ಈ 
ಸಂದರ್ಭದಲ್ಲಿ ರಾಜಾಶ್ರಯ ಗಳಿಸಿದ ಕಾಳಾಮುಖ ಮಠಗಳು ಕೆಲವೆಡೆ; ವ್ಯಾವಹಾರಿಕ ದಂಧೆಗಳಲ್ಲಿ 
ತೊಡಗಿದ್ದಿರಬೇಕು. ಗ್ರಾಮಗಳಲ್ಲಿ ತಮ್ಮ ಒಡೆತನ ಮಾಡುತ್ತಾ ಹಲವೆಡೆ ಧರ್ಮವು ಲೌಕಿಕ ವ್ಯವಹಾರಕ್ಕೆ 
ತಿರುಗಿರಬೇಕು. ಈ ವೈಪರಿತ್ಯವನ್ನು ಗಮನಿಸಿದ ಶರಣರು, ಸ್ಥಾವರ ಲಿಂಗವನ್ನು ವಿರೋಧಿಸಿ 
ಇಷ್ಟಲಿಂಗ ಪೂಜೆಯನ್ನು ಪ್ರಚುರಗೊಳಿಸಿದರು.”್‌ ತತ್ತರಿಣಾಮವಾಗಿ ವೀರಶೈವ ಧರ್ಮ 
ಪ್ರಬಲಗೊಂಡು ಕಾಳಾಮುಖ ಪಂಥವು ಇಳಿಮುಖಗೊಳ್ಳತೊಡಗಿತು. 


ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ಶೈವ ದೇವಾಲಯಗಳು ಸಾಕಷ್ಟು ಸಂಖ್ಯೆಯಲ್ಲಿದ್ದರೂ, ಕೆಲವು 
ಶಾಸನಗಳಲ್ಲಿ ಮಾತ್ರ ಶೈವಾಚಾರ್ಯರ ಅಂದರೆ "ಸ್ಥಾನಪಠತಿ'ಗಳ ಹೆಸರುಗಳ ಉಲ್ಲೇಖ 
ಕಂಡುಬರುತ್ತದೆ. ಕಾಳಾಮುಖ ಯತಿಗಳ ಉಲ್ಲೇಖ ಶಾಸನಗಳಲ್ಲಿ ಕಂಡುಬರುವುದಿಲ್ಲ. ಆದರೆ ಆ 
ಕಾಲಘಟ್ಟದಲ್ಲಿ ನಿರ್ಮಾಣಗೊಂಡ ಶಿವಾಲಯಗಳಲ್ಲಿ ಹಾಗೂ ವೀರಗಲ್ಲು-ಮಾಸ್ತಿಕಲ್ಲುಗಳಲ್ಲಿ 
ಕಾಳಾಮುಖ ಯತಿಗಳ ಶಿಲ್ಲಗಳು ಕಾಣಸಿಗುತ್ತವೆ. ಕೆಲವು ದೇವಾಲಯಗಳು ಈ ಕಾಲಘಟ್ಟದಲ್ಲಿ 
ನಿರ್ಮಾಣಗೊಂಡರೂ, ನಂತರದಲ್ಲಿ ಜೀರ್ಣೋದ್ದಾರಗೊಂಡಿರುವುದರಿಂದ ಅವು ಯಾವ ಪಂಥಕ್ಕೆ 
ಸೇರಿದವು ಎ೦ಬುದನ್ನು ಗುರುತಿಸುವುದು ಕಷ್ಟಸಾಧ್ಯ. 


ಚನ್ನಪಟ್ಟಣ ತಾಲ್ಲೂಕಿನ ಮಳೂರು ಗಾಮದ ಕೈಲಾಸೇಶ್ವರ, ಕೂಡ್ಡೂರಿನ ಮಂಗಳೇಶ್ವರ, 
ಮಳೂರುಪಟ್ಟಣದ ಅರ್ಕೇಶ್ವರ, ಕೋಡಂಬಳ್ಳಿಯ ಮಳಲೇಶ್ವರ, ಮಂಗಾಡಹಳ್ಳಿಯ ಮಲ್ಲೇಶ್ವರ, 
ಸುಳ್ಳೇರಿಯ ಈಶ್ವರ, ಬೇವೂರಿನ ವೀರಗಂಟಿ ರಾಮನಾಥ ಹಾಗೂ ಅರ್ಕೇಶ್ವರ, ನೆರಳೂರಿನ 
ವೈದ್ಯನಾಥೇಶ್ವರ, ಕೃಷ್ಣಪುರದ ಅಂಕನಾಥೇಶ್ವರ / ಅಂಕಕಾರೇಶ್ವರ, ಯಲಿಯೂರಿನ ಚೌಡನಾಥ / 
ಚೂಡನಾಥ ಮೊದಲಾದ ದೇವಾಲಯಗಳು ಗಂಗ-ಚೋಳರ ಕಾಲದಲ್ಲಿ ನಿರ್ಮಾಣಗೊಂಡು, ಈ 
ಶೈವರ ದೇವಾಲಯಗಳಿಗೆ ನಂತರ ಬಂದ ರಾಜರುಗಳು ದಾನದತ್ತಿ ನೀಡಿರುವ ಹತ್ತಾರು ಶಾಸನಗಳು 
ದೊರೆಯುತ್ತವೆ. ಇವುಗಳಲ್ಲಿ ಮಳೂರಿನ ಕೈಲಾಸೇಶ್ವರ ದೇವಾಲಯವೊಂದಕ್ಕೆ ಸಂಬಂಧಿಸಿದ 
ಇಪ್ಪತ್ತೈದಕ್ಕೂ ಹೆಚ್ಚಿನ ಶಾಸನಗಳಿವೆ. ಈ ದೇವಾಲಯಗಳಿಗೆ ಸಂಬಂಧಿಸಿದ ಶಾಸನಗಳನ್ನು ಕುರಿತಂತೆ 
"ಶಾಸನೋಕ್ತ ದೇವಾಲಯಗಳು” ಎಂಬ ಮುಂದಿನ ಭಾಗದಲ್ಲಿ ಚರ್ಚಿಸಲಾಗುವುದು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 158 


ಮಳೂರಿನ ಕೈಲಾಸೇಶ್ವರ ದೇವಾಲಯದಲ್ಲಿದ್ದ ಕಾಳಾಮುಖ ಪರಂಪರೆಯ ಸ್ಥಾನಪತಿಗಳ 
ಉಲ್ಲೇಖ ಶಾಸನಗಳಲ್ಲಿದೆ. ಕ್ರಿಶ. 1139ರ ಮಳೂರಿನ ತಮಿಳಿನಲ್ಲಿರುವ ಶಾಸನವೊಂದರಲ್ಲಿ ಈ 
ಗ್ರಾಮದ ಕೈಲಾಸೇಶ್ವರ ದೇವಾಲಯದ ಸ್ಥಾನಪತಿಯಾಗಿದ್ದ ಶಿವಬ್ರಾಹ್ಹಣ ಎಂಬುವನ ಉಲ್ಲೇಖ 
ಕಂಡುಬರುತ್ತದೆ.” ಇದೇ ದೇವಾಲಯದ ಕ್ರಿಶ. 1169ರ ತಮಿಳು ಶಾಸನದಲ್ಲಿ ಕೈಲಾಸಂ ಒಡೆಯ 
ಮಹಾದೇವ ದೇವಾಲಯದ ಸ್ಥಾನಪತಿಯಾಗಿದ್ದ ತಿಲ್ಛೈನಾಯಕ ಭಟ್ಟ ಎಂಬುವನ 
ಪ್ರಸ್ತಾಪವಿರುವುದನ್ನು ಕಾಣಬಹುದು.” ಈ ದೇವಾಲಯಕ್ಕೆ ಕ್ರಿಶ. 1306ರಲ್ಲಿ ಕೇತಿವಾಸವೊಡೆಯ 
ಎಂಬುವನು ಸ್ಥಾನಪತಿಯಾಗಿದ್ದ ಎಂದು ಶಾಸನವೊಂದಲರಲ್ಲಿದೆ. ಈ ಶಾಸನದಲ್ಲಿ "ಮಳಊರ 
ಶ್ರೀಕೈಲಾಸೇಶ್ಷರ  ಸ್ಥಾನಪತಿ ತ್ರಯಾಸೊಡೆಯರ ಮಗನು ಶ್ರೀಕೇತಿವಾಸವೊಡೆಯ' ಎಂದು 
ಉಲ್ಲೇಖಿಸಿರುವುದನ್ನು ಕಾಣಬಹುದು. 


ಮಳೂರುಪಟ್ಟಣದ ಅರ್ಕೇಶ್ವರ ದೇವಾಲಯದಲ್ಲಿನ ಶಾಸನದಲ್ಲಿ” ಕ್ರಿಶ. ಹನ್ನೊಂದನೇ 
ಶತಮಾನದಲ್ಲಿ ಕೊಮಾಲಿಯಾಂಡನ್‌, ಮಯನಾಂಡನ್‌ ಎಂಬ ಸ್ಥಾನಪತಿಗಳು ಅರುಮೊಳೀಶ್ಪರ 
(ಈಗಿನ ಅರ್ಕೇಶ್ವರ) ದೇವಾಲಯದಲ್ಲಿದ್ದರು ಎಂದು ತಿಳಿಯುತ್ತದೆ. ಈ ಮೇಲೆ ವಿವರಿಸಿದ 
ಶಾಸನಗಳಲ್ಲಿ ಉಕ್ಷವಾಗಿರುವ ಸ್ಥಾನಪತಿಗಳಿಗೆ ದಾನದತ್ತಿಗಳನ್ನು ನೀಡಿದ್ದು, ಇವರು ದೇವಾಲಯದ 
ಉಸ್ತುವಾರಿಯ ಕಾರ್ಯವನ್ನು ವಹಿಸಿಕೊಂಡು. ದೇವರ ಪೂಜಾಕಾರ್ಯವನ್ನು ಮಾಡುವ 
ಹೊಣೆಯನ್ನು ಹೊತ್ತಿದ್ದರು ಎಂದು ತಿಳಿಯುತ್ತದೆ. 


ಶೈವರ ದೇಗುಲಗಳು ತಾಲ್ಲೂಕಿನಾದ್ಯಂತ ಪಸರಿಸಿದ್ದು ಅವುಗಳ ಪಟ್ಟಿ ಇಂತಿದೆ : 


* ಅಂಕನಾಥೇಶ್ವರ ಮಾಳಗಾಳು, ಕೃಷ್ಣಾಪುರ 
.e ಅರ್ಕೇಶ್ವರ | ಮಳೂರು, ಮಳೂರುಪಟ್ಟ, ಹೊಂಗನೂರು, ಬೇವೂರು 
* ಶಶ್ತರ ಬೊಮ್ಮನಾಯಕನಹಳ್ಳಿ, ಬೈರಾಪಟ್ಟ, ನಾಗವಾರ, 


ಅವ್ಹೇರಹಳ್ಳಿ, ಸುಳ್ಳೇರಿ, ಹೊನ್ನನಾಯಕನಹಳ್ಳಿ, 
ಅರಳಾಳುಸಂದ, ದ್ಯಾವಾಪಟ್ಟ ಮೆಣಸಿಗನಹಳ್ಳಿ, 


e ಕಲ್ಯನಾಥೇಶ್ವರ ; ಮಳೂರು 

* ಕಮಠೇಶ್ವರ , ಚನ್ನಪಟ್ಟಣ 

* ಕಾಶೀವಿಶ್ವನಾಥ ; ಚನ್ನಪಟ್ಟಣ 

* ಕೈಲಾಸೇಶ್ವರ ಮಳೂರು 

€ ಚೌಡನಾಥ § ಯಲಿಯೂರು 

* ನೀಲಕಂಠೇಶ್ವರ ಚನ್ನಪಟ್ಟಣ, ವಿರೂಪಸಂದ್ರ 

* ಬ್ರಹ್ಮಲಿಂಗೇಶ್ವರ ಮಾಕಳಿ 

.e ಭೀಮೇಶ್ವರ £ ಯಲೆತಶೋಟದಹಳ್ಳಿ 

* ಮಂಗಳೇಶ್ವರ ಕೂಡ್ಲೂರು 

* ಮಲ್ಲೇಶ್ವರ ಮಾಳಗಾಳು, ಮಂಗಾಡಹಳ್ಳಿ, ದ್ಯಾವಾಪಟ್ಟ 
* ಮಹದೇಶ್ವರ ; ಮಾಳಗಾಳು, ಚನ್ನಪಟ್ಟಣ(ಲಾಳಘಟ್ರ) 
*  ಮಳಲೇಶ್ವರ : ಕೋಡಂಬಳ್ಳಿ 


e ವಿರೂಪಾಕ್ಷೇಶ್ವರ : ವಿರೂಪಾಕ್ಷಿಪುರ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 159 


* ವೈದ್ಯನಾಥೇಶ್ವರ i ನೆರಳೂರು 

.e ಶಂಭುಲಿಂಗೇಶ್ವರ | ಇಗ್ಗಲೂರು 

e ಸಿದ್ದರಾಮೇಶ್ವರ ಬೇವೂರು 

* ಸಂಗಮೇಶ್ವರ g ಗರಕಹಳ್ಳಿ 

€e ಸೋಮನಾಥ | ಸುಳ್ಳೇರಿ 

* ಸೋಮೇಶ್ವರ ಮಾಕಳಿ, ಮಂಕುಂದ, ಗರಕಹಳ್ಳಿ, ಸಾದರಹಳ್ಳಿ, 


ಸೋಮನಾಥಪುರ, ಸೋಗಾಲ, ಹಾರೋಕೊಪ್ಪ, 
ಸರಗೂರು, ಇಗ್ಗಲೂರು, ಹರೂರು 


ಇವಲ್ಲದೇ ನಾಗವಾರ, ಸುಳ್ಳಿ, ಬೊಮ್ಮನಾಯಕನಹಳ್ಳಿ, ಮೈನಾಯಕನಹೊಸಪಳ್ಳಿ, 
ಮುದಗೆರೆ, ಹೊನ್ನನಾಯಕನಹಳ್ಳಿ, ಕನ್ನಮಂಗಲ, ದಸವಾರ, ಗರಕಹಳ್ಳಿ, ಕೋಲೂರು, ಚಕ್ಕಲೂರು, 
ನೀಲಸಂದ್ರ, ಚಿಕ್ಕಮಳೂರು, ಜಗದಾಪುರ, ಕೋಡಂಬಳ್ಳಿ, ಮಾಕಳಿ, ದ್ಯಾವಾಪಟ್ಟ ಅರಳಾಳುಸಂದ್ರ, 
ಉಜ್ಜನಹಳ್ಳಿ, ಸಿಂಗರಾಜಿಪುರ, ಹನಿಯೂರು ಮೊದಲಾದ ಗ್ರಾಮಗಳಲ್ಲಿ ಗಂಗರ ಕಾಲದ 
ಶಿವಲಿಂಗಗಳಿವೆ. ಇಲ್ಲಿನ ಕೆಲವು ದೇವಾಲಯಗಳು ಪಾಳು ದೇವಾಲಯಗಳಾಗಿ ಉಳಿದಿದ್ದು, ಮತ್ತೆ 
ಕೆಲವು ಗ್ರಾಮಗಳಲ್ಲಿ ಶಿವಾಲಯಗಳಲ್ಲಿದ್ದ ಲಿಂಗ, ಬಸವ, ಗಣಪತಿ ಮೊದಲಾದ ಬಿಡಿಶಿಲ್ಲಗಳು 
ಚದುರಿದಂತೆ ಬಿದ್ದಿರುವುದನ್ನು ಗುರುತಿಸಬಹುದು. 


ಸೌರ ಮತ: 


ಭಾರತದಲ್ಲಿ ಸೂರ್ಯನ ಆರಾಧನೆ ವೇದಗಳಷ್ಟೇ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. 
ವೇದಗಳೇ ಸೂರ್ಯನನ್ನು ಮತ್ತು ಅವನ ವೈವಿಧ್ಯಗಳನ್ನು ಸವಿತೃ, ಪುಷನ್‌, ಭಗ, ಮಿತ್ರ, ಆರ್ಯಮನ್‌ 
ಮತ್ತು ವಿಷ್ಣು ಎಂದು ಕರೆದಿವೆ. ಸೌರಮಂಡಲದ ದೇವತೆಗಳಲ್ಲೇ ಸೂರ್ಯನಿಗೆ ಅಗ್ರ ಪ್ರಾಶಸ್ತ್ಯ. 
ವೇದಕಾಲದ ನಂತರದಲ್ಲಿಯ ಸೂರ್ಯದೇವನ ವಿಶೇಷಣಗಳ ಬಗ್ಗೆ ಮಾಹಿತಿ ಒದಗಿಸುವ ಹಲವಾರು 
ಉಕ್ತಿಗಳು ಯಗ್ಸೇದದಲ್ಲಿ ಕಂಡುಬರುತ್ತವೆ. ಕೆಲವು ಕಡೆ ಸೂರ್ಯನನ್ನು ಸ್ಪರ್ಗಲೋಕದಿಂದ ಬರುವ 
ಸುಂದರ ರೆಕ್ಕೆಯುಳ್ಳ ಗರುಡನೆಂದು ಕರೆಯಲಾಗಿದೆ. ಇನ್ನೊಂದೆಡೆ ಉಷೆ ತರುವ ಹೊಳಪಿನ ಶ್ರೇತಾಶ್ವ 
ಎನ್ನಲಾಗಿದೆ. ಇಂತಹ ವಿವರಣೆಗಳಿಂದ ವಿಷ್ಣುವಿನ ವಾಹನವಾದ ಗರುಡ ಮತ್ತು ಸೂರ್ಯನ 
ಕುದುರೆಯಾದ ತಾಕ್ಷ್ಯನ ಬಗ್ಗೆ ಮೂಲ ಕಲ್ಲನೆಗಳು ಮೂಡಿಬರುತ್ತವೆ. 


ವೇದಗಳ ನಂತರ ಮಹಾಕಾವ್ಯಗಳಾದ ರಾಮಾಯಣ ಹಾಗೂ ಮಹಾಭಾರತಗಳಲ್ಲಿ 
ಸೂರ್ಯನ ಬಗ್ಗೆ ಮತ್ತಷ್ಟು ವಿವರಗಳು ವ್ಯಕ್ತವಾಗಿವೆ. ಮಹಾಭಾರತದಲ್ಲಿ ಸೂರ್ಯನನ್ನು ದೇವತೆಗಳ 
ಪಾಲಕನಾದ ದೇವೇಶ್ವರನೆಂದು ಕರೆಯಲಾಗಿದೆ. ಆಗಮಗಳ ಪ್ರಕಾರ ಸೂರ್ಯದೇವನು ವೃತ್ತಾಕಾರನು, 
ಕೆಂಪು ಬಣ್ಣದವನು, ಕೆಂಪು ಬಣ್ಣದ ಹೂವುಗಳಿಂದ ಅಲಂಕೃತನಾದವನು, ವೈವಿಧ್ಯ ಬಣ್ಣಗಳ 
ಉಡುಪು ಧರಿಸಿದವನು, ಹಲವು ಧ್ವಜಗಳ ರಥವುಳ್ಳವನು. ಏಳು ಕುದುರೆಗಳನ್ನು ಕಡಿವಾಣದಲ್ಲಿಟ್ಟು, 
ಕಾಲುಗಳೇ ಇಲ್ಲದ ಸಾರಥಿ ಅರುಣನೊಂದಿಗೆ, ಒಂದೇ ಗಾಲಿಯ ರಥದ ಮೇಲೆ ಸೂರ್ಯದೇವ 
ಸವಾರಿ ಮಾಡುತ್ತಿರುತ್ತಾನೆ ಎಂದು ವರ್ಣಿಸಿವೆ.” 


ಚನ್ನಪಟ್ಟಣ ತಾಲ್ಲೂಕಿನ ಪ್ರಾಚೀನ ಧಾರ್ಮಿಕ ಚರಿತ್ರೆಯನ್ನು ಅವಲೋಕಿಸುವಾಗ ಸೂರ್ಯ 
ಉಪಾಸನೆ ಮಾಡುತ್ತಿದ್ದದು ಕಂಡುಬರುತ್ತದೆ. ಕೆಲವು ದೇವಾಲಯಗಳಲ್ಲಿ ಅನ್ಯದೈವಗಳೊಂದಿಗೆ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 160 


ಸೂರ್ಯನಿಗೆ ಪೂಜೆ ನಡೆಯುತ್ತಿದ್ದರೆ, ಇನ್ನೂ ಕೆಲವು ದೇವಾಲಯಗಳು ಸೂರ್ಯನಿಗಾಗಿಯೇ 
ಪ್ರತ್ಯೇಕವಾಗಿ ನಿರ್ಮಾಣವಾಗಿದ್ದರ ಕುರುಹುಗಳಿವೆ. ಅನಾದಿ ಕಾಲದಿಂದಲೂ ಸೂರ್ಯನನ್ನು ಪೂಜಿಸುವ 
ಸಂಪ್ರದಾಯ ಬೆಳೆದು ಬಂದಿದ್ದರೂ, ಆತನಿಗೆ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸುವ ಪದ್ಧತಿ 
ನಂತರದಲ್ಲಿ ರೂಪುಗೊಂಡಿತು. ಚನ್ನಪಟ್ಟಣ ತಾಲ್ಲೂಕಿನ ಶಾಸನಗಳನ್ನು ಗಮನಿಸಿದಾಗ ಎರಡು 
ಶಾಸನಗಳಲ್ಲಿ ಸೂರ್ಯನ ಆರಾಧನೆಯ ಉಲ್ಲೇಖಗಳಿವೆ. 


ಕ್ರಿಶ. ಹತ್ತನೇ ಶತಮಾನದ ಚಿಕ್ಕಮಳೂರಿನ ಶಾಸನವೊಂದರಲ್ಲಿ ಈ ಗ್ರಾಮದಲ್ಲಿದ್ದ ಆದಿತ್ಯ 
ದೇವಾಲಯದ ಪ್ರಸ್ತಾಪವಿದೆ.” ಈ ಶಾಸನದಲ್ಲಿ ಆದಿತ್ಯ ದೇವಾಲಯದ ನೈವೇದ್ಯಕ್ಷಾಗಿ ಭೂದಾನ 
ಮಾಡಿದ ಉಲ್ಲೇಖ ಕಂಡುಬರುತ್ತದೆ. ಪ್ರಸ್ತುತದಲ್ಲಿ ಶಾಸನೋಕ್ತ ಈ ದೇವಾಲಯ ಚಿಕ್ಕಮಳೂರಿನ 
ಅರ್ಕೇಶ್ವರ ಎಂಬ ಹೆಸರಿನ ಶಿವಾಲಯವಾಗಿದೆ. ಈ ದೇವಾಲಯದ ನವರಂಗದಲ್ಲಿ ಸೂರ್ಯನ ಪ್ರತಿಮೆ 
ಇದ್ದರೂ ಅದು ವಿಜಯನಗರ ಕಾಲಘಟ್ಟಕ್ಕೆ ಸೇರಿದ್ದಾಗಿದೆ. ಬಹುಶಃ ಕ್ರಿಶ. ಹತ್ತನೇ ಶತಮಾನದ 
ಆದಿತ್ಯ ದೇವಾಲಯದ ಸೂರ್ಯನ ಪ್ರತಿಮೆ ಹಾಳಾದಾಗ ಹೊಸವಿಗಹವನ್ನು ಪ್ರತಿಷ್ಠಾಪಿಸಿರಬೇಕು. 
ಹೀಗೆ ಸೂರ್ಸನ ದೇವಾಲಯ ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಂಡು ಶಿವಾಲಯವಾಗಿ 
ಮಾರ್ಪಟ್ಟಿದೆ. 


ಕ್ರಿಶ. 1318ರ ಮಾಗೇನಹಳ್ಳಿಯ ಶಿಲಾಶಾಸನವೊಂದರಲ್ಲಿ "ಶೀ ಸೂರ್ಯನಾಥ ಮಂಗಳ 
ಮಹಾಶ್ರೀಶ್ರೀಶ್ರೀ' ಎಂಬ ಉಲ್ಲೇಖವಿದೆ.”” ಹೊಯ್ದಳ ದೊರೆ ಮೂರನೇ ವೀರಬಲ್ಲಾಳನ ಅರಮನೆಯ 
ಪ್ರಧಾನಿ, ಮಹಾಮಂಡಳೇಶ್ವರ ಸೋಮರಸನು ಮುಗುಳನಹಳ್ಳಿ (ಈಗಿನ ಮಾಗೇನಹಳ್ಳಿ) ಗಾಮದಲ್ಲಿ 
ಭೂಮಿಯನ್ನು ದಾನ ಮಾಡಿದ್ದಕ್ಕಾಗಿ ಹಾಕಿಸಿದ ಈ ಶಾಸನದಲ್ಲಿ ಸೂರ್ಯನಾಥನ ಉಲ್ಲೇಖ 
ಮಾಡಿರುವುದರಿಂದ ಶತ ಸೌರಮತಕ್ಕೆ ಸೇರಿದವನೆಂದು ತಿಳಿಯುತ್ತದೆ. ಚನ್ನಪಟ್ಟಣ ತಾಲ್ಲೂಕಿನಲ್ಲಿ 


ದೊರೆಯುವ ಸೂರ್ಯನ ವಿಗಹಗಳನ್ನು ಈ ಕೆಳಗಿನಂತೆ ಗುರ್ತಿಸಬಹುದು. 


> ಚಿಕ್ಕೇನಹಳ್ಳಿ ಗ್ರಾಮದಲ್ಲಿ ಕ್ರಿಶ. ಎಂಟನೆಯ ಶತಮಾನದಲ್ಲಿ ಸೂರ್ಯನ ದೇವಾಲಯವಿದ್ದುದರ 
ಕುರುಹುಗಳಿವೆ. ಈ ಗ್ರಾಮದ ಹನುಮಂತ ದೇವಾಲಯದ ಎದುರಿನ ತೋಟವೊಂದರ 
ಪಾಳುಮಂಟಪದಲ್ಲಿ ಕ್ರಿಶ. ಎಂಟನೇ ಶತಮಾನಕ್ಕೆ ಸೇರಿದ ಸುಮಾರು ಮೂರುವರೆ ಅಡಿ 
ಎತ್ತರದ ಸುಂದರವಾದ ಸೂರ್ಯನ ಶಿಲ್ಪ ಕ್ಷೇತಕಾರ್ಯದ ಸಮಯದಲ್ಲಿ ಪತ್ತೆಯಾಯಿತು. 
ಗಂಗರ ಕಾಲದಲ್ಲಿ ಈ ಸೂರ್ಯನ ದೇವಾಲಯ ನಿರ್ಮಾಣಗೊಂಡು, ಸೂರ್ಯ ಉಪಾಸನೆ 
ನಡೆಯುತ್ತಿತ್ತು ಎನ್ನಬಹುದು. ಪ್ರಸ್ತುತದಲ್ಲಿ ಈ ವಿಗ್ರಹ ಭಗ್ಗಗೊಂಡಿರುವುದರಿಂದ ಅನಾಥವಾಗಿ 
ಬಿದ್ದಿದೆ. 

» ಗಂಗರ ಉಪರಾಜಧಾನಿಯಾಗಿದ್ದ ಮಂಕುಂದದಲ್ಲಿ ಕ್ರಿಶ 8-9ನೇ ಶತಮಾನಗಳಲ್ಲಿ 
ಸೂರ್ಯಾರಾಧನೆ ನಡೆಯುತ್ತಿತ್ತು ಎಂದು ತಿಳಿಯುತ್ತದೆ. ಈ ಗ್ರಾಮದ ಹೊರವಲಯದ ಗಂಗರ 
ಕಾಲದ ಪಾಳು ಸೋಮೇಶ್ವರ ಗುಡಿಯ ಸಮೀಪದಲ್ಲಿ ಕ್ರಿಶ ಎಂಟನೇ ಶತಮಾನದ 
ಸೂರ್ಯನ ಶಿಲ್ಪವಿದೆ. ಇದೇ ಗ್ರಾಮದ ವೀರಭದ್ರ ದೇವಾಲಯದಲ್ಲಿ ಕ್ರಿಶ. ಒಂಭತ್ತನೇ 
ಶತಮಾನದ ಸೂರ್ಯನ ಮೂರ್ತಿಯಿದೆ. 


> ಮುದಗೆರೆ ಗ್ರಾಮದ ಪಾಳು ಈಶ್ವರ ಗುಡಿಯಲ್ಲಿ ಕಿ.ಶ. ಎಂಟನೇ ಶತಮಾನಕ್ಕೆ ಸೇರಿದ 
ಸೂರ್ಯನ ಶಿಲವಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 161 


» ಇಗ್ಗಲೂರು ಗ್ರಾಮದ ಗಂಗರ ಕಾಲದ ಚೆನ್ನಸೋಮೇಶ್ವರ ದೇವಾಲಯದ ಆವರಣದಲ್ಲಿ ಕ್ರಿಶ. 
ಎಂಟನೇ ಶತಮಾನದ ಸೂರ್ಯನ ಶಿಲ್ಪವಿದೆ. ಇದೇ ಗ್ರಾಮದ ಶಂಭುಲಿಂಗೇಶ್ವರ ದೇವಾಲಯದ 
ನವರಂಗದಲ್ಲಿ ಚೋಳರ ಕಾಲದಲ್ಲಿ ಸೂರ್ಕನ ಮೂರ್ತಿಯೊಂದನ್ನು ಪ್ರತಿಷ್ಠಾಪಿಸಲಾಗಿದೆ. 

» ಕೂಡ್ಲೂರು ಗ್ರಾಮದ ರಾಮದೇವಾಲಯದ ಪಕ್ಕದಲ್ಲಿ ಹಾಗೂ ಇದೇ ಗ್ರಾಮದ ಮಂಗಳೇಶ್ವರ 
ದೇವಾಲಯದ ಎದುರಿನ ರಸ್ತೆಯ ಪಕ್ಕದಲ್ಲಿ ಕಿ.ಶ. ಎಂಟನೇ ಶತಮಾನಕ್ಕೆ ಸೇರಿದ ಸೂರ್ಯನ 
ಶಿಲ್ಲಗಳನ್ನು ಕಾಣಬಹುದು. 


» ಕೃಷ್ಣಾಪುರ ಗ್ರಾಮದ ಗಂಗರ ಕಾಲದ ಪಾಳು ಠಈಶ್ನರ ದೇವಾಲಯ ಮೊದಲು ಸೂರ್ಯನ 
ದೇವಾಲಯವಾಗಿರಬಹುದಾದ ಸಾಧ್ಯತೆಯಿದೆ. ಈ ಗ್ರಾಮದ ಶಾಸನಗಳಲ್ಲಿ ಈ 
ದೇವಾಲಯವನ್ನು ಹೊಯ್ದಳರ ಕಾಲದಲ್ಲಿ ಅಂಕಕಾರೇಶ್ವರ” ಎಂದು, ವಿಜಯನಗರ ಅರಸರ 
ಕಾಲದಲ್ಲಿ ಅಂಕನಾಥೇಶ್ಪರ” ಎಂದೂ ಕರೆದಿರುವುದರಿಂದ ಸೂರ್ಯನನ್ನು ಆರಾಧಿಸುವ 
ದೇಗುಲವಾಗಿತೆನ್ನಬಹುದು. ಪಾಳು ಬಿದ್ದಿರುವ ಈ ದೇವಾಲಯದ ನವರಂಗದಲ್ಲಿ ಗಂಗರ 
ಕಾಲದ ಸೂರ್ಯನ ಶಿಲವಿದೆ. 

» ಸುಳ್ಳೇರಿ ಗ್ರಾಮದ ಹನುಮಂತರಾಯ ದೇವಾಲಯದ ಮುಂಭಾಗ, ಸೋಮನಾಥಪುರದ 
ಪಾಳು ಸೋಮನಾಥ ದೇವಾಲಯ ಹಾಗೂ ಕೋಡಂಬಳ್ಳಿಯ ಮಳಲೇಶ್ವರ ದೇವಾಲಯದ 
ಆವರಣದಲ್ಲಿ ಗಂಗರ ಕಾಲದಲ್ಲಿ ಪ್ರತಿಷ್ಠಾಪಿತವಾದ ಸೂರ್ಯನ  ಶಿಲ್ಲಗಳಿರುವುದನ್ನು 
ಕಾಣಬಹುದು. 

» ನೆರಳೂರು ಗ್ರಾಮದ ಹೊರವಲಯದಲ್ಲಿರುವ ಗಂಗರ ಕಾಲದ ವೈದ್ಯನಾಥೇಶ್ವರ ದೇವಾಲಯ 
ಮೂಲತಃ ಸೂರ್ಯಾರಾಧನೆಯ ಕೇಂದ್ರವಾಗಿರುವ ಸಾಧ್ಯತೆಯಿದೆ. ಈ ದೇವಾಲಯದ 
ನವರಂಗದಲ್ಲಿ ಗಂಗರ ಕಾಲದ ಸೂರ್ಯನ ಶಿಲ್ಲವನ್ನು ಕಾಣಬಹುದು. 

> ದೊಡ್ಡಮಳೂರಿನ ಕೈಲಾಸೇಶ್ಷರದ ನವರಂಗದಲ್ಲಿ,  ಮಳೂರುಪಟ್ಟಣದ ನಾರಾಯಣ 
ದೇವಾಲಯದ ಮುಂಭಾಗದಲ್ಲಿ, ಸೋಗಾಲ ಗ್ರಾಮದ ಸೋಮೇಶ್ವರ ದೇವಾಲಯದಲ್ಲಿ, 
ಹೊಂಗನೂರಿನ ಲಕ್ಷ್ಮಿ ದೇವಾಲಯದ ಆವರಣದಲ್ಲಿ ಹಾಗೂ ಇದೇ ಗ್ರಾಮದ ಜಡೇಮುನೇಶ್ವರ 
ದೇವಾಲಯದಲ್ಲಿ ಚೋಳರ ಕಾಲದ ಸೂರ್ಯನ ಶಿಲ್ಲಗಳಿವೆ. 


> ಚನ್ನಪಟ್ಟಣದ ಅರಮನೆ ಇದ್ದ ಪ್ರದೇಶದಲ್ಲಿ ವಿಜಯನಗರ ಅರಸರ ಕಾಲಘಟ್ಟಕ್ಕೆ ಸೇರಿದ 
ಸೂರ್ಯನ ಶಿಲ್ಲವಿದ್ದು, ಪ್ರಸ್ತುತದಲ್ಲಿ ಈ ಅರಮನೆಯನ್ನು ಕೆಡವಿದಾಗ ಇಲ್ಲಿದ್ದ ಸೂರ್ಯನ 
ವಿಗಹವನ್ನು  ಕೋಟೆಮಾರಮ್ಮ ದೇವಾಲಯದ ಮುಂಭಾಗದ ಅರಳಿಕಟೆಯಲ್ಲಿ 


(0) ದ 
ತಂದಿಟ್ಟಿರುವುದನ್ನು ಕಾಣಬಹುದು. 


ಹೀಗೆ ಚನ್ನಪಟ್ಟಣ ತಾಲ್ಲೂಕಿನ ಚಿಕ್ಕಮಳೂರು, ದೊಡ್ಡಮಳೂರು, ಮಂಕುಂದ, ಮಳೂರುಪಟ್ಟ, 
ಚಿಕ್ಕೇನಹಳ್ಳಿ, ಮುದಗೆರೆ, ಕೃಷ್ಣಾಪುರ ಕೂಡ್ಲೂರು, ಕೋಡಂಬಳ್ಳಿ, ಹೊಂಗನೂರು, ಸುಳ್ಳೇರಿ, 
ಸೋಮನಾಥಪುರ, ಸೋಗಾಲ, ನೆರಳೂರು, ಇಗ್ಗಲೂರು ಹಾಗೂ ಚನ್ನಪಟ್ಟಣಗಳಲ್ಲಿ ಸೂರ್ಯನ 
ಆರಾಧನೆಯು ಗಂಗರ ಕಾಲದಿಂದಲೂ ನಡೆಯುತ್ತಿತ್ತು ಎಂದು ತಿಳಿಯುತ್ತದೆ. ಪ್ರಸ್ತುತದಲ್ಲಿ ಬಹುಪಾಲು 
ಸ್ಥಳಗಳಲ್ಲಿ ಸೂರ್ಯನ ವಿಗಹಗಳು ಭಗ್ಗಗೊಂಡು ಅನಾಥವಾಗಿ ಬಿದ್ದಿವೆ. ಕೆಲವೇ ಕೆಲವು ಈಶ್ವರ 
ದೇವಾಲಯಗಳಲ್ಲಿ ಮಾತ್ರ ಸೂರ್ಯನಿಗೆ ಪೂಜೆ ನಡೆಯುತ್ತಿರುವುದನ್ನು ಕಾಣಬಹುದು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 162 


ಗಣೇಶನನ್ನು ಹೂಜಿಸುವ ಹಿಂದೂ ಧರ್ಮದ ಒಂದು ಪಂಥ ಗಾಣಪತ್ಯ. ಗಣಪತಿಯ 
ಆರಾಧನೆ ನಮ್ಮ ನಾಡಿನಲ್ಲಿ ಪ್ರಾಚೀನ ಕಾಲದಿಂದಲೂ ಬೆಳೆದುಬಂದಿದೆ. ಹಿಂದೂ ಧರ್ಮದ 
ದೇವತೆಗಳಲ್ಲಿ ಗಣಪತಿಗೆ ಅಗಸ್ಥಾನವಿದೆ. ಯಾವುದೇ ಶುಭಕಾರ್ಯಕ್ಕೆ ಮೊದಲು ಗಣಪತಿಯನ್ನು 
ಆರಾಧಿಸಿ, ತದನಂತರದಲ್ಲಿ ಬೇರೆ ದೇವತೆಗಳನ್ನು ಪೂಜಿಸಲಾಗುತ್ತದೆ. "ಶೀ ಗಣೇಶಾಯ ನಮಃ 
ಎಂಬುದು ಗಾಣಪತ್ಯರ ಪ್ರಮುಖ ಮಂತ್ರ ಗಣಗಳ ಅಧಿಪತಿಯಾದ ವಿಘ್ನೇಶ್ವರ, ವಿನಾಯಕ, 
ಏಕದಂತ ಮೊದಲಾದ ಹೆಸರುಗಳಿಂದ ಕರೆಯುವ ಗಣಪತಿಯನ್ನು ಹಿಂದೂ ಧರ್ಮದ ಶಾಕ್ಷರಲ್ಲದೇ 
ಬೌದ್ದರಲ್ಲಿಯೂ, ಜೈನರಲ್ಲಿಯೂ ಪೂಜಿಸುವ ಪರಂಪರೆ ರೂಢಿಯಲ್ಲಿದೆ. ಗಣಪತಿಯು ಶಿವನ 
ಮಗನಾದ್ದರಿಂದ ಶೈವ ಪಂಥಕ್ಕೆ ಸೇರಿದವನಾಗಿದ್ದರೂ, ವೈಷ್ಣವರೂ ಆರಾಧಿಸುವುದರಿಂದ ವೈಷ್ಣವ 
ಪಂಥದಲ್ಲಿಯೂ ಕಾಣಿಸಿಕೊಳ್ಳುತ್ತಾನೆ. ಒಟ್ಟಿನಲ್ಲಿ ಗಣಪತಿಯು ಜನಪ್ರಿಯ ದೇವತೆಯಾಗಿರುವುದರಿಂದ 
ದೇವತೆಗಳಿಗೆಲ್ಲಾ ಅಗಗಣ್ಯ ಸ್ಥಾನವನ್ನು ಪಡೆದಿದ್ದಾನೆ. 


ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ಗಣಪತಿಯ ಆರಾಧನೆ ಯಾವ ಕಾಲದಿಂದ ರೂಢಿಗೆ ಬಂದಿತು 
ಎಂಬುದು ತಿಳಿಯದಿದ್ದರೂ, ಕ್ರಿಶ. ಏಳನೇ ಶತಮಾನದ ವೇಳೆಗಾಗಲೇ ಅಸ್ತಿತ್ವದಲ್ಲಿತ್ತು ಎಂದು 
ತಿಳಿಯುತ್ತದೆ. ಚಿಕ್ಕಮಳೂರು, ಮಳೂರುಪಟ್ಟ, ಬೇವೂರುಮಂಡ್ಯ ಗಾಮಗಳಲ್ಲಿ ಕ್ರಿಶ. ಏಳನೇ 
ಶತಮಾನಕ್ಕೆ ಸೇರಿದ ದ್ವಿಬಾಹು ಗಣಪತಿಯ ವಿಗ್ರಹಗಳು ದೊರೆಯುತ್ತವೆ. ಇವಲ್ಲದೇ ಬೇವೂರು, 
ಹೊಡಿಕೆಹೊಸಹಳ್ಳಿ, ಹೊಂಗನೂರು, ನೆರಳೂರು, ದೊಡ್ಡಮಳೂರು, ಕೋಡಂಬಳ್ಳಿ, ಮಂಗಾಡಹಳ್ಳಿ, 
ಅರಳಾಳುಸಂದ್ರ ಮೊದಲಾದ ಗಾಮಗಳ ಈಶ್ವರ ದೇವಾಲಯಗಳಲ್ಲಿ ಗಂಗರ ಕಾಲದ ದ್ವಿಬಾಹು 
ಗಣಪತಿಯ  ಶಿಲಗಳಿವೆ. ಪ್ರಾಚೀನ ಕಾಲದಲ್ಲಿ ಗಣಪತಿಗೆ ಪ್ರತ್ತೇಕ ದೇವಾಲಯವಿದ್ದುದು 


$ 
ವಿರಳವಾಗಿದ್ದರೂ. ಗಣಪತಿಯ ಆರಾಧನೆ ಬೆಳೆದುಬಂದಿರುವುದು ಸಷ್ಟ ಪ್ರಸ್ತುತದಲ್ಲಿ ಚನ್ನಪಟ್ಟಣ 


ಸೂ 


ತಾಲ್ಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಗಣಪತಿಯ ದೇವಾಲಯಗಳು ಕಂಡುಬಂದರೂ, ಪ್ರಾಚೀನ 
ಕಾಲದಲ್ಲಿ ವಿರಳವಾಗಿದ್ದವು. 


ಚಿಕ್ಕಮಳೂರಿನ ಹೊರವಲಯದ ತೋಟವೊಂದರಲ್ಲಿ ಚೋಳರ ಕಾಲದ ಗಣಪತಿಯ 
ಗುಡಿಯಿದೆ. ಇಲ್ಲಿರುವ ಗಣಪತಿಯು ಚತುರ್ಭುಜದವನಾಗಿದ್ದು ಸುಮಾರು ನಾಲ್ಕುವರೆ ಅಡಿ ಎತ್ತರದ 
ಸುಂದರವಾದ ಮೂರ್ತಿಯಾಗಿದೆ. ವಿಶೇಷವೆಂದರೆ ಈ ಗಣಪತಿಯು ಶ್ರೀವೈಷ್ಣವ ಪರಂಪರೆಯ 
ಲಕ್ಷಣವಿರುವ ಮೂರ್ತಿಯಾಗಿದೆ. ಈ ಮೂರ್ತಿಯಲ್ಲಿ ಗಣಪತಿಯು ತನ್ನ ಹಿಂಬದಿಯ ಕೈಗಳಲ್ಲಿ 
ಶಂಖ, ಚಕ್ರಗಳನ್ನು ಹಿಡಿದಿರುವಂತೆ ಕಡೆಯಲಾಗಿದೆ. ಇದೇ ರೀತಿಯ ಶ್ರೀವೈಷ್ಣವ ಪರಂಪರೆಯ 
ಸುಮಾರು ಒಂದು ಅಡಿ ಎತ್ತರದ ಗಣಪತಿಯು ಸಿಂಗರಾಜಪುರದ ಗೋಪಾಲಕೃಷ್ಣ ದೇವಾಲಯದ 
ಆವರಣದಲ್ಲಿರುವುದನ್ನು ಕಾಣಬಹುದು. 


ಕ್ರಿಶ. 10-11ನೇ ಶತಮಾನದಲ್ಲಿ ಅಂದರೆ ಚೋಳರ ಆಳ್ಗಿಕೆಯ ಕಾಲದಲ್ಲಿ ಈ ಪ್ರದೇಶದಲ್ಲಿ 
ಗಣಪತಿಯ ಆರಾಧನೆ ಪ್ರಬಲವಾಗಿತ್ತು ಎಂದು ತಿಳಿಯುತ್ತದೆ. ಮಳೂರು, ಸುಳ್ಳೇರಿ, ಇಗ್ಗಲೂರು 
ಮೊದಲಾದೆಡೆ ಚೋಳರ ಕಾಲದಲ್ಲಿ ಗಣಪತಿಯ ವಿಗ್ರಹಗಳನ್ನು ಪ್ರಶಿಷ್ಠಾಪಿಸಲಾಗಿದೆ. ವಿಶೇಷವೆಂದರೆ 
ಈ ಕಾಲದಲ್ಲಿ ಗಣಪತಿಯ ಹಬ್ಬವನ್ನು ಆಚರಿಸುತ್ತಿದ್ದ ಉಲ್ಲೇಖ ಶಾಸನವೊಂದರಲ್ಲಿದೆ. ಕ್ರಿಶ. 1013ರ 
ಮಳೂರುಪಟ್ಟ ಗ್ರಾಮದ ಅರ್ಕೇಶ್ಷರ ದೇವಾಲಯದ ಶಾಸನವೊಂದರಲ್ಲಿ ಜೋಳ ದೊರೆ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 163 


ರಾಜೇಂದಚೋಳನ ಆಳ್ಲಿಕೆಯ ಕಾಲದಲ್ಲಿ ಮಣಲೂರು ಅಂದರೆ ಈಗಿನ ಮಳೂರುಪಟ್ಟದಲ್ಲಿ 
ನಡೆಯುತ್ತಿದ್ದ ಗಣಪತಿಯ ಹಬ್ಬದ ಪ್ರಸ್ತಾಪವಿರುವುದನ್ನು ಕಾಣಬಹುದು.5” 


ಹೊಯ್ದಳ, ವಿಜಯನಗರ ಅರಸರ ಕಾಲದ ಈಶ್ವರ ದೇವಾಲಯಗಳಲ್ಲಿ ಗಣಪತಿಯ 
ವಿಗಹಗಳನ್ನು ಪ್ರತಿಷ್ಠಾಪಿಸಿರುವುದನ್ನು ಕಾಣಬಹುದು. ವಿಜಯನಗರ ಅರಸರ ಕಾಲದ ಸಂಸ್ಕ 
ಭಾಷೆಯಲ್ಲಿರುವ ಬಹುತೇಕ ಶಾಸನಗಳು "ಶ್ರೀಗಣಾಧಿಪತಯೇ ನಮಃ ನಿವ್ಪಿಫ್ಲಮಸ್ತು' ಎಂಬ 
ಶ್ಲೋಕದಿಂದ ಆರಂಭಗೊಳ್ಳುತ್ತವೆ."' ಇದು ಎಲ್ಲಾ ಶುಭಕಾರ್ಯವನ್ನು ಗಣಪತಿಯನ್ನು ಸ್ತುತಿಸುವುದರ 
ಮೂಲಕ ಆರಂಭಿಸುತ್ತಿದ್ದುದನ್ನು ಸೂಚಿಸುತ್ತದೆ. 


ಈಗ ಬಹುತೇಕ ನಾಡಿನ ಹಿಂದೂ ಧರ್ಮಿಯರೆಲ್ಲರೂ ಗಾಣಪತ್ಯದವರಾಗಿದ್ದಾರೆ. ಏಕೆಂದರೆ 
ಗಣಪತಿಯ ಗುಡಿಯಿಲ್ಲದ ಹಳ್ಳಿಯಿಲ್ಲ. ಗಣಪತಿ ಚಿತ್ರಪಟ/ಗೊಂಬೆಯಿರದ ಹಿಂದೂ ಮನೆಯಿಲ್ಲ. 
ಪ್ರತಿಯೊಬ್ಬ ವ್ಯಕ್ತಿಗೂ ಗಣಪತಿಯು ಬಹುಮೆಚ್ಚಿನ ದೈವವಾಗಿದ್ದಾನೆ. ಎಲ್ಲ ಪಂಥದವರೂ 
ಗಣಪತಿಯನ್ನು ನೆನಸಿಕೊಂಡೇ ಕೆಲಸಕ್ಕೆ ತೊಡಗುವುದು. ಆಸೆಯಿಟ್ಟು ಮಾಡುವ ಯತ್ನಕ್ಕಂತೂ 
ಗಣಪತಿಗೆ ಹರಕೆ ಹೊರುವುದು ತಪ್ಪಿದ್ದಲ್ಲ. ಮನೆಮೆನೆಗಳಲ್ಲಿ, ಗುಡಿಗುಡಿಗಳಲ್ಲಿ ನಿತ್ಯವೂ ನಡೆಯುವ 
ಪೂಜೆಯಲ್ಲದೆ ಪ್ರತಿವರ್ಷವೂ ಭಾದಪದ ಮಾಸದ ಮೊದಲ ಚೌತಿಯಂದು ನಡೆಯುವ 
ಗಣೇಶೋತ್ಸವ ಎಲ್ಲ ಊರುಗಳಲ್ಲಿಯೂ ವಿಜೃಂಭಣೆಯಿಂದಲೇ ನಡೆಯುತ್ತದೆ. ಇದರಲ್ಲಿ ಎಲ್ಲಾ 
ಜನರೂ ಸೇರಿ ಸಂಭಮಿಸುತ್ತಾರೆ. ಹೀಗೆ ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ಗಾಣಪತ್ಯ 
ಬೆಳೆದುಬಂದಿರುವುದನ್ನು ಕಾಣಬಹುದು. 


ಶಾಕ್ಟ ಮತ: 


ಪ್ರಾಚೀನ ಕಾಲದಿಂದಲೂ ಹಿಂದೂ ಧರ್ಮದಲ್ಲಿ ಶಕ್ತಿಯ ಅವತಾರವಾದ ಕಾಳಿ ಅಥವಾ 
ದುರ್ಗಾದೇವಿಯನ್ನು ಪೂಜಿಸುವ ಸಂಪ್ರದಾಯ ಬೆಳದುಬಂದಿದೆ. ಈ ಸಂಪ್ರದಾಯವನ್ನು ಶಾಕ್ಷಮತ 
ಎನ್ನುತ್ತಾರೆ. ಕ್ರಿ.ಶ. ಆರನೇ ಶತಮಾನದಿಂದ ಕಿ.ಶ. ಹತ್ತನೆಯ ಶತಮಾನದವರೆಗೆ ಈ ಮತದ ಪ್ರಭಾವ 
ಅಧಿಕವಾಗಿತ್ತೆಂದು ತಿಳಿದುಬರುತ್ತದೆ. ಈ ಮತದ ಮುಖ್ಯ ಆರಾಧ್ಯ ದೇವತೆ ಕಾಳಿ ಅಥವಾ 
ದುರ್ಗಾದೇವಿಯು ಶಿವನ ಮಡದಿಯಾದ ಪಾರ್ವತಿಯ ರೂಪ. ಶಾಕ್ಷವನ್ನು ಶೈವದ ಒಂದು 
ಶಾಖೆಯೆಂದು, ಕೆಲವರು ಭಾವಿಸುವವರಾದರೂ ಶಾಕ್ತ ಒಂದು ಸ್ವತಂತ್ರ ಮತವಾಗಿದ್ದು, ಸ್ತೀ 
ದೈವವನ್ನು ಪ್ರಧಾನ ದೈವವಾಗುಳ್ಳ ಮತ್ತು ಸ್ವಲ್ಪಮಟ್ಟಿಗೆ ಶೈವ ಸಂಬಂಧವನ್ನು ಉಳ್ಳದಾಗಿದೆ.”* 


ಶಾಕ್ತ ಸಂಪ್ರದಾಯವು ವೇದಗಳನ್ನವಲಂಬಿಸಿ ಬೆಳೆದುಬಂದ ಪಂಥವಾಗಿದೆ. ಇದರಲ್ಲಿ 
ಪುರಾಣಗಳ ಪ್ರಭಾವ ಹೆಚ್ಚಿನದು, ಶಕ್ತಿಯೇ ಶಿವನಿಗೂ ಕಾರಣವೆಂದು ಇದರ ನೆಲೆ. ಇದರಲ್ಲಿ 
ಶಿವನಿಗಿಂತಲೂ ಶಕ್ತಿಗೆ ಪ್ರಾಶಸ್ತ್ಯ ಹೆಚ್ಚು ಈ ಶಕ್ತಿಯನ್ನು ಅಂಬಿಕೆ, ದುರ್ಗೆ, ಕಾತ್ಯಾಯಿನಿ, 
ಕನ್ಯಾಕುಮಾರಿ, ವರದಾ, ವೇದಮಾತಾ, ಕಾಳಿ ಮೊದಲಾದ ಹೆಸರುಗಳಿಂದ ಸಂಬೋಧಿಸಲಾಗುತ್ತದೆ. 
ಈ ಪುರಾತನವಾದ ಶಕ್ತಿಪಂಥವು ಜಾನಪದಪ್ರಿಯವಾಗಿದ್ದುದು ಸಂಭಾವಿತ ಸಮಾಜದಲ್ಲಿಯೂ 
ಪ್ರವೇಶ ಮಾಡಿ ತನ್ನ ಪ್ರಭಾವವನ್ನು ಬೀರಿತು. ಆದರೆ ಜಾನಪದಪ್ರಿಯವಾಗಿದ್ದ ಶಕ್ತಿವಾದದಲ್ಲಿ 
ಶಕ್ತಿಯಲ್ಲದೇ ಎಲ್ಲ ಹೆಂಗಸರೂ ದೇವತಾ ಸ್ಪರೂಪರು ಎಂಬ ಕಲ್ಪನೆಗೆ ಎಡೆಮಾಡಿಕೊಟ್ಟಿತು. ದಕ್ಷಿಣ 
ಭಾರತದ ಹಳ್ಳಿಹಳ್ಳಿಗಳಲ್ಲಿ, ಸರಳವಾಗಿ ಹಳೆಯ ಬಗೆಯಿಂದಲೇ ಪೂಜೆಗೊಳ್ಳುವ ಗ್ರಾಮದೇವತೆಯರ 
ಸಂಖ್ಯೆ ವಿಪುಲವಾದುದ್ದಾಗಿದೆ. ಎಲ್ಲಮ್ಮ ಅಣ್ಣಮ್ಮ ಗಂಗಮ್ಮ ಸಿದ್ದಮ್ಮ ಮಾರಮ್ಮ ಮಲ್ಲಮ್ಮ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 164 


ಮಲೆಯಮ್ಮ ಉಡಿಸಲಮ್ಮ ವೀರಮ್ಮ ತಿಮ್ಮಮ್ಮ ಮುದ್ದಲಮ್ಮ ಮೊದಲಾದ ಹೆಸರಿನಿಂದ 
ಕರೆಯಲ್ಲಡುವ ಶಾಕ್ತ ಪರಂಪರೆಯನ್ನು ಕಾಣಬಹುದು. 


ಚನ್ನಪಟ್ಟಣ ತಾಲ್ಲೂಕಿನಲ್ಲಿನ ಶಾಕ್ಷಮತವನ್ನು ಪರಿಶೀಲಿಸುವುದಾದರೆ ಗಂಗರ ಕಾಲದಿಂದ 
ಆರಂಭಗೊಂಡು ವಿಜಯನಗರ ಅರಸರ ಕಾಲದವರೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡು 
ಬೆಳೆದುಬಂದಿರುವುದನ್ನು ಕಾಣಬಹುದು. ಕ್ರಿಶ. 1014ರ ಮಳೂರಿನ ಶಾಸನವೊಂದರಲ್ಲಿ ಕೂಡ್ಲೂರಿನ 
ಕೆರೆಯ ದಂಡೆಯ ಮೇಲಿನ ದುರ್ಗಿ ದೇವಾಲಯದ ಪ್ರಸ್ತಾಪವಿದೆ. ಗಂಗರ ಕಾಲದ ಈ 
ದೇವಾಲಯಕ್ಕೆ ಚೋಳ ದೊರೆ ರಾಜೇಂದಚೋಳನ ಕಾಲದಲ್ಲಿ ದೇವರ ಅಭಿಷೇಕ ಹಾಗೂ ಪೂಜಾ 
ಕೈಂಕರ್ಯಕ್ತಾಗಿ ಭೂಮಿಯನ್ನು ದಾನ ಮಾಡಿದ ವಿವರವಿದೆ. ಈ ಭೂಮಿಯ ಆದಾಯದಿಂದ ದೇವರ 
ನೈವೇದ್ಯಕ್ಕಾಗಿ ಬೇಕಾಗುವ ಅಕ್ಕಿ ದೀಪಕ್ಕೆ ಬೇಕಾಗುವ ಎಣ್ಣೆಯನ್ನು ಖರೀದಿಸಲು ಹಾಗೂ ಈ 
ದೇವಾಲಯದ ಪೂಜಾರಿಯ ಜೀವನ ಖರ್ಚಿಗೂ ಬಳಸಲು ನಿರ್ದೇಶಿಸಲಾಗಿದೆ. ಈ ದೇವಾಲಯ 
ಗಂಗ ಜೋಳರ ಕಾಲದಲ್ಲಿ ಪ್ರಮುಖ ಶಾಕ್ತ ಕೇಂದವಾಗಿತ್ತು ಎನ್ನಬಹುದು. ಮೂಲತಃ ಈ 
ದೇವಾಲಯದ ದುರ್ಗಿಶಿಲ್ಲ ಮಣ್ಣಿನಲ್ಲಿ ನಿರ್ಮಾಣ ಮಾಡಿದ್ದು, ನಂತರದಲ್ಲಿ ವಿಜಯನಗರ ಅರಸರ 
ಕಾಲದಲ್ಲಿ ಭದಕಾಳಿಯ ವಿಗಹವನ್ನು ನವರಂಗದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಗರ್ಭಗೃಹದಲ್ಲಿ ಪುನರ್‌ 
ನಿರ್ಮಾಣಗೊಂಡಿರುವ ದುರ್ಗಿಯ ಗಾರೆಶಿಲವನ್ನು ಕಾಣಬಹುದು. ಪ್ರಸ್ತುತದಲ್ಲಿ ಈ ದುರ್ಗಿಯ 
ದೇವಾಲಯವನ್ನು ಗದ್ದೆಚೆಲ್ಲಮ್ಮ ಎಂಬ ಹೆಸರಿನಿಂದ ಕರೆಯುತ್ತಾರೆ. 


ತಾಲ್ಲೂಕಿನ ಬೇವೂರು, ಅವ್ಹೇರಹಳ್ಳಿ, ಬೈರಾಪಟ್ಟ, ಕುಕ್ಕೂರು, ಇಗ್ಗಲೂರು ಹಾಗೂ 
ಯಲಿಯೂರುಗಳಲ್ಲಿ ವಿಜಯನಗರ ಕಾಲಘಟ್ಟದ ಭದಕಾಳಿಯ ಶಿಲ್ಲಗಳನ್ನು ಕಾಣಬಹುದು. ಈ 
ಪ್ರದೇಶಗಳಲ್ಲಿ ಇಂದಿಗೂ ಶಕ್ತಿಯ ಆರಾಧನೆ ನಡೆಯುತ್ತಿರುವುದನ್ನು ಕಾಣಬಹುದು. ದೊಡ್ಡಮಳೂರಿನ 
ಚೆಲ್ಲಮ್ಮ ದೇವಾಲಯ ಗಂಗರ ಕಾಲದ ಶಾಕ್ಷಪಂಥದ ಕೇಂದವಾಗಿದೆ. ಇಲ್ಲಿ ದುರ್ಗಿಯನ್ನು 
ಪ್ರಮುಖವಾಗಿ ಪೂಜಿಸುತ್ತಿದ್ದ, ಇದರ ಜೊತೆಯಲ್ಲಿ ಸಪ್ತಮಾತೃಕೆಯರ ಬಿಡಿ ಶಿಲ್ಲಗಳನ್ನಿಡಲಾಗಿದೆ. 
ಇದಲ್ಲದೇ ಬೈರಾಪಟ್ಟ ಕೂಡ್ಡೂರು. ಮಳೂರುಪಟ್ಟ ಹಾರೋಕೊಪ್ಪ ಇಗ್ಗಲೂರು ಮೊದಲಾದೆಡೆ 
ಗಂಗರ ಕಾಲದ ಮಹಿಷಾಸುರ ಮರ್ದಿನಿಯ ಶಿಲ್ಲಗಳಿರುವುದನ್ನು ಕಾಣಬಹುದು. ಹೀಗೆ ಚನ್ನಪಟ್ಟಣ 
ತಾಲ್ಲೂಕಿನಲ್ಲಿ ಶಾಕ್ಷಮತ ಗಂಗರ ಕಾಲದಿಂದ ಇಂದಿನ ಕಾಲಘಟ್ಟದವರೆಗೂ ಅಸ್ಪಿತ್ವದಲ್ಲಿರುವುದನ್ನು 
ಕಾಣಬಹುದು. 


ಮಾತೃದೇವತಾರಾಧನೆ / ಸಪ್ತಮಾತೃಕೆಯರು : 


ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಮಾತೃದೇವತೆಯ ಆರಾಧನೆ ನಿರಂತರವಾಗಿ 
ಸಾಗಿಬಂದಿದೆ. ಮಾನವ ತನಗೆ ಜನ್ಮ ನೀಡಿ ರಕ್ಷಿಸಿ ಬೆಳೆಸುವ "ತಾಯಿ'ಯ ರೂಪವನ್ನೇ ಪೂಜೆಯ 
ಕೇಂದಬಿಂದುವಾಗಿಸಿಕೊಂಡನು. ಮಕ್ಕಳಿಗೆ ರೋಗರುಜಿನಗಳು ಕಾಡಿದಾಗ, ಮಳೆ ಬೆಳೆಗಳ 
ವಿಷಯದಲ್ಲಿ ತೊಂದರೆಯಾದಾಗಲೆಲ್ಲ ದೇವಿಯನ್ನು ಪೂಜಿಸಿ ಪರಿಹಾರವನ್ನು ಕಂಡುಕೊಂಡನು. 
ಹೀಗೆ ಮಕ್ಕಳನ್ನು, ಮನುಷ್ಯರನ್ನು ಸಂಕಟದಿಂದ ರಕ್ಷಿಸುವ ಆ ತಾಯಿ “ಜಗದಾಂಬೆ', "ಎಲ್ಲಮ್ಮ, 
ಪರಮೇಶ್ವರಿಯೆನಿಸಿದಳು. ಜನಪದರಲ್ಲಿ ಬೆಳೆದು ಬಂದ ಈ "ಮಾತೃದೇವತಾರಾಧನೆ' ಯಾವುದೇ 
ಒಂದು ಜಾತಿಯ, ಕೋಮಿನ, ಮತದ ವಿಶಿಷ್ಟ ಸಂಪ್ರದಾಯವಾಗಿ ಬೆಳೆಯದೇ ಆ ಪರಿಸರದ ಎಲ್ಲ 
ಜನರ ಆರಾಧನಾ ಪದ್ಧತಿಯಾಗಿರುವುದು ಗಮನಾರ್ಹವಾಗಿದೆ. ಹೀಗಾಗಿ ಮಾತೃದೇವತೆಗಳು ಆ 
ಪ್ರದೇಶದ "ಗ್ರಾಮದೇವತೆ', "ಊರದೇವಿ', "ನಾಡದೇವಿ' ಎಂದೇ ನಿರಂತರವಾಗಿ ಪೂಜೆಗೊಳ್ಳುತ್ತಿದ್ದಾಳೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 165 


ತಾಯಿಯ  ಕಲ್ಲನೆಯೊಂದಿಗೆ ಹೆಣ್ಣಿನ ನಿಗೂಢವಾದ ಶಕ್ತಿ ಸ್ಪಾರಸ್ಕವಾದ ಸ್ವಭಾವ, 
ಅದ್ದುತವೆನಿಸುವ ಪ್ರಸವ ಸಾಮರ್ಥ್ಯ, ಮೋಹಕವಾದ ಸ್ವರೂಪ ಮೊದಲಾದವು ಆಕೆಯ ಆರಾಧನೆಯು 
ಬಲಗೊಳ್ಳಲು ಕಾರಣವಾಯಿತು. ಮಾತೃಪ್ರಧಾನ ಸಮಾಜ ರೂಪುಗೊಂಡು ಸಮಾಜದಲ್ಲಿ ಆಕೆಗೆ 
ಗೌರವಯುತ ಸ್ಥಾನ ಒಲಿಯಿತು. ಜಗತ್ತಿನ ಬಹುತೇಕ ಸಮಾಜಗಳೂ ಆರಂಭವಾದುದು ಮಾತೃ 
ಪ್ರಮುಖವಾಗಿಯೇ. ತಂದೆಯಾದವನು ಮನೆಯಿಂದ ಹೊರಗೆ ದುಡಿಯುವುದು, ತಾಯಿ 
ಮನೆಯಲ್ಲಿಯೇ ಇದ್ದು ಮಕ್ಕಳ ಪೋಷಣೆಯ ಜೊತೆಗೆ ಮನೆಯ ಜವಬ್ದಾರಿ ಹೊರಬೇಕಾಗಿತ್ತು. 
ಮಗುವಿನ ಮನಸಿನ ಮೇಲೆ ಮೂಡುತ್ತಿದ್ದುದು ತಾಯಿಯ ಪ್ರಭಾವವೇ. ಮಾತೃ ಮರ್ಯಾದೆ ತಾಂತ್ರಿಕ 
ಅಥವಾ ಶಾಕ್ತ ಸಂಪ್ರದಾಯದ ಮೂಲಾಧಾರ. ಈ ಸಂಪ್ರದಾಯ ವೈದಿಕ ಯುಗಕ್ಕಿಂತಲೂ 
ಪ್ರಾಚೀನವೆನ್ನುವುದು ನಿರ್ವಿವಾದ. 


ನಿಸರ್ಗದಲ್ಲಿಯ  ಸೃಷ್ಟಿಕ್ರಿಯೆಯನ್ನು ಹೆಣ್ಣಿನಲ್ಲಿನ ಪ್ರಜನನ ಕ್ರಿಯೆಯನ್ನು ಏಕಕಾಲದಲ್ಲಿ 
ಜೊತೆಯಲ್ಲಿಟ್ಟು ಹೇಣ್ಣು ದೇವತೆಗಳನ್ನು ನಿರ್ವಚಿಸಲಾಗಿದೆ. ಮಕ್ಕಳನ್ನು ಹೆರುವ ತಾಯಿಯಂತೆಯೇ 
ಪ್ರಕೃತಿಯೂ ಘಫಲವಂತಳಾಗಿದ್ದಾಳಂದೇ ಪ್ರಕೃತಿಯನ್ನು ದೇವತೆ ಎಂದು ಗುರುತಿಸಲಾಗುತ್ತದೆ. 
ಮಾತೃದೇವತೆಯ ಪರಿಕಲ್ಲನೆ ಆದಿಕಾಲದಿಂದಲೇ ಬೆಳೆದುಬಂದಿದೆ. ಮನುಷ್ಯ್ಕನ ಬದುಕಿನ ಆಗು- 
ಹೋಗುಗಳಿಗೆ ಸ್ತೀ ಪ್ರೇರಕ ಶಕ್ತಿಯೆಂದು ನಂಬಿದ್ದರಿಂದ ಹೆಣ್ಣನ್ನು ಶಕ್ತಿಯ ಮೂಲ-ಆದಿಶಕ್ತಿ-ಜಗನ್ಮಾತೆ 
ಎಂದು ಭಾವಿಸಿದರು. ಭಯ-ಭಕ್ತಿಯಿಂದ  ಮಾತೃದೇವತಾರಾಧನೆ ಬೆಳೆದುಬಂದಿರುವುದನ್ನು 
ಕಾಣಬಹುದು. 


ಮಾತೃದೇವತಾರಾಧನೆಯ ಪರಿಕಲ್ಲನೆಯಲ್ಲಿ ಸಪ್ಪಮಾತೃಕೆಯ ಆರಾಧನೆ ಗಂಗರ 
ಕಾಲದಿಂದಲೂ ಈ ಪ್ರದೇಶದಲ್ಲಿ ಕಂಡುಬರುತ್ತದೆ. ಸಪ್ಪಮಾತೃಕೆಯರೆಂದರೆ ಬ್ರಾಹ್ಮೀ, 
ಮಾಹೇಶ್ವರೀ(ರೌದ್ರೀ), ಕೌಮಾರೀ, ವೈಷ್ಣವೀ, ವಾರಾಹೀ, ಇಂದ್ರಾಣಿ. ಚಾಮುಂಡಾ ಎಂಬ 
ದೇವತೆಗಳ ಗುಂಪು. ಇವರು ಮೂಲತಃ ಶೈವ ಪಂಥದ ದೇವತೆಗಳು. ಇವರು ಒಂದೊಂದು ದೈವದ 
ಶಕ್ತಿ ಎಂದು ಹೇಳುತ್ತಾರೆ. ಇವರನ್ನು ಕ್ರಮವಾಗಿ ಬ್ರಹ್ಮ ಮಹೇಶ್ವರ, ಕುಮಾರ(ಕಾರ್ತಿಕೇಯ), ವಿಷ್ಣು, 
ವರಾಹ, ಇಂದ, ಯಮ ದೇವರುಗಳ ಶಕ್ತಿ ದೇವತೆಯರೆಂದು ಹೇಳುವುದುಂಟು. 
ಸಪ್ತಮಾತೃಕೆಯರನ್ನು ಶಿಲದಲ್ಲಿ ಒಂದೇ ಫಲಕದಲ್ಲಿ ಸಾಲಾಗಿ ಅಥವಾ ಏಳು ಬೇರೆಬೇರೆ 
ಮೂರ್ತಿಗಳಾಗಿ ಕಡೆದು ಪ್ರತಿಷ್ಠಾಪಿಸುವ ವಾಡಿಕೆಯಿದೆ. ಈ ಶಿಲ್ಪದಲ್ಲಿ ಮೊದಲು ಬರುವ ಬ್ರಾಹ್ಮಿಯ 
ಬಲಭಾಗದಲ್ಲಿ ವೀಣಾಧರ ವೀರಭದ್ರನನ್ನು ಕೊನೆಯಲ್ಲಿ ಬರುವ ಚಾಮುಂಡಿಯ ಎಡಭಾಗದಲ್ಲಿ 
ಗಣೇಶನನ್ನು ಇರಿಸಿ ನಡುವೆ ಮಾತೃಗಣಗಳನ್ನು ಪ್ರತಿಷ್ಠಾಪಿಸುವುದು ವಾಡಿಕೆಯಾಗಿತ್ತೆಂದು 
ತಿಳಿದುಬರುತ್ತದೆ. 


ಚನ್ನಪಟ್ಟಣ ತಾಲ್ಲೂಕಿನ ಮಳೂರು, ಮಳೂರುಪಟ್ಟ ಕೂಡ್ಲೂರು, ಹಾರೋಕೊಪ್ಪ, 
ಹೊಂಗನೂರು ಮೊದಲಾದೆಡೆ ಸಪ್ತಮಾತೃಕೆಯರ ದೇವಾಲಯಗಳಿವೆ. ದೇವಿಯರಿಗಾಗಿ ನಿರ್ಮಿಸಿರುವ 
ಈ ಗುಡಿಗಳಲ್ಲದೇ ಹಲವು ಗ್ರಾಮಗಳಲ್ಲಿ ಶಿವಾಲಯದಲ್ಲಿ ಪರಿಹಾರದ ದೇವತೆಗಳಾಗಿ ಮಾತೃಕೆಯರ 
ಶಿಲಗಳಿರುವುದನ್ನು ಗಮನಿಸಬಹುದು. ಕೆಲವು ಹಳ್ಳಿಗಳಲ್ಲಿ ಚಿಕ್ಕದಾದ ಒಂದಂಕಣದ ಗುಡಿಯಲ್ಲಿ 
ಸಾಂಕೇತಿಕವಾಗಿ ನಿರಾಕಾರವಾದ ಕಲ್ಲುಗಳನ್ನಿಟ್ಟು ದೇವಿಯರನ್ನು ಆರಾಧಿಸುತ್ತಾರೆ. 


ಚಿಕ್ಕಮಳೂರಿನ ಅರ್ಕೇಶ್ವರ ದೇವಾಲಯದಲ್ಲಿ ಗಂಗರ ಕಾಲದ ಸಪ್ಪಮಾತೃಕಾ ಶಿಲವಿದೆ. ಈ 
ಶಿಲ್ಲದ ಪಕ್ಕದಲ್ಲಿ ವೀಣಾಧರ ಶಿವನ ಮೂರ್ತಿಯಿದೆ. ಮಳೂರುಪಟ್ಟ ಗ್ರಾಮದ ಕೆರೆಯ ದಂಡೆಯಲ್ಲಿ 
ಕ್ರಿಶ. ಎಂಟನೇ ಶತಮಾನದ ಸಪ್ಪಮಾತೃಕಾ ಶಿಲ್ಲವಿದ್ದು, ಅವುಗಳ ಮಧ್ಯೆ ಯೋಗಿನಿಯ ಶಿಲ್ಲವನ್ನು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 166 


ಕಡೆಯಲಾಗಿದೆ. ಬೇವೂರಿನ ಅರ್ಕೇಶ್ವರ, ಕೂಡ್ಲೂರಿನ ಚೆಲ್ಲಮ್ಮ ದೇವಾಲಯ, ಸಂತೆಮೊಗೇನಹಳ್ಳಿಯ 
ಕೆರೆಯ ಕೋಡಿಯ ಸಮೀಪ, ಸೋಮನಾಥಪುರದ ಪಾಳು ಸೋಮನಾಥ ಗುಡಿ, ನೆರಳೂರಿನ 
ವೈದ್ಯನಾಥೇಶ್ವರ ದೇವಾಲಯ, ಇಗ್ಗಲೂರಿನ ಚೆನ್ನಸೋಮೇಶ್ಲರ ದೇವಾಲಯ, ಕೋಡಂಬಳ್ಳಿಯ 
ಮಳಲೇಶ್ವರ ಹಾಗೂ ವಿರೂಪಾಕ್ಷಿಪುರದ ವಿರೂಪಾಕ್ಷೇಶ್ವರ ದೇವಾಲಯ ಮೊದಲಾದೆಡೆಗಳಲ್ಲಿ ಗಂಗರ 
ಕಾಲದಲ್ಲಿ ಸಪ್ತಮಾತೃಕೆಯರ ಶಿಲ್ಲವನ್ನು ಪ್ರತಿಷ್ಠಾಪಿಸಲಾಗಿರುವುದನ್ನು ಕಾಣಬಹುದು. ಹೊಂಗನೂರಿನ 
ಅರ್ಕೇಶ್ವರ ದೇವಾಲಯದ ನವರಂಗದಲ್ಲಿ ಹೊಯ್ದಳರ ಕಾಲದಲ್ಲಿ ಸುಂದರವಾದ ಸಪ್ತಮಾತೃಕೆಯರ 


ಶಿಲ್ಲವನ್ನಿಡಲಾಗಿದೆ. ಅದೇರೀತಿ ಸರಗೂರಿನ ಸೋಮೇಶ್ವರನ ಪಾಳುಗುಡಿಯ ಆವರಣದಲ್ಲಿ 
ವಿಜಯನಗರ ಅರಸರ ಕಾಲದ ಸಪ್ತಮಾತೃಕೆಯರ ಶಿಲವಿರುವುದನ್ನು ಕಾಣಬಹುದು. 


ಚನ್ನಪಟ್ಟಣ  ತಾಲ್ಲೂಕಿನಲ್ಲೀ ಸಪ್ತಮಾತೃಕೆಯರ ಬಿಡಿಶಿಲ್ಲಗಳನ್ನು ಹೊಂದಿರುವ 
ದೇವಾಲಯವೆಂದರೆ ದೊಡ್ಡಮಳೂರಿನ ರೈಲ್ಪೇಗೇಟ್‌ ಬಳಿಯಿರುವ ಚೆಲ್ಲಮ್ಮ ದೇವಾಲಯ. ಗಂಗರ 
ಕಾಲದ ಈ ದೇವಾಲಯದಲ್ಲಿ ಚಾಮುಂಡಿಯು ಪ್ರಮುಖ ದೇವಿಯಾಗಿ ಪೂಜೆಗೊಳ್ಳುತ್ತಿದ್ದರೂ, 
ಚಾಮುಂಡಿ ದೇವಿಯ ಹಿಂಬದಿಯಲ್ಲಿ ಗಂಗರ ಕಾಲದಲ್ಲೇ ಸಪ್ತಮಾತೃಕೆಯರ ಬಿಡಿಶಿಲಗಳನ್ನು 
ಪ್ರತಿಷ್ಠಾಪಿಸಲಾಗಿದೆ. ಇದೇ ದೇವಾಲಯ ನವರಂಗದ ಬಲಬದಿಯಲ್ಲಿ ಸಪ್ಪಮಾತೃಕಾ ಶಿಲ್ಲಫಲಕವೂ 
ಇದೆ. ಮಳೂರುಪಟ್ಟದ ಚೌಡೇಶ್ವರಿ ಮಾಕಳಿಯ ಹಿರಿಯಮ್ಮ (ಚಾಮುಂಡೇಶ್ಲರಿ), ಕೂಡ್ಲೂರಿನ 
ಗದ್ದೆಚೆಲ್ಲಮ್ಮ ಬೇವೂರಿನ ಚೌಡೇಶ್ವರಿ, ಚಕ್ಕೆರೆಯ ಪಟ್ಟಲದಮ್ಮ ಚನ್ನಪಟ್ಟಣದ ಕೊಲ್ಲಾಪುರದಮ್ಮ 
ಕಾಳಮ್ಮ ದಶವಾರದ ಮುತ್ತಲಮ್ಮ ತಗಚಗೆರೆಯ ಮಾಸ್ತಮ್ಮ ಸೋಗಾಲದ ಕಾಳಮ್ಮ 
ಸಿಂಗರಾಜಪುರದ ವಿಜಯನಗರದಮ್ಮ ಹಾಗೂ ಬಹುಪಾಲು ಗ್ರಾಮಗಳಲ್ಲಿರುವ ಮಾರಮ್ಮ 
ದೇವಾಲಯಗಳು ಮಾತೃದೇವತಾರಾಧನೆಯ ಪರಂಪರೆಯಲ್ಲಿ ಬೆಳೆದುಬಂದ ದೇವಾಲಯಗಳಾಗಿವೆ. 


ಇವಲ್ಲದೇ ತಾಲ್ಲೂಕಿನಲ್ಲಿನ ಪ್ರಾಚೀನ ಕಾಲದ ಮಾತೃದೇವತಾರಾಧನೆಯ ಕುರುಹುಗಳನ್ನು ಈ 
ಕೆಳಗಿನಂತೆ ಗುರುತಿಸಬಹುದು. ಕೂಡ್ತೂರಿನ ಬಸವನ ಗುಡಿ ಮುಂಭಾಗ ಚಾಮುಂಡಿ, ಬ್ರಾಹ್ಮಿ ವೈಷ್ಣವಿ 
ಹಾಗೂ ಭೈರವಿಯರ ಗಂಗರ ಕಾಲದ ಬಿಡಿ ಶಿಲಗಳಿವೆ. ಕೆಲಗೆರೆಯ ಮಾರಮ್ಮ ದೇವಾಲಯದ 
ಮುಂಭಾಗ ವಿಷ್ಣುದುರ್ಗಾದ ಶಿಲವಿದೆ. ಕೂಡ್ಲೂರಿನ ಮಂಗಳೇಶ್ವರ ದೇವಾಲಯದ ಪಕ್ಕದ ಕೊಳದ 
ಬಳಿ ಕ್ರಿಶ. ಎಂಟನೇ ಶತಮಾನದ ಸುಂದರವಾದ ವಿಷ್ಣುದುರ್ಗಾದ ಶಿಲ್ಪವಿದೆ. ಸಂತೆಮೊಗೇನಹಳ್ಳಿಯ 
ಆಂಜನೇಯ ದೇವಾಲಯದ ಮುಂಭಾಗ ಚೋಳರ ಕಾಲದ ವೈಷ್ಟವಿಯ ಮೂರ್ತಿಯಿದೆ. 
ಹೊಡಿಕೆಹೊಸಹಳ್ಳಿಯ ಕೆರೆಯ ದಂಡೆಯ ಮೇಲೆ ಗಂಗರ ಕಾಲದ ಭೈರವಿಯ ಶಿಲವಿದೆ. ಸುಳ್ಳೇರಿ 
ಗ್ರಾಮದ ಕೆರೆಯ ಏರಿ ಮೇಲೆ ಹಾಗೂ ನಾಗವಾರ ಗ್ರಾಮದ ಕೆರೆಯ ಏರಿ ಮೇಲೆ ಗಂಗರ ಕಾಲದ 
ವಿಷ್ಣುದುರ್ಗಾದ ಶಿಲ್ಲಗಳಿರುವುದನ್ನು ಕಾಣಬಹುದು. ಈ ಪ್ರದೇಶಗಳಲ್ಲಿ ಮಾತೃದೇವತಾ ಆರಾಧನೆ 
ಗಂಗ-ಚೋಳರ ಕಾಲದಿಂದಲೂ ನಡೆಯುತ್ತಿತ್ತು ಎಂಬುದಕ್ಕೆ ಇಲ್ಲಿ ದೊರೆತ ಶಿಲ್ಲಗಳೇ ಸಾಕ್ಷಿಯಾಗಿವೆ. 


ಸಪ್ತಮಾತೃಕೆಯರ ಶಿಲ್ಲಗಳ ಜೊತೆಯಲ್ಲಿ ಗಣಪತಿ ಹಾಗೂ ವೀಣಾಧಾರಿಯಾದ ಶಿವನ 
ಶಿಲ್ಲವನ್ನಿಟ್ಟು ಪೂಜಿಸುವುದನ್ನು ಇಲ್ಲಿ ಕಾಣಬಹುದು. ದೇವಿ ದೇವಾಲಯಗಳಲ್ಲಿ ಕಂಡುಬರುವ 
ಮತ್ತೊಂದು ಶಿಲ್ಪ ಭೈರವನದು. ದೇವೀ ಆಲಯದ ರಕ್ಷಕನಂತೆ ನವರಂಗದಲ್ಲಿ, ಕೆಲವೊಮ್ಮೆ 
ಪ್ರಾಕಾರದಲ್ಲಿ ಈ ಶಿಲ್ಲವನ್ನಿಟ್ಟಿರುತ್ತಾರೆ. ಮಳೂರಿನ ಚೆಲ್ಲಮ್ಮ ದೇವಾಲಯದ ಆವರಣದಲ್ಲಿ, ಬೇವೂರಿನ 
ಚೌಡೇಶ್ವರಿ ದೇವಾಲಯದ ಪ್ರಾಕಾರದಲ್ಲಿ ಭೈರವನನ್ನು ಪ್ರತಿಷ್ಠಾಪಿಸಿದ್ದರೆ, ಮಳೂರುಪಟ್ಟದ ಚೌಡೇಶ್ವರಿ 
ದೇವಾಲಯದಲ್ಲಿ ಭೈರವನ ಶಿಲ್ಲವನ್ನು ನವರಂಗದಲ್ಲಿಡಲಾಗಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 167 


ಹೀಗೆ ಚನ್ನಪಟ್ಟಣ ತಾಲ್ಲೂಕಿನ ಹಲವೆಡೆ ಕಾಣಬರುವ ಸಪ್ತಮಾತೃಕೆಯರ ಗುಡಿಗಳು ಈ 
ಪರಿಸರದಲ್ಲಿ "ಶಕ್ತಿ ಆರಾಧನೆ' ಹೇಗೆ ವಿಕಸನಗೊಂಡಿತ್ತೆಂಬುದನ್ನು ಸೂಚಿಸುತ್ತದೆ. ಈ 
ದೇವಾಲಯಗಳಲ್ಲಿ ದೇವಿಯ ಪೂಜಾ ವಿಧಾನಗಳಲ್ಲಿ ಬಲಿ ಪದ್ಧತಿಯೂ ಇದ್ದುದನ್ನು ಈ 
ದೇವಾಲಯಗಳ ಮುಂಭಾಗದಲ್ಲಿರುವ ಬಲಿಪೀಠಗಳು ಸಾಕ್ಷಿಯಾಗಿವೆ. ಒಟ್ಟಿನಲ್ಲಿ ದೇವಿ ಆರಾಧನೆಯು 
ಕ್ರಿಶ. 8-9ನೇ ಶತಮಾನದಿಂದ ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ನಿರಂತರವಾಗಿ ನಡೆದುಬಂದಿರುವುದನ್ನು 
ಗುರ್ತಿಸಬಹುದಾಗಿದೆ. 


ರಾವಣನ ಆರಾಧನೆ : 


ರಾಮಾಯಣ ಮಹಾಕಾವ್ಯದಲ್ಲಿ ರಾಕ್ಷಸನೆಂದು ಗುರುತಿಸಿಕೊಳ್ಳುವ ರಾವಣನನ್ನು ಪೂಜಿಸುವ 
ಸಂಪ್ರದಾಯ ಪ್ರಾಚೀನ ಕಾಲದಿಂದಲೂ ಬೆಳೆದುಬಂದಿರುವುದನ್ನು ನೋಡಿದರೆ 
ಆಶ್ಚರ್ಯವಾಗಬಹುದು. ಈ ರಾವಣ ಅಥವಾ ರಾವಳೇಶ್ವರ ಸಂಸ್ಕೃತಿಯು ಪ್ರಮುಖವಾಗಿ ನಮ್ಮ 
ನಾಡಿನ ಆಗ್ನೇಯ ಭಾಗದಲ್ಲಿ ಅದರಲ್ಲೂ ಮಹಿಷಮಂಡಲ ಪ್ರಾಂತ್ಯದಲ್ಲಿ ಕಂಡುಬರುತ್ತದೆ. ಈ 
ಪ್ರಾಂತ್ಯವನ್ನು ಆಳ್ಲಿಕೆ ಮಾಡುತ್ತಿದ್ದ ತಲಕಾಡಿನ ಗಂಗರ ನಂತರ ಅಧಿಕಾರಕ್ಕೆ ಬಂದ ಚೋಳರ 
ಕಾಲದಲ್ಲಿ ಈ ರಾವಣ ಸಂಸ್ಕೃತಿ ಉದಯವಾಯಿತು. ನಂತರ ಈ ಭಾಗದಲ್ಲಿ "ರಾಜ ಪ್ರತ್ಯಕ್ಷ ದೇವತಾ” 
ಎಂಬ ಗಾದೆ ಮಾತಿನಂತೆ "ರಾಮಾಯ ಸ್ಪಸಿ? ಮತ್ತು "ರಾವಣಾ ಸ್ಪಸ್ಟಿ' ಎಂದು ಅಧಿಕಾರ 
ಮಾಡಿದ್ದಾನೆ. ಈ ಕಾಲದಲ್ಲಿ ರಾವಳೇಶ್ವರನ ಶಿಲ್ಲಗಳು ಕೆತ್ತಲಟ್ಟಿವೆ. ಹೀಗೆ ರಾಜನ ವೈಯಕ್ತಿಕ ಜೀವನದ 
ಬದುಕಿನ ಗುಣಗಳಿಗೆ ಕಥೆಯನ್ನು ಮೂರ್ತಿಶಿಲಗಳಲ್ಲಿ ಸಂದರ್ಭಾನುಸಾರವಾಗಿ ಕೆತ್ತಲಟ್ಟಿದ್ದರೂ ಸಹ 
ಅಂದಿನ ಶಿಲ್ಪ ಕಲಾವಿದರು ಸತ್ಯ ಸಂಗತಿಗಳನ್ನು ಸುಂದರವಾಗಿ ಶಿಲ್ಲಗಳಲ್ಲಿ ಕೆತ್ತಿದ್ದಾರೆ. ಒಟ್ಟಾರೆ 
ಹೇಳುವುದಾದರೆ ರಾಜನ ಗುಣಗಾನ ಮಾಡುವಾಗ ಪ್ರಾಂತೀಯವಾಗಿ ಪುರಾಣ ಕಲ್ಲನೆಗಳನ್ನು ಇಲ್ಲಿನ 
ಜನರು ಮಾಡಿದ್ದಾರೆ.“ 


ಚೋಳರ ಕಾಲದಲ್ಲೇ ರಾವಣನ ಆರಾಧನೆ ಮೂಡಿಬರಲು ಪ್ರಮುಖ ಕಾರಣವೊಂದನ್ನು 
ಗುರ್ತಿಸಬಹುದು. ಚೋಳ ಸಾಮ್ರಾಜ್ಯ ಇಂದಿನ ಶೀಲಂಕಾದವರೆಗೂ ವಿಸ್ತರಿಸಿತ್ತು ಎಂದು 
ತಿಳಿಯುತ್ತದೆ. ಶ್ರೀಲಂಕಾ ರಾವಣನ ಜನ್ಮಭೂಮಿಯಾದ್ದರಿಂದ ಇಲ್ಲಿ ಈತನನ್ನು ದೈವತ್ವದ 
ನೆಲೆಯಲ್ಲಿಟ್ಟು ಪೂಜಿಸುವುದನ್ನು ಕಾಣಬಹುದು. "ರಾಮಾಯಣದ ಖಳನಾಯಕ ರಾವಣನ ಕಾಲದಲ್ಲಿ 
ಶ್ರೀಲಂಕಾದ ನಾಗರಿಕತೆಯು ಅತ್ಯಂತ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಅತ್ಯಂತ ಸಮೃದ್ಧವಾದ ಈ 
ನಾಗರಿಕತೆಯನ್ನು ಹೊಂದಿದ್ದ ಈ ಪ್ರದೇಶವನ್ನು ಆಳುತ್ತಿದ್ದ ರಾವಣನು ಅತ್ಯಂತ ಮುಂದುವರಿದ 
ಮತ್ತು ಬುದ್ದಿವಂತ ರಾಜನೆಂದು, ಮಹಾನ್‌ ಆಡಳಿತಗಾರನೆಂದೂ ಪುರಾತನ ಕಾಲದ ತಾಳೆಗರಿಗಳ 
ಆಧಾರದಿಂದ ರಚಿತವಾದ ಮಿರಾಂಡೊ ಅಭಯಶೇಖರರವರ "ರಾವಣ, ಕಿಂಗ್‌ ಆಫ್‌ ಲಂಕಾ" 
ಎಂಬ ಕೃತಿಯಲ್ಲಿ ಉಲ್ಲೇಖವಾಗಿದೆ. ಹೀಗೆ ಲಂಕಾ ಜನರಿಗೆ ಪ್ರತ್ಯಕ್ಷ ದೈವನಾಗಿದ್ದ ರಾವಣನನ್ನು 
ಆರಾಧಿಸುವ ಸಂಸ್ಕೃತಿಯು ಚೋಳರ ಸಾಮ್ರಾಜ್ಯವು ಇಲ್ಲಿಯವರೆಗೂ ವ್ಯಾಪಿಸಿದ್ದರಿಂದ, ಅಲ್ಲಿಂದ 
ಮಹಿಷಮಂಡಲಕ್ಕೂ ಕಾಲಿಟ್ಟಿತ್ತು ಎನ್ನಬಹುದು. 


ಕರ್ನಾಟಕದ ಇಂದಿನ ಮೈಸೂರು, ಚಾಮರಾಜನಗರ, ಮಂಡ್ಯ, ರಾಮನಗರ ಮೊದಲಾದ 
ಜಿಲ್ಲೆಗಳಲ್ಲಿ ರಾವಣೇಶ್ವರ ಅಥವಾ ರಾವಳೇಶ್ವರ ಶಿಲಗಳು ಕಂಡುಬರುತ್ತವೆ. ಈ ಭಾಗದಲ್ಲಿ 
ರಾವಣನನ್ನು ಪ್ರತಿನಿಧಿಸುವಂತಹ ಒಂದು ತಲೆ, ಮೂರು ತಲೆ, ಐದು ತಲೆ, ಹತ್ತು ತಲೆಗಳನ್ನು 
ಹೊಂದಿರುವ ಶಿಲ್ಲಗಳು ವಿಶೇಷವಾಗಿ ಕಂಡುಬರುತ್ತವೆ. ಸಾಮಾನ್ಯವಾಗಿ ರಾವಳೇಶ್ವರನ ಶಿಲದಲ್ಲಿ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 168 


ಚತುರ್ಭುಜವನ್ನು ಹೊಂದಿದ್ದು, ನಾಲ್ವು ಕೈಗಳಲ್ಲಿ ಆಯುಧಗಳನ್ನು ಹಿಡಿದಿದ್ದಾನೆ. ಹಿಂಬದಿಯ 
ಬಲಗೈಯಲ್ಲಿ ಪ್ರಯೋಗ ಚಕ್ರ, ಎಡಗೈಯಲ್ಲಿ ಬಿಲ್ಲುಬಾಣ, ಮುಂದಿನ ಬಲಗೈಯಲ್ಲಿ ಸೊಂಟದ ಮೇಲೆ 
ಇಳಿಬಿಟ್ಟ ಖಡ್ಗವನ್ನು ಹಿಡಿದಿದ್ದು, ಎಡಗೈಯಲ್ಲಿ ಇಳಿಬಿಟ್ಟಿರುವ ಗದೆಯನ್ನು ಹಿಡಿದು ನಿಂತಿರುತ್ತಾನೆ. 
ಆತನ ಅಕ್ಕಪಕ್ಕದಲ್ಲಿ ಪರಿವಾರದವರು, ಪೀಠದಲ್ಲಿ ಕಾದಾಟದ ಟಗರುಗಳು ಮತ್ತು ಹೋರಾಡುವ 
ಸೈನಿಕರ ಉಬ್ಬುಶಿಲಗಳನ್ನು ಕಾಣಬಹುದು. ಇಂತಹ ಶಿಲ್ಲಗಳು ಚೋಳರ ಕಾಲದಲ್ಲಿ ಕೆತ್ತಲ್ಲಟ್ಟಿವೆ ಎಂದು 
ಹೇಳಬಹುದಾಗಿದೆ.” ರಾವಳೇಶ್ವರನನ್ನು ಜಾನಪದ ಸಂಸ್ಕೃತಿಯಂತೆ ಪೂಜಿಸಿಕೊಂಡು ಬರುತ್ತಿದ್ದಾರೆ 
ಹಾಗೂ ಈತನನ್ನು ಈ ಪ್ರಾಂತ್ಯದಲ್ಲಿ ಕುಲದೇವರನ್ನಾಗಿ ಮಾಡಿಕೊಂಡು ಬಂದಿದ್ದಾರೆ. 


ರಾವಳೇಶ್ವ್ಷರನ ಶಿಲ್ಲಗಳು ದೊರೆಯುವ ಹಳೇಮೈಸೂರು ಪ್ರಾಂತ್ಯದಲ್ಲಿ ರಾವಳೇಶ್ವರನ 
ಕುಲದವರು ವಂಶಪರಂಪರೆಯಾಗಿ ಯಪಷಿಮುನಿಗಳ ಗೋತ್ರ ಪ್ರವರ್ತಕರ ಹೆಸರಿನಲ್ಲಿ ಕುಲಗೋತ್ರ 
ಇಟ್ಟುಕೊಂಡಿದ್ದಾರೆ. ಹರಿಜನರು, ಆದಿಜಾಂಬವ, ನಾಯಕ(ತೊರೆಯ), ಕುರುಬ, ಬೆಳ್ಳಾಳಗೌಡ, 
ಗಂಗಟಿಕಾರಗೌಡ, ಉಪ್ಪಾರ ಕುಂಬಾರ, ನಯನಜ ಕ್ಷತ್ರಿಯ, ಮಡಿವಾಳ ಮೊದಲಾದ 
ಜನಾಂಗದವರು ರಾವಳೇಶ್ವರ ಗಂಡುದೇವರು, ರಾವಣನ ಕುಲವೆಂದು ಸ್ವಗೋತ್ರ ಪದ್ಧತಿಯಲ್ಲಿ 
ಮದುವೆ ನಿಷೇಧವೆಂದು ಭಾವಿಸಿದ್ದಾರೆ. ಇವರ ಹೆಣ್ಣುದೇವರು ರಾಕಾಸಮ್ಮ 


ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ರಾವಣೇಶ್ವರ ಶಿಲ್ಲಗಳು ದೊರೆಯುತ್ತವೆಯಾದರೂ; ಪ್ರಸ್ತುತದಲ್ಲಿ 
ಇವುಗಳಿಗೆ ದೇವಾಲಯಗಳಿಲ್ಲ. ರಾವಣನ ಉಪಪತ್ನಿ ಎಂದು ಹೇಳುವ ರಾಕಾಸಮ್ಮಳ 
ದೇವಾಲಯಗಳು ಹಾರೋಕೊಪ್ತ  ದೊಡ್ಡಮಳೂರಿನಲ್ಲಿದ್ದು, ಹರಿಜನರು ಪೂಜಿಸಿಕೊಂಡು 
ಬಂದಿರುವುದನ್ನು ಕಾಣಬಹುದು. ಚನ್ನಪಟ್ಟಣ ತಾಲ್ಲೂಕಿಗೆ ಸಮೀಪದಲ್ಲಿರುವ ಮದ್ದೂರು ತಾಲ್ಲೂಕಿನ 
ನಿಡಘಟ್ಟ, ಕೊಳ್ಳೇಗಾಲ, ಮೈಸೂರು ಜಿಲ್ಲೆಯ ಕಿನಕಳ್ಳಿ, ತಲಕಾಡು, ಹೆಮ್ಮಿಗೆ, ತಡಿಮಾಲಿಂಗಿ, ಅಕ್ಕೂರು, 
ಹೊಂಗನೂರು, ಸರಗೂರುಮಂಗಲ, ನವಿಲೂರು ಮೊದಲಾದ ಸ್ಥಳಗಳಲ್ಲಿ ರಾವಳೇಶ್ವರ ಮತ್ತು 
ರಾಕಾಸಮ್ಮರ ದೇವಸ್ಥಾನಗಳನ್ನು ಕಟ್ಟಿ ಪೂಜಿಸುತ್ತಿರುವುದನ್ನು ಕಾಣಬಹುದು. 


ಚನ್ನಪಟ್ಟಣ ತಾಲ್ಲೂಕಿನ ಪ್ರಾಚೀನ ಕಾಲದ ರಾವಳೇಶ್ವರನ ಶಿಲ್ಲಗಳು ದೊರೆಯುವ 
ಪ್ರದೇಶಗಳನ್ನು ಈ ಕೆಳಗಿನಂತೆ ಗುರುತಿಸಬಹುದು. 
» ರಾಂಪುರ ಗ್ರಾಮದ ಮಾರಮ್ಮ ದೇವಾಲಯದ ಮುಂಭಾಗದಲ್ಲಿ ಒಂದು ತಲೆಯುಳ್ಳ ರಾವಳನ 
ಉಬ್ಬುಶಿಲ್ಲವಿದೆ. 


ಚಕ್ಕೆರೆ ಗ್ರಾಮದ ಎಲ್ಲೇರಪ್ಪ ಗುಡಿಯ ಮುಂಭಾಗದಲ್ಲಿ ಒಂದು ತಲೆಯುಳ್ಳ ರಾವಳನ ಶಿಲ್ಪವಿದೆ. 


ಹಾರೋಕೊಪ್ಪ ಗ್ರಾಮದ ಮಹಾದೇವಮ್ಮ ಗುಡಿಯ ಪಕ್ಕದ ತೆರೆದ ಮಂಟಪದಲ್ಲಿ ರಾವಳೇಶ್ವರನ 
ಎರಡು ಶಿಲ್ಲಗಳಿವೆ. ಈ ಶಿಲ್ಲಗಳು ಒಂದು ತಲೆಯುಳ್ಳವಾಗಿವೆ. ಇವುಗಳ ಜೊತೆಗೆ ಕುದುರೆ 
ಮೇಲೆ ಕುಳಿತ ವೀರರ ಹತ್ತಾರು ಶಿಲ್ಲಗಳು ಇಲ್ಲಿವೆ. 

> ಮೈಲನಾಯಕನಹಳ್ಳಿಯ ರಜಪೂತರು ಪೂಜಿಸುವ ಸಿದ್ದಪ್ಪಾಜಿ ಮಠದ ಆವರಣದಲ್ಲಿರುವ 

ಅರಳಿಮರದ ಕೆಳಭಾಗದಲ್ಲಿ ಮೂರು ತಲೆಯುಳ್ಳ ರಾವಳನ ಶಿಲ್ಪವಿದೆ. 

> ಚಿಕ್ಕವಿಠಲೇನಹಳ್ಳಿಯ ಹೊರವಲಯದಲ್ಲಿರುವ ಕಾಳದೇವರು-ಗೂಳಿದೇವರು ಎಂಬ 
ಭೂಮಿಯೊಳಗಿನ ಗುಹೆಯಂತಹ ಗುಡಿಗಳಲ್ಲಿ ಒಂದು ತಲೆ, ಮೂರು ತಲೆ ಹಾಗೂ ಹತ್ತು 
ತಲೆಯ ರಾವಳನ ಶಿಲಗಳು, ರಾಕಾಸಮ್ಮ (ಖಡ್ಗ ವನ್ನಿಡಿದು ಕುಳಿತ ರಾಕ್ಷಸಿ), ಕುದುರೆ ಮೇಲೆ 
ಕುಳಿತ ವೀರರ ಪುಟ್ಟದಾದ ಹತ್ತಾರು ಶಿಲ್ಪಗಳಿವೆ. ರಾವಳೇಶ್ವರ ಮೂರ್ತಿಗಳನ್ನೇ ಕಾಳದೇವರು- 
ಗೂಳಿದೇವರು ಎಂದು ಕರೆಯುವುದನ್ನು ಕಾಣಬಹುದು. ಇಲ್ಲಿ ಇಂದಿಗೂ ಹಬ್ಬಹರಿದಿನಗಳಲ್ಲಿ 


V VY 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 169 


ಪೂಜೆ ನಡೆಯುವುದನ್ನು ಕಾಣಬಹುದು. ಇಲ್ಲಿ ಎಲ್ಲಾ ಜನಾಂಗದವರು ಪೂಜಿಸುತ್ತಾರೆ ಎಂದು 
ತಿಳಿಯುತ್ತದೆ. 

» ಹೊಂಗನೂರು ಗ್ರಾಮದ ಕೆರೆಯ ಕೋಡಿಯ ಪಕ್ಕವಿರುವ ಪ್ರಾಚೀನ ಕಾಲಭೈರವೇಶ್ವರನ ಪಾಳು 
ಗುಡಿಯ ಹಿಂಭಾಗ ಹತ್ತು ತಲೆಯುಳ್ಳ ರಾವಳನ ಶಿಲಯಿದೆ. 


» ಇಗ್ಗಲೂರು ಗ್ರಾಮದ ಮಹಾದೇವಮ್ಮ ಗುಡಿಯ ಬಳಿ ರಾಕಾಸಮ್ಮ ಏಕ ತಲೆಯ ರಾವಳ, 
ಕುದುರೆ ಮೇಲೆ ಕುಳಿತ ವೀರರ ಶಿಲ್ಪಗಳಿವೆ. ಇದಕ್ಕೆ ಚಿಕ್ಕದಾದ ಗುಡಿಯಿದ್ದ ಅವಶೇಷಗಳು 
ದೊರೆಯುತ್ತವೆ. 


»  ಯಲಿಯೂರಿನ ವೀರಭದ್ರ ದೇವಾಲಯದ ಸಮೀಪದಲ್ಲಿ ಹತ್ತು ತಲೆಯುಳ್ಳ ರಾವಳನ ಶಿಲ್ಪವಿದೆ. 
ಪಕ್ಕದಲ್ಲಿ ರಾಕಾಸಮ್ಮಳ ಶಿಲವೂ ಇದೆ. 

> ವಿಠಲೇನಹಳ್ಳಿಯ ಬಸವ ದೇವಾಲಯದ ಮುಂಭಾಗದಲ್ಲಿ ಒಂದು ತಲೆಯುಳ್ಳ ಎರಡು 
ರಾವಳನ ವಿಗಹಗಳಿವೆ. 


»  ಅರಳಾಳುಸಂದ್ರ ಗ್ರಾಮದ ಹೊರವಲಯದ ಬಸವೇಶ್ವರ, ಭೈರವನ ದೇವಾಲಯಗಳು ಇರುವ 
ಪ್ರದೇಶದಲ್ಲಿನ ಪುಟ್ಟಗುಡಿಯೊಂದರಲ್ಲಿ ರಾವಳನ ಶಿಲ್ಲವನ್ನು ಪ್ರಶಿಷ್ಠಾಪಿಸಲಾಗಿದ್ದು ಇಂದಿಗೂ 
ಪೂಜೆ ನಡೆಯುತ್ತಿರುವುದನ್ನು ಕಾಣಬಹುದು. 

» ಸಾದಹಳ್ಳಿಯ ಹೊರವಲಯದಲ್ಲಿ ವೀರಗಲ್ಲು ಗುಡಿಯ ಸಮೀಪ ಹೊಯ್ದಳ ಶೈಲಿಯ ಮೂರು 
ಅಡಿ ಎತ್ತರದ ರಾವಳನ ಶಿಲ್ಪವಿದೆ. ಸಾದಹಳ್ಳಿಯನ್ನು ಹೊರತುಪಡಿಸಿ ಉಳಿದೆಲ್ಲಾ ಕಡೆ 
ದೊರೆಯುವ ರಾವಳನ ಶಿಲ್ಲಗಳು ಚೋಳರ ಕಾಲದಲ್ಲಿ ಪ್ರತಿಷ್ಠಾಪಿತಗೊಂಡಿರುವುದನ್ನು 
ಗುರುತಿಸಬಹುದು. 


ಈ ಎಲ್ಲಾ ಶಿಲ್ಪ ಲಕ್ಷಣಗಳು ಒಂದೇ ರೀತಿಯ ಭಾವನೆಯುಳ್ಳ ಕಥಾ ಸಂದರ್ಭದ ಚಿತ್ರ 
ಶಿಲ್ಲಗಳಿಂದ ಕೂಡಿರುತ್ತವೆ. ಶಿಲ್ಪ ಲಕ್ಷಣವನ್ನು ಮಾನವನ ಸ್ವರೂಪ ಮತ್ತು ದೇವತಾ ಸ್ಪರೂಪದಂತೆ 
ವರ್ಣಿಸಬಹುದಾಗಿದೆ. ರಾವಳೇಶ್ಷರನ ಶಿಲ್ಲದ ಕೆತ್ತನೆ ಮಾಡಿದ ಸ್ಥಳಗಳನ್ನು ಪರಿಶೀಲಿಸಿದಾಗ 
ಬೆಟ್ಟಗುಡ್ಡಗಳ ಪಕ್ಕದಲ್ಲಿರುವುದು ಕಂಡುಬರುತ್ತದೆ. ಕ್ರಿಶ. 10-11ನೇ ಶತಮಾನಗಳಲ್ಲಿ ರಾವಳೇಶ್ವರನ 
ಶಿಲ್ಲಗಳನ್ನು ಗೌರವಿಸಿ ದೇವಸ್ಥಾನದಲ್ಲಿರಿಸಿ ಪೂಜಿಸಿಕೊಂಡು ಬಂದಿರುತ್ತಾರೆ. ಚೋಳರ ನಂತರದ 
ಕಾಲಘಟ್ಟದಲ್ಲಿ ರಾವಳೇಶ್ವರ ಶಿಲ್ಲಗಳನ್ನು ಹೊರಹಾಕಿ ಶೈವ ಮತ್ತು ವೈಷ್ಣವ ಸಂಪ್ರದಾಯದಂತೆ 
ದೇವರನ್ನು ಪ್ರಶಿಷ್ಠಾಪಿಸಿರುವಂತೆ ಕಂಡುಬರುತ್ತದೆ. 


ಚನ್ನಪಟ್ಟಣ ತಾಲ್ಲೂಕಿನ ರಾಂಪುರ, ಚಕ್ಕೆರೆ ಮೈಲನಾಯಕನಹಳ್ಳಿ, ಚಿಕ್ಕವಬಿಠಲೇನಹಳ್ಳಿ, 
ಹೊಂಗನೂರು, ಸಾದಹಳ್ಳಿ, ಹಾರೋಕೊಪ್ತ ಇಗ್ಗಲೂರು, ಯಲಿಯೂರು, ಅರಳಾಳುಸಂದ 
ಮೊದಲಾದೆಡೆಗಳಲ್ಲಿ ಚೋಳ ರಾಜರ ಕಾಲದಲ್ಲಿ ಶೈವ ಸಂಪ್ರದಾಯವನ್ನು ಅನುಸರಿಸಿ ಈ ಶಿಲ್ಲಗಳ 
ಮೂಲಕ ರಾವಳೇಶ್ನರನ ಸಂಸ್ಕೃತಿ ಬೆಳೆದಿರಬೇಕು. ಕ್ರಿ.ಶ. 10ನೇ ಶತಮಾನದ ನಂತರ ಶೈವ ಧರ್ಮದ 
ಒತ್ತಡದಿಂದ ಜೈನಧರ್ಮ ಪ್ರಾಬಲ್ಯ ಕಳೆದುಕೊಂಡಂತೆ, ಹೊಯ್ದಳ ಸಾಮ್ರಾಜ್ಯಕ್ಕೆ 
ರಾಮಾನುಜಚಾರ್ಯರು ಪ್ರವೇಶ ಮಾಡಿ ವೈಷ್ಣವ ಧರ್ಮದ ಪ್ರಚಾರದಿಂದಾಗಿ ರಾವಳೇಶ್ವರನ 
ಶಿಲ್ಪಗಳನ್ನು ದೇವಾಲಯಗಳಿಂದ ಹೊರಹಾಕಿರಬಹುದೆಂದು ತೋರುತ್ತದೆ. ಹೀಗೆ ರಾವಳೇಶ್ವರನ 
ಶಿಲಗಳು ಒಂದು ಕಾಲದಲ್ಲಿ ಪೂಜಿಸುತ್ತಿದ್ದು, ಮುಂದೆ ಸಾಂಸ್ಕೃತಿಕ ಒತ್ತಡದಿಂದಲೋ, ಧಾರ್ಮಿಕ 
ಒತ್ತಡದಿಂದಲೋ ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಂಡು, ಈ ಶಿಲ್ಲಗಳನ್ನು ಅಗೌರವದಿಂದ 


ಹೊರಹಾಕಿದ್ದಾರೆ ಎಂದು ತಿಳಿದುಬರುತ್ತದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 170 


ವೀರಶೈವ ಧರ್ಮ: 


ಹನ್ನೆರಡನೇ ಶತಮಾನ ಸಾಮಾಜಿಕ ಕ್ರಾಂತಿಗೆ ಹೆಸರಾದ ಕಾಲವಾಗಿದೆ. ಈ ಕಾಲದಲ್ಲೇ 
ಕರ್ನಾಟಕದಲ್ಲಿ ಆ ಮೊದಲೇ ಇದ್ದ ವೀರಶೈವ ಧರ್ಮವನ್ನು ಬಸವಣ್ಣ ಮೊದಲಾದ ಶರಣರು 
ಪುನರುಜ್ಜೀವನಗೊಳಿಸಿದರು. ಸಂಪ್ರದಾಯದ ಪ್ರಕಾರ ರೇವಣಾರಾಧ್ಯ (ರೇಣುಕಾಚಾರ್ಯ), 
ಮರುಳಾರಾಧ್ಯ (ಮರುಳಸಿದ್ದ). ಏಕೋರಾಮಿತಂದೆ, ಪಂಡಿತಾರಾಧ್ಯ ಮತ್ತು ವಿಶ್ವಾರಾಧ್ಯ — ಈ 
ಪಂಚಾಚಾರ್ಕರೇ ವೀರಶೈವ ಮತದ ಸ್ಥಾಪಕರೆಂದು ಕೆಲವು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ. 
ಬಸವಪುರಾಣ ಮೊದಲಾದ ಸಾಹಿತ್ಯ ಕೃತಿಗಳು ನಂದಿಯ ಅವತಾರವಾದ ಬಸವೇಶ್ವರರೇ ವೀರಶೈವ 
ಧರ್ಮದ ಸ್ಥಾಪಕರೆಂದು ತಿಳಿಸಿವೆ. ಆದರೆ ವೀರಶೈವ ಧರ್ಮವು ಉಗಮವಾದ ಕಾಲವು ಖಚಿತವಾಗಿ 
ತಿಳಿಯದು. ಈ ಧರ್ಮವನ್ನು ಶಕ್ತಿ ವಿಶಿಷ್ಟಾದ್ವೈತ, ಶಿವಾದ್ವೈತ, ಷಟ್‌ಸ್ಥಲ, ವೀರಶೈವ ಮೊದಲಾದ 
ಹೆಸರುಗಳಿಂದ ಕರೆಯುವರು. 


ಈ ಧರ್ಮದ ಸಿದ್ದಾಂತಗಳು ಶೈವಾಗಮಗಳಿಂದಲೂ ಅಲ್ಲಮಪ್ರಭು, ಚೆನ್ನಬಸವಣ್ಣ, 
ಸಿದ್ದರಾಮ, ಮಹಾದೇವಿಯಕ್ಕ, ಬಸವಣ್ಣ ಮೊದಲಾದ ಅನುಭಾವಿಗಳ ವಚನಗಳಿಂದಲೂ, 
ಶಿವಾಗಯೋಗಿ ಶಿವಾಚಾರ್ಯ, ನೀಲಕಂಠ ಶಿವಾಚಾರ್ಯ, ಮಗ್ಗೆಯ  ಮಾಯಿದೇವ, 
ಮರಿತೋಂಟದಾರ್ಯ ಮುಂತಾದವರ ಕೃತಿಗಳಿಂದಲೂ ತಿಳಿಯುತ್ತವೆ. ವೀರಶೈವರಲ್ಲಿ “ಲಿಂಗ'ವೇ 
ಸರ್ವಸ್ಪವಾಗಿದೆ. ದೇಹದ ಮೇಲೆ ಯಾವಾಗಲೂ ಲಿಂಗ ಧರಿಸಿರುವುದರಿಂದ ದೇಹವು 
ಶುದ್ಧವಾಗುವುದೆಂದೂ, ಶರೀರ ಶುದ್ದಿಗೆ ಕರ್ಮಾದಿಗಳ ಅಗತ್ಯವಿಲ್ಲವೆಂದೂ ನಂಬಿದ್ದಾರೆ. 


ವೀರಶೈವರು ಅಗತ್ಯವಾಗಿ ಆಚರಿಸತಕ್ಕವುಗಳಲ್ಲಿ ಅಷ್ಲಾವರಣಗಳು ಮುಖ್ಯವಾದವು.” 
ಅವುಗಳಂದರೆ ಗುರು. ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ ಮತ್ತು 
ಮಂತ್ರಗಳು. ವೀರಶೈವ ದೀಕ್ಷೆ ಪಡೆದ ಶರಣನು "ಲಿಂಗಪತಿ ಶರಣಸತಿ” ತತ್ವವನ್ನು ಅನುಸರಿಸಿ 
ಏಕನಿಷ್ಠೆಯಿಂದ ಶಿವನ ಪೂಜೆಯಲ್ಲಿ ನಿರತನಾಗುವನು. ಬಾಹ್ಯಚಾರಗಳಿಗೆ ಹೆಚ್ಚು ಮಹತ್ವ ನೀಡದ 
ವೀರಶೈವ ಧರ್ಮವು ಮಾನಸ ಪೂಜೆಯನ್ನು, ಗುಪ್ತ ಭಕ್ತಿಯನ್ನು ಶೇಷ್ಠವೆಂದಿತು. ಇದಕ್ಕಾಗಿ 
ನಿಷ್ಠೆಯಿಂದ ಕಾಯಕವನ್ನು ಮಾಡುತ್ತಾ ಗುಪ್ತಭಕ್ತಿಯಿಂದ ಶಿವನನ್ನು ಅರ್ಚಿಸುತ್ತಿದ್ದ ವೀರಶೈವರು ತಮ್ಮ 
ಶೈವ ನಿಷ್ಟೆಗೆ ಭಂಗ ಬಂದರೆ ಉಗವಾಗಿ ಪ್ರತಿಭಟಿಸುವಂತಹ "ವೀರಶೈವ'ೌರೆನಿಸಿದರು. 


ಈ ಧರ್ಮದವರು ವಿಶೇಷವಾಗಿ "ಏಕದೇವೋಪಾಸಕ'ರಾಗಿದ್ದರು. ಶಿವನ ಪಾರಮ್ಯತೆಯನ್ನು 
ಸಾರುವ ವೀರಶೈವ ಮತವು ಶಿವದ್ರೋಹಿಗಳನ್ನು ಶಿಕ್ಷಿಸಿ ಶಿವಪಾರಮ್ಯವನ್ನು ಮೆರೆಯುತ್ತಿದ್ದರು. ತಮ್ಮ 
ವತನಿಷ್ಠಗೆ ಅಡ್ಡಿಯಾದರೆ ತಾವೇ "ಆತ್ಗಾಹುತಿ' ಮಾಡಿಕೊಳ್ಳುತ್ತಿದ್ದರು. ಹೀಗೆ ತಮ್ಮ ಸಾಹಸವನ್ನು 
ಮೆರೆಸುತ್ತಿದ್ದ ಶರಣರನ್ನು "ವೀರಮಾಹೇಶ್ವರ”ರೆನ್ನುತ್ತಾರೆ. ಏಕಾಂತದ ರಾಮಯ್ಯ, ಪುಲಿಗೆರೆಯ 
ಆದಯ್ಯ ಮೊದಲಾದವರಂತೆ, ನಂತರದ ಕಾಲದಲ್ಲಿ ಅನೇಕ ವೀರಮಾಹೇಶ್ವರರು ಶೂಲವನ್ನೇರಿ 
ಆತ್ಮಾಹುತಿ ಮಾಡಿಕೊಂಡರು. ಇವರ ಸ್ಥಾರಕವಾಗಿ ನಿರ್ಮಿಸಿರುವ ಶಿಲ್ಲಗಳೇ "ಶೂಲಬ್ರಹ್ಮ'ರ 
ಶಿಲ್ಲವೆನ್ನಿಸಿದೆ.5 ಶಿವ ನಿಂದಕರನ್ನು ಶಿಕ್ಷಿಸುತ್ತಾ ಯಾಗ ಧ್ವಂಸ ಮಾಡಿ ಶಿವ ಪಾರಮ್ಯತೆಯನ್ನು ಮೆರೆದ 
"'ವೀರಭದ'ನನ್ನು ಆರಾಧ್ಯ ದೈವವಾಗಿ ವೀರಶೈವ ಪಂಥವು ಸ್ವೀಕರಿಸಿತು. ವೀರಮಾಹೇಶ್ವರರ 
ಪ್ರಭಾವದಿಂದ ಕರ್ನಾಟಕದಲ್ಲಿ ವೀರಶೈವ ಮತವು ಪ್ರಮುಖ ಮತವಾಗಿ ಪರಿಣಮಿಸಿತು. ಇದರ 
ಪರಿಣಾಮವಾಗಿ ವೀರಭದ್ರ ದೇವಾಲಯಗಳು ನಿರ್ದಾಣಗೊಂಡವು. ಚನ್ನಪಟ್ಟಣ ತಾಲ್ಲೂಕಿನ ಬೇವೂರು, 
ಮಂಕುಂದ, ದೇವರಹಳ್ಳಿ, ಸಂತೆಮೊಗೇನಹಳ್ಳಿ, ಅಕ್ಕೂರುಹೊಸಹಳ್ಳಿ, ಯಲಿಯೂರು, 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 171 


ಜೆ.ಬ್ಯಾಡರಹಳ್ಳಿಗಳಲ್ಲಿ ವೀರಶೈವ ಧರ್ಮದ ಪ್ರಭಾವದಿಂದ ಬೆಳೆದುಬಂದ ವೀರಭದ 
ದೇವಾಲಯಗಳಿರುವುದನ್ನು ಕಾಣಬಹುದು. 


ವೀರಶೈವ ಧರ್ಮದ ವೀರಮಾಹೇಶ್ಷರರನ್ನು ಚನ್ನಪಟ್ಟಣ ತಾಲ್ಲೂಕಿನ ಶಾಸನವೊಂದರಲ್ಲಿ 
ಗುರುತಿಸಬಹುದಾಗಿದೆ. ಕ್ರಿಶ. 1432ರ ಮಳೂರುಪಟ್ಟಣ ಗ್ರಾಮದ ಶಾಸನದಲ್ಲಿ ವಿಜಯನಗರದ ದೊರೆ 
ವೀರಪ್ರತಾಪದೇವರಾಯನ ಆಳ್ಲಿಕೆಯ ಕಾಲದಲ್ಲಿ ಮಾಯಿತಂಮ ಎಂಬ ವೀರನು ಮಲ್ಲಯ್ಯ ದೇವರ 
ಬನದಲ್ಲಿ ಶಿವರಾತ್ರಿಯ ದಿನದಂದು ಉಪವಾಸವಿದ್ದು ಜಾಗರಣೆವಿದ್ದ ಸಂದರ್ಭದಲ್ಲಿ ಕಳ್ಳರು 
ದೇವಾಲಯದ ಮೇಲೆ ದಾಳಿ ಮಾಡಿದಾಗ ಅವರೊಂದಿಗೆ ಹೋರಾಡಿ ವೀರಸ್ಪರಗಗ್ಗ ಪಡೆದ 
ವಿವರವಿದೆ.' ಈ ಮಾಯಿತಂಮನ ವೀರಗಲ್ಲಿಗೆ ಗುಡಿಕಟ್ಟಿ ಇಂದಿಗೂ ಪೂಜೆ ಮಾಡುತ್ತಿರುವುದನ್ನು 
ಕಾಣಬಹುದು. ಅದೇ ರೀತಿ ಬೈರನಾಯಕನಹಳ್ಳಿಯಲ್ಲಿನ ಅಮ್ಮನಹಳ್ಳಿದೊಡ್ಡಿಯ ವೀರಭದ್ರ 
ದೇವಾಲಯ ವಿಶೇಷವಾಗಿದೆ. ಈ ದೇವಾಲಯದ ಗರ್ಭಗುಡಿಯಲ್ಲಿ ವೀರಭದ್ರನ ಮೂರ್ತಿಯಿರದೆ, 
ವೀರಗಲ್ಲುಗಳು ಇರುವುದನ್ನು ಕಾಣಬಹುದು. ಈ ಮೊದಲೇ ತಿಳಿಸಿದಂತೆ ಶಿವನಿಂದಕರನ್ನು ಶಿಕ್ಷಿಸಿ, 
ಪ್ರಾಣತ್ಯಾಗ ಮಾಡುತ್ತಿದ್ದ ವೀರಮಾಹೇಶ್ವರರು ವೀರಭದ್ರನಂತೆ ಕಾರ್ಯನಿರ್ವಹಿಸುತ್ತಿದ್ದರು. ಹಾಗೆಯೇ 
ಈ ವೀರಭದ್ರ ದೇವಾಲಯದಲ್ಲಿನ ವೀರಗಲ್ಲಿನಲ್ಲಿ ಚಿತ್ರಿತವಾಗಿರುವ ವೀರರು ವೀರಮಾಹೇಶ್ವರರಂತೆ 
ಪ್ರಾಣತ್ಯಾಗ ಮಾಡಿದ್ದಾರೆ ಎಂಬುದು ಸ್ಪಷ್ಟ ಈ ವೀರಗಲ್ಲಿನ ಶಾಸನವೊಂದರಲ್ಲಿ ಬೊಮ್ಮಣ್ಣನೆಂಬ 
ವೀರನ ಉಲ್ಲೇಖವಿರುವುದನ್ನು ಕಾಣಬಹುದು.” ಶಾಸನೋಕ್ತ ಬೊಮ್ಮಣ್ಣನೇ ದೈವತ್ವಕ್ಕೆ ಏರಿದವನು. 
ಈ ವೀರಭದ್ರ ದೇವಾಲಯದಲ್ಲಿ ವೀರಗಲ್ಲುಗಳಿಗೆ ಪ್ರತಿನಿತ್ಯ ಪೂಜಾಕೈಂಕರ್ಯ ಮಾಡುತ್ತಿರುವವರು 
ವೀರಶೈವರಾಗಿರುವುದು ಮೇಲಿನ ಹೇಳಿಕೆಗಳಿಗೆ ಸಾಕ್ಷಿಯಾಗಿದೆ. 


ಚನ್ನಪಟ್ಟಣ ತಾಲ್ಲೂಕಿಗೆ ವೀರಶೈವ ಧರ್ಮ ಯಾವಾಗ  ಕಾಲಿಟ್ಟಿತ್ತು ಎ೦ಬುದನ್ನು 
ನಿರ್ಧರಿಸುವುದು ಕಷ್ಟಸಾಧ್ಯ, ವೀರಶೈವ ಮಠಗಳು ತಾಲ್ಲೂಕಿನಲ್ಲಿ ಕ್ರಿಶ. ಹದಿನಾಲ್ಕನೆಯ ಶತಮಾನದ 
ವೇಳೆಗೆ ಅಸ್ಪಿತ್ತದಲ್ಲಿದ್ದನ್ನು ಶಾಸನಗಳಲ್ಲಿ ಗುರುತಿಸಬಹುದು. ತಾಲ್ಲೂಕಿನ ಕೃಷ್ಣಾಪುರ, ಚಕ್ಕಲೂರು, 
ಬೇವೂರು ಗ್ರಾಮಗಳಲ್ಲಿ ವೀರಶೈವ ಮಠಗಳಿದ್ದವು ಎಂಬ ಉಲ್ಲೇಖ ಶಾಸನಗಳಲ್ಲಿ ದೊರೆಯುತ್ತದೆ 
ಹಾಗೂ ವೀರಶೈವ ಧರ್ಮಕ್ಕೆ ದಾನದತ್ತಿ ನೀಡಿರುವುದನ್ನು ಕಾಣಬಹುದು. 


ಕ್ರಿಶ. 1438ರ ಕೃಷ್ಣಾಪುರ ಗ್ರಾಮದ ಶಾಸನದಲ್ಲಿ ವಿಜಯನಗರದ ದೊರೆ ವೀರಪ್ರತಾಪ 
ದೇವರಾಯನ ಪ್ರಧಾನನಾದ ಚಿಕ್ಕಪೆರುಮಾಳೇದೇವ ಒಡೆಯನು ಬೆಟ್ಟಹಳ್ಳಿ (ಈಗಿನ ಕೃಷ್ಣಾಪುರ)ಯ 
ಅಳಗಿಸೆಟ್ಟಿ ಎಂಬುವನಿಗೆ ತಿರುಮಲನಾಥಪುರ ಎಂಬ ಗ್ರಾಮದ ಆದಾಯವನ್ನು ಗುರುಲಿಂಗ 
ಜಂಗಮರಿಗೆ ಅನ್ನಉದಕ ಸಮರ್ಪಣೆಯಾಗಬೇಕೆಂದು ಲಿಂಗಾಂಕಿತವಾದ ಶಿಲಾಸಾಧನವ ಮಾಡಿ 
ದಾನಕೊಟ್ಟ ವಿವರ ದಾಖಲಾಗಿದೆ. ಈ ಶಾಸನದಲ್ಲಿ ಗುರುಲಿಂಗ ಜಂಗಮರಿಗೆ ಅನ್ನ ಉದಕ(ನೀರು) 
ಒದಗಿಸುವುದಕ್ಕಾಗಿ ದತ್ತಿ ಬಿಟ್ಟಿರುವುದನ್ನು ಗಮನಿಸಿದಾಗ, ಈ ಗಾಮದಲ್ಲಿ ವೀರಶೈವ ಮಠವಿದ್ದುದರ 
ಸೂಚನೆಯು ಕಂಡುಬರುತ್ತದೆ. ಇದೇ ಶಾಸನದಲ್ಲಿ ಅಂಕಕಾರೇಶ್ಲರ ದೇವಾಲಯದ ಉಲ್ಲೇಖ 
ಕಂಡುಬರುವುದರಿಂದ, ಈ ದೇವಾಲಯವೇ ವೀರಶೈವರ ಮಠವಾಗಿತ್ತು ಎಂಬುದು ಸ್ಪಷ್ಟ 


ಕ್ರಿಶ. 1478ರ ಚಕ್ಕಲೂರು ಗ್ರಾಮದ ಶಾಸನದಲ್ಲಿ ಈ ಗ್ರಾಮದಲ್ಲಿ ವೀರಶೈವ ಮಠವಿದ್ದುದರ 
ಉಲ್ಲೇಖ ಕಂಡುಬರುತ್ತದೆ.” ಶ್ರೀಮನ್ನಹಾಮಂಡಲೇಶ್ವರ ಕಠಾರಿ ಸಾಳುವ ನರಸಿಂಹರಾಜ ಒಡೆಯನ 
ಆಳ್ಲಿಕೆಯ ಸಂದರ್ಭ. ಅವನಿಗೆ ಧರ್ಮಶ್ರೇಯವನ್ನು ಬಯಸಿ ಕೆಳಲೆನಾಡಿನಲ್ಲಿ ತನ್ನ ನಾಯಕತನಕ್ಕೆ 
ಸಲ್ಲುವ ಚಾವಡಿಗೆ ಸೇರಿದ ಚಕ್ಕಲೂರು ಗಾಮವನ್ನು ಶ್ರೀಮತು ವರದರಾಜದೇವನು ಪುರಮಠ- 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 172 


ಪುರಧರ್ಮ ಸಾಧನವಾಗಿ ದಾನಕೊಡುತ್ತಾನೆ. ದಾನ ಪಡೆದವನು ಗೌಡಹಳ್ಳಿಯ 
ಮುದಿರಾಜವೊಡೆಯರ ಮಕ್ಕಳಾದ ದೊಡ್ಡಯ್ಯ ಒಡೆಯ. 


ಈ ಪುರಮಠ-ಪುರಧರ್ಮ ಶಾಸನದ ಕ್ರಮವಾದರೋ, ಆ ಗ್ರಾಮಕ್ಕೆ ಸಲ್ಲುವ ಗದ್ದೆ ಬೆದ್ದಲು 
ತೋಟ ತುಡಿಕೆ ಆಣೆ ಅಚ್ಚುಕಟ್ಟು, ಕಿರುಕುಳ ಗುಳಿಗುಯ್ಯಲು ಸುವರ್ಣಾದಾಯ ಸುಂಕ ಮಗ್ಗದೆರೆ 
ನಿಧಿನಿಕ್ಷೇಪ ಇತ್ಯಾದಿಯಾಗಿ  ಸರ್ವಮಾನ್ಯವಾಗಿ ವಂಶಪಾರಂಪರ್ಯವಾಗಿ ಅನುಭೋಗಿಕೆಗೆ 
ನೀಡಿರುವುದಾಗಿದೆ. ಈ ದಾನವನ್ನು ವರದರಾಜದೇವನು "ನಂಮ ಯಿಷ್ಟ ದೈವ ವರದರಾಜದೇವರ 
ಮುಂದಿಟ್ಟು ನಂಮ ಸ್ತೀ ಪುತ್ರಗ್ಗಾತಿ ದಾಯಾದಾನುಮತದಿಂ ಸಹಿರಂಣ್ಯೋದಕ ದಾನ 
ಧಾರಾಪೂರ್ವಕವಾಗಿ ನಂಮ ತ್ರಿಕರಣ ಸುದ್ದಿಯಲ್ಲಿ ತ್ರಿವಾಚಾಕವಾಗಿ ಕೊಟ್ಟ' ವಿವರವಿದೆ. 
ವಿಶೇಷವೆಂದರೆ ಈ ಶಾಸನದಲ್ಲಿ ಎಂದಿನ ಶಾಪಾಶಯಗಳ ಜೊತೆಗೆ "ವಿಭೂತಿ ರುದ್ರಾಕ್ಷಿ ಪಾದತೀರ್ಥ 
ಪ್ರಸಾದ ಪಂಚಾಕ್ಷರಿಗೆ ಹೊರಗು' ಎಂಬ ಶಾಪಾಶಯವೂ ಇದ್ದು ವೀರಶೈವ ತಾಂತ್ರಿಕ ಶಬ್ದಗಳ 
ಸೈದ್ಧಾಂತಿಕ ನಿಲುವಿನಲ್ಲಿ ಹೇಳಿರುವುದು. ಬಹುಶಃ ದೊಡ್ಡಯ್ಯವೊಡೆಯರು ಪಟ್ಟದ ದೇವರಾಗಿ 
ವೀರಶೈವ ಮಠದ ಒಡೆಯರಾಗಿದ್ದಿರಬೇಕು. ಶಾಸನದಲ್ಲಿ ವೀರಶೈವ ಮಠವೊಂದು ಇಡೀ ಗ್ರಾಮವನ್ನು 
ವಂಶಪಾರಂಪರ್ಯವಾಗಿ ನಿರ್ವಹಿಸಬೇಕಾದ ಕ್ರಮವನ್ನು ಹೇಳಿದಂತಿದೆ. 


ಕೋಡಂಬಳ್ಳಿ ಗ್ರಾಮದ ಕ್ರಿಶ. 1499ರ ಶಾಸನವೊಂದರಲ್ಲಿ ವೀರಶೈವ ಮತದ ಕುರುಹು 
ಸಿಗುತ್ತದೆ. ಈ ಶಾಸನದಲ್ಲಿ ವಿಜಯನಗರದ ದೊರೆ ಅಚ್ಯುತರಾಯನ ಆಳ್ಗಿಕೆಯ ಕಾಲದಲ್ಲಿ 
ಮಾದರಸ ಎಂಬುವನು ಕೋಡಂಬಳ್ಳಿಯ ಶ್ರೀ ಮಳಲೇಶ್ವರ ದೇವರ ಅಂಗರಂಗ ವೈಭವ, ತೇರು, 
ತಿರುನಾಳು ತಿರುಪಣಿ ಮಾಸೋತ್ಸ್ತವ ಪಲ್ಲಕ್ಕಿಯ ಸೇವೆಗಳಿಗೆ ಸರಗೂರು ಗ್ರಾಮವನ್ನು 
ಧಾರಾಪೂರ್ವಕವಾಗಿ ದಾನ ನೀಡಿದ ವಿವರವಿದೆ. ವಿಶೇಷವೆಂದರೆ ಈ ಶಾಸನದಲ್ಲಿ "ಗಣಾಚಾರ' 
ಎಂಬ ಪದದ ಪ್ರಯೋಗವಿದೆ. "ಗಣಾಚಾರ' ಎಂಬ ಶಬ್ದ ವೀರಶೈವ ಪಾರಿಭಾಷಿಕ ಪದವಾಗಿದ್ದು, 
ಬಹುಶಃ ಮಾದರಸ ನೀಡಿದ ನಿಟ್ಟೂರು ಭಟವಿತ್ತಿ ಸ್ಥಳದ ಸರಗೂರು ಗ್ರಾಮ ಶಿವ ಅಗ್ರಹಾರವಾಗಿ 
ಶಿವಪುರಿಯಾಗಿ ಮತಪುರವಾಗಿದ್ದುದರ ಸೂಚನೆ ಸಿಗುತ್ತದೆ.” 


ಬೇವೂರು ಗಾಮದಲ್ಲಿ ಚನ್ನಪಟ್ಟಣ ತಾಲ್ಲೂಕಿನಲ್ಲಿಯೇ ಪ್ರಮುಖವಾದ ವೀರಶೈವ ಮಠವಿದೆ. 
ವಿಜಯನಗರ ಅರಸರ ಕಾಲದಲ್ಲಿ ಮಲ್ಲಿಕಾರ್ಜುನ ದೇವ ಎಂಬುವವರು ಈ ಮಠವನ್ನು 
ಸ್ಥಾಪಿಸಿದರೆಂಬ ಐತಿಹ್ಯವಿದೆ."” ಕ್ರಿಶ. 1459ರ ಶಾಸನವೊಂದರಲ್ಲಿ ಬೇವೂರಿನ ವೀರಶೈವ ಮಠದ 
ಸ್ಥಾಪಕನೆನ್ನುವ ಮಲ್ಲಿಕಾರ್ಜುನ ದೇವನ ಉಲ್ಲೇಖ ಕಂಡುಬರುತ್ತದೆ.” ಆದರೆ ಈ ಶಾಸನದಲ್ಲಿ ಇಲ್ಲಿನ 
ಮಠದ ಉಲ್ಲೇಖವಾಗಲೀ, ವೀರಶೈವ ಧರ್ಮದ ವಿಚಾರವಾಗಲೀ ಇಲ್ಲ. ವಿಶೇಷವೆಂದರೆ ಈ 
ಶಾಸನದಲ್ಲಿ ಎಂದಿನ ಶಾಪಾಶಯಗಳೂಂದಿಗೆ "ಮರ್ತ್ರಿೀಯ ಲೋಕಕ್ಕೆ ದೇವಲೋಕಕ್ಕೆ ಹೊರಗು' ಎಂಬ 
ಸಾಲುಗಳನ್ನು ಗಮನಿಸಿದಾಗ ವೀರಶೈವದ ಪ್ರಭಾವದಿಂದ ಬಂದಿರುವುದನ್ನು ಕಾಣಬಹುದು. ಈ ಎಲ್ಲಾ 
ಅಂಶಗಳನ್ನು ಗಮನಿಸಿದಾಗ ಈ ಗ್ರಾಮದಲ್ಲಿ ವೀರಶೈವರು ಕ್ರಿ.ಶ. ಹದಿನೈದನೆಯ ಶತಮಾನದ ವೇಳೆಗೆ 
ನೆಲೆಸಿದ್ದರು ಎಂಬುದು ಸ್ಪಷ್ಟವಾಗುತ್ತದೆ. ಪ್ರಸ್ತುತದಲ್ಲಿ ಈ ಮಠಕ್ಕೆ ಹದಿನೇಳನೇ ಉತ್ತರಾಧಿಕಾರಿಯಾಗಿ 
ಮಲ್ಲಿಕಾರ್ಜುನಸ್ತಾಮಿ ಎಂಬುವರು ನೇಮಕಗೊಂಡಿದ್ದಾರೆ. ಇವರು ಸಿದ್ದರಾಮ ಎಜುಕೇಷನ್‌ ಸೊಸೈಟಿ 
ಎಂಬ ಶಿಕ್ಷಣ ಸಂಸ್ಥೆ ಸ್ಥಾಪಿಸಿ ಬಡಮಕ್ಕಳಿಗೆ ಶಿಕ್ಷಣ ದಾಸೋಹ ಸೇವೆಯನ್ನು ಮಾಡುತ್ತಿದ್ದಾರೆ. 


ತಾಲ್ಲೂಕಿನ ಮತ್ತೊಂದು ಪ್ರಮುಖ ವೀರಶೈವ ಮಠವೆಂದರೆ ಚನ್ನಪಟ್ಟಣ ನಗರದ 
ಕುಡಿನೀರುಕಟ್ಟೆಯ ಬಳಿಯಿರುವ ವಿರಕ್ತ ಮಠ. ಸುಮಾರು ಐದು ನೂರು ವರ್ಷಗಳ ಇತಿಹಾಸವಿರುವ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 173 


ಈ ವಿರಕ್ಷಮಠವು ಶ್ರೀ ತೋಂಟದ ಸಿದ್ದಲಿಂಗೇಶ್ವರರ ಪ್ರಭಾವದಿಂದ ಬೆಳೆದುಬಂದ ವಿರಕ್ತ ಮಠಗಳಲ್ಲಿ 
ಒಂದಾಗಿದೆ. ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡುತ್ತಿರುವ ಈ ಮಠದಲ್ಲಿ ಹಿಂದೆ ಇಲ್ಲಿನ 
ಗುರುಗಳು ಜೀವಂತ ಸಮಾಧಿಯಾಗಿರುವ ಪರಂಪರೆಯಿದೆ. ಇವರ ಗದ್ದುಗೆ ಮಠದಲ್ಲಿರುವುದನ್ನು 
ಕಾಣಬಹುದು. ಈ ನಗರದಲ್ಲಿ ಕುಡಿಯುವ ನೀರಿನ ಕಟ್ಟೆ ನಿರ್ಮಿಸಿ, ಜನ ಜಾನುವಾರುಗಳಿಗೆ ನೀರನ್ನು 
ಮಠ ದೊರಕಿಸಿಕೊಡುತ್ತಿದ್ದರಿಂದ "ಕುಡಿಯುವನೀರು ಕಟ್ಟೆ ಶ್ರೀ ವಿರಕ್ಕ ಮಠ' ಎಂಬ ಹೆಸರಿನಿಂದ 
ಗುರುತಿಸಲಡುತ್ತಿದೆ. 


ಈ ಮಠದಲ್ಲಿ ವಿಜಯನಗರ ಶೈಲಿಯ ಶಿವಾಲಯ ಹಾಗೂ ಮಂಟಪಗಳಿರುವುದರಿಂದ ಕ್ರಿ.ಶ. 
14-15ನೇ ಶತಮಾನದಲ್ಲಿ ಈ ವಿರಕ್ತ ಮಠ ಸ್ಥಾಪನೆಯಾಗಿರಬಹುದೆಂದು ಊಹಿಸಬಹುದು. ಮಠದ 
ಗುರು ಪರಂಪರೆಯಲ್ಲಿದ್ದವರೆಂದರೆ ಮುಮ್ಮಡಿ ನಿರ್ಮಾಮಿಡಿಸ್ತಾಮಿ.  ಚನ್ನಬಸವಸ್ತಾಮಿ, 
ಶಿವರುದಮಹಾಸ್ತಾಮಿ., ಶಾಂತಮಲ್ಲಿಕಾರ್ಜುನ ಸ್ಥಾಮಿ ಮೊದಲಾದವರು. ಇವರು ಲಿಂಗೈಕ್ಯರಾದ 
ನಂತರ ಇವರಿಗೆ ಮಠದಲ್ಲಿ ಗದ್ದುಗೆಗಳನ್ನು ನಿರ್ಮಿಸಿ ಪೂಜಿಸುತ್ತಿರುವುದನ್ನು ಕಾಣಬಹುದು. ಪ್ರಸ್ತುತ 
ಶಿವರುದಸ್ತಾಮಿಗಳು ವಿರಕ್ತ ಮಠದ ಪೀಠಾಧಿಪತಿಯಾಗಿದ್ದಾರೆ. ಇವರು ಮಠದ ವತಿಯಿಂದ ವಚನ 
ಸಾಹಿತ್ಯ ಸಮ್ಮೇಳನ, ಕವಿಗೋಷ್ಠಿ, ಬಡವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮೊದಲಾದ ಸಾಮಾಜಿಕ 
ಕಾರ್ಯಗಳನ್ನು ಮಾಡುತ್ತಿದ್ದಾರೆ. 


ಇವಲ್ಲದೇ ಚನ್ನಪಟ್ಟಣ ತಾಲ್ಲೂಕಿನ ಕನ್ನಮಂಗಲ, ಭೂಹಳ್ಳಿ, ಮೆಣಸಿಗನಹಳ್ಳಿ, ಮೊಗೇನಹಳ್ಳಿ 
ಮೊದಲಾದೆಡೆಗಳಲ್ಲಿ ವೀರಶೈವ ಮಠಗಳಿರುವುದನ್ನು ಕಾಣಬಹುದು. ಈ ಮಠಗಳಲ್ಲದೇ ಚನ್ನಪಟ್ಟಣ 
ತಾಲ್ಲೂಕಿನ ಬಹುಪಾಲು ಗ್ರಾಮಗಳಲ್ಲಿ ವೀರಶೈವರು ನೆಲೆಸಿದ್ದು, ಇಲ್ಲಿನ ಬಹುತೇಕ ಶಿವಾಲಯಗಳ 
ಅರ್ಚಕ ವೃತ್ತಿಯನ್ನು ಮಾಡುತ್ತಿದ್ದಾರೆ. 


ಹೀಗೆ ಶೈವ ಧರ್ಮವು ಲಕುಲೀಶ, ಪಾಶುಪತ, ಕಾಪಾಲಿಕ, ನಾಥಪಂಥ, ಕಾಳಾಮುಖ, 
ವೀರಶೈವ ಪಂಥಗಳಾಗಿ ಕವಲೊಡೆದು ಬೆಳೆದುಬಂದಿರುವುದನ್ನು ಕಾಣಬಹುದು. ಚನ್ನಪಟ್ಟಣ 
ತಾಲ್ಲೂಕಿನಲ್ಲೂ ಈ ಶೈವ ಪಂಥಗಳು ತಮ್ಮ ಹೆಜ್ಜೆ ಗುರುತುಗಳನ್ನು ಮೂಡಿಸಿರುವುದನ್ನು ದೊರೆತ 
ಆಧಾರಗಳು ಹಾಗೂ ಕುರುಹುಗಳಿಂದ ಗುರುತಿಸಬಹುದು. 


ವೈಷ್ಣವ ಧರ್ಮ: 
€ 


ಪ್ರಾಚೀನ ಕರ್ನಾಟಕದಲ್ಲಿ ವೈಷ್ಣವ ಧರ್ಮವು ಶೈವ ಧರ್ಮದಷ್ಟೇ ಪ್ರಾಧಾನ್ಯತೆಯನ್ನು 
ಪಡೆದುಕೊಂಡಿದೆ. ವೇದಗಳಲ್ಲಿ ವಿಷ್ಣುವಿಗೆ ಗೌರವದ ಸ್ಥಾನವನ್ನು ನೀಡಿದ್ದಾರೆ. "ವೈಷ್ಣವ ಧರ್ಮ 
ಬೆಳೆಯುತ್ತಾ ಹೋದಂತೆ ಭಾಗವತ ಧರ್ಮವನ್ನು ಅವತಾರಗಳ ಹಿನ್ನೆಲೆಯಲ್ಲಿ ಒಳಗೊಂಡು ಕೃಷ್ಣ, 
ರಾಮ ಮತ್ತು ಬುದ್ದರನ್ನೂ ತನ್ನಲ್ಲಿ ಅಳವಡಿಸಿಕೊಂಡಿತು. ಕರ್ನಾಟಕ ವೈಷ್ಣವ ಧರ್ಮದಲ್ಲಿ 
ಪ್ರಮುಖವಾಗಿ ಮೂರು ಸೆಲೆಗಳು ಬೆಳೆದುಬಂದಿರುವುದನ್ನು ಕಾಣಬಹುದು. ಮೊದಲನೆಯದು 
ವೈದಿಕ-ಭಾಗವತ ಮೂಲದ ವೈಷ್ಣವ ಧರ್ಮ ಕ್ರಿಶದ ಮೊದಲ ಹತ್ತು ಅಥವಾ ಹನ್ನೊಂದು 
ಶತಕಗಳಲ್ಲಿ ಪ್ರಚುರವಾಗಿದ್ದಿರಬಹುದು. ಎರಡನೆಯದು ರಾಮಾನುಜರು ಕರ್ನಾಟಕಕ್ಕೆ ಬರುವ 
ಮೊದಲೇ ಅಲಸ್ಸಲ್ಪ ಮಟ್ಟಿಗೆ ಪರಿಚಿತವಾಗಿದ್ದ ಆಳ್ದಾರರ ವೈಷ್ಣವ ಧರ್ಮ, ರಾಮಾನುಜರ 
ಆಗಮನದೊಂದಿಗೆ ಶೀವೈಷ್ಣವ ಧರ್ಮ 11-12ನೆಯ ಶತಮಾನದಲ್ಲಿ ಹೆಚ್ಚು ಪ್ರಚಾರವನ್ನು ಪಡೆದು 
ಮುಂದೆ ವೈಭವದಿಂದ ಬೆಳೆಯಿತು. ಮೂರನೆಯದು ಕರ್ನಾಟಕದ ದಕ್ಷಿಣ ಕನ್ನಡ ಪ್ರಾಂತದಿಂದ 
ಹುಟ್ಟಿಬಂದ ಮಧ್ದಾಚಾರ್ಯರಿಂದ (ಕ್ರಿಶ. ಹದಿಮೂರನೆಯ ಶತಮಾನ) ಬೆಳೆದುಬಂದ ಮಾಧ್ವ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 174 


ಸಂಪ್ರದಾಯ, ಮುಂದೆ ಹರಿದಾಸ ಪರಂಪರೆಯಾಗಿ ಸಮೃದ್ಧವಾಗಿ ಬೆಳೆಯಿತು". ಹೀಗೆ ವೈಷ್ಣವ 
ಧರ್ಮ ಬೆಳೆದುಬಂದ ಬಗೆಯನ್ನು ಕಾಣಬಹುದು. 


ವೈಷ್ಣವ ಧರ್ಮದ ಈ ಮೂರು ಪರಂಪರೆಗಳು ಪರಸ್ಪರ ಪ್ರಭಾವವನ್ನು ಬೀರಿರುವುದಾದರೂ 
ತಮ್ಮ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡು ಬಂದಿರುವುದನ್ನು ಚನ್ನಪಟ್ಟಣ ತಾಲ್ಲೂಕು ಪ್ರದೇಶದಲ್ಲಿಯೂ 
ಗುರುತಿಸಬಹುದಾಗಿದೆ. ಈ ಮೊದಲೇ ಹೇಳಿದಂತೆ ಕ್ರಿಶ. ಹತ್ತನೇ ಶತಮಾನಕ್ಕೆ ಪೂರ್ವದಲ್ಲಿ ವೈಷ್ಣವ 
ಪರಂಪರೆ ತಾಲ್ಲೂಕಿನಲ್ಲಿ ತನ್ನ ಛಾಪನ್ನು ಮೂಡಿಸಿರುವುದನ್ನು ಕಾಣಬಹುದು. 


ತಾಲ್ಲೂಕಿನ ಮಳೂರುಪಟ್ಟಣ ಗ್ರಾಮದ ನಾರಾಯಣಸ್ವಾಮಿ ದೇವಾಲಯ, ಮಳೂರಿನ 
ಅಪ್ರಮೇಯ ದೇವಾಲಯಗಳಲ್ಲದೆ, ಕೂಡ್ಲೂರು ಗ್ರಾಮದ ಮಂಗಳೇಶ್ವರ ದೇವಾಲಯದ ಪಕ್ಕದಲ್ಲಿನ 
ಕೊಳದ ಬಳಿಯಿರುವ ವಿಷ್ಣುವಿನ ಶಿಲ್ಪ ವಿರೂಪಾಕ್ಷಿಪರ ಗ್ರಾಮದ ಸಾತನೂರು ಮುಖ್ಯ ರಸ್ತೆಯಲ್ಲಿ 
ಅನಾಥವಾಗಿ ಬಿದ್ದಿರುವ ಸುಂದರವಾದ ವಿಷ್ಣುವಿನ ಶಿಲ್ಪ ಸಿಂಗರಾಜಪುರದ ಕೆರೆಯ ಪಕ್ಕದ 
ಪಾಳುಗುಡಿ ಬಳಿಯಿರುವ ಚನ್ನಕೇಶವ ಶಿಲ್ಪ ಮೊದಲಾದವುಗಳನ್ನು ಗಮನಿಸಿದಾಗ ಗಂಗರ 
ಕಾಲದಲ್ಲಿಯೇ, ಅಂದರೆ ಕ್ರಿಶ. ಹತ್ತನೇ ಶತಮಾನಕ್ಕಿಂತ ಪೂರ್ವದಲ್ಲಿಯೇ ವೈಷ್ಣವ ದೇವಾಲಯಗಳು 
ನಿರ್ಮಾಣಗೊಂಡಿರುವುದನ್ನು ಕಾಣಬಹುದು. ಇವಲ್ಲದೇ ಈ ಕಾಲಘಟ್ಟದಲ್ಲಿ ನಿರ್ಮಾಣಗೊಂಡ 
ಈಶ್ವರ ದೇವಾಲಯಗಳಲ್ಲಿ ಶೈವ ಪರಿವಾರದ ದೇವತೆಗಳ ಜೊತೆಯಲ್ಲಿ ವಿಷ್ಣುವಿನ ಮೂರ್ತಿಯನ್ನು 
ಪ್ರತಿಷ್ಠಾಪಿಸಿರುವುದು ವೈಷ್ಣವ ಧರ್ಮಕ್ಕೆ ಕೊಟ್ಟ ಪ್ರಾಧಾನ್ಯತೆಯಾಗಿದೆ. ಮಳೂರು, ನೆರಳೂರು, 
ಮಂಗಾಡಹಳ್ಳಿ ಮೊದಲಾದ ಗಂಗರ ಕಾಲದ  ಶಿವಾಲಯಗಳ ನವರಂಗದಲ್ಲಿ ವಿಷ್ಣು 
ಮೂರ್ತಿಗಳಿರುವುದನ್ನು ಕಾಣಬಹುದು. 


ಮಳೂರುಪಟ್ಟ್ಣಣ ಗ್ರಾಮದ ನಾರಾಯಣಸ್ವಾಮಿ ದೇವಾಲಯ ಕ್ರಿಶ. 1007ರಲ್ಲಿಯೇ 
ಅಸ್ತಿತ್ವದಲ್ಲಿತ್ತು ಎಂಬುದಕ್ಕೆ ಚೋಳರ ಕಾಲದಲ್ಲಿ ಈ ದೇವಾಲಯಕ್ಕೆ ದಾನ ದತ್ತಿ ನೀಡಿರುವುದನ್ನು 
ಶಾಸನಗಳು ಉಲ್ಲೇಖಿಸುತ್ತವೆ. ಅದೇ ರೀತಿ ಮಳೂರಿನ ಅಪ್ರಮೇಯಸ್ವಾಮಿ ದೇವಾಲಯ ಕ್ರಿಶ. 
1019ರ ವೇಳೆಗಾಗಲೇ ನಿರ್ಮಾಣಗೊಂಡಿತ್ತು ಎಂಬುದನ್ನು ಶಾಸನವೊಂದರಿಂದ ತಿಳಿಯುತ್ತದೆ." ಈ 
ಶಾಸನಗಳ ಆಧಾರದಿಂದ ಈ ದೇವಾಲಯಗಳು ಕ್ರಿಶ. ಹತ್ತನೆಯ ಶತಮಾನದ ವೇಳೆಗಾಗಲೇ 
ನಿರ್ಮಾಣಗೊಂಡು, ತಾಲ್ಲೂಕಿನ ಪ್ರಮುಖ ವೈಷ್ಣವ ಕೇಂದಗಳಾಗಿದ್ದವು ಎಂಬುದು ಸ್ಪಷ್ಟ 


ಭಾಗವತ ಪಂಥ ಅಥವಾ ವೈಷ್ಣವ ಧರ್ಮದಲ್ಲಿ ಶಂಕರಾಚಾರ್ಯರ ಶಿಷ್ಯರಾದ 
ಪದ್ಗಪಾದಾಚಾರ್ಯರು ಪ್ರವರ್ತಿಸಿದ ಸ್ಮಾರ್ತಭಾಗವತ ಸಂಪ್ರದಾಯ, ತಮಿಳು ದೇಶದ 
ಆಳ್ತಾರರುಗಳು, ಅವರ ನಂತರ ಆಚಾರ್ಯ ಪರಂಪರೆಯ ನಾಥ ಮುನಿಗಳು, 
ಯಾಮುನಾಚಾರ್ಯರು, ರಾಮಾನುಜಾಚಾರ್ಯರು ಪ್ರವರ್ತಿಸಿದ ವೈಷ್ಣವ  ಮವಿಶಿಷ್ಠಾದ್ವೈತ, 
ರಾಮಾನುಜಾಚಾರ್ಯರ ಸಮಕಾಲೀನರಾಗಿದ್ದ ಹಂಪಿ ಬಳಿಯ ನಿಂಬಾಪುರದ ನಿವಾಸಿಯಾದ 
ನಿಂಬಕಾಚಾರ್ಯನು ಸ್ಥಾಪಿಸಿದ ವೈಷ್ಣವ ದ್ವೈತಾದ್ವೈತಮತ, ಮಧ್ವಾಚಾರ್ಯರು ಸ್ಥಾಪಿಸಿದ ವೈಷ್ಣವ 
ದೈತಮತ ಇನ್ನೂ ಮೊದಲಾದ ರೀತಿಯ ಭೇದಗಳಿವೆ ಎಂದು ಎಸ್‌.ಶ್ರೀಕಂಠಶಾಸ್ತ್ರಿ ಅವರು 
ಗುರುತಿಸಿದ್ದಾರೆ.” ಕರ್ನಾಟಕದಲ್ಲಿ ರಾಮಾನುಜರ ವಿಶಿಷ್ಠಾದ್ವೈತವು ಶ್ರೀವೈಷ್ಣವರಲ್ಲಿ, ಸ್ಮಾರ್ತ ಭಾಗವತ 
ಸಂಪ್ರದಾಯವು ಸ್ಮಾರ್ತ ಬ್ರಾಹ್ಮಣರಲ್ಲಿ ಹಾಗೂ ಇತರ ಜನಸಾಮಾನ್ಯರಲ್ಲಿ, ವೈಷ್ಣವ ದ್ವೈತಪಂಥವು 
ಮಾಧ್ದಪಂಥದವರಲ್ಲಿ ಪ್ರಧಾನವಾಗಿ ಕಂಡುಬರುತ್ತವೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 175 


ಕರ್ನಾಟಕದಲ್ಲಿ ವೈಷ್ಣವ ಧರ್ಮ ಹೆಚ್ಚಿನದಾಗಿ ಪ್ರಚಾರಗೊಳ್ಳಲು ರಾಮಾನುಜಾಚಾರ್ಯರು 
ಪ್ರಮುಖ ಕಾರಣ. ತಮಿಳುನಾಡಿನವರಾದ ರಾಮಾನುಜಾಚಾರ್ಯರು ಶೈವಧರ್ಮಕ್ಕೆ ಸೇರಿದ್ದ 
ಚೋಳದೊರೆ ಕುಲೋತ್ತುಂಗಚೋಳನು ಆ ನಾಡಿನಲ್ಲಿ ಶೀವೈಷ್ಣವರಿಗೆ ಹಿಂಸೆ ಕೊಟ್ಟಿದ್ದರಿಂದ ಮುಂದಿನ 
ಅಪಾಯದ ಸೂಚನೆಯನ್ನು ಅರಿತು ಹೊಯ್ದಳ ರಾಜ್ಯಕ್ಕೆ ವಲಸೆ ಬಂದರೆಂಬ ಪ್ರತೀತಿಯಿದೆ. ಆ 
ಸಮಯದಲ್ಲಿ ಹೊಯ್ದಳ ರಾಜನಾಗಿದ್ದ ವಿಷ್ಣುವರ್ಧನನ ಪ್ರೋತ್ಸಾಹದಿಂದ ಶ್ರೀವೈಷ್ಣವ ಧರ್ಮದ 
ಪ್ರಚಾರವನ್ನು ರಾಮಾನುಜಾಚಾರ್ಯರು ಮಾಡಿದರೆಂದೂ ತಿಳಿದುಬರುತ್ತದೆ. "ರಾಮಾನುಜಾಚಾರ್ಯರು 
ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಕ್ರಿಶ. 1138-39ರಲ್ಲಿ ಆಗಮಿಸಿದರೆಂದೂ, ಅವರು ಸುಮಾರು 
ಹನ್ನೆರಡು ವರ್ಷಗಳ ಕಾಲ ಮಂಡ್ಯ ಜಿಲ್ಲೆಯ ತೊಂಡನೂರು ಮತ್ತು ಮೇಲುಕೋಟೆಗಳಲ್ಲಿ ನೆಲೆಸಿ, 
ಕ್ರಿ.ಶ. 1156ರ ಸುಮಾರಿಗೆ ಶ್ರೀರಂಗಕ್ಕೆ ಹಿಂದಿರುಗಿದರೆಂದೂ' ವಿದ್ದಾಂಸರು ನಿರ್ಧರಿಸಿದ್ದಾರೆ. 


ರಾಮಾನುಜರ ಪ್ರಭಾವದಿಂದ ಮೇಲುಕೋಟಿ ಶ್ರೀವೈಷ್ಣವರ ಬಹುಮುಖ್ಯ ಕೇಂದಗಳಲ್ಲಿ 
ಒಂದಾಗಿ ಬೆಳೆಯಿತು. ಜೊತೆಗೆ ಹೊಯ್ದಳ ನಾಡಿನಲ್ಲಿ ಅನೇಕ ಜನ ಶ್ರೀವೈಷ್ಣವ ಧರ್ಮವನ್ನು 
ಸ್ಪೀಕರಿಸಿದರು ಹಾಗೂ ಹೊಯ್ದಳ ನಾಡಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಶೀವೈಷ್ಣವರು ವಲಸೆ ಬಂದರು. 
ಹೊಯ್ದಳ ವಿಷ್ಣುವರ್ಧನನಿಂದ ಹೆಚ್ಚು ಪ್ರೋತ್ಸಾಹ ಪಡೆದು ಅನಂತರ ಪಟ್ಟಕ್ಕೆ ಬಂದ ಒಂದನೆಯ 
ನರಸಿಂಹನಿಂದಲೂ ಸಾಕಷ್ಟು ಪ್ರೋತ್ಸಾಹವನ್ನು ವೈಷ್ಣವರು ಪಡೆದರು. ಇವರ ಕಾಲದಲ್ಲಿ ನೂರಾರು 
ಅಗಹಾರಗಳು, ವೈಷ್ಣವ ದೇವಾಲಯಗಳು ತಲೆಯೆತ್ತಿದ್ದವು. ಹೊಯ್ದಳ ವಿಷ್ಣುವರ್ಧನನ ಕಾಲದಲ್ಲಿ 
ಬೇಲೂರಿನಲ್ಲಿ ಚೆನ್ನಕೇಶವ ದೇವಾಲಯ ನಿರ್ಮಾಣಗೊಂಡಿದ್ದು, ಶ್ರೀವೈಷ್ಣವ ಧರ್ಮಕ್ಕೆ ನೀಡಿದ 
ಅಪೂರ್ವ ಕೊಡುಗೆಯಾಗಿದೆ. ರಾಮಾನುಜರು ಮೇಲುಕೋಟೆಯಿಂದ ಶೀರಂಗಕ್ಕೆ ತೆರಳುವ ಮುನ್ನ 
ಹೊಯ್ದಳ ನಾಡಿನಲ್ಲಿ ಪ್ರವಾಸ ಕೈಗೊಂಡು ತಮ್ಮ ಪಂಥದ ತತ್ವ ಪ್ರಚಾರ ಮಾಡಿದರು. 


ಹೀಗೆ ಧಾರ್ಮಿಕ ಪ್ರವಾಸ ಕೈಗೊಂಡಿದ್ದ ರಾಮಾನುಜರು ರಾಮನಗರ ತಾಲ್ಲೂಕಿನ 
ಜಾಲಮಂಗಲ, ಕೂಟಗಲ್ಲು, ರಾಮಗಿರಿ, ಚನ್ನಪಟ್ಟಣ ತಾಲ್ಲೂಕಿನ ಬೇವೂರು, ಮಳೂರು, ಚನ್ನಪಟ್ಟಣ, 
ಕನಕಪುರ ತಾಲ್ಲೂಕಿನ ಮುದೊಡಿ, ಮಾಗಡಿ ಮುಂತಾದೆಡೆಗಳಲ್ಲಿ ಶೀವೈಷ್ಣವ ಧರ್ಮದ ತತ್ನಪ್ರಚಾರ 
ಕೈಗೊಂಡಿದ್ದರು ಎಂದು ತಿಳಿಯುತ್ತದೆ." ಹೀಗಾಗಿ ಚನ್ನಪಟ್ಟಣ ತಾಲ್ಲೂಕು ಪ್ರದೇಶದಲ್ಲಿ ಹಲವು 
ವೈಷ್ಣವ ಕೇಂದಗಳು ಹುಟ್ಟಿಕೊಳ್ಳಲು ಕಾರಣವಾಯಿತು. ಅದೇ ರೀತಿ ರಾಮಗಿರಿ, ಕೂಟಗಲ್ಲಿಗೆ 
ಭೇಟಿಯಿತ್ತ ಸಂದರ್ಭದಲ್ಲಿ, ಇವುಗಳಿಗೆ ಸಮೀಪದಲ್ಲಿರುವ ಚನ್ನಪಟ್ಟಣ ತಾಲ್ಲೂಕಿನ ಮಾಕಳಿಯ 
ಕೃಷ್ಣಗಿರಿ ಬೆಟ್ಟಕ್ಕೆ ಸಂದರ್ಶಿಸಿ ದೇವರ ದರ್ಶನ ಪಡೆದರೆಂಬ ಐತಿಹ್ಯವಿದೆ." ವಿಶೇಷವೆಂದರೆ 
ತಾಲ್ಲೂಕಿನ ಮಾರ್ಚನಹಳ್ಳಿ ಗಾಮದಲ್ಲಿ ರಾಮಾನುಜರು ತಿರುಮಲ ದೇವರನ್ನು ಪ್ರತಿಷ್ಠಾಪಿಸಿದರೆಂಬ 
ಮಾತು ಇಲ್ಲಿ ಪ್ರಚಲಿತದಲ್ಲಿದೆ. ಆಗಿನ ಕಾಲದಲ್ಲಿ ಮಾರ್ಚನಹಳ್ಳಿಯು ಶೀವೈಷ್ಠವರು ಹೆಚ್ಚಿನ 
ಸಂಖ್ಯೆಯಲ್ಲಿ ನೆಲೆಸಿದ್ದ ಅಗಹಾರವಾಗಿತ್ತು. ಈ ಅಗಹಾರಕ್ಕೆ "ರಾಮಾಂಜನಾಪುರಂ' ಎಂಬ ಹೆಸರಿತ್ತು 
ಎಂದೂ ತಿಳಿಯುತ್ತದೆ. ರಾಮಾನುಜರು ಪ್ರತಿಷ್ಠಾಪಿಸಿದರೆಂದು ಹೇಳುವ ಜೋಳರ ಕಾಲದ ಈ 
ತಿರುಮಲ ದೇವಾಲಯದಲ್ಲಿ ರಾಮಾನುಜಾಚಾರ್ಯ ಮತ್ತು ಆಳ್ದಾರರ ಪ್ರತಿಮೆಗಳನ್ನು 
ಪ್ರತಿಷ್ಠಾಪಿಸಿರುವುದನ್ನು ಕಾಣಬಹುದು. 


ದಕ್ಷಿಣದ ತಮಿಳುನಾಡಿನಲ್ಲಿ ಭಾಗವತ ಮೂಲದ ಭಕ್ತಿ ಪರಂಪರೆಯೇ ಹೆಚ್ಚು ಅಭಿವೃದ್ಧಿ 
ಹೊಂದಿದೆ. ಈ ಪರಂಪರೆಯ ಆರಂಭ ಕಾಲದಲ್ಲಿ ಆಳ್ಪಾರರು ಕಂಡುಬರುತ್ತಾರೆ. "ಆಳ್ಪಾರರು ಎಂದರೆ 
ಭಗವಂತನ ಗುಣಗಳಲ್ಲಿ ಧುಮುಕಿದವರು ಎಂದು ಹೇಳಲಾಗುತ್ತದೆ. ಅವರು ಬಹುದೊಡ್ಡ 
ವಿಷ್ಣುಭಕ್ತರಾಗಿದ್ದು, ತಮ್ಮನ್ನು ತಾಯಿಯಾಗಿಯೂ ಭಗವಂತನನ್ನು ಮಗುವಾಗಿಯೂ (ಬಾಲಕೃಷ್ಣನಾಗಿ) 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 176 


ಪರಿಭಾವಿಸಿ ಸ್ತುತಿಸಿ ಹಾಡಿದ ವಾತ್ತಲ್ಯ ಗೀತೆಗಳೇ ಆಳ್ತಾರರ ಪ್ರಬಂಧಗಳಾಗಿವೆ'.” ಈ ಆಳ್ವಾರರ ಮತ 
ಪ್ರಚಾರದಿಂದ ಶ್ರೀವೈಷ್ಣವ ಪರಂಪರೆ ಮತ್ತಷ್ಟು ಏಳ್ಗೆಯನ್ನು ಗಳಿಸಿತು ಎನ್ನಬಹುದು. 


"ರಾಮಾನುಜಾಚಾರ್ಯರು ಕರ್ನಾಟಕಕ್ಕೆ ಬರುವ ಮುನ್ನವೇ ತಮಿಳುನಾಡಿನ ಆಳ್ದಾರರ 
ಪ್ರಭಾವವು ಕರ್ನಾಟಕದ ಮೇಲೆ ಆಗಿತ್ತು ಎನ್ನುವುದಕ್ಕೆ ಶಾಸನಾಧಾರಗಳಿವೆ' ಎಂದು 
ಡಾ.ಎಂ.ಚಿದಾನಂದಮೂರ್ತಿಯವರು ತಮ್ಮ ಕೃತಿಯೊಂದರಲ್ಲಿ ಉಲ್ಲೇಖಿಸಿದ್ದಾರೆ. ಇದಕ್ಕೆ 
ಪ್ರತಿಯಾಗಿ ಡಾ.ಸಿ.ಯು.ಮಂಜುನಾಥ ಅವರು "ತಮಿಳುನಾಡಿನ ಆಳ್ದಾರರ ಪ್ರಭಾವ ಎಷ್ಟರ ಮಟ್ಟಿಗೆ 
ರಾಮಾನುಜರ ಪೂರ್ವದಲ್ಲಿ ಕರ್ನಾಟಕದ ಮೇಲೆ ಆಗಿತ್ತು ಎಂದು ಹೇಳಲು ಖಚಿತ ಆಧಾರಗಳಿಲ್ಲ” 
ಎನ್ನುತ್ತಾರೆ. ಮೇಲಿನ ಈ ಎರಡು ಹೇಳಿಕೆಗಳನ್ನು ಗಮನಿಸಿದಾಗ ಚಿದಾನಂದಮೂರ್ತಿಯವರ 
ಹೇಳಿಕೆಯೇ ಸತ್ಯಕ್ಕೆ ಹತ್ತಿರವಾದದ್ದು ಎನ್ನಿಸುತ್ತದೆ. ಏಕೆಂದರೆ ಚನ್ನಪಟ್ಟಣ ತಾಲ್ಲೂಕಿನ ಶಾಸನಗಳಲ್ಲೂ 
ರಾಮಾನುಜಾಚಾರ್ಯರ ಪೂರ್ವದಲ್ಲೇ ಇಲ್ಲಿನ ವೈಷ್ಣವ ದೇವಾಲಯಗಳಲ್ಲಿ ಆಳ್ದಾರರ ಪ್ರತಿಮೆಗಳನ್ನು 
ಪ್ರತಿಷ್ಠಾಪಿಸಿರುವುದನ್ನು ಉಲ್ಲೇಖಿಸಿರುವುದನ್ನು ಕಾಣಬಹುದು. ಆದ್ದರಿಂದ ಆಳ್ವಾರರ 
ಪ್ರಭಾವದಿಂದಾಗಿಯೇ ಚೋಳ ದೊರೆಗಳು ಈ ದೇವಾಲಯಗಳಲ್ಲಿ ಆಳ್ದಾರರ ಪ್ರತಿಮೆಗಳನ್ನು 


ನರ) 


ಪ್ರತಿಷ್ಠಾಪಿಸಿರುದ್ದಾರೆ ಎಂಬುದು ನಂಬಲರ್ಹವಾದ ಅಭಿಪ್ರಾಯವಾಗಿದೆ. 


ಕ್ರಿಶ. 1007ರ  ಮಳೂರುಪಟ್ಟಣದ ತಮಿಳು ಶಾಸನವೊಂದರಲ್ಲಿ ಚೋಳದೊರೆ 
ರಾಜರಾಜಜೋಳನ ಆಳ್ಲಿಕೆಯ ಕಾಲದಲ್ಲಿ ಮಣಲೂರಿನ (ಈಗಿನ ಮಳೂರುಪಟ್ಟಣ) ಭಾಗವಾದ 
ನಿಗರಿಲಿ ಚೋಳಪುರಂನ ಜಯಂಗೊಂಡಚೋಳ ವಿನ್ನಾಗರ್‌ ಆಳ್ಪಾರ್‌ ದೇವರನ್ನು ಪ್ರತಿಷ್ಠಾಪಿಸಿ, ದತ್ತಿ 
ನೀಡಿರುವುದನ್ನು ಉಲ್ಲೇಖಿಸುತ್ತದೆ." ಅದೇ ರೀತಿ ಕ್ರಿಶ. 1013ರ ಹೊಂಗನೂರಿನ ಶಾಸನವೊಂದರಲ್ಲಿ 
ಚೋಳ ದೊರೆ ರಾಜೇಂದಚೋಳನ ಆಳ್ಗಿಕೆಯ ಕಾಲದಲ್ಲಿ ತೈಲೋಕ್ಕಮಾದೇವಿ ಚತುರ್ವೇದಿ 
ಮಂಗಲವಾದ ಪುಂಗನೂರಿನ ಸಭಾಸದಸ್ಕರು ಕುನ್ನವೈ ವಿಣ್ಣಾಗರ್‌ ಆಳ್ದಾರ್‌ ದೇವರಿಗೆ ದಾನ ಕೊಟ್ಟ 
ವಿವರವಿದೆ."" ಕ್ರಿಶ. 1034ರ ರಾಜೇಂದ್ರಚೋಳನ ಶಾಸನವೊಂದರಲ್ಲಿ ಮಳೂರಿನ ಅಪ್ರಮೇಯಸ್ವಾಮಿ 
ದೇವಾಲಯದಲ್ಲಿ ಮಣವಾಳಾಳ್ಸರ್‌ ದೇವರನ್ನು ನೆಲೆಗೊಳಿಸಿ ಭೂದಾನ ಮಾಡಿದ ವಿವರ 
ದಾಖಲಾಗಿದೆ." 


ಇವಲ್ಲದೇ ಆಳ್ದಾರರ ಪ್ರಭಾವದಿಂದಾಗಿ ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ವೈಷ್ಣವ ದೇವಾಲಯಗಳು 
ಚೋಳ ದೊರೆಗಳ ಸಹಕಾರದೊಂದಿಗೆ ನಿರ್ಮಾಣಗೊಂಡಿರುವುದನ್ನು ಕಾಣಬಹುದು. ಮಳೂರು 
ಮೂಲತಃ ಶೈವ ಕೇಂದ್ರವಾಗಿ ಗುರುತಿಸಿಕೊಂಡಿದ್ದರೂ, ಅಪ್ರಮೇಯಸ್ವಾಮಿ ದೇವಸ್ಥಾನದ ನಿರ್ಮಾಣ 
ವೈಷ್ಣವ ಪರಂಪರೆಗೆ ಭದವಾದ ಬುನಾದಿ ಹಾಕಿತು. ಇದಕ್ಕೆ ಈ ದೇವಸ್ಥಾನದಲ್ಲಿ ಇರುವ ಆಳ್ವಾರರ 
ಪ್ರತಿಮೆಗಳೇ ಸಾಕ್ಷಿ, ಈ ದೇವಾಲಯದ ಕೈಸಾಲೆಯ ಮಂಟಪಗಳಲ್ಲಿ ತಿರುಪ್ತಣಾಳ್ದಾರ್‌, ನಮ್ಮಾಲ್ಪಾರ್‌, 
ತಿರುಮಂಗೈಆಳ್ಸಾರ್‌, ಮಧುರಕವಿ ಆಳ್ಪಾರ್‌, ಕೂರತ್ತಾಳ್ದಾರ್‌, ರಾಮಾನುಜಾಚಾರ್ಯ, 
ಪಿಳ್ಳೈೆಲೋಕಾಚಾರ್ಯ, ಮಣವಾಳ ಮಾಮುನಿ ಜೀಯರ್‌, ಪಾಕಶಾಲಾನಾಚ್ಛ್ಚಿಯರ್‌ ಮೊದಲಾದ 


ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ. 


ತಾಲ್ಲೂಕಿನ ಬೇವೂರುಮಂಡ್ಯ, ಚಿಕ್ಕಮಳೂರು, ಮುದಗೆರೆ, ಮಾಕಳಿ, ಕಳ್ಳಿಹೊಸೂರು, 
ಹೊಂಗನೂರು, ಸಿಂಗರಾಜಿಪುರ ಗ್ರಾಮಗಳಲ್ಲಿರುವ ವೇಣುಗೋಪಾಲಕೃಷ್ಣನ ದೇವಾಲಯಗಳು 
ಶ್ರೀವೈಷ್ಣವ ಸಂಪ್ರದಾಯದಲ್ಲಿ ನಿರ್ಮಾಣಗೊಂಡಿರುವ ಚೋಳರ ಕಾಲದ ದೇವಾಲಯಗಳಾಗಿವೆ. ಈ 
ದೇವಾಲಯಗಳಲ್ಲಿ ಆಳ್ದಾರರ ಪ್ರತಿಮೆಗಳನ್ನು ಪ್ರತಿಷ್ಠಾಪಿಸಿರುವುದು ಆಳ್ದಾರರ ಪ್ರಭಾವವನ್ನು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 177 


ಪ್ರತಿಬಿಂಬಿಸುತ್ತವೆ. ಅದೇ ರೀತಿ ಮಳೂರಿನ ಪಟ್ಟಾಭಿರಾಮ ದೇವಾಲಯ, ಕೂಡ್ಲೂರಿನ ರಾಮ 
ದೇವಾಲಯ, ಚನ್ನಪಟ್ಟಣದ ವರದರಾಜ ದೇವಾಲಯ ಮತ್ತು ಲಕ್ಷ್ಮೀನಾರಾಯಣ ದೇವಾಲಯ, 
ಬೇವೂರಿನ ತಿರುಮಲ ದೇವಾಲಯ, ಬೈರಾಪಟ್ಟದ ಲಕ್ಷ್ಮೀಜನಾರ್ಧನ ದೇವಾಲಯ ಮೊದಲಾದವು 
ರಾಮಾನುಜಾಚಾರ್ಯರ ಪರಂಪರೆಯ ದೇವಾಲಯಗಳಾಗಿವೆ. 


ಶ್ರೀರಾಮಾನುಜಾಚಾರ್ಕರಿಂದ ಸ್ಥಾಪಿತವಾದ ಮೇಲುಕೋಟೆಯ ಚೆಲುವನಾರಾಯಣ ದೇವರಿಗೆ 
ಕ್ರಿಶ. ಹದಿನಾರನೇ ಶತಮಾನದಲ್ಲಿ ಚನ್ನಪಟ್ಟಣ ತಾಲ್ಲೂಕಿನ ಹೊಂಗನೂರು ಗ್ರಾಮವನ್ನು ದತ್ತಿಯಾಗಿ 
ನೀಡಲಾಗಿತ್ತು ಎಂದು ತಿಳಿಯುತ್ತದೆ. ಮೇಲುಕೋಟೆಯ ಕ್ರಿಶ. 1564ರ ಶಾಸನವೊಂದು" 
ವಿಜಯನಗರದ ದೊರೆ ಸದಾಶಿವರಾಯನ ಆಳ್ಗಿಕೆಯಲ್ಲಿ ಮಹಾಮಂಡಲೇಶ್ವರ, ಆತ್ರೇಯಗೋತ್ರದ 
ಆಪಸ್ತಂಭ ಸೂತ್ರದ ಯಜುಶಾಖೆಯ ಕೋನೇಟಿರಾಜನ ಮಗನಾದ ಕೊಂಡರಾಜದೇವನು ತಮ್ಮ 
ಅಮರನಾಯಕತನದ ಚನ್ನಪಟ್ಟಣ ಸ್ಥಳದ ಹೊಂಗನೂರು ಗ್ರಾಮ, ಅದಕ್ಕೆ ಸಲ್ಲುವ ಕಾಲುವಳಿಗಳು 
ಸಣಬಿನಹಳ್ಳಿ, ಕೋಡಿಪುರ, ನೀಲಸಮುದ್ರ, ಓಜಣಪುರ(ವಿರುಪನಪುರ-ವಿರುಪಾಪುರ) ಗ್ರಾಮಗಳ 
ಚತುಸೀಮೆಯೊಳಗಾದ ಗದ್ದೆ ಬೆದ್ದಲು ತೋಟತುಟಕಳಮನ ಒಕ್ಕಲು ಮಕ್ಕಳು ಸುಂಕಸುವರ್ಣಾದಾಯ 
ಮನೆವಣ ಮೊದಲಾದವನ್ನು ಧಾರಾಪೂರ್ವಕವಾಗಿ ಯಾದವಗಿರಿಯಾದ ತಿರುನಾರಾಯಣಪುರದ 
(ಮೇಲುಕೋಟೆ) ಶ್ರೀನಾರಾಯಣದೇವರು, ಶ್ರೀಚೆಲ್ಲಪಿಳ್ಳರಾಯರಿಗೆ ನೀಡಿದ ವಿವರವನ್ನು ದಾಖಲಿಸಿದೆ. 


ಈ ಶಾಸನವು ರಾಮಾನುಜಾಚಾರ್ಯರ ಸ್ತುತಿಯೊಂದಿಗೆ ಆರಂಭವಾಗುತ್ತದೆ. ದಾನಕೊಟ್ಟ ಆ 
ಗ್ರಾಮಗಳ ಗ್ರಾಮವಳಿ ರೇಖೆಗೆ ನಡೆವ ಪಡಿತರ : ಆಳ್ದಾರರ ಅಟುತಿಂನಕ್ಷತ್ರಕೆ ಸಲುವುದು, ಗದ್ಯಾಣ 
30 ವರಹ ಶೀಭಾಷ್ಯಕಾರರಿಗೆ, ರಥೋತ್ಸವ ತಿರುನಾಳಿಗೆ ಗದ್ಯಾಣ 80, ತಿರುನಂದಾವನ ಸಂಬಳ 
ಚೆರುಷಪು ಗದ್ಯಾಣ 57, ಶ್ರೀಭಾಷ್ಯಕಾರರ ಮಾಸ ತಿಂನಕ್ಷತ್ರ 12, ಚೂಡಿಕುಡುತನಾಚ್ಚಾರ್‌ ತಿರುನಕ್ಷತ್ರ 
ಗದ್ಯಾಣ 1, ಪೆರಿಯ ಜೀಯರ್‌ ತಿರುನಕ್ಷತ್ರ 1, ಅಂತು ತಿರುನಕ್ಷತ್ರ 14ಕ್ಕೆ ಸಲ್ಲುದು ಗದ್ಯಾಣ 60, 
ಶ್ರೀಏಕಾದಶಿಯ ಪುಣಗುಕಾಪು ವರುಷವೊಂದಕ್ಕೆ 127, ಶೀರಾಮಾನುಜ ಗೂಟಕೆ, ಆಯಿವತಿಬ್ದರ 
ನಿತ್ಯಕೃತ್ಯ-ಒಟ್ಟು 1607 ವರಹ ಎಂದು ಶಾಸನದಲ್ಲಿ ಉಲ್ಲೇಖಗೊಂಡಿದೆ. 


ಮೇಲಿನ ಮೇಲುಕೋಟೆ ಶಾಸನೋಕ್ತ ಮಾಂಡಲಿಕ ಕೊಂಡರಾಜನ ಚನ್ನಪಟ್ಟಣ ತಾಲ್ಲೂಕಿನ 
ಮಳೂರು ಗಾಮದ ತಾಮಶಾಸನದಲ್ಲಿ ಇದೇ ತಾಲ್ಲೂಕಿನ ಮಾರ್ಚನಹಳ್ಳಿಯನ್ನು ಅಗ್ರಹಾರವಾಗಿ 
ನಿರ್ಮಿಸಿದ ವಿವರವಿದೆ." ಈ ಶಾಸನದಲ್ಲಿ ಕೊಂಡರಾಜನ ಕೋರಿಕೆ ಮೇರೆಗೆ ವಿಜಯನಗರದ ದೊರೆ 
ಸದಾಶಿವರಾಯನು ಚನ್ನಪಟ್ಟಣ ಸೀಮೆಯ ಕೈಲನಾಡಿನ ತಿಂಬೂರು, ನಿಡುಗಟ್ಟ, 
ಮಾದಿನಾಯಕನಹಳ್ಳಿ, ಕುಕ್ಕೂರು ಗ್ರಾಮಗಳ ಮಧ್ಯದ ಮಾಚೇನಹಳ್ಳಿಯನ್ನು ಅಗ್ರಹಾರವಾಗಿ ನಿರ್ಮಿಸಿ 
"ಕೊಂಡರಾಜಪುರ' ಎಂಬ ಪ್ರಶಿನಾಮವನ್ನಿಟ್ಟು ಭಾರದ್ದಜ ಗೋತ್ರದ ವೆಂಕಟಾಯಾಚಾರ್ಯನ 
ಮೊಮ್ಮಗ, ಅಮ್ಮವರಾಚಾರ್ಯನ ಮಗನಾದ ತಿರುವೆಂಕಟಾಯಾಚಾರ್ಯನಿಗೆ ಸರ್ವಮಾನ್ಯವಾಗಿ 
ದಾನಕೊಟ್ಟ ವಿವರವಿದೆ. ಹೀಗೆ ಈಗಿನ ಮಾರ್ಚನಹಳ್ಳಿ ಬ್ರಾಹ್ಮಣರ ಶೀವೈಷ್ಣವ ಅಗ್ರಹಾರವಾಗಿತ್ತು 
ಎನ್ನಬಹುದು. 


ಹೀಗೆ ವೈಷ್ಣವ ಧರ್ಮವು ವಿವಿಧ ಪರಂಪರೆಗಳಿಂದ ಬೆಳೆದುಬಂದಿರುವುದನ್ನು ಕಾಣಬಹುದು. 
ಶ್ರೀವೈಷ್ಣವ, ಮಾಧ್ವ, ಭಾಗವತ ಮೊದಲಾದವುಗಳ ಅಸ್ತಿತ್ವವನ್ನು ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ಇಂದಿಗೂ 
ಉಳಿಸಿಕೊಂಡು ಬಂದಿರುವುದನ್ನು ಕಾಣಬಹುದು. ಈ ವೈಷ್ಣವ ಪರಂಪರೆಯನ್ನು ಬಿಂಬಿಸುವ ಅನೇಕ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 178 


ದೇಗುಲಗಳು ಚನ್ನಪಟ್ಟಣ ತಾಲ್ಲೂಕಿನಾದ್ಯಂತ ನೆಲೆಯೂರಿವೆ. ಅವುಗಳನ್ನು ಈ ಕೆಳಗಿನಂತೆ 
ಗುರ್ತಿಸಬಹುದು. 


* ಅಪ್ರಮೇಯಸ್ವಾಮಿ ; ದೊಡ್ಡಮಳೂರು 

ಗವಿರಂಗಸ್ತಾಮಿ ; ಸಿಂಗರಾಜಪುರ 

* ಚೆನ್ನಿಗರಾಯ ; ಪಟ್ಟು 

* ತಿರುಮಲ/ತಿಮ್ಮಪ್ಪ £ ಬೇವೂರು, ಮೈನಾಯಕನಹಳ್ಳಿ, ಹುಲವಾಡಿ, ಚಕ್ಕೆರೆ, 
ಸಾದರಹಳ್ಳಿ, ತಿಟ್ಟಮಾರನಹಳ್ಳಿ, ಮಾರ್ಚನಹಳ್ಳಿ, 
ಅಕ್ಕೂರುಹೊಸಹಳ್ಳಿ. 

€ ನರಸಿಂಹ ; ನಾಗವಾರ, ಕದರಮಂಗಲ, ಅಬ್ದೂರು, ಕೂರಣಗೆರೆ, 


ಆಣಿಗೆರೆ, ಬೇವೂರುಮಂಡ್ಕ, ಬೆಳಕೆರೆ, ಕೂಡ್ಲೂರು, 
ಹುಚ್ಚೆಯ್ಯನದೊಡ್ಡಿ, ದೊಡ್ಡಮಳೂರು, 


ಬೊಮ್ಮನಾಯಕನಹಳ್ಳಿ. 

€ ನಾರಾಯಣ ೬ ಮಳೂರುಪಟ್ಟ, ಚನ್ನಪಟ್ಟಣ, ಚಕ್ಕೆರೆ 

€ ಮಾಧವರಾಯ 4 ಕನ್ನಮಂಗಲ 

€e ರಾಮ ದೇವಾಲಯ  : ದೊಡ್ಡಮಳೂರು, ಕೂಡ್ಲೂರು. ಬೇವೂರು 

.e ಲಕ್ಷ್ಮೀಜನಾರ್ಧನ ಬೈರಾಪಟ್ಟ 

€ ವರದರಾಜ 3 ಚನ್ನಪಟ್ಟಣ, ಮಳೂರುಪಟ್ಟಣ, ಹೊನ್ನಾಯಕನಹಳ್ಳಿ, 
ಅಕ್ಕೂರು, ಮಂಗಾಡಹಳ್ಳಿ 

ವೇಣಣುಗೋಪಾಲಕೃಷ್ಪ } ಮಾಕಳಿ, ಕಳ್ಳಿಹೊಸೂರು, ಚಿಕ್ಕಮಳೂರು, ಮುದಗೆರೆ, 
ಸಿಂಗರಾಜಪುರ, ಬೇವೂರುಮಂಡ್ಕ, ಹೊಂಗನೂರು. 

* ಶ್ರೀನಿವಾಸ ಚನ್ನಪಟ್ಟಣ, ಹೆಚ್‌.ಮಾಗೇನಹಳ್ಳಿ 


ಈ ದೇವಾಲಯಗಳು ಚೋಳ, ಹೊಯ್ದಳ ಹಾಗೂ ವಿಜಯನಗರದ ಅರಸರ ಕಾಲಘಟ್ಟದ 
ವೈಷ್ಣವ ಧಾರ್ಮಿಕ ಪರಂಪರೆಯನ್ನು ಪ್ರತಿನಿಧಿಸುತ್ತವೆ. ಈ ದೇವಾಲಯಗಳಲ್ಲಿ ಬಹುಪಾಲು 
ದೇವಾಲಯಗಳು ಇಂದಿಗೂ ಪೂಜಿಸಲ್ಲಡುವುದರ ಜೊತೆಗೆ ವೈಷ್ಣವರ ಪವಿತ್ರ ಧಾರ್ಮಿಕ ಆಚರಣೆಯ 
ಕೇಂದಗಳಾಗಿರುವುದನ್ನು ಕಾಣಬಹುದು. 


ವೈಷ್ಣವ ಧರ್ಮದಲ್ಲಿ ಮೂಡಿಬಂದ ಮಾಧ್ವ ಪರಂಪರೆಗೆ ಚನ್ನಪಟ್ಟಣ ತಾಲ್ಲೂಕಿನ ಕೊಡುಗೆ 
ಅಪಾರವಾದುದು. ಈ ಹರಿದಾಸ ಪರಂಪರೆಗೆ ಒಂದು ರೀತಿಯಲ್ಲಿ ಭದವಾದ ಅಡಿಪಾಯವನ್ನು 
ಹಾಕಿದ್ದು ತಾಲ್ಲೂಕಿನ ಅಬ್ಲೂರಿನಲ್ಲಿಯೇ. ಪುರುಷೋತ್ತಮತೀರ್ಥ, ಬಹ್ನಣ್ಯತೀರ್ಥ, ಶ್ರೀಪಾದರಾಯ, 
ವ್ಯಾಸರಾಯ ಮೊದಲಾದವರಿಗೆ ಭವ್ಯವಾದ ವೇದಿಕೆ ಇಲ್ಲಿ ಸೃಷಿಗೊಂಡಿತ್ತು ಎನ್ನಬಹುದು. ಮಾದ್ಧ 
ತತ್ನವನ್ನು ಪ್ರಚುರಗೊಳಿಸಲು ನಾಂದಿ ಹಾಡಿದ್ದು ಈ ಪ್ರದೇಶದಲ್ಲಿಯೇ. 


ಶಂಕರಾಚಾರ್ಯ, ರಾಮಾನುಜಾಚಾರ್ಯರಂತೆ ಹಿಂದೂ ಧಾರ್ಮಿಕ ಚಳುವಳಿಯನ್ನು 
ಮಾಡಿದ ಮತ್ತೊಬ್ಬ ಧಾರ್ಮಿಕ ಗುರುವೆಂದರೆ ಮಧ್ವಾಚಾರ್ಯರು. ಇವರು ಕ್ರಿಶ. 1197ರಲ್ಲಿ 
ಕರ್ನಾಟಕದ ಉಡುಪಿ ಬಳಿಯ ಪಾಜಕ ಎಂಬಲ್ಲಿ ಮಧ್ಯಗೇಹಭಟ್ಧರಿಗೆ ಮಗನಾಗಿ ಜನಿಸಿದರು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 179 


ಬಾಲ್ಕದಲ್ಲಿಯೇ ಅದ್ಭುತ ಪವಾಡಗಳನ್ನು ಮೆರೆದ ಮಧದ್ದರು ದ್ವೈತ ಸಿದ್ದಾಂತದ ಪ್ರತಿಪಾದಕರಾಗಿ 
ಬೆಳೆದರು. ಇವರು ಉಡುಪಿಯ ಅನಂತೇಶ್ವರ ಮಠದಲ್ಲಿ ಅದ್ವೈತಿಗಳಾಗಿದ್ದ ಅಚ್ಯುತಪ್ರೇಕ್ಷರ ಬಳಿ 
ಶಿಷ್ಯನಾಗಿ ಶಾಸ್ತ್ರಾಧ್ಯಯನ ಮಾಡಿ, ಗುರುಗಳಿಂದ ಆನಂದತೀರ್ಥರೆಂಬ ಹೆಸರನ್ನು ಪಡೆದರು. ಮುಂದೆ 
ಈ ಹೆಸರೇ ಮಧ್ದರ ಕಾವ್ಯನಾಮವಾಯಿತು. ವಿದ್ಯಾಭ್ಯಾಸ ಮುಗಿದ ಮೇಲೆ ಮಧ್ವಾಚಾರ್ಯರು 
ಭಾರತದೆಲ್ಲೆಡೆ ದ್ವೈತ ಸಿದ್ದಾಂತವನ್ನು ಪ್ರಚಾರ ಮಾಡುತ್ತಾ ಸಂಚರಿಸಿದರು. ಮುಂದೆ ಇವರು 
ಪ್ರತಿಪಾದಿಸಿದ ಸಿದ್ಧಾಂತದ ಆಧಾರದಲ್ಲಿಯೇ ಮಾಧ್ವ ಪಂಥ ಪ್ರಚಲಿತವಾಯಿತು. 


ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತದ ಸಾರವನ್ನು ದಾಸಶ್ರೇಷ್ಠರಾದ ವ್ಯಾಸರಾಯರು 
ಶ್ಲೋಕವೊಂದರ ಮೂಲಕ ಹೀಗೆ ಕಟ್ಟಿಕೊಡುತ್ತಾರೆ.” 
ಶ್ರೀಮನ್ಮದ್ದಮತೇ ಹರಿಃ ಪರತರಸ್ಸ್ಪತ್ಯಂ ಜಗತ್ತತ್ವತೋ 
ಭೇದೋ ಜೀವಗಣಾ ಹರೇರನುಚರಾ ನೀಚೋಚ್ಚಭಾವಂ ಗತಾಃ 
ಮುಕ್ತಿರ್ನೈಜಸುಖಾನುಭೂತಿರಮಲಾ ಭಕ್ತಿಶ್ಚ ತತ್ಲಾಧನಂ 
ಹ್ಯಕ್ಷಾದಿ ತ್ರಿತಯಂ ಪ್ರಮಾಣಮಖಿಲಾಮ್ನಾಯ್ಕೆಕವೇದ್ಯೋ ಹರಿಃ 


ಈ ಸಿದ್ಧಾಂತದ ಪ್ರಕಾರ ಹರಿಯೇ ಪರಮಸತ್ಯ. ಜಗತ್ತು ಮಿಥ್ಯವಲ್ಲ. ಸತ್ಯವೇ. ಜಗತ್ತಿನ 
ಜೀವರಾಶಿಯಲ್ಲಿ ನೀಚೋಚ್ಛ ಭಾವವಿದೆ; ಎಲ್ಲ ಜೀವಿಗಳೂ ಹರಿಯ ಅನುಚರರು. ಆತ್ಮದಲ್ಲಿ 
ಸುಪ್ತವಾಗಿದ್ದ ಸುಖಾನುಭೂತಿಯನ್ನು ಪಡೆಯುವುದೇ ಮುಕ್ತಿ. ಭಕ್ತಿಯೇ ಮುಕ್ತಿಗೆ ಸಾಧನ. ಪತ್ಯಕ್ಷಾದಿ 


ಮೂರು ಪ್ರಮಾಣಗಳೂ ಜ್ಞಾನಕ್ಕೆ ಸಹಕಾರಿಗಳು. ಹರಿಯನ್ನ ವೇದಗಳಿಂದ ಮಾತ್ರವೇ ತಿಳಿಯಲು 
ಸಾಧ್ಯ. ಇದೇ ದ್ವೈತ ಸಿದ್ದಾಂತದ ತಿರುಳು. 


ಮಧ್ದಾಚಾರ್ಯರಿಂದ ಸ್ಥಾಪಿತವಾದ ಮಾದಧ್ದಮತ ಅಥವಾ ದ್ರೈತಸಿದ್ಧಾಂತದ ಪ್ರಭಾವ 
ಕರ್ನಾಟಕದೆಲ್ಲೆಡೆ ವ್ಯಾಪಕವಾಗಿ ಆಗಿರುವುದನ್ನು ಕಾಣಬಹುದು. ಮದ್ದರ ತತ್ವ ಸಿದ್ಧಾಂತಗಳಿಗೆ 
ಮನಸೋತು ಶಿಷ್ಕರಾದವರಲ್ಲಿ ನರಹರಿತೀರ್ಥರೂ ಒಬ್ಬರು. ಇವರು ಕನ್ನಡದಲ್ಲಿ ಕೀರ್ತನೆಗಳನ್ನು 
ರಚಿಸಿ, ಹರಿದಾಸ ಸಾಹಿತ್ಯದ ಮೊತ್ತಮೊದಲಿಗರಾದರು. ಇವರಿಂದ ಆರಂಭವಾದ ಹರಿದಾಸ 
ಸಾಹಿತ್ಯದ ಪೀಳಿಗೆಯು ಮತ್ತೆ ಕಾಣಿಸಿಕೊಳ್ಳುವುದು ವಿಜಯನಗರ ಸಾಮ್ರಾಜ್ಯದ ಆಶ್ರಯದಲ್ಲಿ, ಅಂದರೆ 
ಕ್ರಿ.ಶ. ಹದಿನೈದನೆಯ ಶತಮಾನದಲ್ಲಿ. ಈ ಕಾಲಘಟ್ಟದಲ್ಲಿ ಬಹ್ಮಣ್ಯತೀರ್ಥ, ಶ್ರೀಪಾದರಾಜ, 
ವ್ಯಾಸರಾಯ ಮೊದಲಾದವರು ಹರಿದಾಸ ಪರಂಪರೆಯನ್ನು ಮತ್ತಷ್ಟು ಪ್ರಬಲಗೊಳಿಸಿದರು. ಇವರಿಗೆ 
ಮುಖ್ಯನೆಲೆಯಾಗಿದ್ದು ಚನ್ನಪಟ್ಟಣ ತಾಲ್ಲೂಕಿನ ಅಬ್ಲೂರು ಗ್ರಾಮ ಎಂಬುದು ತಾಲ್ಲೂಕಿನ 
ಹಿರಿಮೆಯಾಗಿದೆ. 


ಅಬ್ಲೂರಿನ ವ್ಯಾಸರಾಜರ ಮಠ : 


ಚನ್ನಪಟ್ಟಣ ತಾಲ್ಲೂಕು ಕೇಂದದಿಂದ ಮಾಕಳಿಗೆ ಹೋಗುವ ರಸ್ತೆಯಲ್ಲಿರುವ ಅಬ್ಲೂರು ಗಾಮ 
ಪ್ರಖ್ಯಾತ ಮಾಧ್ವ ಪರಂಪರೆಯ ಕೇಂದವಾಗಿದೆ. ಇಲ್ಲಿರುವ ಮಾಧ್ವ ಸಂಪ್ರದಾಯದ ಪುರುಷೋತ್ತಮ 
ತೀರ್ಥರು ಸ್ಥಾಪಿಸಿರುವ ಮಠವು ಪಸ್ತುತದಲ್ಲಿ ಸೋಸಲೇ ವ್ಯಾಸರಾಯ ಮಠಕ್ಕೆ ಸೇರಿದ್ದು, ಈ ಮಠದ 
ಪ್ರಮುಖ ಯತಿಗಳಾದ ರಾಮತೀರ್ಥರ ಶಿಷ್ಯರಾದ ಶ್ರೀಧರತೀರ್ಥ ಎಂಬುವವರು ಕುಂದಾಪುರಕ್ಕೆ 
ವಲಸೆ ಹೋದ ಕಾರಣ ಈ ಮಠಕ್ಕೆ "ಕುಂದಾಪುರ ವ್ಯಾಸರಾಜ ಮಠ'ವೆಂದು ಹೆಸರು ರೂಢಿಗೆ 
ಬಂದಿತೆಂಬ ಪ್ರತೀತಿಯಿದೆ. ಈ ಗ್ರಾಮದಲ್ಲಿರುವ ಕ್ರಿಶ. 1060ರ ತಮಿಳು ಶಾಸನವೊಂದರಲ್ಲಿ ಈ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 180 


ಗ್ರಾಮಕ್ಕೆ ಇದ್ದ "ಅಪ್ಪಿಯೂರು' ಎಂಬ ಪ್ರಾಚೀನ ಹೆಸರು ಉಲ್ಲೇಖವಾಗಿದೆ." ಈ ಅಪ್ಪಿಯೂರು ಕ್ರಿಶ. 
ಹದಿನೈದನೆಯ ಶತಮಾನದಲ್ಲಿ ವೈಷ್ಣವ ಕೇಂದವಾಗಿ ಬೆಳೆದು ಬಂದಿರುವುದನ್ನು ಕಾಣಬಹುದು. 


ಈ ಮಠದ ಪಕ್ಕದ ಗುಡ್ಡಕ್ಕೆ ಅಬ್ಲೂರು ಬೆಟ್ಟ ಎಂದು ಕರೆಯಲ್ಲಡುತ್ತಿದ್ದು, ಇದರ ತಪ್ಪಲಲ್ಲಿ ಕಣ್ವ 
ನದಿಯು ಹರಿಯುತ್ತಿದೆ. ಕಣ್ಣ ಮಹರ್ಷಿಗಳು ಈ ಬೆಟ್ಟದ ತಪ್ಪಲಲ್ಲಿ ನೆಲೆಸಿದ್ದರೆಂಬ ನಂಬಿಕೆಯಿದೆ. 
ಆದ್ದರಿಂದ ಈ ನದಿಗೆ "ಕಣ್ವ ನದಿ' ಎಂಬ ಹೆಸರು ಬರಲು ಕಾರಣ. ಈಗ ಇಲ್ಲಿರುವ ವ್ಯಾಸರಾಜರ 
ಮಠದಲ್ಲಿ ವ್ಯಾಸರಾಯರ ಗುರುಗಳಾಗಿದ್ದ ಬಹ್ನಣ್ಯತೀರ್ಥ ಸ್ವಾಮಿಗಳ ಮೂಲಬೃಂದಾವನವಿದ್ದು, 
ಅದರ ಮುಂಭಾಗದಲ್ಲಿ ನರಸಿಂಹದೇವರ ಕಂಚಿನ ಪ್ರತಿಮೆ ಹಾಗೂ ಆಂಜನೇಯನ ಶಿಲಾವಿಗಹವಿದೆ. 
ಬಹ್ಮಣ್ಯತೀರ್ಥರ ಹಿಂದಿನ ಯತಿಗಳಾದ ಪುರುಷೋತ್ತಮ ತೀರ್ಥರ ಬೃಂದಾವನವೂ ಈ ಮಠದ 
ಆವರಣದಲ್ಲಿದೆ. ಇವರಲ್ಲದೇ ಇದೇ ಮಠದ ಹಲವು ಯತಿಗಳ ಬೃಂದಾವನಗಳನ್ನು 


ಪ್ರತಿಷ್ಠಾಪಿಸಲಾಗಿದೆ. 


ಪುರುಷೋತ್ತಮತೀರ್ಥರು ಅಬ್ಲೂರಿನ ಬೆಟ್ಟದ ತಪ್ಪಲಿನಲ್ಲಿರುವ ಗುಹೆಯೊಂದರಲ್ಲಿ ತಪಸ್ಸು 
ಮಾಡುತ್ತಿದ್ದರಲ್ಲದೆ ಅಲ್ಲಿಯ ಜನರ ಮನಗೆದ್ದು ಮಾಧ್ವ ಪೀಠವೊಂದರ ಸ್ಥಾಪನೆಗೂ 
ಕಾರಣಕರ್ತರಾದರು. ಕಣ್ಣ ನದಿಯ ಪ್ರಶಾಂತ ಪರಿಸರದಲ್ಲಿ ಅಬ್ದೂರು ಮಠ ಬಹುಬೇಗನೆ ಸುತ್ತಲ 
ಗ್ರಾಮಗಳಲ್ಲಿ ಪ್ರತಿಷ್ಠಿತ ಮಠವಾಗಿ ಬೆಳೆಯಿತು. ಅಬ್ಬೂರಿನಲ್ಲಿ ವ್ಯಾಸರಾಯರು  ಶೀಕೃಷ್ಣನ 
ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು. ಶ್ರೀಪಾದರಾಜ, ವ್ಯಾಸರಾಯರ ನಂತರ ಶ್ರೀನಿವಾಸತೀರ್ಥ, 
ರಾಮತೀರ್ಥ, ಶ್ರೀಧರತೀರ್ಥ ಮೊದಲಾದ ಯತಿಗಳು ಈ ಅಬ್ಬೂರಿನ ಮಠದ 
ಉತ್ತರಾಧಿಕಾರಿಗಳಾಗಿದ್ದರು. ಶ್ರೀಧರತೀರ್ಥರ ಕಾಲದಲ್ಲಿ ಕುಂದಾಪುರ, ಹುಲಿಕಲ್ಲು, ಬೂದಿನತ್ತ, 
ಬೆಂಗಳೂರಿನ ಹನುಮಂತನಗರಗಳಲ್ಲಿ ಮಠಗಳನ್ನು ಸ್ಥಾಪಿಸಿದರು. ಚನ್ನಪಟ್ಟಣ ನಗರದಲ್ಲಿಯೂ 
ಇದರ ಶಾಖಾಮಠವೊಂದಿದೆ. 


ಮಧ್ವಾಚಾರ್ಯರ ಪರಂಪರೆಯಲ್ಲಿ ಮೂವತ್ತೊಂದನೆಯವರೂ, ಶ್ರೀವ್ಯಾಸರಾಯರ ನಂತರದ 
ಇಪ್ಪತ್ತೂರನೆಯವರೂ ಆದ, ಪ್ರಸ್ತುತ ಈ ಮಠಾಧಿಪತಿಯಾದ ಲಕ್ಷೀಂದ್ರತೀರ್ಥರು ಅಬ್ದೂರು 
ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸುವಲ್ಲಿ ಸಹಕರಿಸುತ್ತಿದ್ದಾರೆ. ಶ್ರೀ ಮಠದಲ್ಲಿ ಪ್ರತಿವರ್ಷದ ವೈಶಾಖ 
ಬಹುಳದಲ್ಲಿ ಶೀ ಬಹ್ಮಣ್ಯತೀರ್ಥರ ಆರಾಧನೆ, ದಶಮಿಯಂದು ಪೂರ್ವಾರಾಧನೆ, ದ್ಹಾದಶಿಯಂದು 
ಮಧ್ಯಾರಾಧನೆ ಹಾಗೂ ತ್ರಯೋದಶಿಯಂದು ಉತ್ತರಾರಾಧನೆಗಳು ನಡೆದು ದೇಶದ ವಿವಿಧ 
ಭಾಗಗಳಿಂದ ಸಾವಿರಾರು ಭಕ್ತವೃಂದ ಭಾಗವಹಿಸುವುದನ್ನು ಕಾಣಬಹುದು. ಈ ಅಬ್ಲೂರಿನ 
ವ್ಯಾಸರಾಜ ಮಠಕ್ಕೆ ವಿಜಯನಗರದ ಅರಸರು ಹಾಗೂ ನಂತರದ ಅರಸರುಗಳು ದಾನದತ್ತಿ ನೀಡಿ 


$ 
ಪ್ರೋತ್ಲಾಹಿಸಿರುವುದನ್ನು ಶಾಸನಗಳು ದಾಖಲಿಸಿವೆ. 


ಕ್ರಿಶ. 1523ರ ಅಬ್ಲೂರಿನ ಮಠದ ತಾಮಶಾಸನದಲ್ಲಿ ವಿಜಯನಗರದ ದೊರೆ 
ಕೃಷ್ಣದೇವರಾಯನು ಚನ್ನಪಟ್ಟಣ ಸೀಮೆಯೊಳಗೆ ಬಹ್ನಣ್ಯತೀರ್ಥಪುರ ಎಂಬ ಅಗ್ರಹಾರವನ್ನು 
ನಿರ್ಮಿಸಿ ಬ್ರಹಣ್ಯತೀರ್ಥರ ಶಿಷ್ಠರಾದ ವ್ಯಾಸತೀರ್ಥರಿಗೆ ದಾನಕೊಟ್ಟ ವಿವರಗಳಿವೆ." ಇದೇ 
ಶಾಸನದಲ್ಲಿ ವ್ಯಾಸತೀರ್ಥರು ತಮ್ಮ ಶಿಷ್ಯರಿಗೆ ದಾನಕೊಟ್ಟ ಅಗಹಾರವನ್ನು 32 ವೃತ್ತಿಗಳಾಗಿ ವಿಂಗಡಿಸಿ 
ದಾನಕೊಟ್ಟ ವಿವರ ಕಂಡುಬರುತ್ತದೆ. ಇದೇ ಮಠದಲ್ಲಿನ ಮತ್ತೊಂದು ತಾಮಶಾಸನದಲ್ಲಿ 
ಕೃಷ್ಣದೇವರಾಯನ ಆಳ್ದಿಕೆಯ ಕಾಲದಲ್ಲಿ ಬಾರಕೂರು ರಾಜ್ಯದ ಲಿಂಗರಸವೊಡೆಯನು ಕ್ರಿಶ. 1526ರಲ್ಲಿ 
ಆನೆಗೊಂದಿಯ ರಘುಪತಿತೀರ್ಥ ಶೀಪಾದವೊಡೆಯ, ಶೀನಿವಾಸತೀರ್ಥ ಶ್ರೀಪಾದವೊಡೆಯರು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 181 


ಆರಾಧಿಸುವ ಶ್ರೀರಾಮಚಂದದೇವರ ನೈವೇದ್ಯ ಹಾಗೂ ಅವರ ಭಿಕ್ಷಾ ಸ್ಪಾಸ್ತಿಗೆ ಬಾರಕೂರು ರಾಜ್ಯದ 
ಕುಂದಾಪುರದ ಗ್ರಾಮದೊಳಗೆ ಭಂಡಾರಕ್ಕೆ ಸಲ್ಲುವ ಸುಂಕವನ್ನು ಶಿಷ್ಯಪಾರಂಪರ್ಯವಾಗಿ 
ಅನುಭವಿಸಿಕೊಂಡು ಹೋಗಲು ದಾನಬಿಟ್ಟ ವಿವರ ದಾಖಲಾಗಿದೆ." ಹಾಗೆಯೇ ಈ ಶಾಸನದಿಂದ 
ಕುಂದಾಪುರದಲ್ಲಿ ಮಾಧ್ವ ಮಠದ ಶಾಖೆಯೊಂದಿತ್ತು ಎಂಬುದು ಸ್ಪಷ್ಟ 


ಕ್ರಿಶ. 1595ರಲ್ಲಿ ವಿಜಯನಗರದ ಅರಸ ವೆಂಕಟಪತಿದೇವ ಮಹಾರಾಯನ ಕಾಲದಲ್ಲಿ 
ಸೋದೆ ರಾಜ್ಯದ 2ಪರಿಪಾಲಕರಾದ ಅರಸಪ್ಪನಾಯಕರು ವ್ಯಾಸತೀರ್ಥರು ಆರಾಧಿಸುವ 
ಶ್ರೀವೇಣಗೋಪಾಲ ಕೃಷ್ಣ ದೇವರಿಗೆ, ಹುಲಿಕಲ್ಲಿನಲ್ಲಿರುವ ಶ್ರೀಲಕ್ಷ್ಮೀನಾರಾಯಣ ಮುಂತಾದ ದೇವರಿಗೆ 
ಅಮೃತಪಡಿ, ನಂದಾದೀಪ, ರಥೋತ್ಸವ, ಪಂಚಕರ್ಮ ಮೊದಲಾದ ಸೇವೆಗಳಿಗಾಗಿ ಸೋದೆ ಸೀಮೆಗೆ 
ಸಲ್ಲುವ ಕೊಪ್ಪದ ಗ್ರಾಮ, ಹಾನಗೂಡು ಗ್ರಾಮ, ಸಿಂಗನಹಳ್ಳಿ ಗ್ರಾಮ, ಕೆಸುವಿನಮನೆ ಸ್ಥಳ, ಹರಿಮನೆ 
ಸ್ಥಳ ಮೊದಲಾದವುಗಳ ಆದಾಯ 705 ವರಹ ಹಾಗೂ 4 ಹಣವನ್ನು ಮಾಧ್ದಗುರು ವ್ಯಾಸತೀರ್ಥ 
ಮಠಕ್ಕೆ ದಾನವಾಗಿ ಬಿಟ್ಟ ವಿವರ ಅಬ್ದೂರು ಮಠದ ತಾಮ್ರಶಾಸನವೊಂದಲಲ್ಲಿದೆ."” 


ಇದೇ ಮಠದ ತೆಲುಗಿನಲ್ಲಿರುವ ಮತ್ತೊಂದು ತಾಮಶಾಸನದಲ್ಲಿ ವಿಜಯನಗರ ಸಾಮ್ರಾಜ್ಯದ 
ದೊರೆ ವೆಂಕಟಪತಿ ಮಹಾರಾಯನ ಆಳ್ಗಿಕೆಯ ಕಾಲದಲ್ಲಿ ಗುತ್ತಿ ಹನ್ನೆರಡನ್ನು ಆಳ್ಗಿಕೆ ನಡೆಸುತ್ತಿದ್ದ 
ಜವ್ಹಾಡಿ ವೀರಪ್ಪನಾಯಕನು ವ್ಯಾಸರಾಯ ಮಠದ ಶ್ರೀಮಲ್ಲಕ್ಷ್ಮೀವಲ್ಲಭತೀರ್ಥರಿಗೆ ಅಡವಿವಡ್ಡುನ 
ಮಾಚ್ಚಾರ್ಲಪಲ್ಲಿ ಎಂಬ ಗ್ರಾಮವನ್ನು ದಾನವಾಗಿ ಬಿಟ್ಟ ವಿವರವಿದೆ. ಈ ಶಾಸನದಲ್ಲಿ 
ಶ್ರೀಮಲ್ಲಕ್ಷ್ಮೀವಲ್ಲಭತೀರ್ಥರನ್ನು '"ಶ್ರೀಮಧ್ವೈಷ್ಠವ ಸಿದ್ದಾನ್ರ ಪ್ರತಿಷ್ಠಾಪನಾಚಾರ್ಯ ಶ್ರೀಮದ್ದಿದ್ಯಾನಗರ 
ಕರ್ನಾಟಕ ಸಿಂಹಾಸನಾಧೀಶ್ವರ  ಶ್ರೀಮದ್ವ್ಯಾಸಮುನಿವರದ ಗೋಪಾಲಕೃಷ್ಣದೇವ ದಿವ್ಯ 
ಶ್ರೀಪಾದಪದ್ಧಾರಾಧಕ  ಶ್ರೀಮದ್ವ್ಯಾಸರಾಯ  ಸಂಸ್ಥಾನಾಧಿಪತಿ ಶ್ರೀಮಲ್ಲಕ್ಷೀಮನೋಹರತೀರ್ಥ 
ಶ್ರೀಪಾದವರ ಕುಮಾರ ಶ್ರೀಮಲ್ಲಕ್ಷ್ಮೀಧರತೀರ್ಥ ಶ್ರೀಪಾದ ಕರಕಮಲ ಸಂಜಾತ 


ಶ್ರೀಮಲ್ಲಕ್ಷ್ಮೀವಲ್ಲಭತೀರ್ಥ” ಎಂದು ವರ್ಣಿಸಿರುವುದನ್ನು ಕಾಣಬಹುದು. 


ಈ ಶಾಸನದಿಂದ ವ್ಯಾಸರಾಯರು ವಿಜಯನಗರದ ಅರಸು ಕೃಷ್ಣದೇವರಾಯನಿಗೆ 
ಕುಹೂಯೋಗ ಪ್ರಾಪ್ತಿಯಾದಾಗ ತಾವೇ ವಿಜಯನಗರ ಸಾಮ್ರಾಜ್ಯದ ಸಿಂಹಾಸನವನ್ನು 
ಅಲಂಕರಿಸಿದ್ದರು ಎಂಬುದು ತಿಳಿಯುತ್ತದೆ. "ಶೀಮಧ್ವ ವ್ಯಾಸರಾಯ ಸಂಸ್ಥಾನ" ಎಂಬ ಹೆಸರಿನಿಂದ 
ಅಬ್ಲೂರಿನ ಮಠವನ್ನು ಗುರುತಿಸಿದ್ದು, ಈ ಮಠದ ಪೀಠಾಧಿಪತಿಗಳಾದ ಲಕ್ಷ್ಮೀಮನೋಹರತೀರ್ಥ, 
ಲಕ್ಷ್ಮೀಧರತೀರ್ಥ, ಲಕ್ಷ್ಮೀವಲ್ಲಭತೀರ್ಥ ಯತಿಗಳ ಉಲ್ಲೇಖವನ್ನು ಈ ಶಾಸನದಲ್ಲಿ ಕಾಣಬಹುದು. 


ಪ್ರಸ್ತುತ ಅಬ್ಬೂರಿನ ಮಠದ ಶಾಖಾಮಠವಾದ ಇದೇ ತಾಲ್ಲೂಕಿನ ಬ್ರಹ್ಮಣ್ಯಪುರದ 
ವ್ಯಾಸರಾಯ ಮಠದಲ್ಲಿದ್ದ ತಾಮ್ರಶಾಸನವೊಂದರಲ್ಲಿ್‌' ವೀರಪ್ರತಾಪ ಶ್ರೀರಂಗರಾಯರು ಆಳ್ಳಿಕೆ 
ನಡೆಸುವಾಗ ಅಚ್ಯುತ ಗೋತ್ರದ ಮಾಸ್ತಿ ಇಮ್ಮಡಿ ಚಿಕ್ಕದೇವರಾಜಗವುಡರಯ್ಯನವರ ಪೌತ್ರರಾದ 
ಮುಮ್ಮಡಿ ಹಿರಿಯಗವುಡರೈಯ್ಯನವರ ಪುತ್ರರಾದ ಮಾಸ್ತಿ ಕೃಷ್ಣರಾಜಗವುಡಯ್ಯನು 
ಶ್ರೀಲಕ್ಷ್ಮೀಧರತೀರ್ಥರಿಗೆ ಹಸ್ತಗಿರಿ ದುರ್ಗದ ಆಳ್ಗಿಕೆಗೆ ಸಲ್ಲುವ ತಳಿಕುಂಟಿ ಹೋಬಳಿ ವಳಿತವಾದ 
ಬೂದಿನೆತ್ತ ಗ್ರಾಮವನ್ನು ಧಾರಾಪೂರ್ವಕವಾಗಿ ದಾನನೀಡಿದ ವಿವರವಿದೆ. 

ಅಬ್ಲೂರಿನ ವ್ಯಾಸರಾಜಮರಠಕ್ಕೆ ಸಂಬಂಧಿಸಿದ ಬಹುತೇಕ ಎಲ್ಲಾ ಶಾಸನಗಳೂ "ನಮಸ್ತುಂಗ 
ಶಿರಶುಂಬಿ ಚಂದ್ರ ಚಾಮರ ಚಾರವೇ ತೈಲೋಕ್ಕ ನಗರಾರಂಭ ಮೂಲಸ್ತಂಭಾಯ ಶಂಭವೇ” ಎಂಬ 
ಶೈವ ಶ್ಲೋಕದಿಂದಲೇ ಪ್ರಾರಂಭವಾಗುತ್ತವೆ. ಈ ಶ್ಲೋಕವು ಮೂಲತಃ ಬಾಣಭಟ್ಟನಿಂದ ರಚಿತವಾದ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 182 


"'ಪರ್ಷಚರಿತೆ' ಎಂಬ ಕೃತಿಯಿಂದ ಉಧೃತ ಮಾಡಿದ ಶ್ಲೋಕ ಎಂದು ತಿಳಿಯುತ್ತದೆ. ಕ್ರಿಶ. 9ನೇ 
ಶತಮಾನದ ನಂತರದ ಎಲ್ಲಾ ಶೈವ ಶಾಸನಗಳಲ್ಲಿ ಸಾಧಾರಣವಾಗಿ ಕಂಡುಬರುವ ಶಿವನನ್ನು 
ಸ್ತುತಿಸುವ ಈ ಶ್ಲೋಕವನ್ನು ವೈಷ್ಣವ ಧರ್ಮದ ಶಾಸನಗಳಲ್ಲಿ ಬಳಸಿರುವುದು ವಿಶೇಷವಾಗಿದೆ. 
ಏಕೆಂದರೆ ದಾನಿಗಳು ಶೈವಧರ್ಮೀಯರಾಗಿದ್ದು ಮಾಧ್ದಯತಿಗಳಿಗೆ ನೀಡಿರುವ ದಾನ 
ಶಾಸನಗಳಾದ್ದರಿಂದ ತಮ್ಮ ಇಷ್ಟ ದೈವವಾದ ಶಿವನನ್ನು ಸ್ತುತಿಸುವ ಶ್ಲೋಕವನ್ನು ಶಾಸನದ 
ಪ್ರಾರಂಭದಲ್ಲಿ ಬಳಸಿದ್ದಾರೆ. ಇದಲ್ಲದೇ "ಶೀಗಣಾಧಿಪತೆಯೇ ನಮಃ” ಎಂದೂ ಶಾಸನಗಳಲ್ಲಿ 
ಕಂಡುಬರುತ್ತದೆ. 


ಹೀಗೆ ಕ್ರಿಶ. ಹದಿನೈದನೆಯ ಶತಮಾನದಲ್ಲಿ ಚನ್ನಪಟ್ಟಣ ತಾಲ್ಲೂಕಿನ ಅಬ್ಬೂರಿನಲ್ಲಿ ಮಾಧ್ವ 
ಪರಂಪರೆಯ ದ್ವೈತಪೀಠ ಸ್ಥಾಪಿತವಾದರೂ ಸಾಮಾನ್ಯ ಜನರಿಂದ ದೂರವಾಗೇ ಉಳಿಯಿತು. 
ಇದಲ್ಲದೇ ರಾಜಮಹಾರಾಜರಿಂದ ಅಪಾರವಾದ ದಾನದತ್ತಿ ಪಡೆದು ಶೀಮಂತವಾಗಿದ್ದ ಈ ಮಠ 
ಕಾಲಾನಂತರದಲ್ಲಿ ತನ್ನ ಗತವೈಭವವನ್ನು ಕಳೆದುಕೊಂಡಿದೆ. ಜೊತೆಗೆ ಇಂದಿಗೂ ಈ ಮಠಕ್ಕೆ 
ಸಾಮಾನ್ಯ ಜನರನ್ನು ಆಕರ್ಷಿಸಲು ಸಾಧ್ಯವಾಗಿಲ್ಲ ಎನ್ನಬಹುದು. 


ಶ್ರೀ ಪುರುಷೋತ್ತಮತೀರ್ಥರು : ಮಧ್ದಾಚಾರ್ಯರ ಪರಂಪರೆಯಲ್ಲಿ ಹತ್ತನೆಯವರಾದ 
ಪುರುಷೋತ್ತಮತೀರ್ಥರು ಶ್ರೀಜಯದ್ದಜರ ಶಿಷ್ಯರು. ಇವರ ಕಾಲದಲ್ಲಿಯೇ ಅಬ್ಬೂರಿನಲ್ಲಿ ಮಾಧ್ದಮಠ 
ಸ್ಥಾಪನೆಗೊಂಡಿತ್ತು ಎಂದು ತಿಳಿಯುತ್ತದೆ. ಪುರುಷೋತ್ತಮತೀರ್ಥರು ಅಬ್ಲೂರಿನ ಹೊರಭಾಗದಲ್ಲಿ 
ಅಂದರೆ ಕಣ್ಣ ನದಿಯ ದಡದಲ್ಲಿನ ಪ್ರಶಾಂತ ಸ್ಥಳದಲ್ಲಿ ಕುಟೀರವನ್ನು ಕಟ್ಟಿಕೊಂಡು ಜಪ-ತಪ 
ಮಾಡುತ್ತಾ ಜ್ಞಾನಾರ್ಜನೆಯ ಜೊತೆಗೆ ಜ್ಞಾನದಾಹಿಗಳಿಗೆ ಪಾಠ ಪ್ರವಚನಗಳನ್ನು ನಡೆಸುತ್ತಾ 
ಕಾಲಾಯಾಪನೆ ಮಾಡುತ್ತಿದ್ದರು. ಅಬ್ಲೂರಿನ ಕಂಭದ ನರಸಿಂಹಸ್ಥಾಮಿ ಇವರ ಆರಾಧ್ಯ 
ಮೂರ್ತಿಯಾಗಿತ್ತು. 


ನರಸಿಂಹ ದೇವಾಲಯದ ಸಮೀಪದಲ್ಲೇ ಇದ್ದ ಬ್ರಾಹ್ಮಣರ ಅಗ್ರಹಾರದಲ್ಲಿ ವಾಸವಾಗಿದ್ದ 
ರಾಮಾಚಾರ್ಯ ದಂಪತಿಗಳಿಗೆ ಪುರುಷೋತ್ತಮತೀರ್ಥರ ಅನುಗ್ರಹ ಫಲದಿಂದ ಪುತ್ರ 
ಸಂತಾನವಾಯಿತು.  ಶೀನೃಸಿಂಹ ಸ್ವಾಮಿಯ ವರಪ್ರಸಾದದಿಂದ ಹುಟ್ಟಿದ ಮಗುವಿಗೆ 
ನರಸಿಂಹಾಚಾರ್ಯನೆಂದೇ ನಾಮಕರಣ ಮಾಡಿದರು. ಈ ಮಗುವಿಗೆ ಪುರುಷೋತ್ತಮತೀರ್ಥರೇ 
ವಿದ್ಯಾಭ್ಯಾಸವನ್ನು ನೀಡಿ ಸನ್ಯಾಸಶ್ರಮ ದೀಕ್ಷೆ ನೀಡಿದಲ್ಲದೇ "ಬ್ರಹ್ಮಣ್ಯತೀರ್ಥ' ಎಂಬ 
ಯತಿನಾಮವನ್ನಿಟ್ಟು ತಮ್ಮ ಉತ್ತರಾಧಿಕಾರಿಯಾಗಿ ಮಾಡಿದರು. ಬಹ್ಮಣ್ಯತೀರ್ಥರಿಗೆ ಕಣ್ಣಾನದಿ 
ತೀರದಲ್ಲಿ ಆಶ್ರಮವನ್ನು ನೀಡಿದ್ದಲ್ಲದೇ, ಶ್ರೀ ಮಧ್ವಾಚಾರ್ಯ ಕರಾರ್ಚಿತವೂ ಹಾಗೂ ಶೀ 
ರಾಜೇಂದ್ರತೀರ್ಥರ ಪರಂಪರೆಯಲ್ಲಿ ಪೂಜಿಸಿಕೊಂಡು ಬಂದ ಪ್ರತಿಮೆಗಳಾದ ಮೂಲ 
ಗೋಪಾಲಕೃಷ್ಣ, ಯೋಗಪಟ್ಟಿಕಾ ನೃಸಿಂಹದೇವರು, ಪಟ್ಟಾಭಿರಾಮ ದೇವರುಗಳನ್ನು ನೀಡಿ, ತಮ್ಮ 
ಮಠದ ಉತ್ತರಾಧಿಕಾರಿಯಾಗಿ ಪಟ್ಟಾಭಿಷೇಕವನ್ನು ಮಾಡಿದರು. 


ಬಹ್ಮಣ್ಯತೀರ್ಥರಿಗೆ ತಮ್ಮ ಮಠದ ಜವಬ್ದಾರಿಯನ್ನು ವಹಿಸಿದ ಮೇಲೆ 
ಪುರುಷೋತ್ತಮತೀರ್ಥರು ಕ್ರಿಶ. 1443ನೇ ದುಂದುಭಿನಾಮ ಸಂವತ್ಸರದ ಚೈತ್ರ ಶುದ್ಧ ಪ್ರತಿಪತ್‌ 
ಗುಹಾಪ್ರವೇಶ ಮಾಡಿದರು. ಇವರು ಗುಹಾಪ್ರವೇಶ ಮಾಡಿ ಅದೃಶ್ಯರಾಗಿದ್ದು ಇಂದಿಗೂ ಇಲ್ಲಿ 
ತಪ್ಪಸ್ಸನ್ನಾಚರಿಸುತ್ತಿದ್ದಾರೆ ಎಂಬ ಪ್ರತೀತಿಯಿದೆ. ಈ ಗುಹೆಯು ಅಬ್ದೂರಿನ ಮಠದ ಪಕ್ಕದ ಗುಡ್ಡದಲ್ಲಿದೆ. 
ಈಗ ಈ ಗುಹೆ ಶ್ರೀ ಪುರುಷೋತ್ತಮತೀರ್ಥರ ಗುಹೆಯೆಂದೇ ಪಸಿದ್ದಿಯಾಗಿದೆ. ತಿರುವೆಂಗಳನಾಥ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 183 


ಗುಡ್ಡ (ಈಗಿನ ಬ್ರಹ್ನಣೀಷುರ ಗ್ರಾಮದ ಪಕ್ಕದ ಗುಡ್ತುದಲ್ಲಿರುವ ಶ್ರೀನೃಸಿಂಹಸ್ಥಾಮಿಯನ್ನು 
ಪೂಜಿಸುವುದಕೋಸ್ಕರ ಈ ಗುಹೆಯ ಮೂಲಕ  ಶ್ರೀಪುರುಷೋತ್ತಮತೀರ್ಥರು ಹೋಗಿ 
ಬರುತ್ತಿದ್ದರೆಂಬ ಐತಿಹ್ಯವಿದೆ.“ 


ಶ್ರೀ ಬ್ರಹ್ಮಣ್ಯತೀರ್ಥರು : ಮಾಧ್ವ ಪರಂಪರೆಯಲ್ಲಿ ಕಂಡುಬರುವ ಮಹಾಶ್ರೇಷ್ಟ ಯತಿಗಳ 
ಯಾದಿಯಲ್ಲಿ ಕಾಣುವ ಶ್ರೀವ್ಯಾಸರಾಯರನ್ನು ಗುರುತಿಸಿ ಆಶ್ರಮ ನೀಡಿದ್ದವರೇ ಅಬ್ದೂರಿನ 
ಬಹ್ಮಣ್ಯತೀರ್ಥರು. ಪುರುಷೋತ್ತಮತೀರ್ಥರ ಆಶೀರ್ವಾದದಿಂದ ರಾಮಾಚಾರ್ಯ ದಂಪತಿಗಳಿಗೆ ಕಣ್ರಿ 
ಯಷಿಗಳ ತಪೋಭೂಮಿಯಾದ ಕಣ್ಣ ನದಿ ತೀರದ ಅಬ್ದೂರು ಗ್ರಾಮದಲ್ಲಿ ಜನಿಸಿದರು. 
ನರಸಿಂಹನೆಂಬ ಹೆಸರನ್ನು ಪಡೆದು ಎಂಟನೇ ವಯಸಿನಲ್ಲಿ ಉಪನಯನಗೊಂಡು 
ಪುರುಷೋತ್ತಮತೀರ್ಥರಿಗೆ ಸ್ಪಪ್ಟಸೂಚಿತವಾಗಿ ನರಸಿಂಹನಿಗೆ ಸನ್ಯಾಸವನ್ನು ನೀಡಿ 
'ಬಹ್ಮಣ್ಯತೀರ್ಥ”ರೆಂಬ ಯತಿನಾಮವನ್ನಿಟ್ಟರು. ಗುರುಗಳಾದ ಪುರುಷೋತ್ತಮತೀರ್ಥರು ಅದೃಶ್ಯರಾದ 
ನಂತರ ಬ್ರಹ್ಮಣ್ಯತೀರ್ಥರು ಕ್ರಿಶ. 1443ರಲ್ಲಿ ಪಟ್ಟಾಭಿಷಿಕ್ಷರಾಗಿ ಮಾಧ್ವ ಪರಂಪರೆಯನ್ನು ಬೆಳೆಸುವಲ್ಲಿ 


ಶ್ರಮಿಸಿದರು. ಇವರು ಅನೇಕ ಪವಾಡಗಳನ್ನು ಮಾಡಿ ಪ್ರಸಿದ್ದಿಯನ್ನು ಪಡೆದರೆಂಬ ಪ್ರತೀತಿಯಿದೆ.“ 


ಚನ್ನಪಟ್ಟಣ ಪ್ರದೇಶದಲ್ಲಿ ಕಂಪಿಲರಾಜ ಗಂಡುಗಲಿ ಕುಮಾರರಾಮನಂತಹ 
ಕಥಾಹಂದರವಿರುವ ಸಾರಂಗಧರನೆಂಬ ರಾಜನ ಕಥೆಯನ್ನು ಕಾಣಬಹುದು. ಚಿಕ್ಕಗಂಗವಾಡಿ ಅರಸು 
ಮನೆತನದ ಮಂಕುಂದದ ರಾಜ ತಿಮ್ಮರಸು ಎಂಬ ರಾಜನಿಗೆ ಸಾರಂಗಧರನೆಂಬ ಪುತ್ತನಿದ್ದನು. 
ಸಾರಂಗಧರನ ಚಿಕ್ಕವಯಸಿನಲ್ಲಿಯೇ ತಾಯಿ ಮೃತಳಾದ್ದರಿಂದ, ಆತನ ತಂದೆ (ಮುದುಕನಾಗಿದ್ದರೂ 
ಕೂಡ) ಮತ್ತೊಬ್ಬಳು ರಾಜಕುಮಾರಿಯನ್ನು ವಿವಾಹವಾದನು. ಆದರೆ ಆ ರಾಜಕುಮಾರಿಯಾದರೋ 
ತನ್ನ ಸವತಿಯ ಮಗನಾದ ಸಾರಂಗಧರನನ್ನೇ ಕಾಮಿಸಿದಾಗ, ಆ ರಾಜಕುಮಾರನು ತಿರಸ್ಕರಿಸಲು, ಆ 
ಮಲತಾಯಿ ಅವನ ಮೇಲಿನ ಸಿಟ್ಟಿನಿಂದ ರಾಜನ ಬಳಿ ಹೋಗಿ ರಾಜಕುಮಾರನು ತನ್ನ ಮಾನಭಂಗಕ್ಕೆ 
ಪ್ರಯತ್ನಿಸಿದನೆಂದು ಹೇಳಿದಳು. 


ಆ ರಾಜನಾದರೋ ವಿವೇಕರಹಿತನಾಗಿ ಆಕೆಯ ಮಾತನ್ನು ನಂಬಿ ತನ್ನ ಮಗನ ಕೈಕಾಲು 
ಕಡಿದು, ಕಣ್ಣ ನದಿಯಲ್ಲಿ ಬಿಸಾಡಲು ಆದೇಶಿಸುತ್ತಾನೆ. ಅದರಂತೆ ಭಟರು ಸಾರಂಗಧರನ 
ಕೈಕಾಲುಗಳನ್ನು ಈಗಿನ ಅಬ್ಬೂರು ದೊಡ್ಡಿಯ ಬೆಟ್ಟದ ಮೇಲೆ ಕಡಿದು ನದಿಯಲ್ಲಿ ಬಿಸಾಡಿದರು. ಈ 
ಸಂದರ್ಭದಲ್ಲಿ ನದೀ ತೀರಕ್ಕೆ ನಿತ್ಯಕರ್ಮಕ್ಕೆ ತೆರಳಿದ ಬ್ರಹ್ಮಣ್ಯತೀರ್ಥರ ದೃಷ್ಟಿ ಅವನ ಮೇಲೆ ಬಿದ್ದಿತು. 
ಕೂಡಲೇ ಅವರು ನದಿಯ ಮೃತ್ತಿಕೆಯನ್ನು ಅಭಿಮಂತ್ರಿಸಿ, ಅವನ ಮೈಗೆ ಸ್ವತಃ ಲೇಪಿಸಿದರು. ಆಗ 
ಅವನ ಕೈಕಾಲುಗಳು ಮತ್ತೆ ಮೊಳತು ಪುನಃ ಮೊದಲಿನಂತಾದನು. ಇದು ನಡೆದದ್ದು ಮಳೂರು 
ಎಂಬ ಪ್ರಸಿದ್ಧ ಕ್ಷೇತ್ರದಲ್ಲಿ. ಈ ಕಾರಣದಿಂದಲೇ ಆ ಕ್ಷೇತ್ರಕ್ಕೆ ಮಳೂರು(ಕೈಕಾಲುಗಳು ಮತ್ತೆ ಮೊಳೆತ 
ಊರು) ಎಂಬ ಹೆಸರು ಬಂದಿದೆ ಹಾಗೂ ಮುಂದೆ ಬಹ್ಮಣ್ಯತೀರ್ಥರ ಮಹಿಮೆಯನ್ನು ಅರಿತ 
ರಾಜನು ತನ್ನ ತಪ್ಪಿನ ಅರಿವಾಗಿ ಯತಿಗಳಿಗೆ ಅಬ್ಲೂರು ಗ್ರಾಮವನ್ನು ಬಳುವಳಿಯಾಗಿ ನೀಡಿದನೆಂಬ 
ಐತಿಹ್ಯವು ಈ ಪ್ರದೇಶದಲ್ಲಿ ಪ್ರಚಲಿತದಲ್ಲಿದೆ. 


ಬ್ರಹ್ಮಣ್ಯತೀರ್ಥರ ಮತ್ತೊಂದು ಪವಾಡವೆಂದರೆ ದಾಸಶ್ರೇಷ್ಠರಾದ ವ್ಯಾಸರಾಯರನ್ನು ಮಾಧ್ವ 
ಪರಂಪರೆಗೆ ನೀಡಿದ ವೃತ್ತಾಂತ. ಒಮ್ಮೆ ಬಹ್ಮಣ್ಯತೀರ್ಥರು ಬನ್ನೂರು ಪ್ರಾಂತ್ಯದಲ್ಲಿ ಸಂಚಾರದಲ್ಲಿದ್ದಾಗ, 
ರಾಮಾಚಾರ್ಯನೆಂಬುವನು ಮಡಿದ ಸಂದರ್ಭದಲ್ಲಿ ಆತನ ಪತ್ನಿ ಸಹಗಮನವನ್ನು ಮಾಡಲು 
ನಿಶ್ಚಯಿಸಿ ಗುರುಗಳ ಅಪ್ಪಣೆ ಪಡೆಯಲು ಬಹ್ಮಣ್ಯತೀರ್ಥರಲ್ಲಿಗೆ ಬಂದಳು. ಧ್ಯಾನಾಸಕ್ಷರಾಗಿದ್ದ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 184 


ಬ್ರಹ್ಮಣ್ಯತೀರ್ಥರು ಈಕೆಗೆ "ಧೀರ್ವ ಸುಮಂಗಲೀ ಭವ' ಎಂದು ಆಶೀರ್ವದಿಸಿದರು. ಆಕೆಯ ಪತಿ 
ಮಡಿದಿರುವ ವಿಷಯ ತಿಳಿದ ನಂತರ ತಾವು ಆಶೀರ್ವದಿಸಿದ್ದದು, ದೈವ ಸಂಕಲವೆಂದು ಭಾವಿಸಿ, 
ಮಡಿದ ರಾಮಾಚಾರ್ಯನಿಗೆ ಪುನರ್ಜನ್ಮ ನೀಡಿ ಹಾರೈಸಿದರು. ಮುಂದೆ ರಾಮಾಚಾರ್ಯ- 
ಲಕ್ಷ್ಮೀದೇವಿ ದಂಪತಿಗಳಿಗೆ ಪುತ್ತಸಂತಾನ ಪ್ರಾಪ್ತಿಯಾಯಿತು. ಆ ಪುತ್ರನೇ ದಾಸಶ್ರೇಷ್ಠ 
ಚೂಡಾಮಣಿಯಾದ ಶೀವ್ಯಾಸರಾಜ. ಮಗು ಹುಟ್ಟಿದ ಹನ್ನೊಂದು ದಿನದ ನಂತರ ಚನ್ನಪಟ್ಟಣ 
ತಾಲ್ಲೂಕಿನ ಅಬ್ಬೂರಿಗೆ ಕರೆತಂದು "ಯತಿರಾಜ'ನೆಂದು ನಾಮಕರಣ ಮಾಡಿ, ವಿದ್ಯಾಭ್ಯಾಸವನ್ನು 
ನೀಡಿದರು. ಯತಿರಾಜನ ಐದನೇ ವಯಸಿನಲ್ಲಿ ಉಪನಯನ ಮಾಡಿಸಿ, ನಂತರ ಏಳನೇ ವಯಸಿನಲ್ಲಿ 
ಆತನಿಗೆ ತುರಿಯಾಶ್ರಮ (ಅಬ್ದೂರಿನಲ್ಲಿದ್ದ ಆಶ್ರಮ) ನೀಡಿದ್ದಲ್ಲದೇ, ಈತ ವೇದ ವ್ಯಾಸರಿಂದ 
ದತ್ತನಾದ್ದರಿಂದ ಬ್ರಹ್ಮಣ್ಯತೀರ್ಥರು ಯತಿರಾಜನಿಗೆ "ವ್ಯಾಸತೀರ್ಥ' ಎ೦ಬ ಯತಿನಾಮವನ್ನಿತ್ತರು. 


ವ್ಯಾಸತೀರ್ಥರ ಆಶ್ರಮ ಸ್ಪೀಕಾರ ಸಮಾರಂಭಕ್ಕೆ ಮುಳುಬಾಗಿಲಿನಿಂದ ಶ್ರೀಪಾದರಾಜರು 
ಆಗಮಿಸಿದ್ದು, ಅವರ ಅಪೇಕ್ಷೆ ಮೇರೆಗೆ ವ್ಯಾಸತೀರ್ಥರ ಮುಂದಿನ ವಿದ್ಯಾಭ್ಯಾಸ ಶ್ರೀಪಾದರಾಜರಿಂದಲೇ 
ಎಂದು ನಿಶ್ಚಯವಾಯಿತು. ನಂತರದಲ್ಲಿ ಬಹ್ಮಣ್ಯತೀರ್ಥರ ಉತ್ತರಾಧಿಕಾರಿಯಾಗಿ ವ್ಯಾಸತೀರ್ಥರು 
ನೇಮಕಗೊಂಡು ಕರ್ನಾಟಕದೆಲ್ಲಡೆ ಹರಿದಾಸ ಪರಂಪರೆಯನ್ನು ಬೆಳಗಿಸುವಲ್ಲಿ ಶ್ರಮಿಸಿರುವುದನ್ನು 


ಕಾಣಬಹುದು. 


ಬ್ರಹ್ಮಣ್ಯತೀರ್ಥರು ಅಬ್ಲೂರಿನ ದಕ್ಷಿಣಕ್ಕಿರುವ ತಿರುವೆಂಗಳನಾತನ ಬೆಟ್ಟದ ಸುತ್ತಮುತ್ತಲ ಪ್ರದೇಶ 
(ಈಗಿನ ಬಹ್ಮಣಿಪುರ)ದಲ್ಲಿ ಕ್ಲಾಮ ತಲೆದೋರಿದಾಗ, ತಮ್ಮ ಉಪಸನಾಮೂರ್ತಿಗಳ ಜೊತೆಗೆ 
"'ಪರ್ಜನ್ಯ' ಜಪ ಮಾಡುವುದರ ಮೂಲಕ ಕ್ಷಾಮ ನಿವಾರಣೆ ಮಾಡಿ ಪವಾಡ ಮೆರೆದರು. ಈ 
ಗ್ರಾಮದಲ್ಲಿ ಬಹ್ಮಣ್ಯತೀರ್ಥರು ಕೆರೆಯನ್ನು ನಿರ್ಮಾಣ ಮಾಡಿದ್ದಲ್ಲದೇ, ಈ ಗ್ರಾಮದಲ್ಲಿ ವ್ಯಾಸತೀರ್ಥ, 
ಶ್ರೀಪಾದರಾಜರೊಡಗೂಡಿ ಸೀತಾರಾಮಲಕ್ಷ್ಮಣ ಸಹಿತನಾದ ಆಂಜನೇಯನ ಪ್ರಾಣದೇವರನ್ನು 
ಪ್ರತಿಷ್ಠಾಪಿಸಿದರು. ಜೊತೆಗೆ ಈ ಗ್ರಾಮದ ಉತ್ತರಕ್ಕಿರುವ ತಿರುವೆಂಗಳನಾಥನ ಬೆಟ್ಟದ ಮೇಲೆ 
ನೃಸಿಂಹದೇವರನ್ನು ಪ್ರತಿಷ್ಠಾಪಿಸಿದರು. ಈ ದೇವಸ್ಥಾನದ ಹಿಂಭಾಗಕ್ಕೆ ಗುಹೆ ಒಂದಿದ್ದು, ಅಬ್ಲೂರಿನ 
ಶ್ರೀಪುರುಷೋತ್ತಮತೀರ್ಥರು ಪ್ರತಿದಿನ ಈ ಸುರಂಗ ಮಾರ್ಗವಾಗಿ ಇಲ್ಲಿಗೆ ಬಂದು ದೇವರನ್ನು 
ಪೂಜಿಸಿ ಹೋಗುತ್ತಿದ್ದರೆಂಬ ಪ್ರತೀತಿಯಿದೆ. 

ವ್ಯಾಸತೀರ್ಥರನ್ನು ದ್ವೈತಪೀಠದ ಉತ್ತರಾಧಿಕಾರಿಯಾಗಿ ಪಟ್ಟಾಭಿಷೇಕ ಮಾಡಿ, ಅವರಿಗೆ ಸಕಲ 
ಜವಾಬ್ದಾರಿಗಳನ್ನು ವಹಿಸಿದ ಕೆಲದಿನಗಳಲ್ಲಿ ಕ್ರಿಶ. 1467ನೇ ಸರ್ವಜಿತು ಸಂವತ್ಸರದ ವೈಶಾಖ ಬಹುಳ 
ಕೃಷ್ಣಪಕ್ಷ ಏಕಾದಶಿಯಂದು ಬಹ್ನಣ್ಯತೀರ್ಥರು ಇಹಲೋಕ ತ್ಯಜಿಸಿದರು. ಬಹ್ನಣ್ಯತೀರ್ಥರಿಗೆ 
ಶ್ರೀನಿವಾಸತೀರ್ಥ, ಲಕ್ಷ್ಮೀಕಾಂತತೀರ್ಥ, ಶ್ರೀಲಕ್ಷ್ಮೀಧರತೀರ್ಥರೆಂಬ ಶಿಷ್ಯರಿದ್ದರು. ಶ್ರೀನಿವಾಸತೀರ್ಥರು 
ತಮ್ಮ ಗುರುಗಳನ್ನು ಕುರಿತು "ಶ್ರೀಬ್ರಹ್ಮಣ್ಯಶೀರ್ಥ ಮಂಗಲಾಷ್ನಕ' ಹಾಗೂ "ಶ್ರೀಬಹ್ಮಣ್ಯತೀರ್ಥ ವಿಜಯ” 
ಎಂಬ ಸಂಸ್ಕೃತ ಕೃತಿಗಳನ್ನು ರಚಿಸಿರುವರು. ಮುಂದೆ ಬಹ್ಮಣ್ಯತೀರ್ಥರ ಜನಪಯೋಗಿ 
ಕಾರ್ಯಗಳನ್ನು ತಿಳಿದು ವಿಜಯನಗರದ ದೊರೆ ಕೃಷ್ಣದೇವರಾಯನು ಚನ್ನಪಟ್ಟಣ ಸೀಮೆಯಲ್ಲಿ 
ಹೊಸದಾಗಿ ನಿರ್ಮಿಸಿದ ಅಗ್ರಹಾರವೊಂದಕ್ಕೆ ಅವರ ಹೆಸರಿನಲ್ಲಿ "ಬಹ್ನಣ್ಯತೀರ್ಥಪುರ” ಎಂದು ಹೆಸರಿಟ್ಟ 
ಉಲ್ಲೇಖ ಶಾಸನವೊಂದರಲ್ಲಿದೆ.” ಪ್ರಸ್ತುತದಲ್ಲಿ ಈ ಅಗ್ರಹಾರ "ಬ್ರಹ್ಮಣೀಪುರ' ಎಂಬ ಹೆಸರಿನಿಂದ 
ಅಸ್ಪಿತ್ವದಲ್ಲಿರುವುದನ್ನು ಕಾಣಬಹುದು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 185 


ಶ್ರೀ ಶ್ರೀಪಾದರಾಜರು : ಚನ್ನಪಟ್ಟಣ ತಾಲ್ಲೂಕು ಪ್ರದೇಶ ತಪೋಭೂಮಿ ಎಂಬುದಕ್ಕೆ ಹರಿದಾಸ 
ಪರಂಪರೆಯ ಆದ್ಯಪ್ರವರ್ತಕರಾದ ಶೀಪಾದರಾಜರನ್ನು ನೀಡಿದ್ದು ಸಾಕ್ಷಿಯಾಗಿದೆ. ನರಹರಿತೀರ್ಥರ 
ನಂತರ ಸುಮಾರು ಒಂದು ಶತಮಾನಕ್ಕೂ ಹೆಚ್ಚು ಕಾಲ ದಾಸ ಪಂಥದ ಕಾರ್ಯರಂಗ 
ಸ್ಥಗಿತವಾಗಿದ್ದಂತೆ ಕಂಡುಬರುತ್ತದೆ. ನಂತರದಲ್ಲಿ ಈ ಪರಂಪರೆಯು ಕನ್ನಡನಾಡಿನ ಹರಿದಾಸ 
ಸಾಹಿತ್ಯದ  ಪಿತಾಮಹರೆಂದು ಗುರುತಿಸಲ್ಲಡುವ ಶ್ರೀಪಾದರಾಜರಿಂದ ಮುಂದುವರಿಯಿತು. 
ಶ್ರೀಪಾದರಾಜರು ಕ್ರಿ.ಶ. 1404ರಲ್ಲಿ ಈಗಿನ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲ್ಲೂಕಿನ ಅಬ್ಲೂರು 
ಗ್ರಾಮದಲ್ಲಿ ಶೇಷಗಿರಿ ಆಚಾರ್ಯ ಮತ್ತು ಗಿರಿಯಮ್ಮ ಎಂಬ ದಂಪತಿಗಳಿಗೆ ಜನಿಸಿದರು. ಬಡಬ್ರಾಹ್ನಣ 
ಕುಟುಂಬಕ್ಕೆ ಸೇರಿದ ಇವರ ಜನ್ನನಾಮ ಲಕ್ಷ್ಮಿನಾರಾಯಣ. ಬಾಲ್ಯದಲ್ಲಿ ದನಗಳನ್ನು ಮೇಯಿಸುವ 
ಕಾಯಕವನ್ನು ಮಾಡಿಕೊಂಡಿದ್ದರು. ಹಾಗೆಯೇ ಒಂದು ದಿನ ಸ್ಪರ್ಣವರ್ಣತೀರ್ಥರೆಂಬ ಸ್ಪಾಮಿಗಳು 
ಸಂಚಾರ ಮಾರ್ಗವಾಗಿ ಅಬ್ದೂರಿನ ಬಳಿ ಬಂದಾಗ ಈ ಬಾಲಕನನ್ನು ನೋಡಿ "ಮಗು. ಊರು ಇನ್ನು 
ಎಷ್ಟು ದೂರವಿದೆ?” ಎಂದು ಕೇಳುತ್ತಾರೆ. ಆಗ ಲಕ್ಷ್ಮಿನಾರಾಯಣ "ಇಗೋ ನನ್ನನ್ನು ನೋಡಿ, 
ಓಡುತ್ತಿರುವ ದನಗಳನ್ನು ನೋಡಿ, ಮುಳುಗುತ್ತಿರುವ ಸೂರ್ಯನನ್ನು ನೋಡಿ, ಊರು ಎಷ್ಟು ದೂರ 
ಎಂಬುದು ಗೊತ್ತಾಗುತ್ತದೆ" ಎಂದು ಮಾರ್ಮಿಕವಾಗಿ ಉತ್ತರಿಸುತ್ತಾರೆ. "ಊರು ಹತ್ತಿರದಲ್ಲಿದೆ” 
ಎಂಬುದನ್ನು ದನಗಾಹಿಯ ಬಾಯಲ್ಲಿ ಇಂಥ ಚತುರ ನುಡಿ ಕೇಳಿ ವಸ್ಸಿತರಾದ ಸ್ಥಾಮಿಗಳು ಈ 
ಬಾಲಕ ಮುಂದೆ ಮಹಾನ್‌ ವ್ಯಕ್ತಿಯಾಗುವುದನ್ನು ಆಗಲೇ ಗುರುತಿಸುತ್ತಾರೆ. 


ಲಕ್ಷ್ಮೀನಾರಾಯಣನಿಗೆ ಅಬ್ಲೂರಿನ ಪುರುಷೋತ್ತಮತೀರ್ಥರ ಗುಹೆಯಲ್ಲಿ ಮಠದ ವತಿಯಿಂದ 
ಕ್ರಿಶ. 1411ರಲ್ಲಿ ಉಪನಯನವನ್ನು ನೆರವೇರಿಸುತ್ತಾರೆ. ವೇದಾದಿಗಳನ್ನು ಮಠದ ಆಶ್ರಯದಲ್ಲಿಯೇ 
ಅಧ್ಯಯನ ಮಾಡಿ, ಸ್ಪರ್ಣವರ್ಣತೀರ್ಥರಿಂದ ಕ್ರಿ.ಶ. 1412ರಲ್ಲಿ ಆಶ್ರಮ ಪಡೆದು "ಲಕ್ಷ್ಮಿನಾರಾಯಣ 
ಯೋಗಿ'ಯಾಗುತ್ತಾರೆ. ಸಕಲ ಪಾಂಡಿತ್ಯವನ್ನು ಗಳಿಸಿದ ಲಕ್ಷ್ಮಿನಾರಾಯಣ ಉತ್ತರಾದಿ ಮಠದ 
ಶ್ರೀರಘುನಾಥತೀರ್ಥರಿಂದ "ಶ್ರೀಪಾದರಾಜ'ನೆಂಬ ಬಿರುದನ್ನು ಪಡೆದು, ಮುಂದೆ 
ಲಕ್ಷ್ಮಿನಾರಾಯಣಯೋಗಿಗಳು ಶೀಪಾದರಾಜರೆಂದೇ ಖ್ಯಾತರಾಗುತ್ತಾರೆ. ಅಬ್ಬೂರಿನ ಸೂರ್ಯ 
ಅಂಶಜರೆಂದೇ ಖ್ಯಾತರಾದ ಶ್ರೀಬಹ್ಮಣ್ಯತೀರ್ಥರ ಕಿರಿಯ ಸಹೋದರ(ಚಿಕ್ಕಮ್ಮನ ಮಗ)ರಾದ 
ಲಕ್ಷ್ಮಿನಾರಾಯಣರು ಅಣ್ಣನ ದಾರಿಯಲ್ಲೇ ಸಾಗಿ ಆಶ್ರಮ ಸ್ಟೀಕರಿಸಿ ಶೀಪಾದರಾಜರಾಗಿ ಬೆಳೆದ ಬಗೆ 
ಅತ್ಯಂತ ಕುತೂಹಲಕಾರಿಯಾಗಿದೆ. 


ಶ್ರೀಪಾದರಾಜರು ಸಂಚಾರ ಮುಗಿಸಿ ಶ್ರೀರಂಗಕ್ಕೆ ಮರಳಿದಾಗ ಸ್ಪರ್ಣವರ್ಣತೀರ್ಥರು ಕೆಲವೇ 
ದಿನಗಳಲ್ಲಿ ವ್ಯೃಂದಾವನಸ್ಥರಾಗುತ್ತಾರೆ. ಅಂದಿನಿಂದ ಪದ್ಗನಾಭತೀರ್ಥ ಪೀಠದ ಸರ್ವಾಧಿಪತ್ಯ 
ಶ್ರೀಪಾದರಾಜರದ್ದಾಗುತ್ತದೆ. ಪೀಠಾಧಿಪತಿಗಳಾಗಿಯೂ ಕನ್ನಡದಲ್ಲಿ ಕೀರ್ತನೆಗಳನ್ನು ರಚಿಸಿ, 
ಪೂಜಾಕಾಲದಲ್ಲಿ ಭಾಗವತರಿಂದ ಅವನ್ನು ಹಾಡಿಸಿ, ದೊಡ್ಡ ಕ್ರಾಂತಿಯನ್ನು ಮಾಡಿದರು. ಭ್ರಮರಗೀತೆ, 
ವೇಣುಗೀತೆ, ಗೋಪಿಗೀತೆಗಳಂತಹ ರಸಭರಿತ ಭಕ್ತಿಗೀತೆಗಳನ್ನು ಶ್ರೀಪಾದರಾಜರು ರಚಿಸಿದ್ದಾರೆ. ದಾಸ 
ಸಾಹಿತ್ಯ ಸಾಮ್ರಾಜ್ಯದ ಸ್ಥಾಪಕರಾಗಿ ಮೆರೆದು ಹರಿದಾಸ ಪರಂಪರೆ ಪ್ರಬಲವಾಗಿ ರೂಪುಗೊಳ್ಳಲು 
ಕಾರಣ ಪುರುಷರಾಗಿದ್ದಾರೆ. 


ವಿಜಯನಗರದ ದೊರೆ ಸಾಳ್ಗನರಸಿಂಹನ ಬ್ರಹ್ಮಹತ್ಯದೋಷವನ್ನು ಕ್ರಿಶ. 1468ರಲ್ಲಿ 


ಪರಿಹರಿಸಿದರು. ಅದರಿಂದ ಸಂತೃಷ್ಣನಾದ ರಾಜನು ಶ್ರೀಪಾದರಾಜರನ್ನು ತನ್ನ ಸಿಂಹಾಸನದ ಮೇಲೆ 
ಕೂರಿಸಿ ಕನಕಾಭಿಷೇಕ ಮಾಡುತ್ತಾನೆ. ಈ ಸಂದರ್ಭದಲ್ಲಿ ಶ್ರೀಪಾದರಾಜರು ಮುತ್ತಿನಕವಚ, ರತ್ನದ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 186 


ಕಿರೀಟಗಳನ್ನು ಧರಿಸಿದ್ದನ್ನು ಇವರ ಶಿಷ್ಯರಾದ ವ್ಯಾಸರಾಯರು "ಮಹಿಮೆ ಸಾಲದೆ ಇಷ್ಟೆ ಮಹಿಮೆ 
ಸಾಲದೆ” ಎಂಬ ಕೃತಿಯಲ್ಲಿ ಮನತುಂಬಿ ಬಣ್ಣಿಸಿದ್ದಾರೆ. 


ಸ್ಪರ್ಣವರ್ಣತೀರ್ಥರ ನಂತರ ಶ್ರೀಪಾದರಾಜರು ಅವರ ಉತ್ತರಾಧಿಕಾರಿಯಾಗಿ ಮಧದ್ದಮತ 
ತತ್ವಪ್ರಸಾರಕ್ಕೆ ತೊಡಗುತ್ತಾರೆ. ಶ್ರೀಪದ್ಧನಾಭತೀರ್ಥರ ಮಠದ ಪರಂಪರೆಯಲ್ಲಿ ಎಂಟನೆಯವರಾಗಿ 
ಬಂದ ಶ್ರೀಪಾದರಾಜರು ಶ್ರೀಅಕ್ಕೋಭ್ಯತೀರ್ಥರು ಅಂಗಾರದಿಂದ ಪ್ರತಿಷ್ಠಾಪಿಸಿರುವ 
ಶ್ರೀಯೋಗಾನರಸಿಂಹದೇವರು, ನರಸಿಂಹ ತೀರ್ಥವಿರುವ ಹಾಗೂ ತಿರುಪತಿಯ ಮೂಡಣದ ಬಾಗಿಲು 
ಎಂದು ಪ್ರಖ್ಯಾತವಾದ ಮುಳಬಾಗಿಲನ್ನು ತಮ್ಮ ಕೇಂದಸ್ಥಾನವಾಗಿಸಿಕೊಳ್ಳುತ್ತಾರೆ. ಇವರ ಪ್ರಧಾನ 
ವಿದ್ಯಾಶಿಷ್ಯರೆಂದರೆ ಶ್ರೀವ್ಯಾಸರಾಯರು. ಶ್ರೀಪಾದರಾಜರು "ಗೋಪಿನಾಥ' ಮತ್ತು "ರಂಗವಿಠಲ' ಎಂಬ 
ಅಂಕಿತಗಳಿಂದ 81 ಕೀರ್ತನೆಗಳು, 3 ಸುಳಾದಿ, 15 ಉಗಾಭೋಗ-ವೃತ್ತನಾಮ ದಂಡಕಗಳನ್ನು 
ರಚಿಸಿದ್ದಾರೆ. "ಲಕ್ಷ್ಮಿನೃಸಿಂಹ ಪ್ರದುರ್ಭಾವ ದಂಡಕ'ದಂತಹ ಕೃತಿಗಳನ್ನು '"ಶ್ರೀಮಧ್ದನಾಮ', 
'ಭಮರಗೀತಾ' ಮತ್ತು "ರುಕ್ಕೀಣೀಸತ್ಯಭಾಮಾ ವಿಲಾಸ'ಗಳಂತಹ ರಸಮಯವಾದ ಕಾವ್ಯಗಳಲ್ಲದೇ; 
ತಮಿಳಿನ ಆಳ್ದಾರರ "ಪ್ರಬಂಧಂ'ಗಳ ಪ್ರಭಾವದಿಂದ ಕನ್ನಡದಲ್ಲಿ ಕೀರ್ತನೆಗಳನ್ನು ರಚಿಸಿದ್ದಾರೆ. 
ಮುಳುಬಾಗಿಲಿನ ಮಠದಲ್ಲಿ ತಮ್ಮ ಅಂತಿಮ ದಿನಗಳನ್ನು ಕಳೆದು ಶಾ.ಶ.1416ನೇ ಜೇಷ್ಠ ಶುದ್ದ 
ಚತುರ್ದಶಿ, ಮಂಗಳವಾರ ಅಂದರೆ ಕ್ರಿಶ. 1504 ಏಪ್ರಿಲ್‌ 14ರಂದು ವೃಂದಾವನಸ್ಥರಾದರು. 


ಶ್ರೀಪಾದರಾಜರನ್ನು ಸ್ಲೋತ್ರ್ತ ಮಾಡಿದ ಹರಿದಾಸರಲ್ಲಿ ವ್ಯಾಸರಾಯರೇ ಮೊದಲಿಗರು. 
ವ್ಯಾಸರಾಯರು ಬ್ರಹ್ಮಣ್ಯತೀರ್ಥರ ಕರಕಮಲಜಾತರಾಗಿ ಪೂರ್ವಾದಿ ಮಠದ ಪರಂಪರೆಯಲ್ಲಿ 
ಯತಿಯಾಶ್ರಮ ಸ್ವೀಕಾರ ಮಾಡಿದರೂ, ಶ್ರೀಪಾದರಾಜರು ಅವರ ವಿದ್ಯಾ ಗುರುಗಳು. ಹನ್ನೆರಡು 
ವರ್ಷಗಳ ಕಾಲ ಅವರಲ್ಲಿ ವಿದ್ಯಾಭ್ಯಾಸ ಮಾಡಿ ಅವರ ಅಚ್ಚುಮೆಚ್ಚಿನ ಶಿಷ್ಯರಾಗಿದ್ದರು. 
ಶ್ರೀಪಾದರಾಜರಿಗೆ ಸಾಳ್ಳನರಸಿಂಹ ದೊರೆಯು ಕನಕಾಭಿಷೇಕ ಮಾಡಿದ ಸಂದರ್ಭವನ್ನು 
ವ್ಯಾಸರಾಯರು ತಮ್ಮ "“ಮಹಿಮೆಸಾಲದೆ ಇಷ್ಟೆ ಮಹಿಮೆ ಸಾಲದೆ” ಕೃತಿಯಲ್ಲಿ ಹೀಗೆ ವರ್ಣಿಸಿದ್ದಾರೆ.” 
"ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ 
ಅಹಿಶಯನನ ನೊಲಿಮೆಯಿಂದ ಮಹಿಯೊಳಮ್ಮ ಶ್ರೀಪಾದರಾಯರ ।ಪ॥ 


ಮುತ್ತಿನ ಕವಚ ಮೇಲ್ಬುಲಾವಿ 

ರತ್ನ ಕೆತ್ತಿದ ಕರ್ಣಕುಂಡಲ 

ಕಸ್ತೂರಿ ಕುಂಕುಮ ಶೀಗಂಧ ಲೇಪನ 
ವಿಸ್ತಾರದಿಂದ ಮೆರೆದು ಬರುವ ॥॥॥ 


ವಿಪ್ರಹತ್ಯದೋಷ ಬರಲು 

ಕ್ಷೀಪ್ರ ಶಂಖೋದಕದಿ ಕಳಯೆ 
ಅಪುಬುದ್ಧರು ದೂಷಿಸೆ ಗೇರೆಣ್ಣೆ 
ಕಪ್ತು ವಸನ ಶುಭ್ರ ಮಾಡಿದ ॥2॥ 


ಹರಿಗೆ ಸಮರ್ಪಿಸಿದ ನಾನಾ 

ಪರಿಯ ಶಾಖಂಗಳನು ಭುಂಜಿಸಿ 
ನರರು ನಗಲು ಶ್ರೀಕೃಷ್ಣನ 
ಕರುಣದಿಂದ ಹಸಿಯ ತೋರ್ದ 31 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 187 


ಎಂದು ಹೊಗಳಿದ್ದಾರೆ. ಶೀವಾದಿರಾಜರು ಶ್ರೀಪಾದರಾಜರ ಪ್ರಶಿಷ್ಠರು, ಮಧ್ವಾಚಾರ್ಯರ 

ಪೂರ್ವಾಶಮ ವಿಷ್ಣುತೀರ್ಥ ಪರಂಪರೆಯಲ್ಲಿ ಬಂದವರು. ಸೋದೆ ಮಠಕ್ಕೆ ಮೂಲಪುರುಷರು. 
ಇಂಥವರು ಶ್ರೀಪಾದರಾಜರನ್ನು ಭಕ್ತಿಯಿಂದ ಸ್ಟೋತ್ರ ಮಾಡಿದ್ದಾರೆ. 

"ಶೀಪಾದರಾಯರ ದಿವ್ಯ ಶ್ರೀಪಾದ ಭಜಿಸುವೆ ॥ಪ॥ 

ವಾಗ್ಗಜಗಳಿಂದ ಮಾಯಾವಾದಿಗಳೆಲ್ಲು ಪಾಮ 

ಬೀಗವಿಕ್ಕಿ ಮುದಿಸರಾಂಬಿಕಗಳ ಬಿಡಿಸುವ ॥॥ 

ವ್ಯಾಸರಾಯರಿಗೆ ವಿದ್ಯಾಭ್ಯಾಸ ಮಾಡಿಸುವ 

ದಾಸರ ನಾಮಗಳಿಂದ ಲೇಸು ಲೇಸೆಂದೆನಿಸಿಕೊ೦ಬ ॥2॥ 

ಮಧ್ದಮತದಲ್ಲಿ ಪುಟ್ಟಿ ದುರುಳವಾದನ್ನ ಕುಟ್ಟಿ 

ಗೆದ್ದು ಮೆರೆದನು ದಿಟ್ಟ ಗುರುರಾಯ ಜಗಜಟ್ಟಿ 131 

ಸುವರ್ಣತೀರ್ಥರ ಸುತ ಶ್ರೀಪಾದರಾಯರ 

ಅವರ ನಾಮಗಳಿಂದ ಕಾವನಯ್ಯ ಕರುಣದೀಶಾ ॥4॥ 

ವರದ ವೆಂಕಟೇಶನ್ನ ವೊಲಿದು ಪೂಜಿಸುವನ 

ಕರುಣದಿಂದಲಿ ಹಯವದನ ಸಲಹೋ ಎನ್ನ ॥5" 


ಹಾಗೆಯೇ ಪುರಂದರದಾಸರ ಮಕ್ಕಳು ಗುರುಮದ್ದಪತಿ ವಿಠಲರು. ಇವರು ಶ್ರೀಪಾದರಾಜರು 
ಧ್ರುವರಾಜರ ಅವತಾರವೆಂದು ತಮ್ಮ ಕೀರ್ತನೆಯೊಂದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ.” 
"ವರಧುವನ ಅವತಾರ ಶ್ರೀಪಾದರಾಯರು । 
ಸಿರಿರಂಗ ವಿಠಲನ್ನ ಉಪಾಸಕರು | 
ತರುಳ ಪ್ರಹ್ಲಾದನೆ ಜನಿಸಿದ ಶೇಷಾಂಶ | 
ಗುರು ವ್ಯಾಸರೆ ಶ್ರೀಕೃಷ್ಣನ ಉಪಾಸಕರು । 
ಸುರಮುನಿ ಅವತಾರ ನಾರದರೆ 
ಸಿರಿ ಪುರಂದರ ವಿಠಲನುಪಾಸಕರು । 
ಧರೆಯೊಳು ಮೂವರಿಗೆ ನರರೆಂದ ನರರಿಗೆ 


ನರಕ - ತಪ್ಪದು ಕಾಣೋ ಗುರು ಮಧವಪತಿ ವಿಠಲಾ ॥” 


ಹೀಗೆ ಶ್ರೀಪಾದರಾಜರ ಶಿಷ್ಠರು ತಮ್ಮ ಗುರುಗಳನ್ನು ಹೊಗಳುವ ಕೀರ್ತನೆಗಳನ್ನು 

ಕಾಣಬಹುದು. ಇನ್ನೂ ಶ್ರೀಪಾದರಾಜರು ಶ್ರೀರಂಗದ ರಂಗನಾಥನಿಗೆ "ವಿಠ್ಠಲ್‌ ಎಂಬ ಹೆಸರನ್ನು 
ಜೋಡಿಸಿ "ರಂಗವಿಶ್ಲಲ' ಎಂಬ ವಿಶಿಷ್ಟ ಅಂಕಿತವನ್ನು ತಮ್ಮ ಪದಗಳಿಗೆ ಹಾಕಿರುತ್ತಾರೆ. ಇವರ 
ಕೃತಿಗಳಲ್ಲಿ ವೈರಾಗ್ಯ, ನಿಸ್ಲೀಮ ಕೃಷ್ಣಭಕ್ತಿ, ಮಧದ್ದಸಿದ್ದಾಂತದಲ್ಲಿ ಅಸಾಧಾರಣ ಧೀಕ್ಷೆ ನಿಷ್ಠಪಟ 
ಆಚರಣೆಗಳು ಉಕ್ಕಿ ಬರುತ್ತವೆ. ತಮ್ಮ ಕೀರ್ತನೆಗಳಲ್ಲಿ ಹರಿದಾಸ ಸ್ಮರಣೆ ಮಾಡುತ್ತಾರೆ. ಇವುಗಳಲ್ಲಿ 
ಗೋಪಾಲಕೃಷ್ಣ ಮೂರ್ತಿಯನ್ನು ಹೆಚ್ಚಾಗಿ ವರ್ಣಿಸುತ್ತಾರೆ. ಅವುಗಳಲ್ಲಿ ಕೆಲವನ್ನು ಈ ಕೆಳಗಿನಂತೆ 
ಕಾಣಬಹುದು. 

"ನಾನಿನಗೇನು ಬೇಡುವದಿಲ್ಲ, ಎನ್ನ ॥ಪ॥ 

ಹೃದಯ ಮಂಟಪದೊಳು ನಿಂದಿರೋ ಕೃಷ್ಣ ॥ಅ॥ 


ಶಿರ ನಿನ್ನ ಚರಣದಲ್ಲೆರಗಲಿ, ಎನ್ನ 
ಚಕ್ಷುಗಳು ನಿನ್ನ ನೋಡಲಿ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 188 


ಕರ್ಣ ಗೀತಂಗಳ ಕೇಳಲಿ, ಎನ್ನ 
ನಾಸಿಕ ನಿರ್ಮಾಲ್ಯ ಫ್ರಾಣಿಸಲಿ ಕೃಷ್ಣಾ ॥॥ 


ನಾಲಗೆ ನಿನ್ನ ಕೊಂಡಾಡಲಿ 

ಕರಗಳೆರಡು ನಿನಗೆ ಮುಗಿಯಲಿ 

ಪಾದ ತೀರ್ಥಯಾತ್ರೆ ಮಾಡಲಿ, ನಿನ್ನ 
ಧ್ಯಾನವೆನಗೆ ಒಂದು ಕೊಡು ಕಂಡ್ಯ ಹರಿಯೆ ॥2॥ 


ಬುದ್ಧಿ ನಿನ್ನೊಳು ಕುಣಿದಾಡಲಿ ಎನ್ನ 

ಚಿತ್ತ ನಿನ್ನೊಳು ನಲಿದಾಡಲಿ 

ಭಕ್ತ ಜನರ ಸಂಗ ದೊರಕಲಿ ರಂಗ 

ವಿಠ್ಠಲ ನಿನ್ನಯ ದಯವಾಲಿ ಹರಿಯೆ 13 


ಎಂದು ಶ್ರೀಪಾದರಾಜರು ಭಯ ಭಕ್ತಿಯಿಂದ ಶ್ರೀಹರಿಯ ಕರುಣವನ್ನು ಪ್ರಾರ್ಥಿಸಿದ್ದಾರೆ. 

ಭಗವಂತನು ಭಕ್ತನ ಹೃದಯಸ್ಥನಾಗುವುದೆಂದರೆ ಬಿಂಬರೂಪಿಯಾದ ಪರಮಾತ್ಮನನ್ನು 
ಅಪರೋಕ್ಷಿಸಿದಂತೆಯೇ ಸರಿ. ತಮ್ಮ ಸರ್ವ ಇಂದ್ರಿಯಗಳ ಚೇಷ್ನೆಗೆ ಭಗವಂತನೇ ಹೇತುವಾಗಲೆಂದು 
ಶ್ರೀಪಾದರಾಜರು ಮೇಲಿಂದ ಮೇಲೆ ಹೇಳುತ್ತಾರೆ. ಆಗ ತಮ್ಮ ದೇಹದ ತಿಕರಣಗಳೂ ಶ್ರೀ ಹರಿಯ 
ಧ್ಯಾನದಿಂದ ನಿನಾದಗೊಳ್ಳಬೇಕು, ಅನುಕರಣಗೊಳ್ಳಬೇಕು ಎಂಬುದೇ ಅವರ ಆಕಾಕ್ಷೆ. ಹೀಗಾದಾಗ 
ಮಾತ್ರ ಸಕಲ ವ್ಯಾಪಾರವು ಶ್ರೀಹರಿಗೆ ಅರ್ಪಿತವಾಗುತ್ತದೆ. ಶ್ರೀಪಾದರಾಜರ ಕೀರ್ತನೆಗಳಲ್ಲಿ 
ತತ್ವದರ್ಶನವನ್ನೂ ಕಾಣಬಹುದು. 

"ಉಂಟಾದ ಕಾಲಕೆ ನೆಂಟರು ಇಷ್ಟರು 

ಬಂಟರಾಗಿ ಬಾಗಿಲ ಕಾಯ್ದರು 

ಉಂಟಾದತನ ತಪ್ಪಿ ಬಡತನ ಬಂದರೆ 

ಒಂಟೆಯಂತೆ ಗೋಣ ಮೇಲೆತ್ತುವರು 

ಉಂಬಾಗ ಉಡುವಾಗ ಕೊಂಬಾಗ ಕೊಡುವಾಗ 

ಬೆಂಬಲದಲಿ ನಲಿವುತಿಹರು 

ಬೆಂಬಲ ತನು ತಪ್ಪಿ ಬಡತನ ಬಂದರೆ 

ಇಂಬು ನಿನಗೆಲ್ಲಿ ನಡೆಯೆಂಬರು” 


ಇಂಥ ಎರವಿನ ಸಂಸಾರದಲ್ಲಿ ಜೀವರಿಗೆ ದಿಕ್ಕು ಭಗವಂತನೊಬ್ಬನೇ, ಅವನನ್ನು ನಂಬುವ 
ತನಕ ಪರಕೀಯತನ. ಒಮ್ಮೆ ಗತಿಯು ನೀನೆ ಎಂದು ಮೊರೆಹೊಕ್ಕ ಮೇಲೆ ಚೌಕಾಸಿಯೆ? 
"ಕರುಣದಿ ತನುಮನ ಧನಂಗಳೆಲ್ಲವು 
ನಿನ್ನ ಚರಣ ಕಮಲಕೊಪ್ಪಿಸಿದ ಬಳಿಕ 
ಮರಳಿ ಎನ್ನ ಮರಳು ಮಾಡುವರೆ 
ಸರಕು ಒಪ್ಪಿಸಿದ ಮೇಲೆ ಸುಂಕವುಂಟಿ ದೇವಾ 
ಕರುಣಾಕರ ನಿನ್ನ ಚರಣದಡಿಯೊಳಿಟ್ಟು ಕಾಯೋ ರಂಗವಿಠಲ” 


ಎಂಬ ಆತ್ಮಭಾವ ಬಂದ ಮೇಲೆ ಭಕ್ತವತ್ತಲನೆನಿಸಿದ ರಂಗವಿಠಲನು ಕಾಯಲೇಬೇಕು ಎಂಬ 
ಮಾತು ಅವರದು. ಭಗವಂತನಲ್ಲಿ ದೃಢಭಕ್ತಿ ಸುಮ್ಮನೆ ಬರುವುದಿಲ್ಲ. ಜನನ ಮರಣರಾಹಿತ್ಯವಾದ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 189 


ಮುಕ್ತಿಗೆ ಭಕ್ತಿ ಬೇಕು, ವಿರಕ್ತಿ ಬೇಕು, ಸರ್ವಶಕ್ತಿ ಬೇಕು. ಆದರೆ ಸಾಧನ ಮಾಡುವ ಜೀವಿಗೆ ಎಷ್ಟು 
ಅಡ್ಡಿ ಅಡಚಣೆಗಳು? ಅವುಗಳನ್ನು ತೊರೆದರೆ ಮಾತ್ರ ದೈವ ಸಾನಿಧ್ಯ ಸಾಧ್ಯ ಎನ್ನುತ್ತಾರೆ. 

"ಸತಿಯ ಅನುಕೂಲ ಬೇಕು ಸುತನಲ್ಲಿ ಗುಣಬೇಕು 

ಮತಿವಂತನಾಗಬೇಕು ಮತ ಒಂದಾಗಬೇಕು 

ಜಪದ ಜಾಣುವೆ ಬೇಕು ತಪದ ನೇಮವೇ ಬೇಕು 

ಉಪವಾಸ ವ್ರತ ಬೇಕು ಉಪಾಶಾಂತವಿರಬೇಕು 

ಸುಸಂಗ ಹಿಡಿಯಲಿ ಬೇಕು ದಾಸಂಗ ಬಿಡಲಿ ಬೇಕು 

ರಂಗವಿಠಲನನ್ನು ಬಿಡದೆ ನೆರೆ ನಂಬಿರಬೇಕು””” 


ನಿಶ್ಚಿತವಾದ ತತ್ವಜ್ಞಾನ ಆಗುವುದು ಹೇಗೆ? ಮರುದಂಶದ ಮತ ಪಿಡಿಯದೆ ಇಹಪರರಲ್ಲಿ 

ಸುಖವಿಲ್ಲವೆಂದು ಶ್ರೀಪಾದರಾಜರು ಸ್ಪಷ್ಟವಾಗಿ ಹೇಳುತ್ತಾರೆ. ಜಗತ್ತಿನಲ್ಲಿ ಭಿನ್ನ ಜೀವರು. ಭಿನ್ನ ಸ್ವಭಾವ, 
ಭಿನ್ನ ಆಸೆ ಆಕಾಂಕ್ಷೆಗಳು ಎನ್ನುತ್ತಾರೆ. 

"ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ 

ಧನದಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ 

ವನಿತೆಯಿಂ ಸಂತೋಷ ಕೆಲವರಿಗೆ ಲೋಕದಲ್ಲಿ 

ತನಯರಿ೦ ಸಂತೋಷ ಕೆಲವರಿಗೆ ಲೋಕದಲ್ಲಿ 

ಇನಿತು ಸಂತೋಷ ಅವರಿವರಿಗಾಗಲಿ ನಿನ್ನ 

ನೆನೆವೋ ಸಂತೋಷ ಎನಗಾಗಲಿ ನಮ್ಮ ರಂಗವಿಠಲ" 


ಎಂದಿದ್ದಾರೆ. ಆದುದರಿಂದ ಕ್ಷಣಿಕ ಸುಖಗಳಿಗಾಗಿ ಶಾಶ್ವತ ಸುಖವನ್ನು ಕಳೆದುಕೊಳ್ಳಬಾರದು. 
ಅದು ರಂಗವಿಠಲ ನಾಮಸ್ಮರಣೆಯಿಂದ ಮಾತ್ರ ಸಾಧ್ಯ ಎನ್ನುತ್ತಾರೆ. ದುಷ್ಟ ಜನರ ಜತೆ ಕೂಡಿ ವ್ಯರ್ಥ 
ಕಾಲ ಕಳೆಯುತ್ತೇವೆ. ಸ್ವಾಮಿಯ ಮಂಗಳ ರೂಪವನ್ನು ನೋಡದೆ ಬೇರೆಯನು ನೋಡಿ 
ಮಲಿನಗೊಳ್ಳುತ್ತೇವೆ. ಕಾಯವು ಸ್ಥಿರವಲ್ಲ, ಎನ್ನೊಳು ಮಾಯೆ ತುಂಬಿತಲ್ಲ. ಪ್ರಾಯದಲ್ಲಿ ಪರಸ್ತ್ರೀಯಲ್ಲಿ 
ಆಸಕ್ಷನಾದೆ, ನಿನ್ನನ್ನು ಕೊಂಡಾಡಲಿಲ್ಲ. ದೇವ ನೀನು ನಿನ್ನ ಅಂಗ ಸಂಗವನ್ನು ನೀಡಿ ಕಾಪಾಡು ತಂದೆ 
ಎಂದು ಶ್ರೀಪಾದರಾಜರು ಹಲುಬಿದ್ದಾರೆ. 


ಶ್ರೀ ವ್ಯಾಸರಾಯರು : ಬ್ರಹ್ಮಣ್ಯತೀರ್ಥ, ಶ್ರೀಪಾದರಾಜ(ವಿದ್ಯಾಗುರು)ರ ಶಿಷ್ಠರಾದ ವ್ಯಾಸರಾಯರು 
ದಾಸ ಪರಂಪರೆಯ ಶ್ರೇಷ್ಟ ಜ್ಞಾನಿಗಳು. ಇವರನ್ನು ವ್ಯಾಸರಾಯ, ವ್ಯಾಸರಾಜ, ವ್ಯಾಸತೀರ್ಥ ಎಂದೂ 
ಗುರುತಿಸುತ್ತಾರೆ. ಪುರಂದರದಾಸ-ಕನಕದಾಸರಂಥ ಶಿಷ್ಕೋತ್ತಮರನ್ನು ಪಡೆದ ಸುದೈವಿ ಗುರುಗಳು. 
"ದಾಸರೆಂದರೆ ಪುರಂದರದಾಸರಯ್ಯ' ಎಂದು ಶಿಷ್ಯನನ್ನು ಬಣ್ಣಿಸಿದ ಶಿಷ್ಯವತ್ನಲರು, "ಈಸು 
ಮುನಿಗಳಿದ್ದೇನು ಮಾಡಿದರು ವ್ಯಾಸಮುನಿ ಮದ್ದಮತವನುದ್ದ್ಧರಿಸಿದ' ಎಂದು ಶಿಷ್ಯನಿಂದ ಸ್ತುಶಿಸಲ್ಪಟ್ಟ 
ಮಹಿಮಾಶಾಲಿಗಳು. 


ಮೈಸೂರು ಬಳಿಯ ಬನ್ನೂರಿನಲ್ಲಿ ರಾಮಾಚಾರ್ಯ ಮತ್ತು ಲಕ್ಷ್ಮಿದೇವಿ ದಂಪತಿಗಳಿಗೆ 
ಅಬ್ಲೂರಿನ ಬ್ರಹ್ಮಣ್ಯತೀರ್ಥರ ಅನುಗಹದಿಂದ ಕ್ರಿ.ಶ. 1447ರ ಏಪ್ರಿಲ್‌ 22ರಂದು ಅಂದರೆ "ಪ್ರಭವ 
ಸಂವತ್ಸರ ವೈಶಾಖ ಶುದ್ಧ ಸಪ್ತಮಿ ಭಾನುವಾರದಂದು' ಶ್ರೀವ್ಯಾಸರಾಯರು ಜನಿಸಿದರು. ಹೆರಿಗೆ 
ಕಾಲದಲ್ಲಿ ಮಗುವಿಗೆ ಭೂಸ್ಪರ್ಶವಾಗದಂತೆ ತರಬೇಕೆಂದು ಶ್ರೀಬಹ್ನಣ್ಯತೀರ್ಥರು ಬಂಗಾರದ 
ಹರಿವಾಣವನ್ನು ಕಳಿಸುತ್ತಾರೆ. ಮಣ್ಣಿನ ಸ್ಪರ್ಶವಾದರೆ ಮೋಹ-ಸ್ವಾರ್ಥ-ಆಸೆಗಳು ಮೂಡಬಹುದು 
ಎಂಬ ಆತಂಕದಿಂದ ಹೀಗೆ ಸೂಚಿಸುತ್ತಾರೆ. ಹುಟ್ಟಿನಿಂದಲೇ ನಿಮೋಜಹಿತ್ತವನ್ನು ಬೆಳಸುವಂಥ ಉದ್ದೇಶ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 190 


ಇಲ್ಲಿದೆ. ಪ್ರಹ್ಲಾದರಾಜರಾಗಿ ದೇವರ ಸರ್ವಾಂತರ್ಯಾಮಿತ್ಸವನ್ನು ಪ್ರತಿಪಾದಿಸಿ ನರಸಿಂಹನಾಗಿ ವಿಷ್ಣು 
ಅವತರಿಸುವಂತೆ ಮಾಡಿದ ಪ್ರಹ್ಞಾದರಾಜರ ಎರಡನೇ ಅವತಾರವೇ ವ್ಯಾಸರಾಜರು. ಇವರೇ 
ಮುಂದಿನ ಅವತಾರದಲ್ಲಿ ಶೀರಾಘವೇಂದಸ್ತಾಮಿಗಳಾಗಿ ಜನ್ಮತಾಳುತ್ತಾರೆ. "ವ್ಯಾಸರಾಯರ ಭಜಿಸಿರೊ' 


ಎಂಬ ವಿಜಯದಾಸರ ಕೃತಿ ಈ ಎಲ್ಲ ವಿವರಗಳನ್ನು ಒದಗಿಸುತ್ತದೆ. 


ಅಬ್ಲೂರಿನ ಬ್ರಹ್ಮಣ್ಯತೀರ್ಥರಿಂದಲೇ ಉಪನೀತನಾಗಿ ವಿದ್ಯ ಕಲಿತು ಸನ್ಯಾಸದೀಕ್ಷೆ ಪಡೆದು 
ಹೆಚ್ಚನ ವಿದ್ಯಾರ್ಜನೆಗಾಗಿ ವ್ಯಾಸರಾಯರು ಮುಳುಬಾಗಿಲಿನಲ್ಲಿದ್ದ ಶೀಪಾದರಾಜರ ಬಳಿಗೆ 
ಕಳುಹಿಸಿಕೊಟ್ಟರು. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮೂಲಕ ಹಿಂದೂ ಧರ್ಮಕ್ಕೆ ಒಂದು ಪ್ರಬಲ 
ನೆಲೆಯನ್ನು ವಿದ್ಯಾರಣ್ಯರು ಒದಗಿಸಿದರೆ, ಆ ಸಾಮ್ರಾಜ್ಯ ಆಪತ್ತಿಗೆ ಒಳಗಾದಾಗ ಉಳಿಸಿ ಬೆಳೆಸಿದ 
ಮಹನೀಯರು ವ್ಯಾಸರಾಯರು. ಗುಡಿಗಳೆಲ್ಲ ಗೋರಿಗಳಾಗುತ್ತಿದ್ದುದನ್ನು ತಡೆಗಟ್ಟಿ ಆ ಮೂಲಕ ಈ 
ನಾಡಿನ ಧರ್ಮ-ಕಲೆ-ಸಂಸ್ಕೃಶಿ-ನಂಬಿಕೆಗಳ ಮೇಲಾಗುತ್ತಿದ್ದ ದಾಳಿಯನ್ನು ನಿಯಂತ್ರಿಸಿದ ಶ್ರೇಯಸ್ಸು 
ವಿದ್ಯಾರಣ್ಯರು ಹಾಗೂ ವ್ಯಾಸರಾಯರಿಗೆ ಸಲ್ಲುತ್ತದೆ. ದೊರೆ ಕೃಷ್ಣದೇವರಾಯನಿಗೆ ಕುಹೂಯೋಗ 
ಬಂದಾಗ ಅದನ್ನು ಪರಿಹರಿಸುವ ಪ್ರಯತ್ನವಾಗಿ ರಾಜ್ಯಸಿಂಹಾಸನವನ್ನು ವ್ಯಾಸರಾಯರೇ ಅಲಂಕರಿಸಿ, 
ಕೃಷ್ಣದೇವರಾಯನ ಕುಹೂಯೋಗದಿಂದಾಗಿ ರಾಜ್ಯನಾಶವಾಗುವುದನ್ನು ತಪ್ಪಿಸುತ್ತಾರೆ. ಇದರಿಂದ 
ಸಂತೋಷಗೊಂಡ  ಶ್ರೀಕೃಷ್ಣದೇವರಾಯನು ತನ್ನ ಸಮಸ್ತ ರತ್ನ ವೈಡೂರ್ಯದ ಅಲಂಕರಣ 
ಸಾಮಗಿಗಳಿಂದ ರತ್ನಾಭಿಷೇಕ ಮಾಡಿದನು. ಶ್ರೀವ್ಯಾಸರಾಯರು ಆ ಸಮಸ್ತ ರತ್ನರಾಶಿಗಳನ್ನು 


ಅಲ್ಲಿದ್ದವರೆಲ್ಲರಿಗೂ ದಾನ ಮಾಡಿದರು. 


ವಿಜಯನಗರ ಸಾಮ್ರಾಜ್ಯದ ಸಾಳ್ಳ ನರಸಿಂಹನ ಕಾಲದಿಂದ ಅಚ್ಛುತರಾಯನ ಕಾಲದವರೆಗೆ 
ಸುಮಾರು ಅರವತ್ತು ವರ್ಷಗಳ ಕಾಲ ಸಕಲ ಮಹಾರಾಜರಿಂದ ವ್ಯಾಸರಾಯರು ಸನ್ನಾನಿಸಲ್ಲಟ್ಟಿದ್ದರು. 
ರಾಜಗುರುಗಳಾಗಿ ಸಾಮ್ರಾಜ್ಯಕ್ಕೆ ಮಾರ್ಗದರ್ಶಿಗಳಾಗಿದ್ದವರು ವ್ಯಾಸರಾಯರು. "ಸಿರಿಕೃಷ್ಣ', "ಶ್ರೀಕೃಷ್ಣ' 
ಅಂಕಿತಗಳಿಂದ ವ್ಯಾಸರಾಯರು "ತಾತ್ತರ್ಯಚಂದಿಕೆ', "ನ್ಯಾಯಾಮೃತ', "ಮಂದಾರಮಂಜರಿ', 
"ಪ್ರಮೇಯ ನವಮಾಲಿಕಾ', "ಗಂಥಮಾಲಿಕಾಸ್ಟೋತ್ರ' "ಶೀನಿವಾಸಸ್ತೋತ್ರ'. "ಶೀಕೃಷ್ಣ ಮಂಗಲಾಷ್ನಕ', 
"ಶ್ರೀಪಾದರಾಜ ಪಂಚರತ್ನ ಮಾಲಿಕ ಸ್ತೋತ್ರ, "ಶೀಬ್ರಹ್ಮಣ್ಯತೀರ್ಥ ಪಂಚರತ್ನಮಾಲಿಕಾ ಸ್ತೋತ್ರ' 
ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. "ಕಡಗೋಲು ತಾರೆನ್ನ ಚಿನ್ನ'. "ಕೃಷ್ಣಾ ನೀ ಬೇಗನೆ ಬಾರೊ” 
ಮೊದಲಾದ 163 ವ್ಯಾಸರಾಯರ ಕೀರ್ತನೆಗಳು ದೊರೆತಿದ್ದು, ಇವು ಭಕ್ತಿ-ಮಾಧ್ದ ತತ್ವ ಪ್ರತಿಪಾದನೆ- 


$ 
ಆತ್ಮಾವಲೋಕನಗಳನ್ನು ಒಳಗೊಂಡಿವೆ. 


ಕೃಷ್ಣದೇವರಾಯನ ಕುಹೂಯೋಗ ನಿವಾರಣೆ ಮಾಡಿದ ರಾಜಗುರುಗಳಾದ ವ್ಯಾಸತೀರ್ಥರಿಗೆ 
ಅನೇಕ ದಾನದತ್ತಿ ನೀಡಿರುವುದನ್ನು ಕಾಣಬಹುದು. ಇವುಗಳಲ್ಲಿ ಚನ್ನಪಟ್ಟಣ ತಾಲ್ಲೂಕಿನ ಕೆಲವು 
ಗ್ರಾಮಗಳನ್ನು ದಾನ ನೀಡಿರುವುದನ್ನು ಶಾಸನಗಳಲ್ಲಿ ಗುರುತಿಸಬಹುದು. ಶ್ರೀರಂಗಪಟ್ಟಣದ 
ಖಜಾನೆಯಲ್ಲಿದ್ದ ಕ್ರಿಶ. 1516ರ ಸಂಸ್ಕೃಶದಲ್ಲಿನ ತಾಮಶಾಸನದಲ್ಲಿ ಬ್ರಹ್ಮಣ್ಯತೀರ್ಥರ ಶಿಷ್ಠರಾದ ಶ್ರೀ 
ವ್ಯಾಸತೀರ್ಥರಿಗೆ ನಾಗಮಂಗಲ ರಾಜ್ಯದ ಚಿಕ್ಕಬ್ಲೆಹಳ್ಳಿ, ಚನ್ನಪಟ್ಟಣ ರಾಜ್ಯದ ಹಲವು 
ಮಾರಾದಿಹೊಸಹಳ್ಳಿ (ತಿಮ್ಮಸಮುದ್ರ, ತಗಚಗೆರೆಗಳನ್ನೊಳಗೊಂಡಂತೆ), ಬಿಲ್ಲಗೊಂಡನಹಳ್ಳಿ ರಾಜ್ಯದ 
ವೆಂಗೆನಲ್ಲಿ ಗ್ರಾಮಗಳನ್ನು ದೊರೆ ಕೃಷ್ಣದೇವರಾಯನು ಸರ್ವಮಾನ್ಯವಾಗಿ ದಾನ ನೀಡಿರುವ 


ಉಲ್ಲೇಖವಿದೆ. ಕ್‌ 


ಚನ್ನಪಟ್ಟಣ ತಾಲ್ಲೂಕು ಅಬ್ದೂರು ಗಾಮದ ವ್ಯಾಸರಾಜ ಮಠದಲ್ಲಿನ ಕ್ರಿಶ. 1523ರ 


ತಾಮಶಾಸನವು ಕೃಷ್ಣದೇವರಾಯನು ತುಂಗಾಭದ್ರ ನದಿ ತೀರದ ವಿಠಲೇಶ್ಷರ ಸನ್ನಿಧಾನದಲ್ಲಿ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 191 


ಬಹ್ಮಣ್ಯತೀರ್ಥರ ಶಿಷ್ಯರಾದ ವ್ಯಾಸತೀರ್ಥರಿಗೆ "ಕೆಳಲೇಸ೦ಜ್ಞನಾಡ ಚಜೆಂನಪಟಣ ಸೀಮೆಯ 
ಹೊಂಗನೂರು ಸ್ಥಳದ ಹೊಸಹಳ್ಳಿ ಹಾಗೂ ಅತ್ತಿಕುಪ್ಪೆಗಳನ್ನು ಬ್ರಹ್ನಣ್ಯತೀರ್ಥಪುರ' ಎಂಬ 
ಪ್ರತಿನಾಮವನ್ನಿಟ್ಟು ಸರ್ವಮಾನ್ಯವಾಗಿ ದಾನಬಿಟ್ಟ ವಿವರ ದಾಖಲಾಗಿದೆ.”*" ಈ ಶಾಸನದಲ್ಲಿ 
ವ್ಯಾಸತೀರ್ಥರನ್ನು - 
ಶ್ರೀ ಮದ್ವೈಷ್ಟವ ಸಿದ್ದಾಂತ ಸ್ಥಾಪಕಾಯ ಮಹಾತ್ಮನೇ | 
ವ್ಯಾಖ್ಯಾತಾಖಿಲಶಾಸ್ತಾಯ ಜ್ಞಾನ ವೈರಾಗ್ಯಶಾಲಿನೇ । 
ಪರಿವ್ರಾಜಕವರ್ಯಾಯ ಶಾಂತಿದಾಂತಿಯುತಾಯವೈ । 
ಬ್ರಂಹಣ್ಯತೀರ್ಥ ಶಿಷ್ಕಾಯ ವ್ಯಾಸತೀರ್ಥಾಯಧೀಮತೇ 


ಎಂದು ವರ್ಣಿಸಿರುವುದನ್ನು ಕಾಣಬಹುದು. ಇದೇ ಶಾಸನದಲ್ಲಿ ಬಹ್ಮಣ್ಯತೀರ್ಥಪುರದ ಗಡಿ 
ರೇಖೆಗಳನ್ನು ಗುರುತಿಸಿದ್ದು, ಅದರಲ್ಲಿ ಬಹ್ಮಣ್ಯತೀರ್ಥರಿಂದ ಸ್ಥಾಪಿತವಾದ ಈ ಗ್ರಾಮದ ವಾಯುವ್ಯ 
ದಿಕ್ಕಿಗಿರುವ ಕಂಭದ ತಿರುವೆಂಗಳನಾಥನ ಬೆಟ್ಟದ ಉಲ್ಲೇಖ ಕಂಡುಬರುತ್ತದೆ. ದಾನವಾಗಿ ಬಂದ ಈ 
ಗ್ರಾಮವನ್ನು ವ್ಯಾಸರಾಯರು 32 ವೃತ್ತಿಗಳನ್ನಾಗಿ ವಿಂಗಡಿಸಿ ತಮ್ಮ ಶಿಷ್ಯ ಪರಂಪರೆಗೆ ದಾನ ನೀಡಿದ 
ವಿವರ ಇದೇ ಶಾಸನದಲ್ಲಿದೆ. ಇದು ವ್ಯಾಸರಾಯರ ಉದಾರತೆಯನ್ನು ತೋರಿಸುತ್ತದೆ. 


ಕೃಷ್ಣ ಆರಾಧಕರಾಗಿದ್ದ ವ್ಯಾಸರಾಯರು ಚನ್ನಪಟ್ಟಣ ತಾಲ್ಲೂಕಿನ ಮಳೂರಿನ ಅಪ್ರಮೇಯ 
ದೇವಾಲಯದಲ್ಲಿ ಸಾಲಿಗ್ರಾಮ ಶಿಲೆಯ ಬಲಗೈಯಲ್ಲಿ ಬೆಣ್ಣೆಯನ್ನು ಹಿಡಿದಿರುವ ಅಂಬೆಗಾಲು ಕೃಷ್ಣನ 
ಸುಂದರ ಹಾಗೂ ಮುದ್ದಾದ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರೆಂಬ ಐತಿಹ್ಯವಿದೆ. ಈ ಮೂರ್ತಿಯನ್ನೇ 
ಕುರಿತು ಪುರಂದರದಾಸರು "ಆಡಿಸಿದಳೆಶೋಧೆ ಜಗದೋದ್ಧಾರನ” ಎಂಬ ಕೀರ್ತನೆ ರಚಿಸಿ ಹಾಡಿದ್ದಾರೆ 
ಎಂಬ ಪ್ರತೀತಿಯಿದೆ. ಬಹ್ಮಣ್ಯತೀರ್ಥ-ವ್ಯಾಸತೀರ್ಥರ ಕಾಲದಲ್ಲಿ ಚನ್ನಪಟ್ಟಣ ತಾಲ್ಲೂಕಿನ ಅಬ್ಬೂರು, 
ನಾಗವಾರ, ಕದರಮಂಗಲ, ಬಹ್ನಣೀಷುರ, ಕೂರಣಗೆರೆ, ಆಣಿಗೆರೆ, ಬೆಳಕೆರೆ ಮೊದಲಾದೆಡೆ ಕಂಭದ 
ನರಸಿಂಹ ದೇವರನ್ನು ಪ್ರಶಿಷ್ಠಾಪಿಸಲಾಯಿತು. 


ವ್ಯಾಸತೀರ್ಥರ ಮತ್ತೊಂದು ಸಾಧನೆಯೆಂದರೆ 732 ಆಂಜನೇಯ ಮೂರ್ತಿಯನ್ನು ಅಂದರೆ 
ಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದು, ಆಂಧ್ರಪ್ರದೇಶ, ತಮಿಳುನಾಡು, ಕರ್ನಾಟಕಗಳಲ್ಲಿ 
ವ್ಯಾಸರಾಯರು ಪ್ರತಿಷ್ಠಾಪಿಸಿದ್ದ ಆಂಜನೇಯನ ಮೂರ್ತಿಗಳನ್ನು ಕಾಣಬಹುದು. ಮುಳಬಾಗಿಲು, 
ಮಾಲೂರು, ಹೊಸಕೋಟೆ, ಬೆಂಗಳೂರಿನ ಸಿಟಿಮಾರ್ಕೆಟ್‌ ಬಳಿಯಿರುವ ಕೋಟೆ ಆಂಜನೇಯಸ್ವಾಮಿ, 
ಮದ್ದೂರು, ಬನ್ನೂರು, ಟಿ.ನರಸೀಪುರ, ಮಂಡ್ಯ, ಶ್ರೀರಂಗಪಟ್ಟಣ, ಮೈಸೂರು, ನಂಜನಗೂಡು, 
ಸೇಲಂ, ಶ್ರೀರಂಗಂ, ಮದ್ರಾಸಿನ ಸುಪ್ಪಸಿದ್ದ ಪಾರ್ಥಸಾರಥಿ ದೇವಾಲಯದಲ್ಲಿ, ಕಾಕೋಳು, 
ಸಂತೆಬಿದನೂರು, ಪೆನುಗೊಂಡ ಮೊದಲಾದ ಕಡೆಗಳಲ್ಲಿ ಆಂಜನೇಯ ಪ್ರಾಣದೇವರನ್ನು 
ನೆಲೆಗೊಳಿಸಿದ್ದ ಕೀರ್ತಿ ವ್ಯಾಸರಾಯರದ್ದು. ಪೆನುಗೊಂಡ ಒಂದರಲ್ಲೇ 365 ದಿನ ಉಳಿದಿದ್ದು 365 
ಪ್ರಾಣದೇವರ ವಿಗಹಗಳನ್ನು ಪ್ರತಿಷ್ಠಾಪಿಸಿದರೆಂದೂ ಪ್ರತೀತಿಯಿದೆ. 


$ 
ನಲವತ್ತು ಕಡೆಗಳಲ್ಲಿ ಪ್ರಾಣದೇವರನ್ನು ಪ್ರತಿಷ್ಠಾಪಿಸಿರುವುದನ್ನು ಗುರುತಿಸಬಹುದು. ನಾನು ಕೈಗೊಂಡ 


ತಾಲ್ಲೂಕಿನ ಪ್ರತಿಯೊಂದು ಗ್ರಾಮದ ಕ್ಷೇತಕಾರ್ಯದಿಂದ ಇವುಗಳನ್ನು ಗುರುತಿಸಲು ಸಾಧ್ಯವಾಯಿತು. 
ಶ್ರೀಪಾದರಾಜ, ಬಹ್ನಣ್ಯತೀರ್ಥರು ಇಲ್ಲಿನವರಾದ ಕಾರಣ ವ್ಯಾಸರಾಯರು ಇವರ ಸಹಕಾರದೊಂದಿಗೆ 
ಈ ಪ್ರದೇಶವೊಂದರಲ್ಲೇ ಸುಮಾರು ನಲವತ್ತು ಆಂಜನೇಯನ ಪ್ರಾಣದೇವರನ್ನು ನೆಲೆಗೊಳಿಸಿದರು 
ಎನ್ನಬಹುದು. ವ್ಯಾಸರಾಯರು ಪ್ರತಿಷ್ಠಾಪಿಸಿದ ಪ್ರಾಣದೇವರ ಲಕ್ಷಣಗಳಲ್ಲಿ ಸಾಮಾನ್ಯವಾಗಿ ಬಾಲದಲ್ಲಿ 


ಚನ್ನಪಟ್ಟಣ ತಾಲ್ಲೂಕು ಪ್ರದೇಶ ವ್ಯಾಸರಾಯರ ಮೂಲಸ್ಸಾನವಾಗಿದ್ದರಿಂದ ಇಲ್ಲಿ ಸುಮಾರು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 192 


ಗಂಟೆ, ಸೊಂಟದ ಮೇಲೆ ಸೌಗಂಧಿಕಾ ಪುಷ್ಟ ಸಹಿತವಾದ ಎಡಗೈ, ಬಲಗೈ ಅಭಯ 
ಹಸ್ತವಾಗಿರುತ್ತದೆ. ಮೂರ್ತಿಯ ಇನ್ನಿತರೆ ಲಕ್ಷಣಗಳನ್ನು ಮುಂದಿನ "ದೇವಾಲಯದ ವಾಸ್ತುಶಿಲ್ಲ ಮತ್ತು 
ಮೂರ್ತಿಶಿಲ್ಲ' ಎ೦ಬ ಅಧ್ಯಾಯದಲ್ಲಿ ವಿವರವಾಗಿ ಚರ್ಚಿಸಲಾಗುವುದು. 


ತಾಲ್ಲೂಕಿನ ಕೆಂಗಲ್‌, ದೇವರಹೊಸಹಳ್ಳಿ, ಮಾಕಳಿ, ಮಂಕುಂದ, ಚಿಕ್ಕೇನಹಳ್ಳಿ, ಗೌಡಗೆರೆ, 
ಬೇವೂರುಮಂಡ, ಗುಡ್ಡೆತಿಮ್ಮಸಂದ್ರ, ಚನ್ನಪಟ್ಟಣ, ಹಾರೋಪಳ್ಳಿ, ಅಮಲ್ಲಿದೊಡ್ಡಿ, 
ಮೈನಾಯಕನಹೊಸಹಳ್ಳಿ, ಚಿಕ್ಕನದೊಡ್ಡಿ, ಹರೂರು, ಅರುಳಾಪುರ, ಸೆಟ್ಟಿಹಳ್ಳಿ, ಗರಕಹಳ್ಳಿ, ಕೂರಣಗೆರೆ, 
ಚಕ್ಕೆರೆ ಹುಚ್ಚಯ್ಯನದೊಡ್ಡಿ, ಬ್ರಹ್ಮಣೀಪುರ, ಯಲಚಿಪಾಳ್ಯ, ಕೂಡ್ಲೂರು. ದಶವಾರ, ಹೊಂಗನೂರು, 
ಅವ್ಹೇರಹಳ್ಳಿ, ಇಗ್ಗಲೂರು, ಬಾಣಂತಹಳ್ಳಿ, ಕಾಡಂಕನಹಳ್ಳಿ ಮೆಣಸಿಗನಹಳ್ಳಿ ಅರುಳಾಳುಸಂದ್ರ, 
ಉಜ್ಜನಹಳ್ಳಿ, ವಿರುಪಾಕ್ಷಿಪುರ ದ್ಯಾವಾಪಟ್ಟ ಮುದಗೆರೆ, ಮಾರ್ಚನಹಳ್ಳಿ ಮತ್ತು ಆಣಿಗೆರೆಗಳಲ್ಲಿ 
ವ್ಯಾಸರಾಯರು ಪ್ರತಿಷ್ಠಾಪಿಸಿದ ಲಕ್ಷಣವಿರುವ ಆಂಜನೇಯನ ಮೂರ್ತಿಗಳನ್ನು ಕಾಣಬಹುದು. 
ಹುಚ್ಚಯ್ಯನದೊಡ್ಡಿಯನ್ನು ಹೊರತುಪಡಿಸಿದರೆ ಬಹುತೇಕ ಎಲ್ಲಾ ಸ್ಥಳಗಳಲ್ಲಿ ಆಂಜನೇಯ ಮೂರ್ತಿಗೆ 
ದೇವಾಲಯಗಳಿದ್ದು, ನಿತ್ಯ ಪೂಜಾಕೈಂಕರ್ಯಗಳು ನಡೆಯುತ್ತಿರುವುದನ್ನು ಕಾಣಬಹುದು. ಕೆಂಗಲ್‌ನ 
ಆಂಜನೇಯ ಮತ್ತು ದೇವರಹೊಸಹಳ್ಳಿಯ ಸಂಜೀವರಾಯ ದೇವಾಲಯಗಳು ಪಸಿದ್ಧವಾಗಿರುವ 
ದೇವಾಲಯಗಳಾಗಿವೆ. ಚನ್ನಪಟ್ಟಣ ನಗರವೊಂದರಲ್ಲೇ ಕೋಟಿ ಪ್ರದೇಶದಲ್ಲಿ, ಕೋಟೆ ಹೆಬ್ಬಾಗಿಲಿನ 
ಬಳಿ ಹಾಗೂ ಲಕ್ಷ್ಮಿನಾರಾಯಣಸ್ವಾಮಿ ದೇವಾಲಯದಲ್ಲಿ ವ್ಯಾಸರಾಯರು ಪ್ರತಿಷ್ಠಾಪಿಸಿರುವ 
ಆಂಜನೇಯ ಮೂರ್ತಿಗಳಿವೆ. 


ವ್ಯಾಸರಾಯರು ನವಕೋಟಿ ನಾರಾಯಣರೆಂತೆನಿಸಿದ್ದ ಶ್ರೀನಿವಾಸನಾಯಕರಿಗೆ 
ದಾಸದೀಕ್ಷೆಯನ್ನು ನೀಡಿ, "ಪುರಂದರ ದಾಸ'ರೆಂದು ಕರೆದು, ಅವರು ನಾಲ್ಕು ಲಕ್ಷಕ್ಕೂ ಹೆಚ್ಚು 
ದೇವರನಾಮಗಳನ್ನು ರಚಿಸಲು ಸ್ಪ್ಫೂರ್ತಿಯಾದರು. ಹಾಗೆಯೇ ಜಾತಿಯಲ್ಲಿ ಕೆಳಜಾತಿಯವನಾದ 
ಕನಕದಾಸರಿಗೆ ಆಶ್ರಯವಿತ್ತು, ಅವರನ್ನೂ ಪುರಂದರದಾಸರ ಸರಿಸಮವಾಗೇ ಕಂಡರು. ಇದರಿಂದ 
ತಮ್ಮ ಕೆಲವು ಶಿಷ್ಯರಲ್ಲಿ ಅಸಮಾಧಾನಗೊಂಡರೂ ಕನಕನನ್ನು ಬಿಡಲಿಲ್ಲ. ವ್ಯಾಸರಾಯರು ಕನಕನಲ್ಲಿ 
ಕಂಡದ್ದು ಅವನ ಅಪಾರವಾದ ಭಕ್ತಿ ವೈರಾಗ್ಯವೇ ಹೊರತು ಜಾತಿಯನ್ನಲ್ಲ. ಕುಂಭಕೋಣದಲ್ಲಿ 
ವಿರಾಜಮಾನವಾಗಿರುವ ವಿಜಯೀಂದರೂ ವ್ಯಾಸರಾಯರ ಪರಮಾಪ್ತ ಶಿಷ್ಯರಾಗಿದ್ದರು. ಈ 
ವಿಜಯೀಂದರು 104 ಗಂಥಗಳನ್ನು ಬರೆದ ಸಕಲ ವಿದ್ಯಾಪ್ರಾವೀ್ಯತೆಯನ್ನು ಹೊಂದಿದ್ದರು. 


ಶ್ರೀಪಾದರಾಜರ ಸಲಹೆಯಂತೆ ವ್ಯಾಸರಾಯರು ಕೆಲವು ವರ್ಷಗಳ ಕಾಲ ತಿರುಪತಿಯಲ್ಲಿ 
ನೆಲೆಸಿ, ತಿರುಮಲ ದೇವರ ಪೂಜಾಕಾರ್ಯವನ್ನು ಮಾಡಿಕೊಂಡಿದ್ದರು ಎಂದು ತಿಳಿಯುತ್ತದೆ. ಇಂಥ 
ಮಹಾಮಹೀಮರು ಶಾ॥ಶ॥ 1461ನೇ ವಿಳಂಬಿ ಸಂವತ್ತರದ ಫಾಲ್ಗುಣ ಬಹುಳ ಚತುರ್ಥಿಯಂದು 
ಅಂದರೆ ಕ್ರಿಶ. 1539ನೇ ಮಾರ್ಚ್‌ ಎಂಟನೇ ತಾರೀಖಿನಂದು ಕೃಷ್ಣನ ಪೂಜೆ ಮುಗಿಸಿ ನಾರಾಯಣನ 
ನಾಮಸ್ಮರಣೆ ಮಾಡುತ್ತಲೇ ಹಂಪಿಯಲ್ಲಿ ಇಹಲೋಕದ ಯಾತ್ರೆಯನ್ನು ಮುಗಿಸಿದರು. ಇವರ 
ಬೃಂದಾವನವು ಆನೆಗೊಂದಿಯ ಸಮೀಪವಿರುವ ತುಂಗಭದ್ರಾ ದ್ವೀಪದಲ್ಲಿದೆ. ಈ ಸ್ಥಳವನ್ನು 
"ನವಬ್ಯಂದಾವನ' ಎಂದು ಕರೆಯಲಾಗಿದೆ. ವಿದ್ಯಾಪೀಠದ ಅಧಿಪತಿಗಳಾಗಿ, ತಾತ್ಕಾಲಿಕವಾಗಿ 
ವಿಜಯನಗರ ಸಾಮ್ರಾಜ್ಯದ ಅಧಿಪತಿಗಳಾಗಿ ಮೆರೆದ ವ್ಯಾಸರಾಯರು ವ್ಯಾಸಕೂಟ-ದಾಸಕೂಟಗಳನ್ನು 
ಪೋಷಿಸಿದ ಪ್ರಾತಃಸ್ಮರಣೀಯರಾಗಿದ್ದಾರೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 193 


ಅಸ್ಲಾಂ ಧರ್ಮ: 


"ಇಸ್ಮಾಂ' ಧರ್ಮವನ್ನು ಪ್ರವಾದಿ ಮಹಮ್ಮದ್‌ ಪೈಗಂಬರ್‌ ಅವರು ಸ್ಥಾಪಿಸಿದ ನಂತರ 
ಅದೊಂದು ಜಾಗತಿಕ ಧರ್ಮವಾಗಿ ಶೀಘ್ರವಾಗಿ ಹೊರಹೊಮ್ಮಿತು. ರಾಜಕೀಯ ಶಕ್ತಿಯ ಮೂಲಕ 
ಇಸ್ಲಾಂ ಧರ್ಮದ ಪ್ರಸರಣ ಬಹುಬೇಗನೆ ಅನ್ಯ ದೇಶಗಳಲ್ಲಿ ಜರುಗಿತು. ಭಾರತವು ಇದಕ್ಕೆ 
ಹೊರತಾಗಲಿಲ್ಲ. ಬಹಮನಿ ಸಾಮ್ರಾಜ್ಯ ಸ್ಥಾಪನೆಯೊಂದಿಗೆ ದಕ್ಷಿಣ ಭಾರತದಲ್ಲಿ ಇಸ್ಲಾಂ ಪ್ರಚಾರ, 
ಮತಾಂತರಗಳು ಜರುಗಿದವು. ಚನ್ನಪಟ್ಟಣ ತಾಲ್ಲೂಕು ಪುದೇಶ ಈ ಪಕ್ರಿಯೆಯಿಂದ 
ದೂರವುಳಿಯಲಿಲ್ಲ. ಅದರಲ್ಲಿ ಬಿಜಾಪುರ ಸುಲ್ತಾನರು, ಹೈದರಾಲಿ, ಟಿಪ್ಪು ಆಳ್ದಿಕೆಯ ಕಾಲವೇ ಇಲ್ಲಿ 
ಇಸ್ಲಾಂ ಪಸರಿಸಲು ಕಾರಣವಾಯಿತು. ಪರ್ಶಿಯಾ, ಅಪ್ರಾನಿಸ್ತಾನ, ದೆಹಲಿ, ಅಜ್ನೀರ್‌ಗಳಿಂದ 
ಬೇರೆಬೇರೆ ಕಾರಣಗಳಿಗಾಗಿ ಇಲ್ಲಿಗೆ ಬಂದ ಮುಸ್ಲಿಮರು ಸೈನ್ಯ, ವ್ಯಾಪಾರ ಧರ್ಮ, ಆಡಳಿತ ಹಾಗೂ 
ಇತರ ಕಾರ್ಯಗಳಲ್ಲಿ ಗುರುತರ ಹೊಣೆ ಹೊಂದಿದ್ದರು. ಇವರಿಗೆ ಹೈದರಾಲಿ, ಟಿಪ್ಸುಸುಲ್ತಾನರು 
ಇನಾಂ ಭೂಮಿಗಳನ್ನು ನೀಡಿ ಒಂದೆಡೆ ನೆಲೆ ನಿಲ್ಲುವಂತೆ ನೋಡಿಕೊಂಡರು. ಮೈಸೂರು ಅರಸರು 
ಇದೇ ಪರಂಪರೆಯನ್ನು ಮುಂದುವರಿಸಿದರು. 


ಚನ್ನಪಟ್ಟಣ ತಾಲ್ಲೂಕು ಪ್ರದೇಶಕ್ಕೆ ಇಸ್ಲಾಂ ಧರ್ಮ ಯಾವಾಗ ಬೇರೂರಿತ್ತು ಎಂದು 
ಹೇಳುವುದು ಕಷ್ಟಸಾಧ್ಯ, ಆದರೂ ಹೈದರಾಲಿ, ಟಿಪ್ಪುಸುಲ್ರಾನರ ಕಾಲದಲ್ಲಿ ಚನ್ನಪಟ್ಟಣ, ರಾಮನಗರ 
ಪ್ರದೇಶಗಳಲ್ಲಿ ಮುಸ್ಲಿಮರು ಹೆಚ್ಚಿನ ಪ್ರಮಾಣದಲ್ಲಿ ನೆಲೆಯನ್ನು ಕಂಡುಕೊಂಡರು. ಏಕೆಂದರೆ ಹೈದರಾಲಿ 
ಮೈಸೂರು ಸಂಸ್ಥಾನದ ಅಧಿಪತಿಯಾಗುವುದಕ್ಕಿಂತ ಮುಂಚೆ ಈ ಭಾಗದ ಅಧಿಕಾರಿಯಾಗಿ 
ನಿಯುಕ್ತಿಗೊಂಡಿದ್ದ ಎಂದು ತಿಳಿಯುತ್ತದೆ ಹಾಗೂ ಮೈಸೂರು ಒಡೆಯರ ಸೈನಿಕ ನೆಲೆಗಳು 
ಚನ್ನಪಟ್ಟಣ, ರಾಮನಗರಗಳಲ್ಲಿ ಬೀಡುಬಿಟ್ಟಿದ್ದ ಕಾರಣದಿಂದಾಗಿ ಕ್ರಿಶ. 1750ರ ನಂತರದಲ್ಲಿ ಈ 
ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮುಸ್ಲಿಮರು ನೆಲೆಯೂರಲು ಹೈದರಾಲಿಯ ಪಾತ್ರ 
ಪ್ರಮುಖವಾದುದಾಗಿದೆ. ಹೈದರಾಲಿಯ ಧಾರ್ಮಿಕ ಗುರುವಾಗಿದ್ದ ಅಕಲಶಾಹ ಖಾದ್ರಿ ಎಂಬುವನು 
ಚನ್ನಪಟ್ಟಣ ನಗರದಲ್ಲಿ ನೆಲೆಸಿದ್ದ ಎಂದು ತಿಳಿಯುತ್ತದೆ. ಈತನಿಗೆ ಹಲವಾರು ಗ್ರಾಮಗಳನ್ನು 
ಇನಾಮಾಗಿ ಕೊಟ್ಟು ಮುಸ್ಲಿಂ ಧರ್ಮವನ್ನು ಪ್ರೋತ್ಲಾಹಿಸಿರುವುದನ್ನು ಕಾಣಬಹುದು. 


ಕ್ರಿಶ. 1759ರ ಚನ್ನಪಟ್ಟಣದಲ್ಲಿನ ಅಕಿಲ್‌ಷಾಖಾದ್ರಿ ದರಗದಾರನ ವಶದಲ್ಲಿರುವ 
ತಾಮಶಾಸನವೊಂದರಲ್ಲಿ "ಮಹಿಸೂರ ಶೀಕೃಷ್ಣರಾಜ ಒಡೆಯರು ಅಕಲಶಾಹಗೆ ಬರೆಸಿಕೊಟ್ಟ ತಾಮ್ರ 
ಶಾಸನದ ಕ್ರಮವೆಂತೆಂದರೆ! ನೀನು ಮಾಡುವ ಪಕೀರರ ಧರ್ಮಕ್ಕೆ ಚಂನಪಟ್ಟಣ ಸ್ಥಳದ ಮೊಗೆಹಳ್ಳಿ 
ಗ್ರಾಮದ ಹುಟುವಳಿ ಕಂಗು ಆರು ನೂರು ವರಹಕ್ಕೆ ಕ್ರಯ ಕಂಗು ಆರು ಸಾವಿರ ವರಹವಂನು 
ಹೈದರಲ್ಲಿ ಬಹದುರನು ಬೊಕ್ಕಸಕ್ಕೆ ವಪಿಸ್ತನಾದ ಕಾರಣ ಈ ಗ್ರಾಮವಂನು ನಿರುಪಾಧಿಕ 
ಸರ್ವಮಾಂನ್ಯವಾಗಿ ಪಕೀರರ ಧರ್ಮಕ್ಕೆ ಕೊಡಿಶಿಯಿರುವದರಿಂದಾ ನೀನು ಮುಂತಾದ ಪಕೀರರು 
ಯಾ ಧರ್ಮವಂನು ಶಾಶ್ವತವಾಗಿ ಅಚಂದ್ರಾರ್ಕಸ್ಥಾಯಿಯಾಗಿ ವಂಶಪಾರಂಪರೆಯೂ ನಡೆಸಿಕೊಂಡು 
ಗ್ರಾಮವಂನು ಅನುಭವಿಸಿಕೊಂಡು ಬರುವುದು” ಎಂಬ ವಿವರ ದಾಖಲಾಗಿದೆ. 


ಈ ಶಾಸನದಿಂದ ಹೈದರಾಲಿಯು ಈ ಪ್ರದೇಶದ ಅಧಿಕಾರಿಯಾಗಿದ್ದ ಸಂದರ್ಭದಲ್ಲಿ 
ಮೈಸೂರು ಸಂಸ್ಥಾನದ ಅರಸ ಇಮ್ಮಡಿ ಕೃಷ್ಣರಾಜ ಒಡೆಯನು ಹೈದರಾಲಿಯ ಗುರು 
ಅಕಿಲ್‌ಷಾಖಾದಿಗೆ ಮತ್ತು ಮುಸ್ಲಿಂ ಧರ್ಮದ ಏಳಗಾಗಿ ಮೊಗೆಹಳ್ಳಿ ಅಂದರೆ ಈಗಿನ 


ಸಂತೆಮೊಗೇನಹಳ್ಳಿ ಗಾಮವನ್ನು ಇನಾಮಾಗಿ ಕೊಟ್ಟ ವಿವರವನ್ನು ಕಾಣಬಹುದು. ಇದೇ ದತ್ತಿ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 194 


ವಿವರವನ್ನು ಸಂತೆಮೊಗೇನಹಳ್ಳಿಯ ಗ್ರಾಮಕ್ಕೆ ಉತ್ತರದ ಮಾರೀಗುಡಿ ಬಳಿಯಿರುವ ಶಿಲಾಶಾಸನದಲ್ಲೂ 
ಕಾಣಬಹುದು. 


ಕ್ರಿಶ. 1761ರ ಗೌಡಗೆರೆ ಗಾಮಕ್ಕೆ ಸೇರಿದ ಮಾಗನೂರು ಗ್ರಾಮದ ಶಿಲಾಶಾಸನದಲ್ಲಿ "ಹೈದರಲ್ಲಿ 
ಖಾನ್‌ ಬಹದರನು ಕಾದಿರಸಾಬ ಸಾಹೇಬರವರ ಮಠಕ್ಕೆ ಮಾಗನೂರು ಗ್ರಾಮವನ್ನು ದತ್ತಿಯಾಗಿ 
ಬಿಟ್ಟ' ವಿವರ ದಾಖಲಾಗಿದೆ.್‌' ಈ ಗ್ರಾಮದಲ್ಲಿ ಕಾದಿರ ಸಾಬ ಸಾಹೇಬ ಎಂಬ ಮುಸ್ಲಿಂ ಗುರುವು 
ಇಸ್ಲಾಂ ಧರ್ಮದ ಮಠವೊಂದನ್ನು(ಮಸೀದಿ) ಸ್ಥಾಪಿಸಿದ್ದ ಎಂದು ತಿಳಿಯುತ್ತದೆ. ಪ್ರಸ್ತುತದಲ್ಲಿ ಈ 
ಗ್ರಾಮದಲ್ಲಿ ಮುಸ್ಲಿಮರ್ಕಾರು ವಾಸಿಸುತ್ತಿಲ್ಲ. ಬದಲಿಗೆ ಈ ಗ್ರಾಮವೂ ಸೇರಿಕೊಂಡಂತೆ ಅಕ್ಕಪಕ್ಕದ 
ಗ್ರಾಮಗಳಲ್ಲಿ ಭೂ ಒಡೆತನವನ್ನು ಮುಸ್ಲಿಮರು ಹೊಂದಿರುತ್ತಾರೆ. ಬಹುಶಃ ಹೈದರಾಲಿ ಕಾಲದಲ್ಲಿ ಇಲ್ಲಿ 
ನೆಲೆಸಿದ್ದ ಮುಸ್ಲಿಮರು ನಂತರದ ಕಾಲಘಟ್ಟದಲ್ಲಿ ಚನ್ನಪಟ್ಟಣ ನಗರಕ್ಕೆ ವಲಸೆ ಹೋಗಿರುತ್ತಾರೆ ಎಂದು 
ತಿಳಿಯುತದೆ. 


ಮಳೂರುಪಟ್ಟೂ ಗ್ರಾಮಕ್ಕೆ ಉತ್ತರ  ಕೆರೆಬಾಗಿಲ ಬಳಿಯಿರುವ ಕ್ರಿಶ 1763ರ 
ಶಿಲಾಶಾಸನವೊಂದರಲ್ಲಿ ನವಾಬು ಹೈದರಾಲಿ ಬಹದ್ದೂರನು ರಾಜ್ಯವನ್ನಾಳುವ ಸಮಯದಲ್ಲಿ "ಸೈದು 
ಮಹಂಮದು ಅಕಲಷಾ ಖಾದರಿಗೆ ಅಕ್ಷರ ಬರಸಿಕೊಟ್ಟ ಪರವಾನಿಗೆ ಕಮವೆಂತೆಂದರೆ | ನೀನು 
ಮಾಡುವ ಫಕೀರ ಧರ್ಮಕ್ಕೆ ಚಂನಪಟ್ಟಣ ಸ್ಥಳದ ಮಳೂರುಪಟ್ಟಣದ ಗ್ರಾಮವಂನು ಇನಾಮಾಗಿ 
ಕೊಡಿಸಿ ಶಿಲಾ ಪ್ರಶಿಷ್ಟೆ ಮಾಡಿಕೊಟ್ಟ' ವಿವರವಿದೆ. ಈ ಶಾಸನದಲ್ಲಿ ದಾನಕೊಟ್ಟ ಮಳೂರುಪಟ್ಟಣ 
ಗ್ರಾಮಕ್ಕೆ ಸಲ್ಲುವ ಉಪಗ್ರಾಮಗಳನ್ನೂ ಅಕಲಷಾ ಖಾದಿಗೆ ಪುತ್ತಪೌತ್ರ ಪಾರಂಪರ್ಯವಾಗಿ ದಾನಕೊಟ್ಟ 
ವಿವರಗಳು ದಾಖಲಾಗಿವೆ. ಕಿ.ಶ. 1767ರ ಕೂಡ್ಲೂರು ಗ್ರಾಮದ ಶಾಸನ” ವೀರನರಪತಿ ನವಾಬು 
ಹೈದರಲ್ಲಿ ಖಾನ್‌ ಭಾದರವರು ಸೈದು ಮಹಮ್ಮದ ಅಕಲಶಖಾದ್ರಿಯು ಮಾಡುವ ಪಕೀರರ ಧರ್ಮಕ್ಕೆ 
ಚನ್ನಪಟ್ಟಣ ಸ್ಥಳದ ಕೂಡ್ಡೂರು ಗ್ರಾಮವನ್ನು ಇನಾಮಾಗಿ ಕೊಟ್ಟ ವಿವರವನ್ನು ದಾಖಲಿಸಿದೆ. 


ಇದೇ ಕಾಲದ ಬನ್ನಿಕುಪ್ಪೆ ಗ್ರಾಮದ ಶಾಸನವೊಂದರಲ್ಲಿ "ಹೈದರಲ್ಲಿ ಖಾನ್‌ ಬಾದರವರು ಪಿದ್ದೀ 
ಸಾಂಮ್ರಾಜ್ಯಂಗೆಯುತಿರಲು ಸೈದು ಮಹಂಮದು ಅಕಲು ಶಾ ಕಾದಿಯ ವೃತ್ತಿಗೆ ಬರೆಸಿಕೊಟ್ಟ 
ಪರವಾನೆಯ ಕ್ರಮವೆಂತೆಂದರೆ ನೀವು ಮಾಡುವ ಫಕೀರ ಧರ್ಮಕ್ಕೆ ಚೆಂನಪಟ್ಟಣ ಸ್ಥಳದ ಬನ್ನಿಕುಪ್ಪೆ 
ಗ್ರಾಮವಂನು ನಿಮಿಗೆ ಇನಾಮಾಗಿ ಕೊಡಿಸಿ ಶಿಲಾ ಪ್ರತಿಷ್ಠೆ ಮಾಡಿಸಿಕೊಟ್ಟು ಇರುವುದರಿಂದ ಯಾ 
ಗ್ರಾಮಕ್ಕೆ ಸಲ್ಲುವ ಉಪಗ್ರಾಮ ಯಲ್ಲೆಯ ಚತುಸ್ಲೀಮೆಯ ಭೂಮಿಯನ್ನು ಪುತ್ತಪವುತ್ರ 
ಪಾರಂಪರ್ಯವಾಗಿ ಸುಖದಿಂದ ಅನುಭವಿಸಿಕೊಂಡು ಬರಲುಳ್ಳವರು ಎಂದು ಬರೆಸಿಕೊಟ್ಟ ಧರ್ಮದ 
ಪರವಾನು' ಎಂಬ ವಿವರ ಉಲ್ಲೇಖಗೊಂಡಿದೆ. ಈ ಮೇಲೆ ವಿಶ್ಲೇಷಿಸಿದ ಹೈದರಾಲಿಯು 
ದಾನಕೊಟ್ಟ ಎಲ್ಲಾ ಶಾಸನಗಳಲ್ಲಿ ಇನಾಮಾಗಿ ಕೊಟ್ಟ ದಾನವನ್ನು ರಕ್ಷಿಸುವ ಸಲುವಾಗಿ, ಹಿಂದೂ 
ಮತ್ತು ಮುಸ್ಲಿಂ ಧರ್ಮೀಯರು ಕೊಟ್ಟ ದಾನಕ್ಕೆ ಅಡ್ಡಿಪಡಿಸಿದರೆ ಅವರಿಗೆ ಪ್ರತ್ಛೇಕವಾದ ಶಾಪವನ್ನು 
ವಧಿಸುವುದನ್ನು ಕಾಣಬಹುದು. ಶಾಸನಗಳಲ್ಲಿ "ಯಾ ಧರ್ಮಕ್ಕೆ ಹಿಂದೂರಲ್ಲಿ ಯಾರು ಆಡ್ಡಿ 
ಮಾಡಿದಾಗ್ಯೂ ಕಾಶಿಯಲ್ಲಿ ಗೋಹತ್ಯೆ ಮಾಡಿದ ಮಹಾಪಾತಕಾ ಮಾಡಿದ ದೋಷಕ್ಕೆ 
ಪಾತ್ರರಾಗಲುಳ್ಳವರು?, "ಮಾತೃಗಮನ ಮಾಡಿದ ಹಾಗೆ, "'ಮುಸಲಮಾನರಲ್ಲಿ ಯಾ ಧರ್ಮ ಪಟ್ಟಿನಲ್ಲಿ 
ಅಡ್ಡಿ ನಡಸಿದರೆ ಮಕ್ಕಾದಲ್ಲಿ ಹಂದಿಭಕ್ಷಣೆ ಮಾಡಿದ ಹಾಗೆಂದು ಬರೆಸಿಕೊಟ್ಟ ಧರ್ಮ ಪರವಾನೂ' 
ಎಂಬ ನುಡಿಗಳು ಕಂಡುಬರುತ್ತವೆ. 


ಈ ಶಾಸನಗಳಲ್ಲಿ ಉಲ್ಲೇಖಗೊಂಡಿರುವ ಹೈದರಾಲಿಯ ಗುರುವಾಗಿದ್ದ ಅಕಿಲ್‌ ಷಾ 
ಖಾದ್ರಿಯು ಬಾಗ್ದಾದ್‌ ಮೂಲದವನು ಎಂದು ತಿಳಿಯುತ್ತದೆ. ಈತ ಅಲ್ಲಿಂದ ಸೂರತ್‌-ಪೆನಗೊಂಡೆ- 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 195 


ಜಾಲಮಂಗಲ ಮಾರ್ಗವಾಗಿ ಚನ್ನಪಟ್ಟಣಕ್ಕೆ ಬಂದು ನೆಲೆಸಿ ಮುಸ್ಲಿಂ ಧರ್ಮ ಪ್ರಚಾರ ಕಾರ್ಯ 
ಮಾಡಿದ ಎಂದು ತಿಳಿಯುತ್ತದೆ. ಹೈದರಾಲಿಯು ಮೈಸೂರ ಇಮ್ಮಡಿ ಕೃಷ್ಣರಾಜ ಒಡೆಯರಲ್ಲಿ 
ಸೇನಾದಂಡನಾಯಕನಾಗಿದ್ದ ಸಂದರ್ಭದಲ್ಲಿಯೇ ಅಕಿಲ್‌ಷಾಖಾದ್ರಿಯನ್ನು ಗುರುವಾಗಿ ಸ್ನೀಕರಿಸಿದನು. 
ಈ ಕಾಲದಲ್ಲೇ ಮೊಗೆಹಳ್ಳಿಯನ್ನು ಕೃಷ್ಣರಾಜವೊಡೆಯನಿಂದ ದತ್ತಿಯಾಗಿ ಕೊಡಿಸಿದ್ದು, ನಂತರದಲ್ಲಿ 
ಹೈದರಾಲಿ ನವಾಬನಾದ ಮೇಲೆ ಸಾಕಷ್ಟು ದಾನದತ್ತಿ ನೀಡಿ ಪ್ರೋತ್ಲಾಹಿಸಿರುವುದನ್ನು ಕಾಣಬಹುದು. 
ಅಕಿಲ್‌ ಷಾ ಖಾದ್ರಿ ಸೂಫಿಯ ದರ್ಗಾವನ್ನು ಚನ್ನಪಟ್ಟಣ ನಗರ ಪ್ರದೇಶದಲ್ಲಿ ನಿರ್ಮಿಸಲಾಗಿದೆ. ಈ 
ದರ್ಗಾಕ್ಕೆ ಟಿಪ್ಲುಸುಲ್ತಾನನು ಶ್ರೀಗಂಧದ ಬಾಗಿಲನ್ನು ಮಾಡಿಸಿಕೊಟ್ಟನೆಂದು ತಿಳಿಯುತ್ತದೆ. 


ಹೈದರಾಲಿಯ ಕಾಲದಲ್ಲಿ ನಿರ್ಮಿತವಾಯಿತೆಂದು ಹೇಳಲಾಗುವ ಚನ್ನಪಟ್ಟಣ ಸೈಯದ್‌ವಾಡಿ 
ಪ್ರದೇಶದಲ್ಲಿರುವ ಜಾಮಿಯ ಮಸೀದಿ ಪುರಾತನವಾದುದು. ಇದೇ ಕಾಲದ ಮತ್ತೊಂದು 
ಮಸೀದಿಯು ಬಡಾಮಖಾನ್‌ ಪ್ರದೇಶದಲ್ಲಿದೆ. ಪ್ರಸ್ತುತದಲ್ಲಿ ಚನ್ನಪಟ್ಟಣ, ತಿಮ್ಮಸಂದ್ರ, ಹೊಂಗನೂರು, 
ಅರಳಾಳುಸಂದ್ರ, ಕೋಡಂಬಳ್ಳಿ, ಎಂ.ಕೆ.ದೊಡ್ಡಿ, ಸಂತೆಮೊಗೇನಹಳ್ಳಿ ಇತ್ಯಾದಿ ಕಡೆ ಮುಸ್ಲಿಂರು ಹೆಚ್ಚಿನ 
ಸಂಖ್ಯೆಯಲ್ಲಿ ನೆಲೆಸಿದ್ದಾರೆ. ಎ.ವಿ.ಹಳ್ಳಿ ಮಾಗನೂರು, ಹೆಚ್‌.ಮಾಗೇನಹಳ್ಳಿಗಳಲ್ಲಿ ಈ ಹಿಂದೆ 
ಮುಸ್ಲಿಂರು ನೆಲೆಸಿದ್ದರೆಂಬುದಕ್ಕೆ ಕುರುಹುಗಳಿವೆ. ಚನ್ನಪಟ್ಟಣ ನಗರ ಪ್ರದೇಶದಲ್ಲಿರುವ ಬಹುತೇಕ 
ಮುಸ್ಲಿಮರು ಮರದಿಂದ ತಯಾರಿಸುವ ಬಣ್ಣದ ಆಟದ ಸಾಮಾನುಗಳನ್ನು ತಯಾರಿಸುವಲ್ಲಿ 
ಕುಶಲಿಗಳಾಗಿದ್ದಾರೆ. ಇದಲ್ಲದೇ ರೇಷ್ಮೆ ನೂಲು ಬಿಡಿಸುವುದು, ನೇಯ್ಗೆ ಹಾಗೂ ವ್ಯಾಪಾರ ಇವರ 
ಮುಖ್ಯ ಕಸುಬುಗಳಾಗಿವೆ. ಟಿಷ್ಲುಸುಲ್ದಾನ್‌ನ ಕಾಲದಲ್ಲಿ ಚನ್ನಪಟ್ಟಣದಲ್ಲಿ ರೇಷ್ಮೆ ಕಾಯಕ ಹಾಗೂ 
ಬಣ್ಣದ ಆಡಿಕೆ ತಯಾರಿಕೆಗೆ ಇಲ್ಲಿನ ಮುಸ್ಲಿಮರಿಗೆ ಸಾಕಷ್ಟು ಪ್ರೋತ್ಸಾಹ ದೊರೆತು, ಇಲ್ಲಿ ಮುಸ್ಲಿಮರು 
ನೆಲೆಯೂರಲು ಅವಕಾಶ ಕಲಿಸಿದ್ದ ಎಂದು ತಿಳಿಯುತ್ತದೆ. 


ಚನ್ನಪಟ್ಟಣದ ಡೈರಾದಲ್ಲಿ ಟಿಪ್ಪುಸುಲ್ತಾನ್‌ ನ ಧಾರ್ಮಿಕ ಗುರುವಾಗಿದ್ದ ಗೋರಿಖಾನ್‌ನ 
ಮಸೀದಿ ಹಾಗೂ ನೆಲಮಾಳಿಗೆಯಿದೆ. ಟಿಪ್ಪು ಇಲ್ಲಿಗೆ ಹಲವಾರು ದತ್ತಿಗಳನ್ನು ನೀಡಿದ್ದ. ಇವನು ಸಂತ 
ಸಯ್ಯದ್‌ ಇಬ್ರಾಹಿಂ ಎಂಬ ಸೂಫಿ ಸಂತನ ಆರಾಧಕ. ಈ ಸೈಯದ್‌ ಇಬ್ರಾಹಿಂನ ದರ್ಗಾ 
ಚನ್ನಪಟ್ಟಣದಲ್ಲಿದೆ. ಇದಲ್ಲದೇ ಅರಳಾಳುಸಂದದಲ್ಲಿ ಬಾಬಯ್ಯನ ದರ್ಗಾ, ಚನ್ನಪಟ್ಟಣದಲ್ಲಿ ಇಬ್ರಾಹಿಂ 
ಖಾನ್‌ ದರ್ಗಾ ಹಾಗೂ ಸಂತೆಮೊಗೇನಹಳ್ಳಿಯಲ್ಲಿ ಅಖಿಲ್‌ಷಾ ಖಾದ್ರಿ ಸೂಫಿ ಸಂತನ ಮಡದಿಯಾದ 
ಮಜೆಲೇಷಾ ಬೀಬಿಯ ದರ್ಗಾವನ್ನು ಕಾಣಬಹುದು. 


ಅಖಿಲ್‌ಷಾ ಖಾದ್ರಿಯ ಚನ್ನಪಟ್ಟಣದ ದರ್ಗಾದಲ್ಲಿ ಪ್ರಶೀ ವರ್ಷವು ಉರುಸ್‌ ನಡೆಯುತ್ತದೆ, 
ಈ ಉರುಸ್‌ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನ ಸೇರುತ್ತಾರೆ. ಈ ದರ್ಗಾದ ಸುತ್ತಲೂ ಹತ್ತಾರು 
ಸಮಾಧಿಗಳು ಇದ್ದು, ಟಿಷ್ಟುಸುಲ್ರಾನನ ಸೇನಾ ದಂಡನಾಯಕನಾಗಿದ್ದ ಸೈಯದ್‌ ಇಬ್ರಾಹಿಂನ 
ಸಮಾಧಿಯು ಪ್ರಮುಖವಾದುದು. ಪ್ರಸ್ತುತದಲ್ಲಿ ಚನ್ನಪಟ್ಟಣ ತಾಲ್ಲೂಕು ಪ್ರದೇಶದಲ್ಲಿ ಸುಮಾರು 
ಮುವತ್ತಕ್ಕೂ ಹೆಚ್ಚು ಮಸೀದಿಗಳಿವೆ. ಪ್ರತೀ ವರ್ಷವು ತಾಲ್ಲೂಕಿನ ಹಳ್ಳಿಗಳಲ್ಲಿರುವ 
ದರ್ಗಾ(ಮಸೀದಿ)ಗಳಲ್ಲಿ ರಂಜಾನ್‌ ಹಬ್ಬಗಳಂದು ಉರುಸ್‌ಗಳು ನಡೆಯುತ್ತವೆ. ಚನ್ನಪಟ್ಟಣ 
ತಾಲ್ಲೂಕಿನ ಅರಳಾಳುಸಂದ್ರದ ಬಾಬಯ್ಯನ ಗುಡಿಯಲ್ಲಿ "ಕೊಂಡ' ಹಾಕುವ ಪದ್ಧತಿಯಿದೆ." ಆದರೆ 
ಹಿಂದೂ ಧರ್ಮದಲ್ಲಿನ ಈ ಕೊಂಡ ಹಾಕುವ ಪದ್ಧತಿಗೆ ಇಸ್ಲಾಂ ಧರ್ಮದಲ್ಲಿ ಮಾನ್ಯತೆಯಿಲ್ಲ. 
ಆದರೂ ಹಿಂದೂ ಧರ್ಮದ ಪ್ರಭಾವದಿಂದಾಗಿ ನಡೆಸಿಕೊಂಡು ಬರುತ್ತಿರುವುದನ್ನು ಕಾಣಬಹುದು. 


ಚನ್ನಪಟ್ಟಣ ಪ್ರದೇಶದಲ್ಲಿ ಧಾರ್ಮಿಕ ಹಾಗೂ ರಾಜಕೀಯ ಕಾರಣಗಳಿಂದಾಗಿ ಧಾರ್ಮಿಕ 
ಸಂಘರ್ಷಗಳು ಜರುಗಿವೆ. "ಸ್ಟಾತಂತ್ಯ ಪೂರ್ವದಲ್ಲಿ ಇಂತಹ ಕರಾಳ ಇತಿಹಾಸ ಚನ್ನಪಟ್ಟಣ 


0 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 196 


ಪೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರನ್ನು ಹಾಡುಹಗಲೇ ಮುಸ್ಲಿಂ ಮತಾಂಧರು ಕೊಲೆ 
ಮಾಡಿದರು. ಇದು ಧಾರ್ಮಿಕ ಆವೇಶದ ಫಲವೆನ್ನಬಹುದು. 1984ರಲ್ಲಿ ಜರುಗಿದ ಸಂಘರ್ಷಗಳು 
ರಾಜಕೀಯ ಕಾರಣಗಳಿಗಾಗಿ ನಡೆದವು. ಇದರಿಂದ ವೀರೇಂದ್ರ ಪಾಟೀಲರ ಸರ್ಕಾರ ಅಧಿಕಾರ 
ಕಳೆದುಕೊಳ್ಳಬೇಕಾಯಿತು”” ಎಂದು ತಿಳಿಯುತ್ತದೆ. ಈ ಗಲಭೆಗಳು ನಡೆದಾಗ ಚನ್ನಪಟ್ಟಣ 
ತಾಲ್ಲೂಕಿನ ಬಹುತೇಕ ಹಳ್ಳಿಗಳಲ್ಲಿ ನೆಲೆಸಿದ್ದ ಮುಸ್ಲಿಮರು ಚನ್ನಪಟ್ಟಣ ನಗರ ಪ್ರದೇಶಕ್ಕೆ ವಲಸೆ 
ಬಂದಿರುವುದನ್ನು ಕಾಣಬಹುದು. ಈ ಕಾರಣದಿಂದಾಗಿಯೇ ಚನ್ನಪಟ್ಟಣ ನಗರದ ಕೆಲವು ಭಾಗಗಳಲ್ಲಿ 
ಮುಸ್ಲಿಮರ ಜನಸಂಖ್ಯೆ ಬೇರೆ ಧರ್ಮಿಯರಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿದೆ. ಪುಸ್ತುತದಲ್ಲಿ ಇಂತಹ 
ಯಾವುದೇ ಕೋಮುಗಲಭೆಗಳಿಗೆ ಅವಕಾಶಕೊಡದೆ ಸೌಹಾರ್ದಯುತವಾಗಿ ಜೀವನ ಸಾಗಿಸುತ್ತಿದ್ದಾರೆ. 
ಈ ಪ್ರದೇಶದಲ್ಲಿರುವ ದರ್ಗಾಗಳಿಗೆ ಹಿಂದೂ ಧರ್ಮೀಯರು ಭೇಟಿಕೊಟ್ಟು ಭಕ್ತಿಯಿಂದ ತಮ್ಮ 
ಕಷ್ಟಗಳನ್ನು ಪರಿಹರಿಸಿಕೊಳ್ಳುವುದನ್ನು ಕಾಣಬಹುದು. 


ಚನ್ನಪಟ್ಟಣ ಪ್ರದೇಶದಲ್ಲಿ ನೆಲೆಸಿದ್ದ ಮುಸ್ಲಿಮರ ಜನಸಂಖ್ಯಾ ಅಂಕಿಅಂಶವನ್ನು ಈ ಕೆಳಗಿನಂತೆ 
ಅವಲೋಕಿಸಬಹುದು. ಕ್ರಿಶ. 1891ರಲ್ಲಿ ಚನ್ನಪಟ್ಟಣ ನಗರದ ಒಟ್ಟು ಜನಸಂಖ್ಯೆ 9160, ಅದರಲ್ಲಿ 
ಮುಸ್ಲಿಮರ ಸಂಖ್ಯೆ 3948 ಆಗಿತ್ತು ಎಂಬುದು ಗಮನಾರ್ಹ.” ಹಾಗೆಯೇ 1981ರ ಜನಗಣತಿಯ 
ಪ್ರಕಾರ ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ಮುಸ್ಲಿಮರ ಜನಸಂಖ್ಯೆ 23,802ರಷ್ಟಿತ್ತು."” ಪ್ರಸ್ತುತ ಕಳೆದ 
ದಶಕದಲ್ಲಿ ಅಂದರೆ 2001ರ ಜನಗಣತಿಯ ವರದಿಯಂತೆ 28,838ರಷ್ಟು ತಾಲ್ಲೂಕಿನ ಮುಸ್ಲಿಂ 
ಜನಸಂಖ್ಯೆಯನ್ನು ಹೊಂದಿದ್ದು, ಇದು ತಾಲ್ಲೂಕಿನ ಒಟ್ಟು ಜನಸಂಖ್ಯೆಯಲ್ಲಿ ಶೇ.11ರಷ್ಟು ಇರುವುದನ್ನು 
ಕಾಣಬಹುದು." ಹೀಗೆ ತಾಲ್ಲೂಕಿನ ಮುಸ್ಲಿಮರ ಜನಸಂಖ್ಯೆ ಗಣನೀಯ ಪ್ರಮಾಣದಲ್ಲಿರುವುದನ್ನು 
ಈ ಅಂಕಿಅಂಶಗಳಿಂದ ಗುರುತಿಸಬಹುದು. 


ಕೈಸ್ತ ಧರ್ಮ : 


ಭಾರತಕ್ಕೆ ಬ್ರಿಟಿಷರ ಆಗಮನ ಹಾಗೂ ಆಳ್ಲಿಕೆಯಿಂದಾಗಿ ಕೈಸ್ತ ಧರ್ಮವು ಪ್ರಚಾರಕ್ಕೆ ಮುಕ್ತ 
ಅವಕಾಶ ದೊರಕಿತ್ತು. ಪ್ರವಾದಿ ಕಿಸನ ಶಾಂತಿ, ಕ್ಷಮಾಪಣೆ, ಮುಕ್ತಿ ಸಾಂತ್ಸjನದಂತಹ ಸಾಮಾನ್ಯ 
ತತ್ವಗಳು ಜನರನ್ನು ಆಕರ್ಷಿಸಿದವು. ಚನ್ನಪಟ್ಟಣ ಪ್ರದೇಶಕ್ಕೆ ಕೈಸ್ತ ಧರ್ಮ ಯಾವಾಗ ತಳವೂರಿತ್ತು 
ಎಂದು ತಿಳಿಯುವುದಿಲ್ಲ. ಆದರೂ ತಾಲ್ಲೂಕಿನಲ್ಲಿ ಪ್ರಬಲ ಕೈಸ್ತ ಸಮೂಹವಾಗಿರುವ ಕ್ಯಾಥೋಲಿಕರೇ 
ಇಂದು ಹೆಚ್ಚಿನ ಸಂಖ್ಯೆಯಲ್ಲಿ ನೆಲೆಸಿದ್ದಾರೆ. ಪ್ರಾಟಿಸ್ಪ್ತಂಟರ ಸಂಖ್ಯೆ ಕಡಿಮೆಯಿದೆ. ಇಲ್ಲಿನ ಬಹುತೇಕ 
ಕೈಸ್ತರು ಮತಾಂತರಗೊಂಡವರಾಗಿದ್ದಾರೆ ಎಂದು ತಿಳಿಯುತ್ತದೆ. ಚನ್ನಪಟ್ಟಣ ನಗರದಲ್ಲಿರುವ 
ರೋಮನ್‌ ಕ್ಯಾಥೋಲಿಕ್‌ರ ಸೇಂಟ್‌ ಜೋಸೆಫ್‌ ಚರ್ಚ್‌ 1955ರಲ್ಲಿ ನಿರ್ಮಿತವಾಗಿದೆ ಎಂದು 
ಹೇಳಲಾಗುತ್ತದೆ. ಪ್ರಾಟಿಸ್ಪಂಟ ಮತದವರ ದಕ್ಷಿಣ ಭಾರತದ ಚರ್ಚ್‌ ಸಂಸ್ಥೆಯ ಬೇಥಾಮಿ ಚರ್ಚ್‌ 
1947ರಲ್ಲಿಯೇ ಸ್ಥಾಪಿತವಾಯಿತು. ಈ ಸಂಸ್ಥೆಯ ಆಶ್ರಯದಲ್ಲಿರುವ ಬೇಥಾಮಿ ಆಶ್ರಮವು ನಿರ್ಗತಿಕರ 
ಹಾಗೂ ವೃದ್ಧರನ್ನು ನೋಡಿಕೊಳ್ಳುವ ಸ್ವಯಂ ಸೇವಾ ಆಶ್ರಮವಾಗಿದೆ. ಈ ಬೇಥಾಮಿ ಚರ್ಚ್‌ 
ತಾಲ್ಲೂಕಿನ ಹುಣಸನಹಳ್ಳಿ ಗ್ರಾಮದಲ್ಲೂ ಶಾಖೆಯನ್ನು ಹೊಂದಿದೆ. 


ಚನ್ನಪಟ್ಟಣದಲ್ಲಿ ಕ್ರಿಶ. 1891ರಲ್ಲಿ ಕೇವಲ 22 ಜನ ಕ್ರೈಸ್ತ ಸಮುದಾಯದವರಿದ್ದರು." ಇದು 
1981ರ ಜನಗಣತಿ ಆಧಾರದ ಮೇಲೆ ಚನ್ನಪಟ್ಟಣ ತಾಲ್ಲೂಕಿನಲ್ಲಿ 868 ಜನ ಕ್ರೈಸ್ತರಿದ್ದರು ಎಂದು 
ತಿಳಿಯುತ್ತದೆ.*” ಹಾಗೆಯೇ 2001ರ ಜನಗಣತಿಯ ಪ್ರಕಾರ ತಾಲ್ಲೂಕಿನಲ್ಲಿ ಒಟ್ಟು 1038 
ಜನಸಂಖ್ಯೆಯನ್ನು ಕೈಸ್ತ ಸಮುದಾಯವು ಹೊಂದಿದೆ." ಹೀಗೆ ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ಕೈಸ್ತ 
ಧರ್ಮ ನೆಲೆಕಂಡುಕೊಂಡಿರುವುದನ್ನು ಕಾಣಬಹುದು. ಈ ಸಮುದಾಯದವರು ತಾಲ್ಲೂಕಿನಲ್ಲಿ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 197 


ಆಸ್ಪತ್ರೆಗಳು, ಶಾಲೆಗಳು, ವೃದ್ಧಾಶ್ರಮ, ವಿದ್ಯಾರ್ಥಿನಿಲಯಗಳನ್ನು ಸ್ಥಾಪಿಸುವ ಮೂಲಕ ಸಮಾಜ 
ಸೇವೆಯಲ್ಲಿ ತೊಡಗಿದ್ದಾರೆ. ಸೇಂಟ್‌ ಆನ್ಸ್‌, ಸೇಂಟ್‌ ಜೋಸೆಫ್‌, ಸೇಂಟ್‌ ಮೇರಿ ಹಾಗೂ ಕೇಂಬ್ರೀಡ್ಸ್‌ 
ಹೆಸರಿನಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ತೆರೆದು ವಿದ್ಯಾದಾನ ಮಾಡುತ್ತಿದ್ದಾರೆ. ತಾಲ್ಲೂಕಿನ ಶಿಕ್ಷಣ, ಆರೋಗ್ಯ 
ಹಾಗೂ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಿರುವ ಕೈಸ್ತ ಧರ್ಮೀಯರ ಕೊಡುಗೆ 
ಮರೆಯಲಾಗದು. 


ಶಾಸನೋಕ್ತ ದೇವಾಲಯಗಳು : 


ಚನ್ನಪಟ್ಟಣ ತಾಲ್ಲೂಕು ಪ್ರದೇಶದಲ್ಲಿ ಗಂಗರ ಕಾಲದಿಂದಲೂ ದೇವಾಲಯ, ಬಸದಿಗಳು 
ನಿರ್ಮಾಣಗೊಂಡು, ನಂತರದ ಕಾಲಘಟ್ಟದಲ್ಲಿ ಅವುಗಳಿಗೆ ಅನೇಕ ದಾನದತ್ತಿಗಳನ್ನು ನೀಡಿರುವುದನ್ನು 
ಶಾಸನಗಳಲ್ಲಿ ಉಲ್ಲೇಖಿಸಿರುವುದನ್ನು ಕಾಣಬಹುದು. ಅವುಗಳನ್ನು ಈ ಕೆಳಕಂಡಂತೆ ಗುರುತಿಸಬಹುದು. 


ಕೂಡ್ಲೂರಿನ ಮಂಗಳೇಶ್ವರ ದೇವಾಲಯ : ಚನ್ನಪಟ್ಟಣ ತಾಲ್ಲೂಕಿನ ಪ್ರಾಚೀನ ದೇವಾಲಯಗಳಲ್ಲಿ 
ಇದೂ ಒಂದು. "ಮಂಗಳೇಶ' ಎಂಬುದು ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯದಲ್ಲಿ ಕ್ರಿಶ. 596ರಿಂದ 
610ರವರೆಗೆ ಅಳ್ಗಿಕೆ ನಡೆಸಿದ ದೊರೆಯ ಹೆಸರು. ದಕ್ಷಿಣ ಭಾರತದ ಮೇಲೆ ಹಿಡಿತವನ್ನು ಹೊಂದಿದ್ದ 
ಸಂದರ್ಭದಲ್ಲಿ ಬಾದಾಮಿ ಚಾಲುಕ್ಕರು ಚನ್ನಪಟ್ಟಣದ ಕೂಡ್ಲೂರಿನಲ್ಲಿ ಮಂಗಳೇಶ್ವರನ 
ದೇವಾಲಯವನ್ನು ಪ್ರಶಿಷ್ಠಾಪಿಸಿರಬೇಕು. ಆದರೆ ಇವರ ಶಾಸನಗಳು ದೊರೆಯುವುದಿಲ್ಲ. ಈ 
ದೇವಾಲಯಕ್ಕೆ ಹೆಸರು ಮಂಗಳೇಶ ದೊರೆಯಿಂದಾಗಿ ಬಂದಿರುವಂತದ್ದು ಎಂಬುದು ಸತ್ಯ. ಬಹುಶಃ 
ಗಂಗರು ಬಾದಾಮಿ ಚಾಲುಕ್ಕರ ಸಾಮಂತರಾಗಿ ಈ ಪ್ರದೇಶವನ್ನು ಆಳ್ಗಿಕೆ ನಡೆಸುವ ಸಂದರ್ಭದಲ್ಲಿ 
ತಮ್ಮ ಪ್ರಭುವಿನ ಹೆಸರಿನ ದೇವಾಲಯವನ್ನು ನಿರ್ಮಿಸಿರಬಹುದಾದ ಸಾಧ್ಯತೆಯೂ ಇದೆ. 


ಈ ದೇವಾಲಯದ ಮೊದಲ ಉಲ್ಲೇಖ ಕಂಡುಬರುವುದು ಕ್ರಿಶ. 1183ರ 
ಶಾಸನವೊಂದರಲ್ಲಿ. ಹೊಯ್ದಳ ದೊರೆ ಇಮ್ಮಡಿ ಬಲ್ಲಾಳನ ಕಾಲದ ಈ ಶಾಸನದಲ್ಲಿ 
ಕಿಳಲಾದಿರಾಯ ವಾಚ್ಚಿದೇವನ್‌ ಹಾಗೂ ಸೈನ್ಯಾಧಿಪತಿಯಾದ ಆದಿಚ್ಚಾಂಡನ್‌ ಎಂಬುವರು 
ಮಂಗಳೇಶ್ವರ ಅಲಿಯಾಸ್‌ ಬಲ್ಲಾಳೀಶ್ವರ ದೇವರ ಸಮ್ಮುಖದಲ್ಲಿ ಸೇನಾಧಿಪತಿ ನಂಬಿಯಾಂಡನ್‌ 
ಎಂಬುವನಿಗೆ ಅಣಕ್ಕಿರೈ (ಈಗಿನ ಹೊನ್ನಾಯಕನಹಳ್ಳಿ) ಗ್ರಾಮದ ತೆರಿಗೆಯನ್ನು ದಾನವಾಗಿ ಕೊಟ್ಟ 
ವಿವರವಿದೆ. ಹೊಯ್ದಳರ ಕಾಲಕ್ಕಾಗಲೇ ಕೂಡ್ಲೂರಿನ ಮಂಗಳೇಶ್ವರ ದೇವರು ಪ್ರಖ್ಯಾತವಾಗಿದು, 
ಇದನ್ನು ವೀರಬಲ್ಲಾಳನ ಹೆಸರಿನಿಂದಲೂ ಗುರುತಿಸುತ್ತಿದ್ದುದನ್ನು ಕಾಣಬಹುದು. ಇಮ್ಮಡಿ ಬಲ್ಲಾಳನ 
ಕಾಲದ ಮತ್ತೊಂದು ಶಾಸನದಲ್ಲಿ ಆತನ ಸೇನಾಪತಿಯ ಮಗ ವಯಿರಾ ಎಂಬುವನು ಕೂಡಲೂರಿನ 
ಬಲ್ಲಾಳೀಶ್ತರಂ ಒಡೆಯ ಮಹಾದೇವ ದೇವಾಲಯದ ನಂದಾದೀಪಕ್ಕಾಗಿ ಕ್ರಿ.ಶ. 1192ರಲ್ಲಿ ದಾನಕೊಟ್ಟ 
ವಿವರ ದಾಖಲಾಗಿದೆ. 


ಕ್ರಿಶ. ಹನ್ನೆರಡನೇ ಶತಮಾನದ ಶಾಸನದಲ್ಲಿ ರಾಜರಾಜ ಚತುರ್ಮೇದಿ ಮಂಗಲವಾದ 
ಕೂಡಲೂರಿನ  ಮಂಗಳೇಶ್ವ್ಷರ ಒಡೆಯ ಮಹಾದೇವ ದೇವಾಲಯದ ನಂದಾದೀಪಕ್ಕೆ 
ಪುರುಷಮಾಣಿಕ್ಕಶೆಟ್ಟಿಯ ಮಗ ಮಾರೈಯನ್‌ ಎಂಬುವನು 3'; ಪಣವನ್ನು ದಾನವಾಗಿ ಕೊಟ್ಟ 
ವಿವರವಿದೆ.ೌ' ಈ ಮಂಗಳೇಶ್ವರ ದೇವಾಲಯದಲ್ಲಿ ಕ್ರಿಶ. 12ನೇ ಶತಮಾನದಲ್ಲಿ “ಚಂದ್ರಶೇಖರ” 
ದೇವರನ್ನು ಪ್ರತಿಷ್ಠಾಪಿಸಿದ ವಿವರ ಶಾಸನವೊಂದಲಲ್ಲಿದೆ.”* ಆದರೆ ಶಾಸನದಲ್ಲಿ ಈ ದೇವರನ್ನು 
ಪ್ರತಿಷ್ಠಾಪಿಸಿದವರ ವಿವರ ದಾಖಲಾಗಿಲ್ಲ. ಕ್ರಿಶ. 1230ರಲ್ಲಿ ಕಚ್ಚಳಾನ್‌ನ ಮಗ ಮಣಿಯಾಂಡನ್‌ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 198 


ಎಂಬುವನು ಮಂಗಳೇಶ್ವರ ಅಲಿಯಾಸ್‌ ಬಲ್ಲಾಳೀಶ್ವರ ಒಡೆಯ ಮಹಾದೇವ ದೇವಾಲಯದ ಸಂಜೆ 
ದೀಪಕ್ಕಾಗಿ ಹಣವನ್ನು ದತ್ತಿಯಾಗಿ ಕೊಟ್ಟ*್‌ ಇದೇ ಕಾಲದ ಮತ್ತೊಂದು ಶಾಸನದಲ್ಲಿ 
ಇಯೂರ್ರಡುವುಳಾನ್‌ ಎಂಬುವನು ರಾಜರಾಜಚತುರ್ಮೇದಿ ಮಂಗಲದ ಬಲ್ಲಾಳೀಶ್ವರಂ ಒಡೆಯ 
ಮಹಾದೇವ ದೇವಾಲಯದ ನಂದಾದೀಪಕ್ಕೆ 4 ಪಣವನ್ನು ದಾನವಾಗಿ ಕೊಟ್ಟ ವಿವರವಿದೆ." 


ಕ್ರಿಶ. 1250ರಲ್ಲಿ ಈ ದೇವಾಲಯದ ನಂದಾದೀಪಕ್ಕಾಗಿ ತೋಟ್ಟಂಗಿಳಾನ್‌ ಚಂಗಂಡಾನ್‌್‌ 
ಹಾಗೂ ಚೋಳಪಾಯ್ದರ್‌ಕ್ಕಿಳಾನ್‌ ಒಡೆಯ” ಎಂಬುವರು ತಲಾ 3'/ ಪಣವನ್ನು ದಾನವಾಗಿ ಕೊಟ್ಟ 
ವಿವರ ಇಲ್ಲಿನ ಶಾಸನಗಳಲ್ಲಿದೆ. ಇದೇ ಕಾಲದಲ್ಲಿ ದೇವರ ಅಭಿಷೇಕದ ಖರ್ಚಿಗಾಗಿ ಪೂಮಣ್ಣಿನಾಯಕ 
ಮತ್ತು ಚಾಕ್ಕಯನಾಯಕರು ದಾನ ನೀಡಿದ ಉಲ್ಲೇಖ ಈ ದೇವಾಲಯದ ಶಾಸನವೊಂದಲಲ್ಲಿದೆ.” 
ಕ್ರಿಶ. 1260ರ ತಮಿಳಿನಲ್ಲಿರುವ ಶಾಸನ" ಕೂಡಲೂರಿನ ಮಂಗಳೇಶ್ವರ ಒಡೆಯ ಮಹದೇವರ 
ದೇವಾಲಯದ ನಂದಾದೀಪಕ್ಕೆ ತಿರುವಾಲಂಗಾಡ್‌ ಒಡೆಯನ ಮಗ ಚೆಂಬೊಂದಿಯಾಗಿ ಎಂಬುವನು 
3'/ ಪಣವನ್ನು ದಾನವಾಗಿ ಕೊಟ್ಟ ವಿವರವನ್ನು ತಿಳಿಸುತ್ತದೆ. ಇದೇ ದೇವಾಲಯದ ಕ್ರಿಶ. 1305ರ 
ಹೊಯ್ದಳ ದೊರೆ ಮೂರನೇ ಬಲ್ಲಾಳದೇವನ ಕಾಲದ ಶಾಸನ" ಕೂಡಲೂರಿನ ಬಲ್ಲಾಳೀಶ್ವರಂ 
ಒಡೆಯ ಮಹದೇವ ದೇವಾಲಯಕ್ಕೆ ಅಕ್ಕಿಯನ್ನು ದಾನಕೊಟ್ಟ ವಿವರವನ್ನು ದಾಖಲಿಸಿದೆ. ಈ ಮೇಲಿನ 
ಶಾಸನಗಳ ಆಧಾರದಿಂದ ಈ ದೇವರನ್ನು ಒಂದೇ ಕಾಲದಲ್ಲಿ ಮಂಗಳೇಶ್ವರ ಹಾಗೂ ಬಲ್ಲಾಳೀಶ್ವರ 
ಎಂಬ ಎರಡೂ ಹೆಸರುಗಳಿಂದ ಕರೆಯುತ್ತಿದ್ದುದು ತಿಳಿಯುತ್ತದೆ. 


ಮಳೂರುಪಟ್ಟಣದ ಅರ್ಕೇಶ್ವರ ದೇವಾಲಯ : ಇದು ಗಂಗರ ಕಾಲದಲ್ಲಿ ನಿರ್ಮಾಣಗೊಂಡ 
ದೇವಾಲಯವಾಗಿದೆ. ಈ ದೇವಾಲಯದ ಗೋಡೆಯಲ್ಲಿನ ಕ್ರಿಶ. ಒಂಭತ್ತನೆಯ ಶತಮಾನದ 
ಶಾಸನವೊಂದರಲ್ಲಿ ಗಂಗದೊರೆ ಪೆರ್ಮಾಡಿ ಅಂದರೆ ಇಮ್ಮಡಿ ರಾಚಮಲ್ಲನ ಉಲ್ಲೇಖ 
ಕಂಡುಬರುತ್ತದೆ. ಈ ಶಾಸನ ತುಟಿತವಾಗಿರುವ ಕಾರಣ ಹೆಚ್ಚಿನ ಮಾಹಿತಿ ಲಭ್ಯವಾಗುವುದಿಲ್ಲ. 
ಆದರೂ ಇದರ ಆಧಾರದಿಂದ ಈ ದೇವಾಲಯ ಗಂಗದೊರೆ ಇಮ್ಮಡಿ ರಾಚಮಲ್ಲನ ಕಾಲದಲ್ಲಿ 
ಅಥವಾ ಆತನಿಗಿಂತ ಪೂರ್ವದಲ್ಲಿ ನಿರ್ಮಾಣಗೊಂಡಿದೆ ಎನ್ನಬಹುದು. ಇದೇ ಕಾಲಘಟ್ಟದ 
ಮತ್ತೊಂದು ಶಾಸನದಲ್ಲಿ ಮಹಾಸಾಮಂತ ನನ್ನಪುಯ್ಯ ಎಂಬುವನು ದೇವಾಲಯಕ್ಕೆ ದಾನ ನೀಡಿರುವ 
ಉಲ್ಲೇಖವನ್ನು ಕಾಣಬಹುದು."' 


ಗಂಗರ ನಂತರ ಆಳ್ಗಿಕೆಗೆ ಬಂದ ಚೋಳರು, ಹೊಯ್ದಳರು ಈ ದೇವಾಲಯಕ್ಕೆ ಅನೇಕ 
ದತ್ತಿಗಳನ್ನು ನೀಡಿದ್ದಾರೆ. ಕ್ರಿಶ. 1013ರ ಈ ದೇವಾಲಯದ ಶಾಸನದಲ್ಲಿ”? ಜೋಳ ದೊರೆ 
ರಾಜೇಂದ್ರಚೋಳನ ಆಳ್ಲಿಕೆಯ ಕಾಲದಲ್ಲಿ ಇರ್ಮಡಿ ಚೋಳ ಮಾರಾಯನ್‌ ಎಂಬುವನು ನಿಗರಿಲಿ 
ಚೋಳಪುರಂ (ಈಗಿನ ಮಳೂರುಪಟ್ಟಣ)ನ ಅರುಮೊಳೀದೇವೀಶ್ತರ ಒಡೆಯ ಮಹಾದೇವ 
(ಅರ್ಕೇಶ್ವರ) ದೇವರ ಉತ್ಸವವನ್ನು ಗಣಪತಿ ಹಬ್ಬದ ದಿನದಂದು ತೀರ್ಮಾನ ಮಾಡಿದ ವಿವರವಿದೆ. 
ಅರುಮೊಳೀದೇವ ಎಂಬುದು ಜಚೋಳದೊರೆ ರಾಜರಾಜಚೋಳನ ಮತ್ತೊಂದು ಹೆಸರಾಗಿದೆ. 
ರಾಜೇಂದಯಜೋಳನ ಕಾಲದ ಮತ್ತೊಂದು ತಮಿಳಿನ ಶಾಸನದಲ್ಲಿ ತೈಲೋಕ್ಯ ಮಾದೇವಿ ಚತುರ್ವೇದಿ 
ಮಂಗಲಂನ ಭಾರದ್ದಜ ಗೋತ್ರದ ಎಚ್ಚಲಯನ್‌ನ ಮಗ ಮಾರಾಯನ್‌ನು ಕಿಳಲೈನಾಡಿನ 
ಮಣಲೂರಿನ ಭಾಗವಾದ ನಿಗರಿಲಿ ಚೋಳಪುರಂನ ಅರುಮೊಳೀಶ್ವರಂ ದೇವರಿಗೆ ಭೂಮಿಯನ್ನು 
ಸರ್ವಮಾನ್ಯವಾಗಿ ದಾನ ಮಾಡಿದ ವಿವರವಿದೆ.” ಇದೇ ಶಾಸನದಲ್ಲಿ ದೇವಾಲಯದ ನಗಾರಿ 
ಭಾರಿಸುವವನಿಗೂ ಭೂಮಿಯನ್ನು ದಾನಕೊಟ್ಟ ವಿಷಯವಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 199 


ಕ್ರಿಶ. 1150ರಲ್ಲಿ ಮರುದಾಂತಕದೇವನ ಮಗನಾದ ಪಳ್ಳಿಪೆರಿಯಾನ್‌ ಎಂಬುವನು ಒಂದು 
ಪೊನ್ನಿನ(ಹೊನ್ನಿನ) ಹಿತ್ತಾಳಯ ತೂಗುದೀಪ ಪಾತ್ರೆ ಹಾಗೂ ಗಂಟೆಯನ್ನು ಅರುಮೊಳೀಶ್ವರಂ 
ದೇವಾಲಯಕ್ಕೆ ದಾನಕೊಟ್ಟ ವಿವರ ಹೊಯ್ದಳರ ಕಾಲದ ತಮಿಳು ಶಾಸನವೊಂದರಲ್ಲಿ 
ದಾಖಲಾಗಿದೆ.”* ಕ್ರಿಶ. 1152ರ ತಮಿಳು ಶಾಸನದಲ್ಲಿ ಮೇಜ್ಲೂಡಿ ಗ್ರಾಮದ ಮುಖಂಡನಾದ 
ಮಲೈೆಯಾಡನ್‌ ಎಂಬುವನು ಈ ದೇವರ ರಾತ್ರಿ ನೈವೇದ್ಯಕ್ಕೆ ಬೇಕಾಗುವ ಅಕ್ಕಿಗಾಗಿ ಹಣವನ್ನು 
ದಾನಕೊಟ್ಟ ವಿವರವಿದೆ.” ಈ ಶಾಸನೋಕ್ತ ಮಾಲ್ಯೆಯಾಂಡನು ಹೊಯ್ದ್ಗಳ ದೊರೆ ಒಂದನೇ 
ನರಸಿಂಹನ ಆಳ್ದಿಕೆಯ ಕಾಲದ ಕ್ರಿಶ. 1159ರಲ್ಲಿ ಮಣಲೂರಿನ ಅರುಮೊಳೀಶ್ತರಂ ಒಡೆಯರ್‌ 
ದೇವಾಲಯದ ನಂದಾದೀಪ ನಿರ್ವಹಣೆಗಾಗಿ 3 ಹೊನ್ನನ್ನು ದಾನಕೊಟ್ಟನು.* ಇದೇ ದೇವಾಲಯದ 
ಗೋಡೆಯಲ್ಲಿನ ಮತ್ತೊಂದು ತಮಿಳು ಶಾಸನದಲ್ಲಿ ದೇವರ ಪತಿನಿತ್ಸದ ನೈವೇದ್ಯಕ್ಕಾಗಿ ಈ 
ದೇವಾಲಯದ ಮೂವರು ಸ್ಥಾನಪತಿಗಳು ಅರವತ್ತು ಗದ್ಯಾಣದ ಭೂಮಿಯನ್ನು ದಾನವಾಗಿ ನೀಡಿದ 
ವಿವರ ಉಲ್ಲೇಖಗೊಂಡಿದೆ.” 


ಹೀಗೆ ಮೇಲಿನ ಶಾಸನಗಳ ಉಲ್ಲೇಖದಂತೆ ಮಳೂರುಪಟ್ಟಣದ ಈ ಅರ್ಕೇಶ್ವರ ದೇವರನ್ನು 
ಚೋಳ-ಹೊಯ್ದಳರ ಕಾಲದಲ್ಲಿ ರಾಜರಾಜಚೋಳನ ಹೆಸರಿನಿಂದಲೇ ಅರುಮೊಳೀಶ್ವ್ತರದೇವ ಎಂದು 
ಕರೆದಿರುವುದನ್ನು ಕಾಣಬಹುದು. ಪ್ರಸ್ತುತದಲ್ಲಿ ಈ ದೇವಾಲಯ ಸಂಪೂರ್ಣವಾಗಿ ಹಾಳಾಗಿದ್ದು, 
ಗರ್ಭಗುಡಿಯಲ್ಲಿದ್ದ ಶಿವಲಿಂಗ ಸೇರಿದಂತೆ ಇತರೆ ವಿಗ್ರಹಗಳು ಕಾಣೆಯಾಗಿವೆ. 


ಕೂಡ್ಲೂರಿನ ಸಾನ್ಷರ ಬಸದಿ : ಕೂಡ್ಡೂರು ಗ್ರಾಮದ ಶ್ರೀರಾಮದೇವರ ದೇವಸ್ಥಾನ ಪ್ರಾಕಾರದಲ್ಲಿನ 
ಅಡಿಗೆಮನೆ ಬಾಗಿಲ ಬಲಗಡೆಯಿರುವ ಕ್ರಿಶ. ಒಂಭತ್ತನೇ ಶತಮಾನದ ಶಾಸನದಲ್ಲಿ ಗಂಗರ 
ಸಾಮಂತನಾಗಿದ್ದ ರಣಪಾರ ಎಂಬುವನು ಈ ಪ್ರದೇಶವನ್ನು ಆಳ್ಸಿಕೆ ನಡೆಸುವ ಕಾಲದಲ್ಲಿ ಶೀಯಮ್ಮ 
ಮತ್ತು ಅಯ್ಯಪ್ಪ ಎಂಬುವರು ಮೂಡಣದ ಬಸದಿಗೆ ತೋಟವನ್ನು ದತ್ತಿಯಾಗಿ ಬಿಟ್ಟ ವಿವರವಿದೆ. 
ಈ ಶಾಸನದಲ್ಲಿ ಉಲ್ಲೇಖಗೊಂಡಿರುವ ಈ ಗ್ರಾಮದ ಮೂಡಣದಲ್ಲಿದ್ದ ಬಸದಿ ಯಾವುದೆಂದು 
ತಿಳಿಯುವುದಿಲ್ಲ. 


ಇದೇ ಶಾಸನ ದೊರೆತ ರಾಮದೇವರ ದೇವಾಲಯದ ಅಮ್ಮನವರ ಗುಡಿಯ ದಕ್ಷಿಣ 
ಗೋಡೆಯಲ್ಲಿನ ಶಾಸನದಲ್ಲಿ ಕೋಟಿಪ್ಪಯ್ಯ ಭಟ್ಟ ಎಂಬುವನು "ಸಾನ್ನರ ಬಸದಿ'ಗೆ ಮೂರು ಖಂಡುಗ 
ಭೂಮಿಯನ್ನು ದಾನವಾಗಿ ಕೊಟ್ಟ ವಿವರವಿದೆ." ಈ ಶಾಸನೋಕ್ತ ಸಾನ್ನರ ಬಸದಿ ಬಹುಶಃ 
ಶಾಂತಿನಾಥ ತೀರ್ಥಂಕರನ ಬಸದಿಯಾಗಿರಬಹುದು. ಈ ಶಾಸನಗಳಲ್ಲಿ ಉಲ್ಲೇಖಗೊಂಡಿರುವ 
ಮೂಡಣ ಬಸದಿ ಹಾಗೂ ಸಾನ್ನರ ಬಸದಿ ಬೇರೆ ಬೇರೆ ಬಸದಿಗಳೇ ಅಥವಾ ಒಂದೇ ಬಸದಿಯೇ 
ಎಂಬುದು ತಿಳಿಯುವುದಿಲ್ಲ. ಆದರೆ ಈ ಶಾಸನಗಳು ದೊರೆತ ಸ್ಥಳದ ಆಧಾರದಿಂದ ಕೂಡ್ಲೂರಿನ 
ರಾಮದೇವಾಲಯ ಗಂಗರ ಕಾಲದಲ್ಲಿ ಜೈನರ ಬಸದಿಯಾಗಿತ್ತು ಎಂಬುದು ಸಷ್ಟ. ಚೋಳರ ಕಾಲದಲ್ಲಿ 
ಈ ಬಸದಿ ವೈಷ್ಣವ ದೇವಾಲಯವಾಗಿ ಮಾರ್ಪಟ್ಟಿದೆ. 


ಹೊಂಗನೂರಿನ ಶಿವಮಾರೇಶ್ವರ, ನಗರೇಶ್ವರ, ಕೋಟೆಯ ನೀತಿಮಾರ್ಗೇಶ್ವರ ದೇವಾಲಯಗಳು : ಕ್ರಿಶ. 
ಒಂಭತ್ತನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಅಂದರೆ ಗಂಗ ದೊರೆಗಳ ಕಾಲದಲ್ಲಿ ನಿರ್ಮಾಣಗೊಂಡ 
ದೇವಾಲಯಗಳಾಗಿವೆ. ಸಂತೆಮೊಗೇನಹಳ್ಳಿಯ ಕೆರೆಯ ಪಶ್ಚಿಮ ಕೋಡಿಯ ಬಳಿಯಿರುವ ಕ್ರಿ.ಶ. 910ರ 
ಶಾಸನದಲ್ಲಿ ಗಂಗದೊರೆ ನೀತಿಮಾರ್ಗ ಪೆರ್ಮಾನಡಿಯ ಆಳ್ಗಿಕೆಯ ಕಾಲದಲ್ಲಿ ಶಿವಮಾರೇಶ್ವರ, 
ನಗರೇಶ್ವರ ಹಾಗೂ ಕೋಟಿಯ  ನೀತಿಮಾರ್ಗೇಶ್ವರ ದೇವಾಲಯಗಳ ಉಸ್ತುವಾರಿಯನ್ನು 
ನೋಡಿಕೊಳ್ಳುವ ಚಿಲ್ಲುಕದೇವ ಎಂಬುವನಿಗೆ ದಾನಕೊಟ್ಟ ವಿವರವಿದೆ." ಈ ಶಾಸನೋಕ್ತ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 200 


ಚಿಲ್ಲುಕದೇವ ಲಕುಲೀಶ ಮತಕ್ಕೆ ಸೇರಿದವನಾಗಿದ್ದು, ಈ ದೇವಾಲಯಗಳು ಲಕುಲೀಶ ಪಂಥದ 
ದೇವಾಲಯಗಳಾಗಿದ್ದವು ಎಂಬುದು ಸ್ಪಷ್ಟ. 


ಸಂತೆಮೊಗೇನಹಳ್ಳಿಯಲ್ಲಿ ಗಂಗರ ಕಾಲದ ದೇವಾಲಯಗಳಿದ್ದ ಬಗ್ಗೆ ಕುರುಹುಗಳಾವುವು 
ದೊರೆಯುವುದಿಲ್ಲ. ಆದರೆ ಶಾಸನೋಕ್ತ ದೇವಾಲಯಗಳು ಈ ಗ್ರಾಮದ ಪಕ್ಕದ ಹೊಂಗನೂರಿಗೆ 
ಸೇರಿದವಾಗಿರಬಹುದು. ಗಂಗ ದೊರೆಗಳ ಕಾಲದಲ್ಲಿ ಚಿಕ್ಕ್ಸಗಂಗವಾಡಿಯ ಉಪರಾಜಧಾನಿಯಾಗಿದ್ದ 
ಹೊಂಗನೂರಿನಲ್ಲಿ ಶಿವಮಾರೇಶ್ವರ, ನಗರೇಶ್ವರ, ಕೋಟಿಯ ನೀತಿಮಾರ್ಗೇಶ್ವರ ದೇವಾಲಯಗಳು 
ನಿರ್ಮಾಣಗೊಂಡಿರಬೇಕು. ಈಗ ಈ ಗಾಮದಲ್ಲಿರುವ ಅರ್ಕೇಶ್ವರ ಹಾಗೂ ಹೊಂಗನೂರು ಕೆರೆ 
ಬಳಿಯಲ್ಲಿರುವ ಗಂಗರ ಕಾಲದ ಎರಡು ಪಾಳು ಗುಡಿಗಳೇ ಶಾಸನೋಕ್ತ ಶಿವಾಲಯಗಳಾಗಿವೆ ಎಂದು 
ಗುರುತಿಸಬಹುದು. 


ಮಳೂರಿನ ಕೈಲಾಸೇಶ್ವರ ದೇವಾಲಯ : ಈ ದೇವಾಲಯ ಗಂಗರ ಕಾಲದಲ್ಲಿ ನಿರ್ಮಾಣಗೊಂಡ 
ದೇವಾಲಯವಾಗಿದ್ದರೂ, ಗಂಗರ ಉಲ್ಲೇಖವಿರುವ ಶಾಸನಗಳು ದೊರೆಯುವುದಿಲ್ಲ. ಚೋಳರ ಕಾಲದ 
ನಂತರದಲ್ಲಿ ಈ ದೇವಾಲಯಕ್ಕೆ ದಾನದತ್ತಿ ಬಿಟ್ಟಿರುವುದನ್ನು ಕಾಣಬಹುದು. ಚೋಳದೊರೆ 
ರಾಜರಾಜಚೋಳನ ಕಾಲದ ಶಾಸನವೊಂದರಲ್ಲಿ ರಾಜೇಂದ್ರಸಿಂಹ ಚತುರ್ವೇದಿ ಮಂಗಲವಾದ 
ಪೆರಿಯ ಮಳವೂರಿನ ರಾಜೇಂದ್ರಸಿಂಹ ಈಶ್ವರ(ಕೈಲಾಸೇಶ್ವರ) ದೇವಾಲಯದ ಅವರಣದಲ್ಲಿ 
ಗಂಡರಾದಿತ್ತ ವಿಡಣ್ಣರ್‌ ದೇವರನ್ನು ಪ್ರತಿಷ್ಠಾಪಿಸಿ ಭೂಮಿಯನ್ನು ದಾನ ನೀಡಿದ ವಿವರವಿದೆ."' ಇದೇ 
ಕಾಲದ ಮತ್ತೊಂದು ಶಾಸನದಲ್ಲಿ ಕಾರಿಕ್ಕಒಡೆಯರ್‌ ಎಂಬುವನು ಈ ದೇವಾಲಯದ ಆವರಣದಲ್ಲಿ 
ಮಂಟಪವೊಂದನ್ನು ಕಟ್ಟಿಸಿದ ಉಲ್ಲೇಖವಿದೆ.” 


ಕ್ರಿಶ. 1014ರ ರಾಜೇಂದಜೋಳನ ಕಾಲದ ತಮಿಳು ಶಾಸನದಲ್ಲಿ ಇವ್ವಯ್ಯ್‌ 
ತೊಣೈೆಯ್‌ಕ್ಕಿರಮವಿತ್ತನ್‌ ಎಂಬುವನು ಕೈಲಾಸಂ ಒಡೆಯ ಪರಮಸ್ತಾಮಿಗಳ ನಂದಾದೀಪದ 
ಖರ್ಚಿಗಾಗಿ ಭೂದಾನ ಮಾಡಿದ ವಿವರವಿದೆ. ರಾಜೇಂದ್ರ ಜೋಳನ ಕಾಲದ ಮತ್ತೊಂದು 
ಶಾಸನದಲ್ಲಿ ರಾಜೇಂದಸಿಂಹ ಚತುರ್ಮೇದಿ ಮಂಗಲದ ಮಹಾಜನರು ಕ್ರಿಶ. 1024ರಲ್ಲಿ 300 ಕುಳಿ 
ಭೂಮಿಯನ್ನು ಪರಮಸ್ತಾಮಿಗಳಿಗೆ ದಾನ ಮಾಡಿದ ಉಲ್ಲೇಖವಿದೆ.” ಕ್ರಿಶ. 1034ರ ತಮಿಳು 
ಶಾಸನವೊಂದರಲ್ಲಿ ರಾಜೇಂದ್ರ ಚೋಳನ ಸೇವಕನಾದ ಪುಲಿಯೂರಿನ (ಈಗಿನ ಹುಲಿಯೂರುದುರ್ಗ) 
ಮುಖ್ಯಸ್ಥ ವಿಂಗಳಕೂತ್ತನ್‌ ಎಂಬುವನು ರಾಜೇಂದಸಿಂಹ ಈಶ್ವರ ಒಡೆಯ ದೇವಾಲಯದ ಅಡವಳ 
ರಾಜೇಂದಚೋಳ ಸಿಂಗರ್‌ಸ್ತಾಮಿ (ಕೈಲಾಸೇಶ್ವರ) ಮತ್ತು ಅಮ್ಮನವರ(ಪಾರ್ವತಿ) ಪೂಜಾ 
ಕೈಂಕರ್ಯಕ್ಕೆ ಬೇಕಾದ ಅಕ್ಕಿ, ತರಕಾರಿ, ತುಪ್ಪ, ಎಲೆ, ಅಡಿಕೆ ಮೊದಲಾದವುಗಳನ್ನು ಒದಗಿಸಲು ಈ 
ಗ್ರಾಮದ ಮಹಾಜನರಿಗೆ ಚಿನ್ನ ಹಾಗೂ ಭೂಮಿಯನ್ನು ದತ್ತಿಯಾಗಿ ಬಿಟ್ಟ ವಿವರ ದಾಖಲಾಗಿದೆ."” 


ಕ್ರಿಶ. 1086ರ ಕುಲೋತ್ತುಂಗ ಚೋಳನ ಕಾಲದ ಶಾಸನದಲ್ಲಿ" ಪೆರಿಯ ಮಳವೂರಿನ 
ಮಹಾಜನರು ರಾಜೇಂದಸಿಂಹ ಈಶ್ನರ ಒಡೆಯ ಮಹಾದೇವ ದೇವಾಲಯಕ್ಕೆ ಗ್ರಾಮದ ಸಂತೆಯಲ್ಲಿನ 
ಅಂಗಡಿಗಳ ಮೇಲಿನ ಸಣ್ಣದಾದ ತೆರಿಗೆಯನ್ನು ದೇವರ ನಿತ್ಯ ನಂದಾದೀಪಕ್ಕಾಗಿ ದಾನಬಿಟ್ಟ 
ವಿವರವಿದೆ. ಇದೇ ದೇವಾಲಯದ ಕ್ರಿಶ. 1139ರ ಹೊಯ್ದಳರ ಕಾಲದ ಶಾಸನದಲ್ಲಿ ರಾಜೇಂದ್ರಸಿಂಹ 
ಚತುರ್ಮೇದಿ ಮಂಗಲವಾದ ಮಳವೂರಿನ ಸಮಿತಿಯಾದ ಅಂಗಿಪುರನ ತಿರುವರಂಗಮಾಳಿಭಟ್ಟ 
ಅಲಿಯಾಸ್‌ ಶ್ರೀರಂಗದಾಸ ಎಂಬುವನು ಕೈಲಾಸಂ ಒಡೆಯ ದೇವಾಲಯದ ಭೂಮಿಯನ್ನು 
ನಿರ್ವಹಿಸುತ್ತಿದ್ದ ಶಿವಲೋಕಂ ಒಡೆಯ ಮತ್ತು ದೇವಪಿಳ್ಯ ಎಂಬುವರ ಬಳಿ 2 ಗಚ್ಛಾಣ(ಗದ್ಯಾಣಿ) 
ಹಾಗೂ 5 ಪಣವನ್ನು ಠೇವಣಿಯಾಗಿಟ್ಟು, ಅದರಿಂದ ಬರುವ ಬಡ್ಡಿಯ ಹಣದಿಂದ ದೇವರ ನಿತ್ಯ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 201 


ನಂದಾದೀಪ, ನೈವೇದ್ಯ, ಸಂಜೆದೀಪ ಸೇವೆಯನ್ನು ನೋಡಿಕೊಳ್ಳಲು ಆದೇಶಿಸಿದ ವಿವರ 
ದಾಖಲಾಗಿದೆ.” 


ಕ್ರಿಶ. 1173ರ ಹೊಯ್ದಳ ದೊರೆ ಒಂದನೇ ನರಸಿಂಹದೇವನ ಕಾಲದ ಶಾಸನದಲ್ಲಿ ಮಹದೇವ 
ಎಂಬುವನು 100 ಕುಳಿ ಭೂಮಿಗೆ ಚಿನ್ನವನ್ನು ಕೊಟ್ಟು ಖರೀದಿಸಿ ಮಳವೂರಿನ ಕೈಲಾಸಂ ಒಡೆಯ 
ಮಹಾದೇವ ದೇವಾಲಯಕ್ಕೆ ನಿತ್ಯ ನಂದಾದೀಪಕ್ಕಾಗಿ ದತ್ತಿ ಬಿಟ್ಟ ವಿವರವಿದೆ." ಕ್ರಿಶ. 1169ರಲ್ಲಿ 
ನಡುವಿಲ್‌ ನಾಡಿನ ಮುದಿಯೂರಿನ ಆವಡೈಯಾಂಡಿ ಎಂಬುವನು ಕೈಲಾಸಂ ಒಡೆಯ ಮಹಾದೇವರ 
ಆರಾಧಕನಾದ ತಿಲ್ಛೈನಾಯಕನ್‌ಭಟ್ಟ ಎಂಬುವನ ಬಳಿ 4 ಪಣವನ್ನು ಠೇವಣಿ ಇಟ್ಟು, ಅದರಿಂದ 
ಬರುವ ಪ್ರತಿ ತಿಂಗಳ ಬಡ್ಡಿಯ ಹಣವಾದ 1 ಪಾಗಮ್‌ ಪಣವನ್ನು ದೇವರ ಸಂಜೆ ದೀಪಕ್ಕಾಗಿ 
ವ್ಯಯಿಸಲು ಆದೇಶಿಸುವ ವಿವರ ಶಾಸನವೊಂದರಲ್ಲಿ ದಾಖಲಾಗಿದೆ."” 


ಹೊಯ್ದ್ಲಳ ದೊರೆ ಒಂದನೇ ನರಸಿಂಹನ ಕಾಲದ ಈ ದೇವಾಲಯದಲ್ಲಿನ ಮತ್ತೊಂದು 
ಶಾಸನದಲ್ಲಿ ಕುತ್ತಾದುಂದೇವರ ನೈವೇದ್ಯಕ್ಕಾಗಿ ಭೂದಾನ ಮಾಡಿದ ವಿವರ ದಾಖಲಾಗಿದೆ. ಈ 
ಶಾಸನೋಕ್ತ ಕುತ್ತಾದುಂದೇವರು ಈಗಿನ ಕೈಲಾಸೇಶ್ವರ ದೇವರಾಗಿರಬೇಕೆಂದು ಶಾಸನದ ಸಂಪಾದಕರು 
ಹೇಳಿದ್ದಾರೆ.”್‌' ಆದರೆ ಮೊದಲೇ ವಿವರಿಸಿರುವ ನರಸಿಂಹನ ಕ್ರಿಶ. 1163ರ ಶಾಸನದಲ್ಲಿ ಕೈಲಾಸಂ 
ಒಡೆಯ ಎಂತಲೇ ಕರೆದಿರುವುದರಿಂದ ಈ ಕುತ್ತಾದುಂದೇವರು ಈ ದೇವಾಲಯದಲ್ಲಿನ ಮತ್ತೊಂದು 
ದೇವರಾಗಿರುವ ಸಾಧ್ಯತೆಯಿದೆ. ಇದೇ ಕಾಲದ ಮತ್ತೊಂದು ತಮಿಳು ಶಾಸನದಲ್ಲಿ ಪಿಚ್ಚನ್‌ 
ಎಂಬುವನು ಕೈಲಾಸೇಶ್ವರ ದೇವರ ನಂದಾದೀಪಕ್ಕೆ 3 ಪೊನ್ನನ್ನು ದಾನಕೊಟ್ಟು ಅದರಿಂದ ಬರುವ 
ಬಡ್ಡಿ ಹಣವನ್ನು ವಿನಿಯೋಗಿಸುವಂತೆ ಆದೇಶಿಸಿದ ವಿವರವಿದೆ.” 


ಕ್ರಿಶ. 1306ರ ಹೊಯ್ದಳ ದೊರೆ ಮೂರನೇ ಬಲ್ಲಾಳನ ಕಾಲದ ಕನ್ನಡ ಶಾಸನದಲ್ಲಿ 
ಬ್ರಾಹ್ಹಣರ ಅಗಹಾರ ರಾಜೇಂದಸಿಂಹ ಚತುರ್ಮೇದಿ ಮಂಗಲದ ಮಹಾಜನರು ಹಾಗೂ ಬಲ್ಲಾಳನ 
ಮಹಾಪ್ರಧಾನ ಜಾತೆಯದಣ್ಣಾಯಕನ ಮೈದುನ, ಆ ಮಳವೂರಿನ ಅಧಿಕಾರಿಯ ಮಗ ಕೇಸಪ್ಪನೂ 
ಕೈಲಾಸೇಶ್ವರ ದೇವಸ್ಥಾನದ ಸ್ಥಾನಪತಿ ಸೊಡೆಯರ ಮಗ ಶೀಕೇತಿವಾಸವೊಡೆಯನಿಗೆ ದಾನ ನೀಡಿದ 
ವಿವರವಿದೆ. ಹೀಗೆ ಶಾಸನಗಳಲ್ಲಿ ಕೈಲಾಸೇಶ್ವರ ದೇವರನ್ನು ಚೋಳರ ಕಾಲದಲ್ಲಿ "ರಾಜೇಂದ್ರಸಿಂಹ 
ಈಶ್ವರ ಒಡೆಯ ಮಹಾದೇವ” ಎಂದೂ ಕರೆದಿರುವುದನ್ನು ಕಾಣಬಹುದು. ಚೋಳರ ಕಾಲದಲ್ಲಿಯೇ 
ಅಮ್ಮನವರ(ಪಾರ್ವತಿ) ಮೂರ್ತಿಯನ್ನು ಪ್ರತಿಷ್ಠಾಪಿಸಿರುವ ಕಾರಣ, ಈಗ ಈ ದೇವಾಲಯವನ್ನು 
"ಪಾರ್ವತಿಕೈಲಾಸೇಶ್ವರ ದೇವಾಲಯ” ಎಂದು ಕರೆಯುವುದನ್ನು ಕಾಣಬಹುದು. 


ಮಳೂರುಪಟ್ಟಣ ಗ್ರಾಮದ ನಾರಾಯಣಸ್ಪಾಮಿ ದೇವಾಲಯ : ಇದು ಜೋಳರ ಕಾಲದಲ್ಲಿ 
ನಿರ್ಮಾಣಗೊಂಡ ದೇವಾಲಯವಾಗಿದೆ. ಕ್ರಿಶ. 1007ರಲ್ಲಿ ಚೋಳ ದೊರೆ ರಾಜರಾಜ ಚೋಳನ 
ಕಾಲದಲ್ಲಿ ಜಯಂಗೊಂಡ ಚೋಳ ವಿಣ್ಣಾಗರ್‌ ಆಳ್ದಾರ್‌ ದೇವರನ್ನು(ನಾರಾಯಣಸ್ವಾಮಿ) 
ಪ್ರತಿಷ್ಠಾಪಿಸಿದ ವಿವರ ಶಾಸನವೊಂದಲಲ್ಲಿದೆ.** ಈ ಶಾಸನದಲ್ಲಿ ಗಂಗವಾಡಿಯ ಕಿಳಲೈನಾಡಿನ 
ಜೋಳಮಾದೇವಿ ಚತುರ್ಮೇದಿ ಮಂಗಲವಾದ ವಣ್ಣೂರಿನ ಮಹಾಜನರು ಈ ನಾಡಿನ ಮಣಲೂರಿನ 
ಭಾಗವಾದ ನಿಗರಿಲಿ ಚೋಳಪುರಂನ ಜಯಂಗೊಂಡಚೋಳ ವಣ್ಣಾಗರ್‌ ಆಳ್ದಾರ್‌ ದೇವರಿಗೆ 
ಪ್ರತಿನಿತ್ಯದ ನೈವೇದ್ಯಕ್ಕಾಗಿ ಭೂಮಿಯನ್ನು ಸರ್ವಮಾನ್ಯವಾಗಿ ದಾನ ಮಾಡಿದ ವಿವರವಿದೆ. ಇದೇ 
ಕಾಲದ ಮತ್ತೊಂದು ತಮಿಳು ಶಾಸನದಲ್ಲಿ ತೈಲೋಕ್ಯಮಾದೇವಿ ಚತುರ್ವೇದಿ ಮಂಗಲವಾದ 
ಪುಂಗನೂರಿನ(ಹೊಂಗನೂರು) ಮಹಾಜನರು ಈ ದೇವರಿಗೆ ದಾನವಾಗಿ ಕೊಟ್ಟ ಭೂಮಿಯಲ್ಲಿ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 202 


ಬೆಳೆದ ಭತ್ತವನ್ನು ದೇವಾಲಯಕ್ಕೆ ತಂದು ಅಳೆದು ಪ್ರಶಿನಿತ್ಸದ ನೇವೇದ್ಯಕ್ಕೆ 2 ನಾಳಿ ಅಳತೆಯ 
ಅಕ್ಕಿಯನ್ನು ದೇವರಿಗೆ ಅರ್ಪಿಸಬೇಕೆಂಬ ಉಲ್ಲೇಖವಿದೆ.” 


ಕ್ರಿ.ಶ. 1007ರ ಮತ್ತೊಂದು ಶಾಸನದಲ್ಲಿಯೂ ರಾಜೇಂದಸಿಂಹ ಚತುರ್ಮೇದಿ ಮಂಗಲವಾದ 
ಪೆರಿಯಮಳವೂರಿನ ಮಹಾಜನರು ಈ ದೇವರಿಗೆ ದಾನವಾಗಿ ಕೊಟ್ಟ ಭೂಮಿಯಲ್ಲಿ ಬೆಳೆದ ಭತ್ತದಲ್ಲಿ 
2 ನಾಳಿ ಅಕ್ಕಿಯನ್ನು ದೇವರಿಗೆ ಅರ್ಪಿಸಬೇಕೆಂಬ ವಿವರವಿದೆ. ಕ್ರಿಶ. 1014ರ ಇದೇ 
ದೇವಾಲಯದಲ್ಲಿನ ಶಾಸನದಲ್ಲಿ್‌' ಚೋಳ ದೊರೆ ರಾಜೇಂದ್ರಚೋಳನ ಆಳಿಕೆಯ ಕಾಲದಲ್ಲಿ 
ಮಣಲೂರಿನ(ಈಗಿನ ಮಳೂರುಪಟ್ರ್ಟಣ) ಪ್ರಜೆಗಳಾದ ಕೊತ್ತಯನ್‌ಉತ್ತಮನ್‌ ಅಲಿಯಾಸ್‌ 
ಚೋಳವಿಚ್ಛಾದಿರ ಗಾಮುಂಡನ್‌, ಇಡವ ಗಾಮುಂಡನ್‌ ಹಾಗೂ ಪುಂಗನೂರಿನ ಮಹಾಜನರು 
ನಿಗರಿಲಿ ಚೋಳಪುರಂನ ಜಯಂಗೊಂಡಚೋಳ ವಣ್ಣಾಗರ್‌ ದೇವರಿಗೆ ಭೂಮಿಯನ್ನು ಹಾಗೂ 
ಮಣಲೂರಿನ ಕೆರೆಯ ನೀರನ್ನು ವ್ಯವಸಾಯಕ್ಕೆ ಬಳಸಿಕೊಳ್ಳಲು ಅನುಮತಿ ನೀಡಿದ ವಿವರ 
ದಾಖಲಾಗಿದೆ. 


ರಾಜೇಂದಯಚೋಳನ ಮತ್ತೊಂದು ಶಾಸನವು ಚೋಳಮಾದೇವಿ ಚತುರ್ಮೇದಿ ಮಂಗಲವಾದ 
ವಣ್ಣೂರಿನ ಗೋಷ್ಠಿಯ ಸದಸ್ಯರಾದ ಕೌಶಿಕ ಗೋತ್ರದ ಸುಬ್ರಮಣಿಕ್ಕಿರ ಮಾವಿಟಾನ್‌, ಆತ್ರೇಯ 
ಗೋತ್ರದ ಜನ್ನಯಕಿರ ಮಾವಿಟಾನ್‌, ವಚ್ಚ ಗೋತ್ರದ ದಿವಾಕರೈಯನ್‌ ಮುಂತಾದವರು 
ಮಣಲೂರಿನ ಜಯಂಗೊಂಡ ಜೋಳ ವಿಣ್ಣಾಗರ್‌ ದೇವರ ಪೂಜಾರಿಗಳಿಂದ ಮರಕ್ಕಾಲ್‌ 
ಅಳೆತೆಯಲ್ಲಿ 320 ಕಲಂ ಭತ್ತವನ್ನು ಸಾಲವಾಗಿ ತೆಗೆದುಕೊಂಡು ಅದಕ್ಕೆ ಪ್ರತಿಯಾಗಿ ವರ್ಷಕ್ಕೆ 3 
ಕಜುಣಿ ಮತ್ತು 6 ನಾವೆ ದರದಂತೆ 100 ಕಲಂ ಶುಚಿಯಾದ ಭತ್ತವನ್ನು ದೇವರಿಗೆ ಸಲ್ಲಿಸಬೇಕೆಂದು 
ವಿವರಿಸುತ್ತದೆ. 


ಇದೇ ದೇವಾಲಯದಲ್ಲಿನ ಕ್ರಿಶ 1030ರ ತಮಿಳು ಶಾಸನ್‌್‌ ಜೋಳ ದೊರೆ 
ರಾಜೇಂದಚೋಳ ದೇವನ ಆಳ್ಗಿಕೆಯಲ್ಲಿ ರಾಜರಾಜ ಚತುರ್ಮೇದಿ ಮಂಗಲವಾದ ಕೂಡಲೂರಿನ 
ಮಹಾಜನರು ಈ ದೇವಾಲಯಕ್ಕೆ ದಾನವಾಗಿ ಬಿಟ್ಟ ಭೂಮಿಯಿಂದ ಬರುವ ಆದಾಯದಲ್ಲಿ ದೇವರ 
ಪ್ರತಿನಿತ್ಯದ ನೈವೇದ್ಯಕ್ಕೆ 2 ನಾಳಿ ಅಳತೆಯ ಅಕ್ಕಿಯನ್ನು ದೇವಾಲಯಕ್ಕೆ ತಂದು "ಮರಕ್ಕಾಲ್‌' ಎಂಬ 
ಅಳತೆ ಮಾಪನದಿಂದ ಅಳದು ಕೊಡಬೇಕೆಂದು ತಿಳಿಸುತ್ತದೆ. ಇದೇ ದೇವಾಲಯದ ಎದುರಿಗೆ ಇರುವ 
ಬಲಿಪೀಠವನ್ನು ಅಲ್ಲಪ್ಪಸೆಟ್ಟಿಯ ಮಗ ಚೌಡಸೆಟ್ಟಿಯು ಮಾಡಿಸಿದನೆಂದು ಶಾಸನವೊಂದು 
ದಾಖಲಿಸಿದೆ. ಹೀಗೆ ಚೋಳರ ಕಾಲದ ಈ ದೇವಾಲಯಕ್ಕೆ ಚೋಳ ದೊರೆಗಳ ಕಾಲದಲ್ಲಿ ಮಾತ್ರ 
ದಾನ-ದತ್ತಿ ನೀಡಿರುವುದನ್ನು ಕಾಣಬಹುದು. ಚೋಳರ ನಂತರ ಬಂದ ಅರಸರು ನೀಡಿರುವ ದಾನದ 
ಬಗ್ಗೆ ಯಾವುದೇ ದಾಖಲೆಗಳು ದೊರೆಯುವುದಿಲ್ಲ. 


ಮಳೂರಿನ ಅಪ್ರಮೇಯಸ್ಥಾಮಿ ದೇವಾಲಯ : ಚನ್ನಪಟ್ಟಣ ತಾಲ್ಲೂಕಿನ ವಿಶ್ವವಿಖ್ಯಾತವಾದ 
ದೇವಾಲಯ ಇದಾಗಿದ್ದು, ಚೋಳರ ಕಾಲದಲ್ಲಿ ನಿರ್ಮಾಣಗೊಂಡಿದೆ. "ಈ ದೇವಾಲಯವನ್ನು 
ಜೋಳ ದೊರೆ ರಾಜರಾಜಜೋಳನ ದಂಡನಾಯಕ ಅಪ್ರಮೇಯ ಕಟ್ಟಿಸಿದ, ಈ ಬಗ್ಗೆ ಕ್ರಿಶ. 1006ರ 
ಕಲಿಯೂರು ಶಾಸನದಲ್ಲಿ ಉಲ್ಲೇಖಿತವಾಗಿದೆ' ಎಂದು ಲೇಖಕರೊಬ್ಬರು ದಾಖಲಿಸಿದ್ದಾರೆ.*' ಆದರೆ 
ಈ ಕಲಿಯೂರು ಶಾಸನದಲ್ಲಿ” ದಂಡನಾಯಕ ಅಪ್ರಮೇಯನ ಉಲ್ಲೇಖ ಮಾತ್ರ ಕಂಡುಬರುತ್ತದೆ 
ಹಾಗೂ ಮಳೂರಿನ ಅಪ್ರಮೇಯಸ್ವಾಮಿ ದೇವಾಲಯವನ್ನು ಈತನು ಕಟ್ಟಿಸಿದ ಎಂಬುದಕ್ಕೆ ಶಾಸನದಲ್ಲಿ 
ಯಾವುದೇ ಉಲ್ಲೇಖಗಳಿಲ್ಲ. ರಾಜರಾಜಚೋಳನ ದಂಡನಾಯಕನ ಹೆಸರು ಅಪ್ರಮೇಯ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 203 


ಎಂದಿರುವಲ್ಲಿ ಆತನೇ ಈ ದೇವಾಲಯವನ್ನು ನಿರ್ಮಿಸಿದ ಎಂದು ಹೇಳುವ ವಾದ ತಪ್ಪು ಏಕೆಂದರೆ 
ವಿಷ್ಣುವಿನ ಸಹಸ್ತನಾಮಗಳಲ್ಲಿ “ಅಪ್ರಮೇಯ” ಎಂಬ ಹೆಸರು ಬರುತ್ತದೆ. 


ಈ ದೇವಾಲಯದ ಉಲ್ಲೇಖ ಮೊದಲು ಕ್ರಿ.ಶ. 1014ರ ಚೋಳ ದೊರೆ ರಾಜೇಂದ್ರಚೋಳನ 
ತಮಿಳುಶಾಸನವೊಂದರಲ್ಲಿ ಬರುತ್ತದೆ.” ಈ ಶಾಸನದಲ್ಲಿ ಇವ್ವಯ್‌ಕ್ಕೈ ತೊಣೈೆಯ್‌ಕ್ಕಿರಮಿತ್ತನ್‌ 
ಎಂಬುವನು ರಾಜೇಂದಸಿಂಹ ಚತುರ್ವೇದಿ ಮಂಗಲದ ಮಹಾಜನರಿಂದ ಭೂಮಿಯನ್ನು ಖರೀದಿಸಿ 
ಅಪ್ರಮೇಯ ವಿಣ್ಣಾಗರ್‌ ಆಳ್ಪಾರ್‌ ದೇವರ ಪ್ರತಿನಿತ್ಯದ ಪೂಜಾಕಾರ್ಯಕ್ಕೆ ಬೇಕಾಗುವ ಅಕ್ಕಿ-ತುಪ್ಪಕ್ಷಾಗಿ 
ಭೂಮಿಯನ್ನು ದತ್ತಿಯಾಗಿ ನೀಡಿದ ವಿವರವಿದೆ. ರಾಜೇಂದಚೋಳನ ಮತ್ತೊಂದು ಶಾಸನದಲ್ಲಿ 
ನರಸಿಂಹ ಚತುರ್ವೇದಿ ಮಂಗಲದ (ಈಗಿನ ಮದ್ದೂರು) ಮಹಾಜನರು ಅಪ್ರಮೇಯ ವಿಣ್ಣಾಗರ್‌ 
ದೇವರ ಪ್ರತಿನಿತ್ಯದ ನಂದಾದೀಪಕ್ಷಾಗಿ ಭೂದಾನ ಮಾಡಿದ ಉಲ್ಲೇಖ ಕಂಡುಬರುತ್ತದೆ." 


ಕ್ರಿ.ಶ. 1019ರ ಮಳೂರಿನ ತಮಿಳು ಶಾಸನದಲ್ಲಿ ರಾಜೇಂದಸಿಂಹ ಚತುರ್ಮೇದಿ ಮಂಗಲವಾದ 
ಮಳವೂರಿನ ಮಹಾಜನರು ಅಪ್ರಮೇಯ ದೇವರಿಗೆ ನೀಡಿದ ದತ್ತಿಯನ್ನು ಉಲ್ಲೇಖಿಸುತ್ತದೆ.್‌ ಕ್ರಿ.ಶ. 
1050ರಲ್ಲಿ ಅಪ್ರಮೇಯ ನಂಬಿಯಾರ್‌ ಎಂಬುವನು 3 ಗದ್ಯಾಣವನ್ನು ದಾನಕೊಟ್ಟು, ಅದರಿಂದ 
ಬರುವ ಬಡ್ಡಿ ಹಣದಲ್ಲಿ ಅಪ್ರಮೇಯ ದೇವರ ನಂದಾದೀಪವನ್ನು ನೋಡಿಕೊಳ್ಳುವಂತೆ ಆಜ್ಞಾಪಿಸಿದ 
ವಿವರ ಶಾಸನವೊಂದಲರಲ್ಲಿದೆ.್‌ ಈ ಶಾಸನೋಕ್ತ ಅಪ್ರಮೇಯ ನಂಬಿಯಾರ್‌ ಮತ್ತು ಇತರರು ಈ 
ದೇವರಿಗೆ 200 ಕುಲಿಸ್‌ ಅಳತೆಯ ಭೂಮಿಯನ್ನು ದತ್ತಿಯಾಗಿ ಬಿಟ್ಟ ವಿಷಯ ಮತ್ತೊಂದು 
ಶಾಸನದಲ್ಲಿದೆ.*' ಕ್ರಿಶ. 1058ರಲ್ಲಿ ಮಾಡಕ್ಕುಡಿ ನಾನಮುಟ್ಟಿದೇವ ಎಂಬುವನು "ಅಪ್ರಮೇಯ 
ಪೆರುಮಾಳ್‌” ದೇವಾಲಯಕ್ಕೆ 5 ಪಣವನ್ನು ದತ್ತಿಯಾಗಿ ನೀಡಿ ಅದರಿಂದ ಬರುವ ಬಡ್ಡಿ ಹಣದಿಂದ 
ದೇವರ ನಂದಾದೀಪವನ್ನು ಉರಿಸಲು ಬೇಕಾಗುವ ಎಣ್ಣೆಯನ್ನು ಉಪಯೋಗಿಸುವುದೆಂಬ ಉಲ್ಲೇಖ 
ಇಲ್ಲಿನ ತಮಿಳು ಶಾಸನದಲ್ಲಿದೆ. 


ರಾಜೇಂದಚೋಳನ ಶಾಸನವೊಂದರಲ್ಲಿ ಅಪ್ರಮೇಯಸ್ತಾಮಿ ದೇವರಿಗೆ 40 ಕುಲಿಸ್‌ ಅಳತೆಯ 
ಭೂಮಿಯನ್ನು ದಾನಕೊಟ್ಟ ವಿವರ ದಾಖಲಾಗಿದೆ. ಕ್ರಿಶ. 1137ರ ಈ ದೇವಾಲಯದಲ್ಲಿನ 
ಶಾಸನ" ವಂಗಿಪ್ಲುರಂನ ತಿರುವ ರಂಗಮೌಳಿಭಟ್ಟನ್‌ ಎಂಬುವನು ಪೆರಿಯ ಮಳವೂರಿನ 
ಅಪ್ರಮೇಯ ಪೆರುಮಾಳ್‌ ದೇವಾಲಯದ ನಿತ್ಯ ನಂದಾದೀಪ ಮತ್ತು ನೈವೇದ್ಯಕ್ವಾಗಿ ಬೇಕಾಗುವಷ್ಟು 
ಅಕ್ಕಿಯನ್ನು ದಾನಕೊಟ್ಟಿದ್ದನ್ನು ತಿಳಿಸುತ್ತದೆ. 


ವಿಶೇಷವೆಂದರೆ ಅಪ್ರಮೇಯಸ್ತಾಮಿ ದೇವಾಲಯದ ಆಭರಣಗಳನ್ನು ಹೂತಿಟ್ಟಿದ್ದರು ಎಂಬ 
ಸಂಗತಿ ಕ್ರಿಶ. 1176ರ ಶಾಸನದಲ್ಲಿ ಬರುತ್ತದೆ." ಮಳೂರು ಗ್ರಾಮದ ಕೈಲಾಸೇಶ್ವರ ದೇವಾಲಯದ 
ಗರ್ಭಗೃಹದ ದಕ್ಷಿಣ ತಳಪಾದಿ ಕಲ್ಲಿನಲ್ಲಿರುವ ತಮಿಳಿನಲ್ಲಿರುವ ಶಾಸನದಲ್ಲಿ ರಾಜೇಂದಸಿಂಹ 
ಚತುರ್ವೇದಿ ಮಂಗಲವಾದ ಮಳವೂರಿನ ಮಹಾಜನರು ಅಚಂದ್ರಾರ್ಕವಾಗಿ ನೀಲಕಂಠದೇವ 
ಎಂಬುವನಿಗೆ ಭೂಮಿಯನ್ನು 130 ಗದ್ಯಾಣಕ್ಕೆ ಕೊಡುಗೆಯಾಗಿ ನೀಡುತ್ತಾರೆ. ಈ 130 ಗದ್ಯಾಣ 
ಹಣವನ್ನು ಹಿಂದೆ ಪರಕೀಯರು ದಾಳಿ ಮಾಡಿದ ಸಂದರ್ಭದಲ್ಲಿ ಅಪ್ರಮೇಯ ಪೆರುಮಾಳ್‌ ದೇವರ 
ಆಭರಣಗಳನ್ನು ಹೂತಿಟ್ಟ ಜಾಗದಲ್ಲಿ ಇಟ್ಟರು ಎಂದು ಈ ಶಾಸನವು ತಿಳಿಸುತ್ತದೆ. ಈ ಶಾಸನದ 
ಆಧಾರದಿಂದ ಅಪ್ರಮೇಯ ದೇವರ ಆಭರಣಗಳನ್ನು ಶತ್ರುಗಳು ಊರಿನ ಮೇಲೆ ದಾಳಿ ಮಾಡಿದ 
ಸಂದರ್ಭದಲ್ಲಿ ಬಚ್ಚಿಡುತ್ತಿದ್ದ ಜಾಗ ಕೈಲಾಸೇಶ್ವರ ದೇವಾಲಯದ ಆವರಣವಾಗಿತ್ತ? ಎಂಬ 
ಅನುಮಾನ ಮೂಡುತ್ತದೆ. ಶಾಸನದಲ್ಲಿಯೇ ಪರಕೀಯರ ದಾಳಿಯ ಸಂದರ್ಭದಲ್ಲಿ ದೇವರ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 204 


ಒಡವೆಗಳನ್ನು ಬಚ್ಚಿಡಬೇಕಾದ ಪರಿಸ್ಥಿತಿಯನ್ನು ಉಲ್ಲೇಖಿಸಿರುವುದರಿಂದ ಅಂದಿನ ಸಾಮ್ರಾಜ್ಯವು 
ಶತ್ರುಗಳ ದಾಳಿಗೆ ತುತ್ತಾದಾಗ ದೇವಾಲಯಗಳು ಲೂಟಿಗೆ ಒಳಗಾಗುತ್ತಿದ್ದವು ಎಂದು ತಿಳಿಯುತ್ತದೆ. 


ಈ ದೇವಾಲಯದ ಪಾತಾಳ ಮಂಟಪದಲ್ಲಿ ಮಹಾದ್ದಾರಕ್ಕೆ ಬಲಗಡೆ ನಿಲ್ಲಿಸಿರುವ ಗಂಡು 
ಮತ್ತು ಹೆಣ್ಣಿನ ಪ್ರತಿಮೆಗಳಲ್ಲಿ "ರಾಮದಾಸ', "ಮಂಚಿಲಕುಂಮಿ' ಎಂಬ ಬರಹವಿದೆ” ಈ 
ವಿಗಹಗಳನ್ನು ದೇವಾಲಯವನ್ನು ಜೀರ್ಣೋದ್ದಾರ ಮಾಡಿ ಪ್ರಕಾರ, ಪಾತಾಳ ಮಂಟಪವನ್ನು 
ಕಟ್ಟಿಸಿದವರು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿದ್ದ ಚನ್ನಪಟ್ಟಣ ಪಾಳೇಗಾರ ಮನೆತನಕ್ಕೆ 
ಸೇರಿದವರೆಂಬ ಪ್ರತೀತಿಯಿದೆ. ಕ್ರಿಶ. 1756ರ ಚನ್ನಪಟ್ಟಣದ ಶಾಸನವೊಂದರಲ್ಲಿ ಮೈಸೂರ 
ದಳವಾಯಿ ನಂಜರಾಜ ಅರಸನ ಮನೆಯ ಗುರಿಕಾರ ವೀರಯ್ಯ ಎಂಬುವನು ಕೆರೆಯನ್ನು ಕಟ್ಟಿಸಿ, 
ಬ್ರಾಹ್ಮಣರಿಗೆ ಹಾಗೂ ಅಪ್ರಮೇಯ ದೇವರಿಗೆ ಕೆರೆ ಕೆಳಗೆ ಕಟ್ಟುಕೊಡಿಗೆಯಾಗಿ ಬಂದ ಗದ್ದೆಯನ್ನು 
ಧಾರಾಪೂರ್ವಕವಾಗಿ ದತ್ತಿಬಿಟ್ಟ ವಿವರವಿದೆ. ಈ ದಾನವನ್ನು "ಶ್ರೀಅಪ್ರಮೇಯಸ್ತಾಮಿ'ಯ ಅಂಕಿತದಲ್ಲಿ 
ನೀಡಿರುವುದನ್ನು ಗಮನಿಸಿದಾಗ ಗುರಿಕಾರ ವೀರಯ್ಯ ಈ ದೇವರಲ್ಲಿ ಅಪಾರ ಭಕ್ತಿಯನ್ನು ಹೊಂದಿದ್ದ 
ಎಂಬುದು ಸ್ಪಷ್ಟವಾಗುತ್ತದೆ. 


ಅಪ್ರಮೇಯಸ್ವಾಮಿ ದೇವಸ್ಥಾನದ ಅರ್ವಾಚೀನ ಶಾಸನವೆಂದರೆ ಈ ದೇವಾಲಯದ ಉತ್ಸವ 
ವಿಗಹದ ಪೀಠದಲ್ಲಿರುವ ಶಾಸನ. ಕ್ರಿ.ಶ. ಸುಮಾರು 18ನೇ ಶತಮಾನದ ತೆಲುಗು ಭಾಷೆಯಲ್ಲಿರುವ 
ಈ ಶಾಸನದಲ್ಲಿ ದೇವರ ಉತ್ಸವ ಮೂರ್ತಿಯನ್ನು ರಾಚಣ್ಣನ ವರದಪ್ಪ ಎಂಬುವನು ಮಾಡಿಸಿದ 
ಉಲ್ಲೇಖವಿದೆ. ಹೀಗೆ ಚೋಳರ ಕಾಲದ ಈ ದೇವಾಲಯ ಇಂದಿಗೂ ತನ್ನ ಗತವೈಭವವನ್ನು 
ಉಳಿಸಿಕೊಂಡು ಸಾವಿರಾರು ಜನರನ್ನು ಆಕರ್ಷಿಸುತ್ತಿರುವುದನ್ನು ಕಾಣಬಹುದು. 


ಕೂಡ್ಲೂರಿನ ದುರ್ಗಿ(ಚೆಲ್ಲಮೃ) ದೇವಾಲಯ : ಇದು ಗಂಗರ ಕಾಲದ ದೇವಾಲಯವಾಗಿದೆ. ಕ್ರಿ.ಶ. 
1014ರ ಮಳೂರಿನ ಕೈಲಾಸೇಶ್ವರ ದೇವಾಲಯದಲ್ಲಿನ ತಮಿಳು ಶಾಸನದಲ್ಲಿ ಚೋಳದೊರೆ 
ರಾಜೇಂದ್ರಚೋಳನ ಆಳ್ಗಿಕೆಯ ಕಾಲದಲ್ಲಿ ಕೆರೆಯ ದಂಡೆಯಲ್ಲಿನ ದುರ್ಗಯಾರ್‌ ದೇವಿಗೆ ಅಭಿಷೇಕ- 
ಹೂಜಾ ಕೈಂಕರ್ಯಕ್ಕಾಗಿ ಭೂಮಿಯನ್ನು ದಾನ ಮಾಡಿ, ಅದರಿಂದ ಉತ್ಪತ್ತಿಯಾಗುವ ಭತ್ತವನ್ನು 
ದೇವಾಲಯದ ಖರ್ಚಿಗೆ ಬಳಸಿಕೊಳ್ಳುವುದರ ಬಗ್ಗೆ ಉಲ್ಲೇಖವಿದೆ. ಶಾಸನೋಕ್ತ ದುರ್ಗಯಾರ್‌ 
ದೇವಿಯನ್ನು ಪ್ರಸ್ತುತದಲ್ಲಿ ಚೆಲ್ಲಮ್ಮ ದೇವಿ ಎಂಬ ಹೆಸರಿನಿಂದ ಕರೆಯಲ್ಲಡುವುದನ್ನು ಕಾಣಬಹುದು. 
ಇದೇ ಶಾಸನದಲ್ಲಿ ಈ ದುರ್ಗಯಾರ್‌ ದೇವಿಯ ಪೂಜಾರಿಗೂ ಭೂದಾನ ಮಾಡಿದ ವಿವರವನ್ನು 
ಕಾಣಬಹುದು. ಈ ದುರ್ಗಯಾರ್‌ ದೇವಿಯ ಗುಡಿಯು ಸಪ್ತಮಾತೃಕೆಯರ ಶಿಲ್ಲವನ್ನು ಹೊಂದಿದ್ದು, 
ಪ್ರಮುಖವಾಗಿ ದುರ್ಗಿಯನ್ನು ಪೂಜಿಸಲ್ಪಡುವ ತಾಣವಾಗಿದೆ. 


ಚಿಕ್ಕಮಳೂರಿನ ಆದಿತ್ಯ ದೇವಾಲಯ : ಗಂಗರ ಕಾಲದ ದೇವಾಲಯ ಇದಾಗಿದ್ದು, ಪಸ್ತುತದಲ್ಲಿ 
"ಅರ್ಕೇಶ್ವರ ದೇವಾಲಯ” ಎಂದು ಕರೆಯಲ್ಲಡುತ್ತಿದೆ. ಪ್ರಸ್ತುತದಲ್ಲಿ ಶಿವನ ದೇವಾಲಯವಾಗಿದ್ದರೂ 
ಮೂಲತಃ ಸೂರ್ಯನ ದೇವಾಲಯವಾಗಿತ್ತು ಎಂದು ತಿಳಿಯುತ್ತದೆ. ಈ ಅರ್ಕೇಶ್ವರ ದೇವಾಲಯದ 
ಸಮೀಪದಲ್ಲೇ ಇರುವ ಗೋಪಾಲಕೃಷ್ಣ ದೇವಾಲಯದ ಮಹಾದ್ದಾರಕ್ಕೆ ದಕ್ಷಿಣ ಹೊರಭಿತ್ತಿಯಲ್ಲಿರುವ 
ಹಳಗನ್ನಡದಲ್ಲಿರುವ ಕ್ರಿಶ. ಸುಮಾರು ಹತ್ತನೇ ಶತಮಾನಕ್ಕೆ ಸೇರಿದ ಶಾಸನದಲ್ಲಿ "ಆದಿತ್ಯ' 
ದೇವಾಲಯದ ಉಲ್ಲೇಖ ಕಂಡುಬರುತ್ತದೆ.35 ಶಾಸನದಲ್ಲಿ ಆದಿತ್ಯ ದೇವರ ನೈವೇದ್ಯಕ್ಕಾಗಿ ದಾನಕೊಟ್ಟ 
ಭೂಮಿಯು ಸೂಳೆಗೆರೆ (ಈಗಿನ ಸುಳ್ಳೇರಿ), ಕೂಡಲೂರು, ತೈಲೂರು, ಪಿರಿಯ ಮಳವೂರುಗಳ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 205 


ಚತುಸ್ಲೀಮೆಯನ್ನು ಹೊಂದಿತ್ತು ಎಂದು ತಿಳಿಯುತ್ತದೆ. ಶಾಸನ ತುುಟಿತವಾಗಿರುವ ಕಾರಣ 
ದಾನಕೊಟ್ಟವರ ವಿವರ ಲಭ್ಯವಾಗುವುದಿಲ್ಲ. 


ಹೊಂಗನೂರಿನ ವೇಣುಗೋಪಾಲಕೃಷ್ಣ ದೇವಾಲಯ : ಇದು ಚೋಳರ ಕಾಲದಲ್ಲಿ 
ನಿರ್ಮಾಣಗೊಂಡ ದೇವಾಲಯವಾಗಿದೆ. ಚೋಳ ದೊರೆ ರಾಜೇಂದಜೋಳದೇವನ ಕಾಲದಲ್ಲಿ ಈ 
ಗೋಪಾಲಕೃಷ್ಣ ದೇವಾಲಯ ನಿರ್ಮಾಣಗೊಂಡಿರುವುದಕ್ಕೆ ಶಾಸನವೊಂದರಲ್ಲಿ ಉಲ್ಲೇಖವಿದೆ.5” ಈ 
ಶಾಸನದಲ್ಲಿ ರಾಜೇಂದಚೋಳನ  ಆಳ್ಲಿಕೆಯ ಕಾಲದಲ್ಲಿ ಕಿಳಲೈನಾಡಿನ ಪುಂಗನೂರಿನ 
ಶ್ರೀಕೃಷ್ಣದೇವರನ್ನು ನಿರ್ಮಾಣ ಮಾಡಿದ ಸಂದರ್ಭದಲ್ಲಿ, ದೇವಾಲಯಕ್ಕೆ ಎರಡು ಖಂಡುಗ 
ಭೂಮಿಯನ್ನು ದಾನವಾಗಿ ನೀಡಿದ ವಿವರ ದಾಖಲಾಗಿದೆ. 


ಕ್ರಿಶ. 1013ರ ರಾಜೇಂದಚೋಳನ ಕಾಲದ ತಮಿಳು ಶಾಸನದಲ್ಲಿ ತೈಲೋಕ್ಕಮಾದೇವಿ 
ಚತುರ್ವೇದಿ ಮಂಗಲವಾದ ಪುಂಗನೂರಿನ ಸಭಾಸದಸ್ಯರು ಕುನ್ನವೈ ವಿಣ್ಣಾಗರ್‌ ಆಳ್ದಾರ್‌ ದೇವರ 
ಪೂಜಾ ಕೈಂಕರ್ಯಕ್ಕೆ ಭೂದಾನ ನೀಡಿ ತೆರಿಗೆ ವಿನಾಯಿತಿ ನೀಡಿದ ವಿವರವನ್ನು ಕಾಣಬಹುದು.” 
ಇದೇ ಸಂದರ್ಭದಲ್ಲಿ ದೇವಾಲಯಕ್ಕೆ 9 ಕಳಂಜು ಚಿನ್ನಕ್ಕೆ ಚರಣಿಯಬಾಯಿ ಎಂಬುವರಿಂದ 
ಭೂಮಿಯನ್ನು ಖರೀದಿಸಿ ದಾನಕೊಟ್ಟ ವಿವರವನ್ನು ಕಾಣಬಹುದು. ಈ ಗೋಪಾಲಕೃಷ್ಣ ದೇವಸ್ಥಾನದ 
ಅಮ್ಮನವರ ಗುಡಿ ಮುಂಭಾಗದ ದಕ್ಷಿಣ ಕಡೆ ಕಂಭದಲ್ಲಿನ ಕ್ರಿಶ. 1018ರ ಶಾಸನದಲ್ಲಿ ಚೋಳದೊರೆ 
ರಾಜೇಂದಚೋಳದೇವನ ಏಳನೇ ವರ್ಷದ ಆಳ್ಗಿಕೆಯ ಕಾಲದಲ್ಲಿ ಈ ದೇವಾಲಯಕ್ಕೆ ದತ್ತಿಯನ್ನು 
ಕೊಟ್ಟ ವಿವರ ದಾಖಲಾಗಿದೆ.3 


ಚಿಕ್ಕಮಳೂರಿನ ವೇಣುಗೋಪಾಲಕೃಷ್ಣ ದೇವಾಲಯ : ಚೋಳರ ಕಾಲದಲ್ಲಿ ಈ ದೇವಾಲಯ 
ನಿರ್ಮಾಣಗೊಂಡಿದ್ದಕ್ಕೆ ಶಾಸನಾಧಾರಗಳಿವೆ. ಈ ದೇವಾಲಯದ ಮುಂಭಾಗದ ಕಂಬಗಳಲ್ಲಿನ ಕ್ರಿ.ಶ. 
ಹನ್ನೊಂದನೇ ಶತಮಾನದ ತಮಿಳು ಶಾಸನಗಳಲ್ಲಿ ತಿರುಮಾಯಿಳಾಪುರದ  ತಿರುವಿರುಂಡ 
ಪೆರುಮಾಳ್‌, ಕುನ್ನೂರಿನ ಸೂರ್ಯದೇವರ್‌,*" ಒಡಲನ್‌ ಚೋಳನ್‌ ಮುತ್ತಿಪಿಲೈ”” ಹಾಗೂ 
ಪಾವೂರಿನ ಸೋಮಣ್ಣ” ಎಂಬುವರು ದೇವಾಲಯದ ನವರಂಗದಲ್ಲಿನ ಕಂಭಗಳನ್ನು ಮಾಡಿಸಿದರು 
ಎಂದು ತಿಳಿಯುತ್ತದೆ. ಈ ದೇವಾಲಯದ ರಂಗಮಂಟಪದ ತೊಲೆಯನ್ನು ತಿರುಮಾಯಿಲಾಪುರದ 
ತಿರುವಿರುಂಡ ಪೆರುಮಾಳ್‌*”*, ಪುಂಗನೂರಿನ ರಾಯಪ್ಪಸೆಟ್ಟಿಯರ ಮಗ ನೀಲಪ್ಪಸೆಟ್ಟಿ5” ಹಾಗೂ 
ಇರುಂಗಣ್ಣಿ ಪುರುಷೋತ್ತಮ ಎಂಬುವರು ಮಾಡಿಸಿದ ಉಲ್ಲೇಖ ಇಲ್ಲಿನ ತಮಿಳಿನ ಶಾಸನಗಳಲ್ಲಿದೆ. 


ಇದೇ ಕಾಲದ ಮತ್ತೊಂದು ತಮಿಳಿನ ಶಾಸನವೊಂದರಲ್ಲಿ ಈ ಗೋಪಾಲಕೃಷ್ಣ ದೇವಾಲಯದ 
ನವರಂಗವನ್ನು ಮಳವೂರಿನ ಮನೆಶೆಕಾಲ್‌ ಒಡೆಯ ಎಂಬುವನ ಮಗನಾದ ಸಿಂಗಣ್ಣನು ಮಾಡಿಸಿದ 
ಉಲ್ಲೇಖ ಕಂಡುಬರುತ್ತದೆ.” ಈ ಶಾಸನದಲ್ಲಿ ಗೋಪಾಲಕೃಷ್ಣದೇವರನ್ನು "ಮಳವೂರಿನ ಒಡೆಯ” 
ಎಂಬುದಾಗಿ ಕರೆದಿರುವುದನ್ನು ಕಾಣಬಹುದು. 


ಕೋಡಂಬಳ್ಳಿಯ ಮಳಲೇಶ್ವರ ದೇವಾಲಯ : ಮೂಲತಃ ಗಂಗರ ಕಾಲದ ದೇವಾಲಯ ಇದಾಗಿದ್ದು, 
ಕ್ರಿಶ. ಹನ್ನೊಂದನೇ ಶತಮಾನದ ತಮಿಳು ಶಾಸನದಲ್ಲಿ ಕೋಡಂಬಳ್ಳಿಯೂರಿನ ಮಣಲೇಶ್ವರ 
ದೇವಾಲಯಕ್ಕೆ ಛೇರಮಾನ್‌ ಪೆರುಮಾಳ್‌ ಎಂಬುವನು ದಾನ ನೀಡಿರುವ ಉಲ್ಲೇಖವಿದೆ.3 ಕ್ರಿಶ. 
1499ರ ಈ ದೇವಾಲಯಕ್ಕೆ ದಕ್ಷಿಣ ರಾಜಬೀದಿಯಲ್ಲಿರುವ ಶಾಸನದಲ್ಲಿ ವಿಜಯನಗರದ ದೊರೆ 
ಸಾಳುವ ಇಮ್ಮಡಿ ನರಸಿಂಹ ಮಹಾರಾಯನ ಆಳ್ಳಿಕೆಯ ಕಾಲದಲ್ಲಿ ಪೆನುಗೊಂಡೆಯ ಮುಮ್ಮಡಿದೇವನ 
ಮಕ್ಕಳಾದ ತಿಮ್ಮರಸರು ಹೊಯ್ದಳ ನಾಡಿನ ಚನ್ನಪಟ್ಟಣ ಸ್ಥಳದ ಕೋಡಂಬಳ್ಳಿಯ ಮಳಲೇಶ್ವರ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 206 


ದೇವರ ಅಮೃತಪಡಿ, ಅಂಗರಂಗ ವೈಭವ ಹಾಗೂ ವರ್ಷ ಮಾಸೋತ್ತವಕ್ಕಾಗಿ ಕೋಡಂಬಳ್ಳಿ 
ಸೀಮೆಯ ನಿಟ್ಟೂರು ಭಟವಿತ್ತಿಯ ಸ್ಥಳದ ಸಿಗೆಯ ಗ್ರಾಮವನ್ನು ದತ್ತಿಬಿಟ್ಟ ವಿವರವಿದೆ.” 


ಇದೇ ದೇವಾಲಯದ ಬಾಗಿಲ ದಕ್ಷಿಣ ಕಡೆ ನೆಟ್ಟಿರುವ ಶಿಲಾಶಾಸನದಲ್ಲಿ ವಿಜಯನಗರದ 
ದೊರೆ ಅಚ್ಛುತರಾಯನ ಆಳಿಕೆಯಲ್ಲಿ ಪೆನುಗೊಂಡೆ ಸೀಮೆಯ ನಿಟ್ಟೂರು ಭಟ ವಿತ್ತಿಯ ಸ್ಥಳದ 
ಸರಗೂರು ಗ್ರಾಮವನ್ನು ಅಚ್ಛುತರಾಯ ಮಹಾರಾಯರಿಗೆ ಧರ್ಮವಾಗಲೆಂದು ಕೋಡಂಬಳ್ಳಿಯ ಶ್ರೀ 
ಮಳಲೇಶ್ವರ ದೇವರ ಅಂಗರಂಗ ವೈಭವ, ತೇರು ತಿರುನಾಳು ತಿರುಪಣಿ ಮಾಸೋತ್ಸ್ತವ ಪಲ್ಲಕ್ಕಿಯ 
ಸೇವೆಗಳಿಗೆ ಕ್ರಿಶ. 1534ರಲ್ಲಿ ದಾನಕೊಟ್ಟ ವಿವರ ದಾಖಲಾಗಿದೆ. ಇದೇ ಸಮಯದಲ್ಲಿ ಸರಗೂರಿ 
ಸ್ಥಾನಕತನಕ್ಕೆ ಚಂದಶೇಖರ ಎಂಬುವನಿಗೆ ಗದ್ದೆ ಹಾಗೂ ಹತ್ತು ಕೊಳಗ ಹೊಲವನ್ನು ದಾನಕೊಟ್ಟ 
ವಿವರವನ್ನು ಶಾಸನದಲ್ಲಿ ಕಾಣಬಹುದು. ಶಾಸನೋಕ್ತ ಚಂದ್ರಶೇಖರನು ಮಳಲೇಶ್ವರ ದೇವಾಲಯದ 
ಸ್ಥಾನಪತಿಯಾಗಿದ್ದ ಎಂದು ತಿಳಿಯುತ್ತದೆ. ಹೀಗೆ ಶಾಸನಗಳಲ್ಲಿ ಈ ದೇವಾಲಯಕ್ಕೆ ಇದ್ದ 
"'ಮಣಲೇಶ್ವರ' ಎಂಬ ಹೆಸರು, ನಂತರದಲ್ಲಿ ಮಳಲೇಶ್ವ್ಷರ ಎಂದು ಬದಲಾಗಿ, ಪ್ರಸ್ತುತದಲ್ಲಿ 
“ಮರಳೇಶ್ವರ” ಎಂದು ಕರೆಯುತ್ತಿರುವುದನ್ನು ಕಾಣಬಹುದು. 


ಕೂಡ್ಲೂರಿನ ರಾಮ ದೇವಾಲಯ : ಚೋಳರ ಕಾಲದಲ್ಲಿ ನಿರ್ಮಾಣಗೊಂಡ ದೇವಾಲಯವಾಗಿದೆ. 
ಕ್ರಿಶ. ಹನ್ನೆರಡನೇ ಶತಮಾನದ ಕೂಡ್ತೂರಿನ ರಾಮ ದೇವಾಲಯದ ಪೂರ್ವ ಮಹಾದ್ದಾರಕ್ಕೆ ದಕ್ಷಿಣ 
ತಳಪಾದಿ ಕಲ್ಲಿನಲ್ಲಿರುವ ಶಾಸನದಲ್ಲಿ ಸೂರ್ಯಚೌರಿ ಪಂಡಿತನ ಶಿಷ್ಠನಾದ ಆಗಮಿ ತಿರುನಾರಾಯಣ 
ಭಟ್ಟ ಎಂಬುವನು "ಮಣವಾಳ ರಾಮ” ದೇವರನ್ನು ಪ್ರಶಿಷ್ಠಾಖಸಿದ ವಿವರ ತಿಳಿಯುತ್ತದೆ." ಇದೇ 
ಕಾಲದ ಮತ್ತೊಂದು ತಮಿಳು ಶಾಸನದಲ್ಲಿ ತಿರುಮಾಳಪಾಡಿ ರಾಜಸಿಂಹನು ರಾಜರಾಜ ಚತುರ್ವೇದಿ 
ಮಂಗಲವಾದ ಕೂಡಲೂರಿನ "ಸದ್ದುಣ ರಾಮ ಪೆರುಮಾಳ' ದೇವಾಲಯದ ಮಠದ ನಿರ್ವಹಣೆಗಾಗಿ 
ಭೂಮಿಯನ್ನು ದಾನವಾಗಿ ನೀಡಿದ ವಿವರವನ್ನು ಕಾಣಬಹುದಾಗಿದೆ. 


ಕ್ರಿಶ. 1232ರ ಹೊಯ್ದಳ ದೊರೆ ಇಮ್ಮಡಿ ನರಸಿಂಹದೇವನ ಆಳ್ಳಿಕೆಯ ಕಾಲದ ಶಾಸನದಲ್ಲಿ 
ಮುಡಿಗೊಂಡಚೋಳ ಒಳನಾಡಿನ ಕಿಳಲೈನಾಡಿನ ರಾಜರಾಜ ಚತುರ್ವೇದಿ ಮಂಗಲವಾದ 
ಕೂಡಲೂರಿನ ಮಹಾಜನರು ಈ ದೇವಾಲಯಕ್ಕೆ ಭೂದಾನ ಮಾಡಿದ ವಿವರವಿದೆ. ಇದೇ 
ದೇವಾಲಯದ ಕ್ರಿಶ. 1828ರ ಶಾಸನದಲ್ಲಿ ಕಾನಕಾನಹಳ್ಳಿಯ (ಈಗಿನ ಕನಕಪುರ) ವೆಂಕಟಲಕ್ಷ್ಮಿ 
ಎಂಬುವರು ಕೂಡ್ಲೂರ ಕಪನಿಪತೈಯ್ಯರಿಂದ ಖರೀದಿಸಿದ್ದ ಮತ್ತಿಕದ ತೆಂಗಿನ ತೋಟವನ್ನು ಕೂಡ್ಡೂರ 
ಶ್ರೀರಾಮಸ್ಥಾಮಿಯವರ ದೇವಸ್ಥಾನ ಹಾಗೂ ಶ್ರೀರಾಮನವಮಿ ಉತ್ಸವದ ಕಟ್ಟೆ ನಡೆಯುವುದಕ್ಕಾಗಿ 
ದಾನ ಮಾಡಿದ ವಿವರ ಉಲ್ಲೇಖಗೊಂಡಿದೆ. 


ಕೃಷ್ಣಾಪುರದ ಅಂಕಕಾರೇಶ್ವರ / ಅಂಕನಾಥ ದೇವಾಲಯ : ಕೃಷ್ಣಾಪುರ ಗ್ರಾಮದ ಪಾಳು ಕಠಶ್ವರ 
ಗುಡಿಯ ಉತ್ತರ ತಳಪಾದಿ ಕಲ್ಲಿನಲ್ಲಿರುವ ಕ್ರಿ.ಶ. 1112ರ ಶಾಸನದಲ್ಲಿ ಹೊಯ್ದಳ ಸಾಮ್ರಾಜ್ಯದ ದೊರೆ 
ಹೊಯ್ದಳದೇವ ಅಂದರೆ ವಿಷ್ಣುವರ್ಧನನು ರಾಜ್ಯವನ್ನು ಅಳ್ಳಿಕೆ ಮಾಡುವಾಗ ಕೇಸಿಯಣ್ಣ ಹಾಗೂ 
ಬೊಮ್ಮಯ್ಯ ಹೆಗ್ಗಡೆ ಎಂಬುವರು ಕೆಳಲೆನಾಡ ಬೆಟ್ಟಹಳ್ಳಿ(ಈಗಿನ ಕೃಷ್ಣಾಪುರ)ುಯ ಅಂಕಕಾರೇಶ್ವರ 
ದೇವರಿಗೆ ನೀಡಿದ ದಾನದ ಉಲ್ಲೇಖವಿದೆ. ಶಾಸನೋಕ್ತ ಅಂಕಕಾರೇಶ್ವರ ದೇವಾಲಯವೇ ಈಗಿನ 
ಪಾಳು ಈಶ್ವರ ದೇವಾಲಯವಾಗಿದೆ. 


ಈ ಅಂಕಕಾರೇಶ್ವರ ದೇವಾಲಯದ ಹೆಸರು ಕ್ರಿಶ. ಹದಿನೈದನೆಯ ಶತಮಾನದ ವೇಳೆಗೆ 
ಅಂಕನಾಥ ಎಂಬುದಾಗಿ ಬದಲಾಗಿರುವುದನ್ನು ಕಾಣಬಹುದು. ಕ್ರಿ.ಶ. 1438ರ ವಿಜಯನಗರದ ದೊರೆ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 207 


ಪ್ರಕಾಪದೇವರಾಯನ ಆಳ್ದಿಕೆಯ ಕಾಲದ ಶಾಸನದಲ್ಲಿ” ಮಾಂಡಲಿಕನಾಗಿದ್ದ ಚಿಕ್ಕಪೆರುಮಾಳೆದೇವ 
ಒಡೆಯನು ಬೆಟ್ಟಹಳ್ಳಿಯ ಅಂಕನಾಥದೇವರ ದೇವಾಲಯ ಹಾಳಾಗಿರುವಾಗ ಅದನ್ನು 
ಜೀರ್ಣೋದ್ದಾರ ಮಾಡಿ, ಅದಕ್ಕೆ ಗರ್ಭಗೃಹ, ಸುಖನಾಸಿ, ರಂಗಮಂಟಪ, ಶಿಖರಗಳನ್ನು ಕಟ್ಟಿಸಿದನು. 
ಅಲ್ಲದೇ ತನ್ನ ಅಣ್ಣ ತಿರುಮಲನಾಥ ಅರಸರ ಧರ್ಮದಲ್ಲಿ ನಿತ್ಯ ಹನ್ನೆರಡು ಮಂದಿ ಬ್ರಾಹ್ಮಣರಿಗೆ ಅನ್ನ 
ಸಂತರ್ಪಣೆಗಾಗಿ ತಿಮ್ಮಸಮುದ್ರ ಕೆರೆಯ ಕೆಳಗೆ ಹತ್ತು ಖಂಡುಗ ಗದ್ದೆಯನ್ನು ದಾನವಾಗಿ ಬಿಟ್ಟನು. 
ಜೊತೆಗೆ ಬ್ರಾಹ್ಮಣರ ಕ್ಷತ್ರಕ್ಕೆ ಸುಳ್ಳೇರಿ ಕೆರೆಯ ಕೆಳಗೆ ಖಂಡುಗ ಗದ್ದೆಯನ್ನು ಅಂಕನಾಥ ದೇವರ 
ಪ್ರತಿನಿತ್ಯದ ಎರಡು ವೇಳ ಅಮೃತಪಡಿಗೆ ಖಂಡುಗ ಗದ್ದೆ ಹಾಗೂ ನಂದಾದೀವಿಗೆಗಾಗಿ ಆಯಿಗುಳದ 


ಹೊಲವನ್ನು ದಾನವಾಗಿ ಕೊಟ್ಟ ವಿವರಗಳು ದಾಖಲಾಗಿವೆ. 


ಮರುದೂರಿನ ಸಿಂಗಪೆರುಮಾಳ್‌ ದೇವಾಲಯ : ಮರುದೂರು ಅಂದರೆ ಮದ್ದೂರಿನ ನರಸಿಂಹ 
ದೇವಾಲಯದ ಉಲ್ಲೇಖ ಚನ್ನಪಟ್ಟಣ ತಾಲ್ಲೂಕಿನ ಬ್ಯಾಡರಹಳ್ಳಿಯ ತಮಿಳಿನ 
ಶಾಸನವೊಂದಲರಲ್ಲಿದೆ.” ಕ್ರಿಶ. 1181ರ ಈ ಶಿಲಾಶಾಸನದಲ್ಲಿ ಹೊಯ್ದಳ ದೊರೆ ಎರಡನೇ 
ವೀರಬಲ್ಲಾಳನ ಆಳ್ಳಿಕೆಯ ಕಾಲದಲ್ಲಿ ಆತನ ಸಾಮಂತನಾದ ಕಿಳಲಾದಿರಾಯ ಪಮ್ಮಿದೇವನು 
ಶ್ರೀನರಸಿಂಹ ಚತುರ್ವೇದಿ ಮಂಗಲವಾದ ಮರುದೂರಿನ ಸಿಂಗಪ್ಪೆರುಮಾಳ್‌ (ನರಸಿಂಹ) ದೇವರಿಗೆ 
ತನ್ನ ಬೆಪ್ಟೂರು (ಬೆಂಪೂರು-ಈಗಿನ ಬೇವೂರು) ಅಲಿಯಾಸ್‌ ವೆಂಗೇಶ್ವ್ಷರ ಕುಲಕಾಲ ನಲ್ಲೂರಿನ 
ಕೋಟೆಯ ಹತ್ತಿರದ ಉಪಗ್ರಾಮಗಳಾದ ತಿರುಮಡೈಪಳ್ಳಿಪುರ೦ ಹಾಗೂ ತೆಗಬ್ಬಣ್ಣಿರೈಗಳನ್ನು 
'ತಿರುವಿಡ್ಕಯಾಟ್ಟಮ್‌' ಆಗಿ ದಾನ ಕೊಟ್ಟಿರುವುದನ್ನು ಕಾಣಬಹುದು. 


ಮಳೂರುಪಟ್ಟಣದ ವರದರಾಜ ದೇವಾಲಯ : ಈ ದೇವಾಲಯ ಹೊಯ್ದಳರ ಕಾಲದಲ್ಲಿ 
ಪ್ರತಿಷ್ಠಾಪನೆಗೊಂಡಿರುವುದಕ್ಕೆ ಶಾಸನವೊಂದು ಸಾಕ್ಷಿಯಾಗಿದೆ. ಮಳೂರುಪಟ್ಟಣ ಗ್ರಾಮದ ವರದರಾಜ 
ದೇವಸ್ಥಾನದ ಸೋಪಾನ ಕಲ್ಲಿನಲ್ಲಿರುವ ಕ್ರಿಶ. 1180ರ ತಮಿಳು ಭಾಷೆಯಲ್ಲಿ ರಚಿತವಾಗಿರುವ ಈ 
ಶಾಸನ" ಹೊಯ್ದಳ ದೊರೆ ಇಮ್ಮಡಿ ಬಲ್ಲಾಳನ ಬಿರುದಾವಳಿಗಳನ್ನು ವರ್ಣಿಸುತ್ತದೆ. ಈ ಶಾಸನವು 
ತ್ರುಟಿತವಾಗಿರುವ ಕಾರಣ ಹೆಚ್ಚಿನ ಮಾಹಿತಿ ಲಭ್ಯವಾಗುವುದಿಲ್ಲ. ಪ್ರಸ್ತುತದಲ್ಲಿ ಈ ದೇವಾಲಯ ತನ್ನ 
ಪ್ರಾಚೀನತೆಯನ್ನು ಕಳೆದುಕೊಂಡು ಜೀರ್ಣೋದ್ದಾರಗೊಂಡಿದೆ. ವರದರಾಜನ ಮೂರ್ತಿಯ 
ಲಕ್ಷಣವನ್ನು ಗಮನಿಸಿದಾಗ ಇದು ಹೊಯ್ದಳರ ಕಾಲದಲ್ಲಿ ನಿರ್ಮಾಣಗೊಂಡಿದೆ ಎಂಬುದು ಸ್ಪಷ್ಟ 


ಹರೂರಿನ ಸೋಮೇಶ್ವರ ದೇವಾಲಯ : ಇದು ಹೊಯ್ದಳರ ಕಾಲದ ದೇವಾಲಯವಾಗಿದೆ. ಕ್ರಿ.ಶ. 
1260ರ ಹರೂರು ಗ್ರಾಮದ ಉತ್ತರ ದಿಕ್ಕಿನ ಊರಬಾಗಿಲ ಬಳಿಯಿರುವ ಶಿಲಾಶಾಸನದಲ್ಲಿ ಈ 
ಸೋಮೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದ ಉಲ್ಲೇಖವಿದೆ.  ಹೊಯ್ಗಳ ದೊರೆ 
ಮೂರನೇ ನರಸಿಂಹನ ಕಾಲದ ಈ ಶಾಸನದಲ್ಲಿ ಆತನ ಮಂತ್ರಿ ಸರ್ವಾಧಿಕಾರಿ, ಸಮಸ್ತ 
ಸೇನಾಧಿಪತಿಯೂ ಆದ ಮುಳ್ಳುಳಾರ್‌ ದೇವ ಎಂಬುವನು ಕಿಳಲೈನಾಡಿನ ರಾಜೇಂದಸಿಂಹ 
ಚತುರ್ಮೇದಿ ಮಂಗಲವಾದ ಮಳವೂರಿಗೆ ಉತ್ತರದಲ್ಲಿರುವ ಪಾವೂರು (ಈಗಿನ ಹರೂರು) ಎಂಬ 
ಉಪಗ್ರಾಮದಲ್ಲಿ ಸೋಮೇಶ್ವರ ಒಡೆಯ ಮಹಾದೇವ ದೇವಾಲಯವನ್ನು ಕಟ್ಟಿಸಿ, ದೇವರ 
ಪೂಜಾಕೈಂಕರ್ಯಕ್ಕೆ ಬೇಕಾದ ಪಾತ್ರೆ, ಲಾಂಛನ, ನಂದಾದೀಪ, ಅಕ್ಕಿ ಗಂಧ ಮೊದಲಾದ 
ಅಗತ್ಯವಸ್ತುಗಳನ್ನು ದತ್ತಿಬಿಟ್ಟ ವಿವರ ದಾಖಲಾಗಿದೆ. 


ನೇರಳೂರಿನ ವೈದ್ಯನಾಥೇಶ್ವರ ದೇವಾಲಯ : ಗಂಗರ ಕಾಲದಲ್ಲಿ ನಿರ್ಮಾಣಗೊಂಡಿರುವ 
ದೇವಾಲಯ ಇದಾಗಿದೆ. ಕ್ರಿಶ. 1263ರ ಶಾಸನವೊಂದರಲ್ಲಿ ಹೊಯ್ದಳ ದೊರೆ ಮುಮ್ಮಡಿ ಬಲ್ಲಾಳನ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 208 


ಕಾಲದಲ್ಲಿ ಗೌಡದೇವರಸ ಎಂಬುವನು ವೈದ್ಯನಾಥೇಶ್ವರ ದೇವರಿಗೆ ಪ್ರಾತಃ ಸ್ನಾನ ನೈವೇದ್ಯ 
ನಡೆಯುವುದಕ್ಕೆ ದಾನ ಬಿಟ್ಟ ವಿವರವನ್ನು ತಿಳಿಸುತ್ತದೆ. ಈ ಶಾಸನದಲ್ಲಿ ದಾನಕ್ಕೆ ಸಂಬಂಧಿಸಿದ 
ಒಂದು ನಿಬಂಧನೆಯು ಕುತೂಹಲಕಾರಿಯಾಗಿದೆ. ಕೊಟ್ಟದ್ದು ಖಂಡುಗ ಗದ್ದೆ, ಅಂದರೆ ಒಂದು 
ಖಂಡುಗ ಭತ್ತವನ್ನು ಬೆಳೆಯುವ ಗದ್ದೆ. ಇದಲ್ಲದೆ ದೇವಸ್ಥಾನದಲ್ಲಿ ಪೂಜೆ ಮಾಡುವ ನಂಬಿಯರ 
ಜೀವಿತಕ್ಕೆ ಹತ್ತು ಕೊಳಗ ಗದ್ದೆಯನ್ನು ಪ್ರತ್ಯೇಕವಾಗಿ ನೀಡಲಾಗಿದೆ. ಈ ಖಂಡುಗ ಗದ್ದೆಯ ಬೆಳೆಯಿಂದ 
ಎರಡು ವೇಳೆ ದೇವರ ನೈವೇದ್ಯ ನಡೆಸಬೇಕು, ಅಕಸ್ಮಾತ್‌ ಒಂದು ಬಾರಿ ಬೆಳೆದರೆ ಒಂದು ವೇಳೆ 
ಮಾತ್ರ ನೈವೇದ್ಯ ಮಾಡಬೇಕು ಎಂಬ ಸೂಚನೆಯಿದೆ. ಅಂದರೆ ದಾನವಾಗಿ ನೀಡಿದ ಗದ್ದೆಯಲ್ಲಿ 


ವರ್ಷಕ್ಕೆ ಎರಡು ಬೆಳೆ ಬೆಳೆಯಲು ಅವಕಾಶವಿತ್ತು ಎಂದು ಸಷ್ಟವಾಗುತ್ತದೆ. 


ಇದೇ ಕಾಲದ ಮತ್ತೊಂದು ಶಾಸನದಲ್ಲಿ ವೀರಬಲ್ಲಾಳನ ಆಳ್ಗಿಕೆಯಲ್ಲಿ ಚನ್ನಪಟ್ಟಣ 
ಪ್ರದೇಶವನ್ನು ಆಳ್ಸಿಕೆ ನಡೆಸುವ ಮಾಂಡಲೀಕನೊಬ್ಬ (ಶಾಸನದಲ್ಲಿ ಹೆಸರು ತುುಟಿತವಾಗಿದೆ) ನೆಜ್‌ಲೂರ 
ವೈದ್ಯನಾಥೇಶ್ನರ ದೇವರಿಗೆ ಭೂ ದಾನ ಮಾಡಿದ ಉಲ್ಲೇಖವಿದೆ." ಈ ದೇವಾಲಯದ ಮತ್ತೊಂದು 
ಶಾಸನದಲ್ಲಿ ಮಾಯಿನಾಯಕ ಎಂಬ ಸ್ಥಳೀಯ ಅಧಿಕಾರಿಯು ನೆಜ್‌ಲೂರು ಗ್ರಾಮವನ್ನು 
"ವಣಇಜನಾಥ”' (ವೈಜನಾಥ ೨ ವೈದ್ಯನಾಥ) ದೇವರಿಗೆ ಆ ಗ್ರಾಮದ ಸಮಸ್ತ ಗೌಡರ ಸಹಮತದಲ್ಲಿ 
ದಾನಕೊಟ್ಟ ವಿವರ ದಾಖಲಾಗಿದೆ.” 


ಹಾರೋಕೊಪ್ಪದ ಕಲಿದೇವರ(ಭೈರವೇಶ್ನರ) ದೇವಾಲಯ : ಹೊಯ್ದಳ ದೊರೆ ಮೂರನೇ 
ನರಸಿಂಹನ ಕಾಲದ ಹಾರೋಕೊಪ್ಪ ಗ್ರಾಮದ ಭೈರವೇಶ್ವರ ದೇವಾಲಯದ ಮುಂಭಾಗದಲ್ಲಿರುವ 
ಶಿಲಾಶಾಸನದಲ್ಲಿ ನರಸಿಂಹನ ಮಾಂಡಲೀಕನಾದ  ಕೀರ್ತಿದೇವ ಎಂಬುವನು  ಕೆಳಲೆನಾಡ 
ಹಾರೋಕೊಪುವನ್ನು ಕಲಿದೇವರಿಗೆ ಅಷ್ಟಭೋಗ ಕುಳುಗುಳ ಕಾಣಿಕೆ ಮೊದಲಾದವನ್ನು 
ಸರ್ವಮಾನ್ಯವಾಗಿ ಧಾರೆಯೆರೆದು ದಾನಕೊಟ್ಟ ವವರ ಕಂಡುಬರುತ್ತದೆ. ಶಾಸನೋಕ್ತ ಕಲಿದೇವರು 
ಪ್ರಸ್ತುತದ ಭೈರವೇಶ್ವರ ದೇವರಾಗಿದೆ. ಕಾಲಭೈರವ-ಬೋರೇದೇವ ಎಂದು ಕರೆಯುವ ಈ ದೇವರನ್ನು 
ಕ್ರಿಶ. 13ನೇ ಶತಮಾನದಲ್ಲಿ ಕಲಿದೇವ ಎಂದು ಕರೆದಿರುವುದನ್ನು ಶಾಸನದಲ್ಲಿ ಕಾಣಬಹುದು. 


ಬೇವೂರಿನ ಸಿದ್ದರಾಮೇಶ್ವರ ದೇವಾಲಯ : ಮೂಲತಃ ಗಂಗರ ಕಾಲದಲ್ಲಿ ನಿರ್ಮಾಣಗೊಂಡ 
ದೇವಾಲಯವಾಗಿದೆ. ಹೊಯ್ದಳರ ಕಾಲದಲ್ಲಿ ಜೀರ್ಣೋದ್ದಾರಗೊಂಡಿದೆ. ಕ್ರಿಶ. 1272ರ ಹೊಯ್ದಳ 
ದೊರೆ ವೀರನಾರಸಿಂಗನ (ಮೂರನೇ ನರಸಿಂಹ) ಆಳ್ಳಿಕೆಯ ಕಾಲದ ಬೇವೂರು ಗ್ರಾಮದ ಕೆರೆಯ 
ಉತ್ತರ ಕಡೆ ತೂಬಿನ ಮೇಲ್ಲಪ್ಪಡಿಯಲ್ಲಿರುವ ಶಾಸನದಲ್ಲಿ" ನಾರಸಿಂಗನ ಮಾಂಡಲೀಕನಾದ 
ದಂಡವಳಿ ದೋಕಣ್ಣನ ಮಕ್ಕಳು ಮಸಣಯ್ಯನಾಯಕನು ವೀರಗಂಟೆ ರಾಮನಾಥದೇವರಿಗೆ ದಾನ 
ಮಾಡಿದ ಉಲ್ಲೇಖವಿದೆ. ಮೂರನೇ ನರಸಿಂಹನ ಸಹೋದರನಾದ ರಾಮನಾಥನ ಹೆಸರಿನಲ್ಲಿ ಗಂಗರ 
ಕಾಲದ ಈ ಶೈವ ದೇವಾಲಯಕ್ಕೆ ಹೆಸರಿಟ್ಟರಬಹುದೇ? ಎಂಬ ಸಂದೇಹ ಉಂಟಾಗುತ್ತದೆ. ಒಟ್ಟಿನಲ್ಲಿ 
ಶಾಸನೋಕ್ತ ವೀರಗಂಟೆ ರಾಮನಾಥ ದೇವಾಲಯ ಪ್ರಸ್ತುತದಲ್ಲಿ ಸಿದ್ದರಾಮೇಶ್ವರ ಎಂಬ ಹೆಸರಿನಿಂದ 
ಕರೆಯಲ್ಲಡುವುದನ್ನು ಕಾಣಬಹುದು. ಶಾಸನದಲ್ಲಿ ವೀರಗಂಟೆರಾಮನಾಥ ಎಂದಿರುವುದರಿಂದ 
ವೀರಶೈವ ಧರ್ಮದ ದೇವಾಲಯವಾಗಿರಬಹುದು. ಬೇವೂರು ಗ್ರಾಮದ ಹೊರಗಿನ ಬೆಟ್ಟದ ಮೇಲೆ 
ಈ ದೇವಾಲಯವಿದೆ. ಪ್ರಸ್ತುತದಲ್ಲಿ ಈ ದೇವಾಲಯಕ್ಕೆ ವೀರಶೈವರು ಪೂಜೆ ಸಲ್ಲಿಸುತ್ತಿರುವುದು 
ಗಮನಾರ್ಹ ಅಂಶ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 209 


ಯಲಿಯೂರಿನ ಚೂಡನಾಥ / ಚೌಡನಾಥ ದೇವಾಲಯ : ಕ್ರಿಶ. 1278ರ ಯಲಿಯೂರು ಗ್ರಾಮದ 
ಶಾಸನವೊಂದರಲ್ಲಿ” ಹೊಯ್ದಳ ದೊರೆ ಮೂರನೇ ನರಸಿಂಹನ ಆಳ್ಲಿಕೆಯ ಕಾಲದಲ್ಲಿ ಆತನ 
ಮಹಾಪ್ರಧಾನ  ಚಿಕ್ಕಕೇತಯದಣ್ಣಾಯಕನು ಚೂಡನಾಥ ದೇವರಿಗೆ ಬೆಳ್ಳಿಯ ಹರಿವಾಣವನ್ನು 
ಮಾಡಿಸಿಕೊಟ್ಟಿದ್ದಲ್ಲದೆ ಪಟ್ಟವನ್ನು ಕಟ್ಟಿ, ಈ ದೇವರ ಚಿಕ್ಕಗಂಗವಾಡಿ ನಾಡೊಳಗಣ ದೇವದಾನದ 
ಯಲೆವೂರು ಬಾಣತಿಯಹಳ್ಳಿಯ ನಾಡುವಟ್ಟದ ಅಭ್ಯಾಗತೆನೆಲೆ ನಿಬಂಧಿ ಕಳ್ಳರು ಬೆಣ್ಯ ತಪ್ಪುತವುಡಿ 
ಕಳನಿ ಗದ್ಯಾಣ 300ಕ್ಕೆ ಆ ಕೇತೆಯದಣ್ಣಾಯಕರ ದೇವರ ಅಮೃತಪಡಿಗೆ ಧಾರೆಯೆರೆದುಕೊಟ್ಟರು. 
ಅಲ್ಲದೇ ದೇವರ ದಿನನಿತ್ಯ ಪೂಜಾಕೈಂಕರ್ಕಕ್ಕೆ ಮಗ್ಗದೆರೆ, ಹೊಗೆದೆರೆಗಳನ್ನು ಸರ್ವಮಾನ್ಯವಾಗಿ 
ದಾನಕೊಟ್ಟ ವಿವರ ಶಾಸನದಲ್ಲಿದೆ. ಶಾಸನದಲ್ಲಿ ಉಕ್ತವಾಗಿರುವ ದೇವದಾನದ ಯಲೆವೂರು 
ಎಂದಿರುವಲ್ಲಿ ಈ ಗ್ರಾಮವನ್ನು ಇದಕ್ಕಿಂತ ಮೊದಲೇ ಚೂಡನಾಥ ದೇವರಿಗೆ ದಾನಕೊಟ್ಟಿರುವುದನ್ನು 
ಸೂಚಿಸುತ್ತದೆ. 


ಕ್ರಿಶ. 1288ರ ಶಾಸನದಲ್ಲಿ ಹೊಯಳ ದೊರೆ ನರಸಿಂಹನ ಕಾಲದಲ್ಲಿ ಪಲವೂರ 
ಚಂಚಮಗವುಡ ಎಂಬ ಸಾಮಂತನು ಶಾ.ಶ.1211 ಸರ್ಬ್ಬ್ಣಜಿತು ಸಂವತ್ತರದ ಮಾಘ ಬಹುಳ 14ರ 
ಸೋಮವಾರ ಶಿವರಾತ್ರಿಯ ದಿನದಂದು ಚೌವುಡನಾಥ ದೇವರಿಗೆ ಬಾಣರತ್ತನಹಳ್ಳಿ(ಈಗಿನ 
ಬಾಣಂತಹಳ್ಳಿಿಯ ಮಗ್ಗದೆರೆ, ಹೊಗೆದೆರೆ ಲವಣ, ಪಂಚಕಾರುಕ, ಕಳುಕ್ಕ, ಬಣ್ಣ ನೂಲು, 
ಕರ್ಬುನದಳ ಮಿಳಿಹೆನೆಯ ಕುಳ ಮೊದಲಾದ ತೆರಿಗೆಗಳನ್ನು ದೇವರ ಅಮೃತಪಡಿಗಾಗಿ ಧಾರೆಯೆರೆದು 
ಕೊಟ್ಟ ವಿವರ ದಾಖಲಾಗಿದೆ ಈ ಶಾಸನಗಳಲ್ಲಿ ಉಕ್ತವಾಗಿರುವ ಚೂಡನಾಥ ಅಥವಾ 
ಚೌವುಡನಾಥ ದೇವರು ಪ್ರಸ್ತುತದಲ್ಲಿ ವೀರಭದನ ದೇವಾಲಯವಾಗಿ ಬದಲಾಗಿರುವುದನ್ನು 
ಕಾಣಬಹುದು. 


ಹೊಂಗನೂರಿನ ಶಾಂತಿನಾಥನ ಬಸದಿ : ಹೊಂಗನೂರು ಗ್ರಾಮ ಪ್ರಾಚೀನ ಜೈನ ಕೇಂದವಾಗಿತ್ತು 
ಕ್ರಿಶ. ಹದಿಮೂರನೆಯ ಶತಮಾನದಲ್ಲಿ ಈ ಗ್ರಾಮದಲ್ಲಿ ಜೈನ ತೀರ್ಥಂಕರನಾದ ಶಾಂತಿನಾಥನ ಬಸದಿ 
ನಿರ್ಮಾಣವಾಗಿದ್ದ ಬಗ್ಗೆ ಶಾಸನವೊಂದರಲ್ಲಿ ಉಲ್ಲೇಖವಿದೆ.” ಈ ಶಾಸನದಲ್ಲಿ ಶ್ರೀಮೂಲಸಂಘ 
ಶ್ರೀಕ್ರಾಣ್ಣದ ಶ್ರೀಸಕಳ ಚಂದ್ರ ಭಟ್ಟಾರಕ ದೇವರ ಶಿಷ್ಕರು ಹಾಗೂ ಮಾಧವಚಂದ್ರ ದೇವರ ಗುಡ್ಡುಗಳು 
ಆದ ಉಭಯ ನಾನಾ ದೇಸಿಗಳು (ವ್ಯಾಪಾರಿಗಳು) ಸೇರಿಕೊಂಡು ಹೊಂಗನೂರ ಶಾನ್ತಿದೇವರ 
ಜೋಗವಡ್ಡಿಗೆಯ ಬಸದಿ ನಿರ್ಮಿಸಿದ ಬಗ್ಗೆ ವಿವರವಿದೆ. ಪ್ರಸ್ತುತದಲ್ಲಿ ಈ ಬಸದಿ ಅಸ್ತಿತ್ವದಲ್ಲಿಲ್ಲ. 


ಹೊಂಗನೂರಿನ ಪ್ರಕಾಶನಾರಾಯಣ ದೇವಾಲಯ : ಹೊಯ್ದಳ ದೊರೆ ಮೂರನೇ ನರಸಿಂಹನ 
ಆಳ್ಳಿಕೆಯ ಕಾಲದ ಕ್ರಿಶ. 1296ರ ಹೊಂಗನೂರಿನ ಶ್ರೀಗೋಪಾಲಕೃಷ್ಣಸ್ತಾಮಿ ದೇವಾಲಯದಲ್ಲಿನ 
ಅಮ್ಮನವರ ಗುಡಿಯ ಮುಖಮಂಟಪದಲ್ಲಿ ಬಲಗಡೆ ತಳಹಾಸಿಗೆ ಕಲ್ಲಿನಲ್ಲಿರುವ ಶಿಲಾಶಾಸನದಲ್ಲಿ ಈ 
ಗ್ರಾಮದಲ್ಲಿದ್ದ ಪ್ರಕಾಶನಾರಾಯಣ ದೇವಾಲಯದ ಬಗ್ಗೆ ಉಲ್ಲೇಖವಿದೆ. ಈ ಶಾಸನದಲ್ಲಿ 
ನರಸಿಂಹದೇವರು  ಕೆಳಲುನಾಡೊಳಗಣ ಹೊಂಗನೂರ  ನೆಲೆವೀಡಿನಲ್ಲಿ ರಾಜ್ಯವನ್ನಾಳುವಾಗ 
ಮಹಾಪ್ರಧಾನ ಪೆರುಮಾಳೆದೇವದಣ್ಣಾಯಕರು ಕೂಡಲೂರ ಸೋಮನಾಥಕಾಠರಾಗ್ನಿ ಚಿತ್ತರಿಂದ 50 
ಕೊಳಗ ಗದ್ದೆಯನ್ನು ಕ್ರಯಕ್ಕೆ ತೆಗೆದುಕೊಂಡು ಹೊಂಗನೂರ ಪ್ರಕಾಶನಾರಾಯಣ ದೇವರ 
ಅಮೃತಪಡಿಗಾಗಿ ಸರ್ವಾಭಾದೆ ಪರಿಹಾರವಾಗಿ ಸರ್ವಮಾನ್ಯವಾಗಿ ದಾನಕೊಟ್ಟ ವಿವರವಿದೆ. 


ಈ ಶಾಸನದ ಆರಂಭದಲ್ಲಿ "ಶ್ರೀಕೃಷ್ಣಪ್ರಭುವೇ ನಮಃ ಎಂದು ಈ ಗ್ರಾಮದ ಗೋಪಾಲಕೃಷ್ಣ 
ದೇವರನ್ನು ಸ್ಮರಿಸಿರುವುದನ್ನು ಕಾಣಬಹುದು. ಆದರೆ ಶಾಸನೋಕ್ತ ಪ್ರಕಾಶನಾರಾಯಣ ದೇವಾಲಯ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 210 


ಯಾವುದೆಂದು ತಿಳಿಯುವುದಿಲ್ಲ. ಈ ಗ್ರಾಮದಲ್ಲಿ ಗೋಪಾಲಕೃಷ್ಣ ಹೊರತುಪಡಿಸಿ, ವಿಷ್ಣುವಿನ ಮತ್ಯಾವ 
ದೇವಾಲಯಗಳಿಲ್ಲ. 


ಸುಳ್ಳೇರಿ ಗ್ರಾಮದ ಸೋಮನಾಥ ದೇವಾಲಯ : ಕ್ರಿಶ ಹದಿಮೂರನೇ ಶತಮಾನದ 
ಶಾಸನವೊಂದರಲ್ಲಿ ಶಿವಪುರ ಗ್ರಾಮವನ್ನು ಸೋಮನಾಥ ದೇವರಿಗೆ ಸರ್ವಮಾನ್ಯವಾಗಿ ಬಿಟ್ಟ 
ವಿವರವಿದೆ. ಶಾಸನೋಕ್ತ ಶಿವಪುರವೇ ಈಗಿನ ಸುಳ್ಳೇರಿ ಗ್ರಾಮ. ಶಾಸನದಲ್ಲಿ ಉಲ್ಲೇಖವಾಗಿರುವ 
ಸೋಮನಾಥ ದೇವಾಲಯ ಪ್ರಸ್ತುತದಲ್ಲಿ ಇಲ್ಲ. ಆದರೆ ಈ ದೇವಾಲಯದ ಬಾಣಲಿಂಗ, ಬಸವ, 
ಪಾಣಿಪೀಠ ಮೊದಲಾದ ಅವಶೇಷಗಳು ಈಗಿನ ಬಸವೇಶ್ವರ ದೇವಾಲಯದ ಮುಂದೆ ಅನಾಥವಾಗಿ 
ಬಿದ್ದಿರುವುದನ್ನು ಕಾಣಬಹುದು. ಶಾಸನೋಕ್ತ ಸೋಮನಾಥ ದೇವಾಲಯವೇ ನಂತರದಲ್ಲಿ ಬಸವೇಶ್ವರ 
ದೇವಾಲಯವಾಗಿದೆ ಎನ್ನಬಹುದು. 


ಮಾರ್ಚನಹಳ್ಳಿಯ ಕಟಿಕದೇವರ ದೇವಾಲಯ : ಕ್ರಿಶ. 1336ರ ಮಾರ್ಚನಹಳ್ಳಿ ಗಾಮಕ್ಕೆ ಪೂರ್ವ 
ಊರ ಬಾಗಿಲ ಕಡೆ ಇರುವ ಶಿಲಾಶಾಸನದಲ್ಲಿ ಹೊಯ್ದಳ ದೊರೆ ವೀರಬಲ್ಲಾಳನ ಆಳ್ಲಿಕೆಯ ಕಾಲದಲ್ಲಿ 
ಆತನ ಮಾಂಡಲೀಕನಾದ ಮರಚಿದೇವರಸನು ಮಾರಚನಹಳ್ಳಿಯ ಕಟಿಕದೇವರಿಗೆ ಸರ್ವಮಾನ್ಯವಾಗಿ 
ಭೂದಾನ ಮಾಡಿದ ವಿವರ ದಾಖಲಾಗಿದೆ ಈ ಶಾಸನೋಕ್ತ ಕಟಿಕದೇವರ ದೇವಾಲಯ 
ಯಾವುದೆಂದು ತಿಳಿಯುವುದಿಲ್ಲ. ಈ ಗ್ರಾಮದ ಪ್ರಾಚೀನ ದೇವಾಲಯವೆಂದರೆ ತಿರುಮಲ 
ದೇವಾಲಯ. ಬಹುಶಃ ಈ ದೇವರನ್ನೇ ಕಟಿಕದೇವರು ಎಂದು ಕರೆದಿರಬಹುದು ಎಂಬ ಸಂದೇಹ 
ಉಂಟಾಗುತ್ತದೆ. 


ಮಳೂರುಪಟ್ಟಣದ ಮಲ್ಲಯ್ಯದೇವರ ದೇವಾಲಯ : ಈ ದೇವಾಲಯದ ಉಲ್ಲೇಖ ಈ ಗ್ರಾಮದ 
ಕ್ರಿಶ. 1432ರ ವೀರಗಲ್ಲು ಶಾಸನವೊಂದರಲ್ಲಿದೆ.3*' ಈ ಶಾಸನದಲ್ಲಿ ವಿಜಯನಗರದ ದೊರೆ ಪ್ರತಶಾಪ 
ದೇವರಾಯನ ಕಾಲದಲ್ಲಿ ಮಳೂರುಪಟ್ಟಣದ ಮಲ್ಲಯ್ಯ ದೇವರ ಬನದಲ್ಲಿ ಶಿವರಾತ್ರಿಯ ದಿನದಂದು 
ಉಪವಾಸವಿದ್ದು ಜಾಗರಣೆ ಮಾಡುತ್ತಿದ್ದಾಗ, ಕಳ್ಳರು ದೇವಾಲಯಕ್ಕೆ ನುಗ್ಗಿದ ಸಂದರ್ಭದಲ್ಲಿ 
ಮಾಯಿತಮ್ಮ ಎಂಬ ವೀರನು ಅವರೊಂದಿಗೆ ಹೋರಾಡಿ, ಅವರನ್ನು ಹೊಡೆದೋಡಿಸಿದ ವಿವರವಿದೆ. 
ಶಾಸನೋಕ್ತ ಮಲ್ಲಯ್ಯ ದೇವರು ಮಲ್ಲಿಕಾರ್ಜುನ ದೇವಾಲಯವಾಗಿದೆ. ಶಾಸನದಲ್ಲಿಯೇ ಈ 
ದೇವರಿಗೆ ಅರಣ್ಯವನ್ನು ಮೀಸಲಿಟ್ಟಿದ್ದ ವಿವರವಿದೆ. ಈ ಅರಣ್ಯದ ಮಧ್ಯದಲ್ಲಿಯೇ ಈ ಮಲ್ಲಿಕಾರ್ಜುನ 
ದೇವಾಲಯವಿತ್ತು ಎನ್ನಬಹುದು. ಆದರೆ ಶಾಸನೋಕ್ತ ಮಲ್ಲಯ್ಯದೇವರ ಗುಡಿ ಯಾವುದೆಂದು 
ತಿಳಿಯುವುದಿಲ್ಲ. 


ಬೇವೂರಿನ ತಿರುಮಲ ದೇವಾಲಯ : ಪ್ರಾಚೀನ ಜೈನಕೇಂದವಾಗಿದ್ದ ಬೇವೂರಿನ ಈಗಿನ 
ತಿಮ್ಮಪುನಬೆಟ್ಟದ ಮೇಲೆ ಕ್ರಿ.ಶ. 1459ರಲ್ಲಿ ತಿರುಮಲ ದೇವರನ್ನು ಪ್ರತಿಷ್ಠಾಪಿಸಲಾಯಿತು. ಈ ಬಗ್ಗೆ ಈ 
ಬೆಟ್ಟದ ಮೇಲಿನ ಬಂಡೆಯ ಮೇಲೆ ಕೊರೆಯಲಾಗಿರುವ ಶಾಸನವೊಂದರಲ್ಲಿ ಉಲ್ಲೇಖವಿದೆ. ಈ 
ಶಾಸನದಲ್ಲಿ ಮಲ್ಲಿಕಾರ್ಜುನವೊಡೆಯನ ಕರುಣದ ಶಿಶು ಬೆಟ್ಟದವೊಡೆಯ ಎಂಬುವನು ಈ ಬೆಟ್ಟದ 
ಮೇಲೆ ತಿರುಮಲ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ ವಿವರ ದಾಖಲಾಗಿದೆ. ಇದೇ ಸಂದರ್ಭದಲ್ಲಿ 
ಮಾದವದಾಸಯ್ಯನೂ ಈ ದೇವರ ಪೂಜೆಯನ್ನು ಮಾಡಿಸಿದನು ಈ ಬಗ್ಗೆ ಶಾಸನದಲ್ಲಿ ವಿವರವಿದೆ. 


ಚನ್ನಪಟ್ಟಣ ಪ್ರದೇಶ ಮರಾಠರ ವಶವಾದ ಮೇಲಿ ಈ ಪ್ರದೇಶವನ್ನು ಆಳುತ್ತಿದ್ದ ಮರಾಠ 
ಅಧಿಕಾರಿಯಾದ ಬಾಳೋಜಿ ಹೈಪತಿರಾಯನ ಮಗನಾದ ದುಂಡೋಜಿ ಹೈಪತಿರಾಯನು ಬೇವೂರ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 211 


ಬೆಟ್ಟದ ವೆಂಕಟೇಶ್ವರ ದೇವಾಲಯಕ್ಕೆ ಉಯ್ಯಾಲೆ ಮಂಟಪವನ್ನು ಮಾಡಿಸಿಕೊಟ್ಟನಲ್ಲದೇ, ಈ 
ದೇವಾಲಯಕ್ಕೆ ಗ್ರಾಮದ ತೆರಿಗೆಗಳನ್ನು ಬಿಟ್ಟುಕೊಟ್ಟ ವಿವರ ಕ್ರಿ.ಶ. 1661ರ ಶಾಸನದಲ್ಲಿವೆ.3"” 


ಬೈರಾಪಟ್ಟದ ಜನಾರ್ಧನಸ್ಟಾಮಿ ದೇವಾಲಯ : ಮೂಲತಃ ಚೋಳರ ಕಾಲದ ದೇವಾಲಯ 
ಇದಾಗಿದೆ. ಕ್ರಿ.ಶ. 1514ರ ವಿಜಯನಗರದ ದೊರೆ ಕೃಷ್ಣದೇವರಾಯನ ಆಳ್ಲಿಕೆಯ ಕಾಲದ ಚನ್ನಪಟ್ಟಣ 
ತಾಲ್ಲೂಕಿನ ಆಣಿಗೆರೆ ಗಾಮದ ಶಾಸನದಲ್ಲಿ ದೇವರಾಯಪಟ್ಟಣದ ತಿಮ್ಮವೊಡೆಯನ ಮಗ 
ಕೆಂಚಸೋಮಣ್ಣವೊಡೆಯನು ಬೈರವಪಟ್ಟಣದ (ಈಗಿನ ಬೈರಾಪಟ್ಟ) ಜನಾರ್ಧನ ದೇವರ ಅಮೃತಪಡಿ, 
ನೈವೇದ್ಯಕ್ಕೆ ಮಕರ ಸಂಕ್ರಾಂತಿ ಪುಣ್ಯಕಾಲದಲ್ಲಿ ಕೃಷ್ಣದೇವರಾಯನ ಅಣ್ಣನಾದ ನರಸಿಂಹನಾಯಕನಿಗೆ 
ಪುಣ್ಯವಾಗಲೆಂದು ಆಣಿಯಗೆರೆಗೆ ಪ್ರತಿನಾಮವಾಗಿ ಸೋಮಸಮುದವೆಂಬ ಪ್ರತಿನಾಮವನ್ನಿಟ್ಟು 
ಸಹಿರಂಣ್ಕೋದಕವಾಗಿ ದಾನ ಮಾಡಿದ ವಿವರವಿದೆ." ಪ್ರಸ್ತುತದಲ್ಲಿ ಈ ದೇವಾಲಯವಿದ್ದರೂ 
ಗರ್ಭಗುಡಿಯಲ್ಲಿದ್ದ ಪ್ರಾಚೀನ ಜನಾರ್ಧನನ ಮೂರ್ತಿಯು ಭಗ್ಗಗೊಂಡಿದ್ದರಿಂದ ಕೆಂಗಲ್‌ ಸಮೀಪದ 
ಜಾನಪದಲೋಕದಲ್ಲಿಡಲಾಗಿದ್ದು, ದೇವಾಲಯದಲ್ಲಿ ಹೊಸದಾದ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. 


ಚನ್ನಪಟ್ಟಣದ ವೀರಭದ್ರ ದೇವಾಲಯ : ವಿಜಯನಗರದ ಅರಸರ ಕಾಲದಲ್ಲಿ ನಿರ್ಮಾಣಗೊಂಡ ಈ 
ದೇವಾಲಯದ ಉಲ್ಲೇಖ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲ್ಲೂಕಿನ ಶಾಸನವೊಂದಲಲ್ಲಿದೆ.55 ಈ 
ಶಾಸನದಲ್ಲಿ ಕೃಷ್ಣದೇವರಾಯರು ವಿದ್ಯಾನಗರದಲ್ಲು ಪೃದ್ಧಿರಾಜ್ಯಂಗೆಯ್ಯುತ್ತಿರಲು ಚೆಂನಪಟ್ಟಣದ 
ವೀರಪ್ಪದೇವರ (ವೀರಭದ್ರ) ಅಮೃತಪಡಿಗೆ ನಾಗಮಂಗಲಕ್ಕೆ ಸಲ್ಲುವ ದೇವಲಪುರ ಸ್ಥಳದ 
ತಿಬನಹಳ್ಳಿಯನ್ನು ಪ್ರತಿನಾಮವಾಗಿ "ಕೃಷ್ಣರಾಯಸಮುದ'ವೆಂದು ಹೆಸರಿಟ್ಟು ಸರ್ವಮಾನ್ಯವಾಗಿ 
ದಾನಕೊಟ್ಟ ವಿವರ ದಾಖಲಾಗಿದೆ. 


ಚಕ್ಕೆರೆಯ ತಿರುಮಲ ದೇವಾಲಯ : ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣಗೊಂಡ 
ದೇವಾಲಯವಾಗಿದೆ. ಕ್ರಿಶ. 1534ರ ದೊರೆ ಅಚ್ಛುತರಾಯನ ಆಳ್ಸಿಕೆಯ ಕಾಲದ ಶಾಸನವೊಂದು 
ಕಳಲೆಯ ನಾಡ ಶ್ರೀ ರಾಜರಾಜಜೋಳ ಚತುರ್ವೇದಿ ಮಂಗಲವಾದ ಕೂಡಲೂರು ಸ್ಥಳದ ಚಕ್ಕೆರೆ 
ಗ್ರಾಮದಲ್ಲಿ ದೇವದೇವೋತ್ತಮ ಶ್ರೀ ತಿರುಮಲದೇವರ ಗುಡಿಯ ಜೀರ್ಣೋದ್ಧಾರ ಮಾಡಿದ 
ವೇದಮಾರ್ಗ ಪ್ರತಿಷ್ಟಾಚಾರ್ಯರು ಚಕ್ಷಕೋಲು ವಿಜೆಯ ಚೂಡಾಮಣಿಯಾದ ನಲ್ಲಾ ಎಂಬುವನು 
ತಿಮ್ಮರಾಯ ಚಕ್ರವರ್ತಿಯ ಪ್ರಿಯ ಶಿಷ್ಯ ಶ್ರೀರಾಮಯ್ಯ ಮತ್ತು ರಾಮಾನುಜಮ್ಮನವರ ಮಗನಾದ 
ಸ್ಥಾನಿಕ ನಾರಾಯಣನಿಗೆ ಚಕ್ತಲ್ಲು ಗ್ರಾಮದ ಹೊಲಗದ್ದೆ, ಮಗ್ಗ, ಮನೆವಣ, ಮದುವೆಯ ಕಾಣಿಕೆ 
ಮುಂತಾದ ತೆರಿಗೆಗಳನ್ನು ಸರ್ವಮಾನ್ಯವಾಗಿ ದಾನ ಬಿಟ್ಟ ವಿವರವಿದೆ.3" ಈ ಶಾಸನದ ಕೊನೆಯಲ್ಲಿ 
ವೈಷ್ಣವ ಧರ್ಮದ ಪವಿತ್ರ ಕ್ಷೇತ್ರಗಳಾದ "ಶ್ರೀರಂಗ, ತಿರುಮಲೆ, ಶ್ರೀಕಾಂಚಿ, ಯದುಗಿರಿ 1008, 
ತಿರುಪತಿ'ಗಳನ್ನು ಉಲ್ಲೇಖಿಸಲಾಗಿದೆ. 


ಸುಳ್ಳೇರಿಯ ಉಪ್ಪರಿಗೆ ಬಸವೇಶ್ವರಸ್ವಾಮಿ ದೇವಾಲಯ : ಕ್ರಿಶ. 1521ರ ಸುಳ್ಳೇರಿ ಗ್ರಾಮದ 
ಶಾಸನದಲ್ಲಿ ಈ ದೇವಾಲಯದ ಉಲ್ಲೇಖವಿದೆ.3*' ಈ ಶಾಸನದಲ್ಲಿ ಕಂಪಸಾಗರದ ನಾಗರಸರ ಮಗ 
ಬಸವರಸ ಎಂಬುವನು ಬಸವರಾಜ ದೇವಾಲಯದ ಮುಂದಿನ ನಂದಿಕಂಭವನ್ನು ನಿರ್ಮಿಸಿದ ವಿವರ 
ಉಲ್ಲೇಖಗೊಂಡಿದೆ. ಇದು ಮೂಲತಃ ಶಿವಾಲಯವಾಗಿತ್ತು ಎಂದು ಇಲ್ಲಿನ ಇನ್ನೊಂದು 
ಶಾಸನದಲ್ಲಿ" ಕ್ರಿಶ. ಹದಿಮೂರನೇ ಶತಮಾನದಲ್ಲಿ ಈ ದೇವಾಲಯಕ್ಕೆ ಸೋಮನಾಥ ದೇವಾಲಯ 
ಎಂಬ ಹೆಸರಿತ್ತೆಂಬ ವಿಷಯವನ್ನು ದಾಖಲಿಸಿದೆ. ಈ ದೇವಾಲಯ ನಂತರದಲ್ಲಿ ಬಸವ 
ಮೂರ್ತಿಯನ್ನು ಪ್ರಧಾನವಾಗಿ ಪೂಜೆ ಮಾಡುವ ದೇವಾಲಯವಾಗಿ ಬದಲಾಗಿದೆ ಎನ್ನಬಹುದು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 212 


ಮಳೂರುಪಟ್ಟಣದ ಭೈರವ ದೇವಾಲಯ : ಮಳೂರು ಪಟ್ಟಣ ಗ್ರಾಮದ ವಿಜಯನಗರದ ದೊರೆ 
ಅಚ್ಛುತದೇವರಾಯನ ಕಾಲದ ಕ್ರಿಶ. 1534ರ ಶಾಸನವೊಂದರಲ್ಲಿ ಮಳಲೂರಪಟ್ಟದ "ಭಯಿರವ' 
ದೇವರ ಉಲ್ಲೇಖವಿರುವುದನ್ನು ಕಾಣಬಹುದು. ಈ ಶಾಸನ ತುಟಿತವಾಗಿರುವ ಕಾರಣ ಹೆಚ್ಚಿನ 
ಮಾಹಿತಿ ಲಭ್ಯವಾಗುವುದಿಲ್ಲ. ಶಾಸನೋಕ್ತ ಭಯಿರವ ದೇವರು ಪ್ರಸ್ತುತ ಮಳೂರುಪಟ್ಟಣದ ಚೌಡೇಶ್ವರಿ 
ದೇವಾಲಯದಲ್ಲಿನ ಗಂಗರ ಕಾಲದ ಕಾಲಭೈರವ ಮೂರ್ತಿಯಾಗಿದೆ. 


ಸಂತೆಮೊಗೇನಹಳ್ಳಿಯ ನಂಜುಂಡೇಶ್ಲರ : ಕ್ರಿಶ 1535ರ ಸಂತೆಮೊಗೇನಹಳ್ಳಿಯ ಶಾಸನದಲ್ಲಿ 
ವಿಜಯನಗರದ ದೊರೆ ಅಚ್ಯುತರಾಯನ  ಆಳ್ದಿಕೆಯ ಕಾಲದಲ್ಲಿ ಅಂಗದರಾಯ ಎಂಬ 
ಮಾಂಡಲೀಕನು ನಂಜುಂಡೇಶ್ವರ ದೇವರ ಅಮೃತಪಡಿಗೆ ಈ ಗಾಮದ ಹೊಗೆಸುಂಕವನ್ನು ದತ್ತಿಯಾಗಿ 
ಬಿಟ್ಟ ವಿವರ ದಾಖಲಾಗಿದೆ.3 ಶಾಸನೋಕ್ತ ನಂಜುಂಡೇಶ್ವರ ದೇವಾಲಯ ಪ್ರಸ್ತುತದಲ್ಲಿ ಅಸ್ತಿತ್ವದಲ್ಲಿಲ್ಲ. 


ಮಾಗೇನಹಳ್ಳಿಯ ನಂಜುಂಡೇಶ್ವರ ದೇವಾಲಯ : ವಿಜಯನಗರದ ದೊರೆ ಅಚ್ಛುತರಾಯನ 
ಆಳ್ಲಿಕೆಯ ಕಾಲದ ಕ್ರಿಶ. 1535ರ ಶಾಸನವೊಂದು ಮುಗುಳನಹಳ್ಳಿಯ (ಈಗಿನ ಮಾಗೇನಹಳ್ಳಿ) 
ನಂಜುಂಡೇಶ್ವರ ದೇವರ ಅಮೃತಪಡಿಗೆ ಮುಗುಳನಹಳ್ಳಿ, ಗೌಡಿಗೆರೆ ಹೊಸಹಳ್ಳಿ ಗಾಮಗಳಲ್ಲಿ 
ಮೊದಲಿನಿಂದಲೂ ದೇವರಿಗೆ ಸಲ್ಲಿಸುತ್ತಿದ್ದ ತೆರಿಗೆಗಳನ್ನು ನಾಡೆಯ ಕೆಂಪದೇವರಸನ ತಮ್ಮನಾದ 
ಬೊಮ್ಮರಾಜ ಎಂಬುವನು ದಾನ ಬಿಟ್ಟ ವಿವರವನ್ನು ತಿಳಿಸುತ್ತದೆ. ಶಾಸಮೋಕ್ತ ನಂಜುಂಡೇಶ್ವರ 
ದೇವಾಲಯ ಪಸ್ತುತದಲ್ಲಿ ನಾಶವಾಗಿ, ಈ ಗ್ರಾಮದ ಕೆರೆಯ ಕೋಡಿಯ ಬಳಿಯಲ್ಲಿರುವ ಶಿವಲಿಂಗ, 
ಬಸವನ ಶಿಲಗಳು ಮಾತ್ರ ಉಳಿದಿವೆ. 


ಚನ್ನಪಟ್ಟಣದ ಕೋಟೆಯ ಆಂಜನೇಯ ದೇವಾಲಯ : ಇದು ವಿಜಯನಗರದ ಕಾಲದಲ್ಲಿ 


ಊಟ 


ಮಾಧ್ದಪರಂಪರೆಯ ವ್ಯಾಸತೀರ್ಥರು ಪ್ರತಿಷ್ಠಾಪಿಸಿದ ದೇವಾಲಯವಾಗಿದೆ. ಕ್ರಿಶ. 1553ರ 
ಶಾಸನವೊಂದರಲ್ಲಿ್‌' ದೊರೆ ಸದಾಶಿವರಾಯನ ಆಳಿಕೆಯ ಕಾಲದಲ್ಲಿ ಶ್ರೀಮಾನ್‌ 
ಮಹಾಮಂಡಲೇಶ್ವರ ರಾಮರಾಜ(ಅಳಿಯ ರಾಮರಾಯ)ನು ಕೋಟೆದೇವ (ಆ೦ಜನೇಯಂರಿಗೆ 


ನೀಡಿರುವ ದತ್ತಿಯನ್ನು ಉಲ್ಲೇಖಿಸುತ್ತದೆ. 


ಮೈಲನಾಯಕನಹೊಸಹಳ್ಳಿಯ ನಂಜುಂಡೇಶ್ವರ ದೇವಾಲಯ : ಮೈಸೂರು ಒಡೆಯರ ಕಾಲದಲ್ಲಿ 
ಆನೆಯಪೇಟೆಯ ನಂಜರಾಯ ಒಡೆಯ ಮತ್ತು ಮಲ್ಲರಾಜ ಒಡೆಯರು ಶ್ರೀಮಾನ್‌ ಮಹಾದೇವ 
ದೇವೋತ್ತಮ ಶ್ರೀನಂಜುಂಡೇಶ್ಷರ ದೇವರಿಗೆ ಜೋಡಿಯ ಹೊಸಹಳ್ಳಿ(ಈಗಿನ ಮೈಲನಾಯಕನ 
ಹೊಸಹಳ್ಳಿ)ಯಲ್ಲಿ ಭೂದಾನ ಮಾಡಿದ ವಿವರವನ್ನು ಮೈಲನಾಯಕನಹೊಸಹಳ್ಳಿಗೆ ಪೂರ್ವದಲ್ಲಿರುವ 
ಕೃಷ್ಣದೇವರ ಗುಡಿಯ ಮುಂದಿರುವ ಕ್ರಿಶ. 1746ರ ಶಿಲಾಶಾಸನವು ದಾಖಲಿಸಿದೆ. ಶಾಸನೋಕ್ತ ಈ 
ದೇವಾಲಯ ಪ್ರಸ್ತುತದಲ್ಲಿ ಅಸಿತ್ತದಲ್ಲಿಲ್ಲ. 


ದೇವರಹಳ್ಳಿಯ ಬೀರೇಶ್ವರ ದೇವಾಲಯ : ಹೊಯ್ದಳರ ಕಾಲದಲ್ಲಿ ನಿರ್ಮಾಣಗೊಂಡ ದೇವಾಲಯ 
ಇದಾಗಿದೆ. ಮಳೂರು ಗ್ರಾಮದಲ್ಲಿರುವ ಆನಂದಾಂಪಿಳ್ಳ ತಿರುಮಲಾಚಾರ್ಯರ ವಶದಲ್ಲಿದ್ದ ಹಿತ್ತಾಳ 
ನಂದೀದ್ದಜಕ್ಕೆ ಹಾಕಿದ ತಗಡಿನ ಮೇಲಿನ ಶಾಸನ ವಿಜಯನಗರದ ಅರಸರ ಕಾಲದಲ್ಲಿ ಬೀರದೇವರ 
ಗುಡಿಯ ಹಕ್ಕುದಾರಿಕೆಗಾಗಿ ನಡೆದ ವ್ಯಾಜ್ಯವನ್ನು ದಾಖಲಿಸಿದೆ. ಈ ಶಾಸನದಲ್ಲಿ ಚನ್ನಪಟ್ಟಣ ಸ್ಥಳದ 
ಬೀರದೇವರ ಗುಡಿಯ ಧ್ವಜವನ್ನು ಕುರುಬರು ಎತ್ತಕೂಡದು, ಈ ಗುಡಿಯ ಹಕ್ಕುದಾರರಾದ ಮತ್ತಿಕೆರೆ 
ಗೌಡುಗಳು ಎತ್ತಬಹುದೆಂದು ಕೂಡ್ಲೂರಿನಲ್ಲಿ ನಲ್ಲಾರ್‌ ಚಕ್ರವರ್ತಿಗಳು ಆದೇಶಿಸಿದ ವಿವರವಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 213 


ಶಾಸನೋಕ್ತ  ನಲ್ಲಾರ್‌ ಚಕ್ರವರ್ತಿಗಳು ವಿಜಯನಗರದ ದೊರೆ ಅಚ್ಛುತರಾಯನ 
ಸಾಮಂತನಾಗಿದ್ದನೆಂದು ಶಾಸನವೊಂದು ದಾಖಲಿಸಿದೆ.“ 


ಶಾಸನೋಕ್ತ ಬೀರದೇವರ ಗುಡಿ ಮಳೂರಿಗೆ ಸಮೀಪದಲ್ಲಿರುವ ದೇವರಳ್ಳಿ ಗ್ರಾಮದ 
ಬೀರೇಶ್ವರ ದೇವಾಲಯವೆಂದು ನಿರ್ಧರಿಸಬಹುದು. ಈ ಬೀರದೇವ/ಬೀರೇಶ್ವರ ಅಂದರೆ ವೀರಭದನ 
ದೇವಾಲಯವಾಗಿದೆ. ಈ ವೀರಭದ್ರ ದೇವಾಲಯ ಹೊಯ್ದಳರ ಕಾಲದಲ್ಲಿ ನಿರ್ಮಾಣವಾಗಿದೆ. ಮೇಲೆ 
ಉಲ್ಲೇಖಿಸಿದ ಶಾಸನದಲ್ಲಿ ವಿಜಯನಗರದ ಕಾಲದಲ್ಲಿ ಕೂಡ್ಲೂರಿನ ನಲ್ಲಾರ್‌ ಚಕ್ರವರ್ತಿಗಳು ಕಟ್ಟೆ 
ಮಾಡಿದಂತೆ ಈ ದೇವಾಲಯದ ಧ್ವಜವನ್ನು ಕುರುಬರು ಎತ್ತಬಾರದು ಎಂಬ ಆದೇಶ 
ಕಾಲಾನಂತರದಲ್ಲಿ ಮುರಿದುಬಿದ್ದಿರುವುದನ್ನು ಕಾಣಬಹುದು. ಏಕೆಂದರೆ ಪ್ರಸ್ತುತದಲ್ಲಿ ಈ ಬೀರೇಶ್ವರ 
ದೇವಾಲಯದ ಪೂಜಾಕೈಂಕರ್ಯವನ್ನು ಮಾಡುತ್ತಿರುವವರು ಕುರುಬರಾಗಿದ್ದಾರೆ. 


ಹೀಗೆ ಚನ್ನಪಟ್ಟಣ ತಾಲ್ಲೂಕಿನ ಶಾಸನಗಳಲ್ಲಿ ಉಲ್ಲೇಖಗೊಂಡಿರುವಂತೆ ಗಂಗ, ಚೋಳ, 
ಹೊಯ್ತಳ, ವಿಜಯನಗರ ಹಾಗೂ ಮೈಸೂರು ಒಡೆಯರ ಕಾಲದಲ್ಲಿ ಹಲವಾರು ದೇವಾಲಯಗಳು, 
ಜೈನ ಬಸದಿಗಳು ನಿರ್ಮಾಣಗೊಂಡು, ಇವೆಲ್ಲವುಗಳಿಗೆ ಮೈಸೂರು ಒಡೆಯರ ಕಾಲದಲ್ಲಿ ಪ್ರತ್ಯಕ್ಷವಾಗಿ 
ಅಥವಾ ಪರೋಕ್ಷವಾಗಿ ಪ್ರೇರಣೆ ಪ್ರೋತ್ಸಾಹಗಳು ಹಾಗೂ ದಾನದತ್ತಿಗಳನ್ನು ನೀಡಿರುವುದನ್ನು 
ಗುರುತಿಸಬಹುದು. 


N 0 a 


27. 


26. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 214 


ಕೊನೆ ಟಿಪ್ಪಣಿಗಳು 


ಎಂ.ವಿ. ಕೃಷ್ಣರಾವ್‌, ಎಂ. ಕೇಶವಭಟ್ಟ (ಸಂ) : ಕರ್ನಾಟಕ ಇತಿಹಾಸ ದರ್ಶನ, ಷು.709 
ಎಂ.ಜಿ. ನಾಗರಾಜ್‌, ಪಿ.ವಿ. ಕೃಷ್ಣಮೂರ್ತಿ (ಸಂ) : ಇತಿಹಾಸ ದರ್ಶನ, ಸಂಪುಟ-19, ಪು.6 
ಬಿ.ಎಲ್‌ ರೈಸ್‌ (ಸಂ) : ECXll, ತಿಪಟೂರು-01, ತುರುವೇಕೆರೆ, ಪು.114 

ಸಾಧನೆ (ತ್ರೈಮಾಸಿಕ), ಸಂಪುಟ-15, ಸಂಚಿಕೆ.3-4, ಜುಲೈ-ಡಿಸೆಂಬರ್‌ 1986, ಪು.12 
ಬಿ.ಟಿ. ಚಿಕ್ಕಪುಟ್ಟೇಗೌಡ (ಪ್ರ.ಸಂ) : ಕಟ್ಟಾಣಿ (ಸರಣ ಸಂಚಿಕೆ), ಪು.64 

ಡಾ. ಮುನಿರಾಜಪ್ಪ : ಮಾಗಡಿ ಸೀಮೆ ಇತಿಹಾಸ-ಸಂಸ್ಕೃಶಿ, ಹು.156 

ಡಾ. ಎಂ.ಜಿ. ಮಂಜುನಾಥ, ಕನ್ನಡ ಪ್ರಾಧ್ಯಾಪಕರು, ಮೈಸೂರು ವಿಶ್ವವಿದ್ಯಾನಿಲಯ 

Ec; ಅನುಬಂಧ ಸಂಪುಟ, ಚನ್ನಪಟ್ಟಣ-196, ಕೂಡ್ಲೂರು, ಪು.47 

ಬಿ.ಎಲ್‌. ರೈಸ್‌ (ಸಂ) : £೦॥, ಚನ್ನಪಟ್ಟಣ-113, ಕೂಡ್ಲೂರು, ಪು.330 

ಪೂರ್ವೋಕ್ತ, ಚನ್ನಪಟ್ಟಣ-69, ಬೇವೂರು, ಹು.323 

ಪೂರ್ವೋಕ್ತ, ಚನ್ನಪಟ್ಟಣ-70, ಬೇವೂರು, ಹು.323 

ಡಾ. ದೇವರ ಕೊಂಡಾರೆಡ್ಡಿ : ತಲಕಾಡು ಗಂಗರ ದೇವಾಲಯಗಳು ಒಂದು ಅಧ್ಯಯನ, 
ಹು.176 

ಬಿ.ಎಲ್‌. ರೈಸ್‌ (ಸಂ) : £೭1, ಚನ್ನಪಟ್ಟಣ-67, ಬೇವೂರು, ಪು.322 

Ec; ಅನುಬಂಧ ಸಂಪುಟ, ಚನ್ನಪಟ್ಟಣ-205, ಕೂಡ್ತೂರು, ಪು.49 

ಹಂಪ ನಾಗರಾಜಯ್ಯ : ಯಕ್ಷ-ಯಕ್ಷಿಯರು, ಪು.114 

ಪೂರ್ವೋಕ್ತ, ಪಷು.136 

ಪೂರ್ವೋಕ್ತ, ಪು.112 


ಬಾ.ರಾ. ಗೋಪಾಲ್‌ (ಸಂ) : ಎ.ಕ07, ಮದ್ದೂರು-100, ಕೂಲಿಗೆರೆ, ಪು.312 


ಬಾ.ರಾ. ಗೋಪಾಲ್‌ (ಸಂ) : ಎ.ಕ.07, ಪೀಠಿಕೆ, ಪು.x॥Vi 


. ಡಾ. ಸೂರ್ಯನಾಥ್‌ ಯು.ಕಾಮತ್‌, ಡಾ. ಪಿ.ಏ. ಕೃಷ್ಣಮೂರ್ತಿ (ಸಂ) : ಇತಿಹಾಸ ದರ್ಶನ, 


ಸಂಪುಟ-1, ಪು.60 


. ಪೂರ್ವೋಕ್ತ ಪು.62 

. ಬಾ.ರಾ. ಗೋಪಾಲ್‌ (ಸಂ) : ಎ.ಕೆ.07, ಮದ್ದೂರು-54, ತಿಪ್ಪೂರು, ಪು.282 

. ಪೂರ್ವೋಕ್ತ, ಮದ್ದೂರು-53, ತಿಪ್ಪೂರು, ಪು.281 

. ಪೂರ್ವೋಕ್ತ್ಕ, ಮದ್ದೂರು-52, ತಿಪ್ಪೂರು, ಪು.280 

. ಡಾ. ದೇವರ ಕೊಂಡಾರೆಡ್ಡಿ : ತಲಕಾಡಿನ ಗಂಗರ ದೇವಾಲಯಗಳು ಒಂದು ಅಧ್ಯಯನ, 


ಮ.128 


. ಬಾ.ರಾ. ಗೋಪಾಲ್‌ (ಸಂ) : ಎ.ಕ.07, ಮದ್ದೂರು-50, ತಿಪ್ಪೂರು, ಪು.280 


ಎಂ.ಎ.ಆರ್‌-1942, ಶಾಸನ ಸಂಖ್ಯೆ-25, ಹೊಂಗನೂರು, ಮ.126 


ಪೂರ್ವೋಕ್ತ ಪು.126 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 215 


. ಬಿ.ಟಿ. ಚಿಕ್ಕಪುಟ್ಟೇಗೌಡ (ಪ್ರ.ಸಂ) : ಕಟ್ಟಾಣಿ (ಸರಣ ಸಂಚಿಕೆ), ಪು.62 

. ಬಿ.ಎಲ್‌. ರೈಸ್‌ (ಸಂ) : £1, ಮಾಗಡಿ-18, ಕಲ್ಯ, ಪು.105 

. ಕಪಟರಾಳ ಕೃಷ್ಣರಾಯರು : ಕರ್ನಾಟಕ ಲಾಕುಳ ಶೈವರ ಇತಿಹಾಸ, ಪು.34 

. ಡಾ. ಎಂ. ಚಿದಾನಂದ ಮೂರ್ತಿ : ಕನ್ನಡ ಶಾಸನಗಳ ಸಾಂಸ್ಕೃಶಿಕ ಅಧ್ಯಯನ, ಹು.139 

. ಡಾ. ಕೆ. ವಸಂತಲಕ್ಷ್ಮಿ : ಕರ್ನಾಟಕದ ಶೈವ ಶಿಲ್ಲಗಳು, ಪು.13 

. ಹೂರ್ಮೋಕ್ಷ. 

. ಡಾ. ಎಂ. ಚಿದಾನಂದ ಮೂರ್ತಿ : ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಹು.142 

. ಪೂರ್ವೋಕ್ತ ಪು.150 

. ವಿರೂಪಾಕ್ಷ ಕುಲಕರ್ಣಿ : ಕಾಪಾಲಿಕರು ಮತ್ತು ಕಾಳಾಮುಖರು - ಕಣ್ಮರೆಯಾದ ಎರಡು ಶೈವ 


ಸಂಪ್ರದಾಯಗಳು, ಪು.233 


. ಡಾ. ಎಂ. ಚಿದಾನಂದ ಮೂರ್ತಿ : ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಷಹು.142 
. ಡಾ. ಕೆ. ವೆಂಕಟಲಕ್ಷ್ಮಿ : ಕರ್ನಾಟಕದ ಶೈವಶಿಲ್ಲಗಳು, ಪು.12 

. ಕಪಟರಾಳ ಕೃಷ್ಣರಾಯರು : ಕರ್ನಾಟಕ ಲಾಕುಳ ಶೈವರ ಇತಿಹಾಸ, ಪು.26 

. ಡಾ. ಕೆ. ವೆಂಕಟಲಕ್ಷ್ಮಿ : ಕರ್ನಾಟಕದ ಶೈವಶಿಲ್ಲಗಳು, ಪು.14 

. ಬಿ.ಎಲ್‌. ರೈಸ್‌ (ಸಂ) : ECಳV॥, ಶಿಕಾರಿಪುರ-99, ಬಳ್ಳಿಗಾವೆ, ಹು.183-186 

. ಬಿ.ಎಲ್‌. ರೈಸ್‌ (ಸಲ) : £1, ಚೆನ್ನಪಟ್ಟಣ-48, ಸಂತೆಮೊಗೇನಹಳ್ಳಿ, ಪು.314 

ಮಾ ಬಿಖಲ್ಟ್‌ ರೈಸ್‌ (ಸಂ) : EC, ಪೀಠಿಕೆ, ಪು.6 

ಬಿಎಲ್‌. ರೈಸ್‌ (ಸ೦) : ECX॥, ಶಿರಾ-28, ಹೇಮಾವತೀ, ಪು.269 

ಹಿಲ್‌, ರೈಸ್‌ (ಸಲ) : £1, ಚೆನ್ನಪಟ್ಟಣ-48, ಸಂತೆಮೊಗೇನಹಳ್ಳಿ, ಹು.314 

. ಡಾ. ಕೆ. ವೆಂಕಟಲಕ್ಷ್ಮಿ : ಕರ್ನಾಟಕದ ಶೈವಶಿಲ್ಲಗಳು, ಪು.16 

. ಡಾ. ಎಂ. ಚಿದಾನಂದ ಮೂರ್ತಿ : ಕನ್ನಡ ಶಾಸನಗಳ ಸಾಂಸ್ಕೃಶಿಕ ಅಧ್ಯಯನ, ಹು.142 
. ರಹಮತ್‌ ತರೀಕೆರೆ : ಕರ್ನಾಟಕದ ನಾಥಪಂಥ, ಪು.50 

. ಹೂರ್ವೋಕ್ತ ಪು.51 

. ಡಾ. ಎಂ.ಜಿ. ಮಂಜುನಾಥ, ಕನ್ನಡ ಪ್ರಾಧ್ಯಾಪಕರು, ಮೈಸೂರು ವಿಶ್ವವಿದ್ಯಾನಿಲಯ 

. ರಹಮತ್‌ ತರೀಕೆರೆ : ಕರ್ನಾಟಕದ ನಾಥಪಂಥ, ಪು.23 

. ಡಾ. ಕೆ. ವೆಂಕಟಲಕ್ಷ್ಮಿ : ಕರ್ನಾಟಕದ ಶೈವಶಿಲ್ಲಗಳು, ಪು.17 

. ರಹಮತ್‌ ತರೀಕೆರೆ : ಕರ್ನಾಟಕದ ನಾಥಪಂಥ, ಪು.60 

. ಪೂರ್ವೋಕ್ತ ಪು.61 

. ಪೂರ್ವೋಕ್ತ ಪು.40, 41 

. ಡಾ. ಕೆ. ವೆಂಕಟಲಕ್ಷ್ಮಿ : ಕರ್ನಾಟಕದ ಶೈವಶಿಲ್ಲಗಳು, ಪು.17 

. EC ಅನುಬಂಧ ಸಂಪುಟ, ಚನ್ನಪಟ್ಟಣ-152, ಮಳೂರುಪಟ್ಟಣ, ಪು.44 

. ಎಚ್‌.ವಿ. ನಾಗೇಶ (ಪ್ರ.ಸಂ) : ಬರಹಬಾಗಿನ (ಹಂಪನಾರವರ ಅಭಿನಂದನ ಗಂಥ), ಪು.415 
. ಡಾ. ಕೆ. ವೆಂಕಟಲಕ್ಷ್ಮಿ : ಕರ್ನಾಟಕದ ಶೈವಶಿಲ್ಲಗಳು, ಷು.20 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 216 


. ಡಾ. ಸಿಯು. ಮಂಜುನಾಥ : ಶಾಸನಗಳು ಮತ್ತು ಕರ್ನಾಟಕ ಸಂಸ್ಕೃತಿ, ಪು.7 

. ಡಾ. ಕೆ. ವೆಂಕಟಲಕ್ಷ್ಮಿ : ಕರ್ನಾಟಕದ ಶೈವಶಿಲ್ಲಗಳು, ಪು.22 

. ಡಾ. ಸಿಯು. ಮಂಜುನಾಥ : ಶಾಸನಗಳು ಮತ್ತು ಕರ್ನಾಟಕ ಸಂಸ್ಕೃತಿ, ಹು.9 

. ಹೂರ್ವೋಕ್ತ ಪು.8 

. ಡಾ. ಎಂ. ಚಿದಾನಂದ ಮೂರ್ತಿ : ಕನ್ನಡ ಶಾಸನಗಳ ಸಾಂಸ್ಕೃಶಿಕ ಅಧ್ಯಯನ, ಹು.155 
. ಪೂರ್ವೋಕ್ತ ಪು.155 

. ಡಾ. ಸಿ. ಯು. ಮಂಜುನಾಥ : ಶಾಸನಗಳು ಮತ್ತು ಕರ್ನಾಟಕ ಸಂಸ್ಕೃತಿ, ಪು.17 


ಲ 


. ಕಪಟರಾಳ ಕೃಷ್ಣರಾಯ : ಕರ್ನಾಟಕದಲ್ಲಿ ಲಾಕುಳ ಶೈವರ ಇತಿಹಾಸ, ಮ.100 
. ಡಾ. ಬಿ.ಟಿ. ಚಿಕ್ಕಪುಟ್ಟೇಗೌಡ "(ಪ್ರ.ಸ೦) : ಕಟ್ಟಾಣಿ (ಸರಣ ಸಂಚಿಕೆ), ಹು.66 
. ಡಾ. ಕೆ. ವಸಂತಲಕ್ಷ್ಮಿ : ಕರ್ನಾಟಕದ ಶೈವಶಿಲ್ಲಗಳು, ಪು.24 

ಬಿಎಲ್‌ ರೈಸ್‌ (ಸಂ) : £೦, ಚನ್ನಪಟ್ಟಣ-88ಎ, ಮಳೂರು, ಪು.151 

. ಪೂರ್ಮೋಕ್ತ, ಚನ್ನಪಟ್ಟಣ-88ಬಿ, ಮಳೂರು, ಪು.152 

. EC ಅನುಬಂಧ ಸಂಪುಟ, ಚನ್ನಪಟ್ಟಣ-76, ಮಳೂರು, ಪು.39 

. ಎ೦.ಎ.ಆರ್‌-1942, ಶಾಸನ ಸಂಖ್ಯೆ-23, ಪು.123 


. ಪ್ರೊ. ಎಂ.ವಿ.ಕೃಷ್ಣಪ್ಪ ಹೆಚ್‌.ಟಿ.ತಳವಾರ(ಸಂ) : ವಿಜಯನಗರ ಅಧ್ಯಯನ, ಸಂಪುಟ-4, ು.5 


ಐ 


. ECIx ಅನುಬಂಧ ಸಂಪುಟ, ಚನ್ನಪಟ್ಟಣ-100, ಚಿಕ್ಕಮಳೂರು, ಹು.42 

. ಬಿ.ಎಲ್‌. ರೈಸ್‌ (ಸಂ) : £1, ಚನ್ನಪಟ್ಟಣ-73, ಮಾಗೇನಹಳ್ಳಿ, ಹು.325 

. EC ಅನುಬಂಧ ಸಂಪುಟ, ಚನ್ನಪಟ್ಟಣ-225, ಕೃಷ್ಣಾಪುರ, ಪು.54 

. ಪೂರ್ವೋಕ್ತ, ಚನ್ನಪಟ್ಟಣ-224, ಕೃಷ್ಣಾಪುರ, ಪು.52 

4 ಬಿ.ಎಲ್‌.ರೈಸ್‌ (ಸಂ) : ೭೫, ಚೆನ್ನಪಟ್ಟಣ-135, ಮಳೂರುಪಟ್ಟ, ಪು.162 

. ಪೂರ್ವೋಕ್ತ ಚನ್ನಪಟ್ಟಣ-156,186, ಅಬ್ಲೂರು. ಮಳೂರು, ಪು.341.351 

. ಡಾ. ಸಿ. ಯು. ಮಂಜುನಾಥ್‌ : ಶಾಸನಗಳು ಮತ್ತು ಕರ್ನಾಟಕ ಸಂಸ್ಕೃತಿ, ಪು.143 
. ಬಿ.ಎಲ್‌. ರೈಸ್‌ (ಸಂ) : £೭ ಚನ್ನಪಟ್ಟಣ-135, ಮಳೂರುಪಟ್ಟ, ಪು.162 

. ಡಾ. ಸೂರ್ಯನಾಥ್‌ ಕಾಮತ್‌ (ಸಂ) : ಮೈಸೂರು ರಾಜ್ಯ ಗ್ಯಾಸೆಟಿಯರ್‌, ಮು.857-858 
. ಪ್ರಜಾವಾಣಿ ದಿನಪತ್ರಿಕೆ, ದಿನಾಂಕ:15.07.2013 
. ಡಾ.ಆರ್‌. ಗೋಪಾಲ್‌ (ಸಂ) : ಮಂಡ್ಯ ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ, ಪು.453-456 
. ಎಂ.ಜೆ. ನಾಗರಾಜ್‌, ಪಿ.ಏ. ಕೃಷ್ಣಮೂರ್ತಿ(ಸಂ) : ಇತಿಹಾಸ ದರ್ಶನ, ಸಂಪುಟ-22, ಪು.100 
. ಪೂರ್ವೋಕ್ತ, ಪು.101 

. ಡಾ. ಕೆ. ವಸಂತಲಕ್ಷ್ಮಿ : ಕರ್ನಾಟಕದ ಶೈವಶಿಲ್ಲಗಳು, ಪು.24 

. ಪೂರ್ವೋಕ್ತ ಪು.25 

. ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-149, ಮಳೂರುಪಟ್ಟಣ, ಪು.336 
. ECI ಅನುಬಂಧ ಸಂಪುಟ, ಚನ್ನಪಟ್ಟಣ-219, ಬೈರನಾಯಕನಹಳ್ಳಿ, ಹು.52 


. ಪೂರ್ವೋಕ್ತ ಚನ್ನಪಟ್ಟಣ-224, ಕೃಷ್ಣಾಪುರ, ಪು.53 


೨4. 


೨5. 


೨6. 


97. 


೨8. 


೨೨. 


100. 


101. 


102. 


103. 


104. 


105. 


106. 


107. 


108. 


109. 


110. 


171. 


112. 


113. 


114. 


115. 


116. 


117. 


118. 


119. 


120. 


121. 


122. 


123. 


124. 


125. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 217 


ಬಿ.ಎಲ್‌. ರೈಸ್‌ (ಸಂ) : £1, ಚನ್ನಪಟ್ಟಣ-158, ಚಕ್ಕಲೂರು, ಪು.342 
ಪೂರ್ವೋಕ್ತ, ಚನ್ನಪಟ್ಟಣ-53, ಕೋಡಂಬಳ್ಳಿ, ಪು.317 

ಆರ್‌. ಗೋಪಾಲ್‌ (ಸಂ) : ವಿಜಯನಗರ ಅಧ್ಯಯನ, ಸಂಪುಟ-9, ಪು.217 
ಡಾ. ಬಿ.ಟಿ. ಚಿಕ್ಕಪುಟ್ಟೇಗೌಡ (ಪ್ರ.ಸಂ) : ಕಟ್ಟಾಣಿ (ಸರಣ ಸಂಚಿಕೆ), ಪು.76 
ಬಿ.ಎಲ್‌. ರೈಸ್‌ (ಸಂ) : £೭1, ಚನ್ನಪಟ್ಟಣ-69, ಬೇವೂರು, ಪು.322 

ಡಾ. ಸಿ.ಯು. ಮಂಜುನಾಥ : ಶಾಸನಗಳು ಮತ್ತು ಕರ್ನಾಟಕ ಸಂಸ್ಕೃತಿ, ಹು.98 
ಬಿ.ಎಲ್‌. ರೈಸ್‌ (ಸಂ) : £॥, ಚನ್ನಪಟ್ಟಣ-130,131,132, ಮಳೂರುಪಟ್ಟಣ, ಪು.160-161 
ಪೂರ್ವೋಕ್ತ, ಚನ್ನಪಟ್ಟಣ-96, ಮಳೂರು, ಪು.154 

ಎಸ್‌. ಶ್ರೀಕಂಠಶಾಸ್ತಿ : ಭಾರತೀಯ ಸಂಸ್ಕೃತಿ, ಮು.130-134 

ಡಾ. ಬಾ.ರಾ. ಗೋಪಾಲ್‌ : ಕರ್ನಾಟಕದಲ್ಲಿ ಶೀರಾಮಾನುಜಾಚಾರ್ಯರು, ಪು.55 
ಬಿ.ಟಿ. ಚಿಕ್ಕಪುಟ್ಟೇಗೌಡ (ಪ್ರ.ಸಂ) : ಕಟ್ಟಾಣಿ (ಸರಣ ಸಂಚಿಕೆ), ಪು.69 
ಕ್ಷೇತ್ರಾಧ್ಯಯನದ ಮಾಹಿತಿ, ಕೃಷ್ಣಪ್ಪ ಬಿನ್‌ ದೊಡ್ಡಿನಿಂಗೇಗೌಡ, ಮಾಕಳಿ ಗ್ರಾಮ 


೨% 
ಕ್ಷೇತ್ರಾಧ್ಯಯನದ ಮಾಹಿತಿ, ಕೆ.ವಿ.ನಾರಾಯಣಾಯ್ಯಂಗಾರ್‌, ಮಾರ್ಚನಹಳ್ಳಿ ಗ್ರಾಮ 
ಡಾ. ಸಿ.ಯು. ಮಂಜುನಾಥ : ಶಾಸನಗಳು ಮತ್ತು ಕರ್ನಾಟಕ ಸಂಸ್ಕೃತಿ, ಹು.101 


ಡಾ. ಎಂ. ಚಿದಾನಂದಮೂರ್ತಿ : ಕನ್ನಡ ಶಾಸನಗಳ ಸಾಂಸ್ಕೃಶಿಕ ಅಧ್ಯಯನ, ಹು.183 
ಡಾ. ಸಿ.ಯು. ಮಂಜುನಾಥ : ಶಾಸನಗಳು ಮತ್ತು ಕರ್ನಾಟಕ ಸಂಸ್ಕೃತಿ, ಹು.101 
ಬಿ.ಎಲ್‌. ರೈಸ್‌ (ಸಂ) : £೭, ಚನ್ನಪಟ್ಟಣ-128, ಮಳೂರುಪಟ್ಟಣ, ಪು.159 
ಪೂರ್ವೋಕ್ತ, ಚನ್ನಪಟ್ಟಣ-42ಎ, ಹೊಂಗನೂರು, ಪು.141 

ಪೂರ್ವೋಕ್ತ, ಚನ್ನಪಟ್ಟಣ-95, ಮಳೂರು, ಪು.154 

ಬಾ.ರಾ. ಗೋಪಾಲ್‌ (ಸಂ) : ಎ.ಕ.06, ಮೇಲುಕೋಟೆ-128, ಮೇಲುಕೋಟೆ, ಪು.220 
ಬಿ.ಎಲ್‌. ರೈಸ್‌ (ಸಂ) : £॥, ಚನ್ನಪಟ್ಟಣ-186, ಮಳೂರು, ಪು.351 

ಡಾ. ಎಂ. ಚಿದಾನಂದಮೂರ್ತಿ : ಕನ್ನಡ ಶಾಸನಗಳ ಸಾಂಸ್ಕೃಶಿಕ ಅಧ್ಯಯನ, ಹು.190 
ಬಿ.ಎಲ್‌. ರೈಸ್‌ (ಸಂ) : £೭, ಚನ್ನಪಟ್ಟಣ-154, ಅಬ್ಬೂರು, ಪು.165 

ಪೂರ್ವೋಕ್ತ, ಚನ್ನಪಟ್ಟಣ-153, ಅಬ್ಲೂರು, ಪು.337 

ಎಂ.ಎ.ಆರ್‌-1925, ಶಾಸನ ಸಂಖ್ಯೆ-10, ಪು.5 

ಪೂರ್ವೋಕ್ತ, ಶಾಸನ ಸಂಖ್ಯೆ-8, ಹು.4 

ಪೂರ್ವೋಕ್ತ್ಕ, ಶಾಸನ ಸಂಖ್ಯೆ-9, ಹು.4 

ಪೂರ್ವೋಕ್ತ, ಶಾಸನ ಸಂಖ್ಯೆ-7, ಹು.4 

ಕಾಕೋಳು ರಾಘವೇಂದ್ರ : ಬಹ್ಮಜ್ಞಾನಿ ಶ್ರೀಬ್ರಹ್ನಣ್ಯತೀರ್ಥರು. ಪು.॥1-15 

ಪೂರ್ವೋಕ್ತ್ಕ, ಪು.16-19 

ಬಿ.ಎಲ್‌. ರೈಸ್‌ (ಸಂ) : £೭೫, ಚನ್ನಪಟ್ಟಣ-153, ಅಬ್ದೂರು, ಪು.337 


ಕೊರಟಿ ಶ್ರೀನಿವಾಸರಾವ್‌ : ಶ್ರೀ ಶ್ರೀಪಾದರಾಜರು, ಪು.8 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 218 


126. ಪೂರ್ವೋಕ್ತ ಪು. 


127. ಪೂರ್ವೋಕ್ತ ಪು.12 


ಆರ್‌.ಎಸ್‌. ಪಂಚಮುಖಿ : ಕರ್ನಾಟಕ ಹರಿದಾಸ ಸಾಹಿತ್ಯ, ಹು.113 


ಕೊರಟಿ ಶ್ರೀನಿವಾಸರಾವ್‌ : ಶ್ರೀ ಶ್ರೀಪಾದರಾಜರು, ಪು.140 


128. 
129. 
130. ಪೂರ್ವೋಕ್ತ ಪು.141 
131 ಪೂರ್ವೋಕ್ತ ಪು.142 
132. ಪೂರ್ವೋಕ್ತ ಪು.149 
133. ಡಾ. ಬಾ.ರಾ. ಗೋಪಾಲ್‌ (ಸಂ) : ಎ.ಕ.06, ಶ್ರೀರಂಗಪಟ್ಟಣ-26, ಶ್ರೀರಂಗಪಟ್ಟಣ, ಪು.367 


134. ಬಿ.ಎಲ್‌. ರೈಸ್‌ (ಸಂ) : £೭೫, ಚನ್ನಪಟ್ಟಣ-153, ಅಬ್ದೂರು, ಪು.337 


135. 


136. 


137. 


138. 


139. 


140. 


ಪೂರ್ವೋಕ್ತ, ಚನ್ನಪಟ್ಟಣ-32, ಚನ್ನಪಟ್ಟಣ, ಪು.309 
ಚನ್ನಪಟ್ಟಣ-49, ಸಂತೆಮೊಗೇನಹಳ್ಳಿ, ಪು.314 
ಚನ್ನಪಟ್ಟಣ-166, ಮಾಗನೂರು, ಪು.345 
ಚನ್ನಪಟ್ಟಣ-147, ಮಳೂರುಪಟ್ಟಣ, ಪು.335 
ಚನ್ನಪಟ್ಟಣ-114, ಕೂಡ್ತೂರು, ಪು.331 


ಪೂರ್ವೋಕ್ತ, ಚನ್ನಪಟ್ಟಣ-18, ಬನ್ನಿಕುಪ್ಪೆ, ಹು.305 


ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 


ಪೂರ್ವೋಕ್ತ, 


141. ದಾ. ಬಿ.ಟಿ. ಚಿಕ್ಕಪುಟ್ಟೇಗೌಡ : ಕೆಟ್ಟಾಣಿ (ಸರಣ ಸಂಚಿಕೆ), ಪು.81 

ಪೂರ್ವೋಕ್ತ್ಕ, ಪು.81 

ಬಿ.ಎಲ್‌. ರೈಸ್‌ (ಸಂ) : ಮೈಸೂರು ಗೆಜೆಟಿಯರ್‌, ಭಾಗ-2, ಪು.61 

ಸೂರ್ಯನಾಥ ಯು. ಕಾಮತ್‌ (ಸಂ) : ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಗೆಜೆಟಿಯರ್‌, 
ಹು.136 

ರಾಮನಗರ ಜಿಲ್ಲೆಯ ಅಂಕಿ-ಅಂಶಗಳ ನೋಟ, 2010-11, ಪು.6 

ಬಿ.ಎಲ್‌. ರೈಸ್‌ (ಸಂ) : ಮೈಸೂರು ಗೆಜೆಟಿಯರ್‌, ಭಾಗ-2, ಪು.61 

ಸೂರ್ಯನಾಥ ಯು. ಕಾಮತ್‌ : ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಗೆಜೆಟಿಯರ್‌, ಪು.136 
ರಾಮನಗರ ಜಿಲ್ಲೆಯ ಅಂಕಿ-ಅಂಶಗಳ ನೋಟ, 2010-11, ಪು.6 


ಬಿ.ಎಲ್‌. ರೈಸ್‌ (ಸಂ) : £೦ ಚನ್ನಪಟ್ಟಣ-160, ಹೊನ್ನಾಯಕನಹಳ್ಳಿ, ಹು.166 


142. 


143. 


144. 


145. 


146. 


147. 


148. 


149. 


150. 


151. 


152. 


153. 


154. 


155. 


156. 


157. 


158. 


ಪೂರ್ವೋಕ್ತ, ಚನ್ನಪಟ್ಟಣ-124, ಕೂಡ್ಲೂರು, ಪು.158 
ಚನ್ನಪಟ್ಟಣ-116, ಕೂಡ್ಲೂರು, 
ಚನ್ನಪಟ್ಟಣ-120, ಕೂಡ್ಲೂರು, 
ಚನ್ನಪಟ್ಟಣ-115, ಕೂಡ್ಲೂರು, 
ಚನ್ನಪಟ್ಟಣ-118, ಕೂಡ್ಲೂರು, 
ಚನ್ನಪಟ್ಟಣ-122, ಕೂಡ್ಲೂರು, 
ಚನ್ನಪಟ್ಟಣ-125, ಕೂಡ್ಲೂರು, 
ಚನ್ನಪಟ್ಟಣ-125ಎ, ಕೂಡ್ಲೂರು, ಪು.158 
ಚನ್ನಪಟ್ಟಣ-121, ಕೂಡ್ಲೂರು, ಪು.158 


ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 


ಪೂರ್ವೋಕ್ತ, 


159. 


160. 


161. 


162. 


163. 


164. 


165. 


166. 


167. 


168. 


169. 


170. 


171. 


172. 


173. 


174. 


175. 


176. 


177. 


178. 


179. 


180. 


181. 


182. 


183. 


184. 


185. 


186. 


187. 


188. 


189. 


190. 


191. 


ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 


ಪೂರ್ವೋಕ್ತ, 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 219 


ಚನ್ನಪಟ್ಟಣ-123, ಕೂಡ್ಲೂರು, ಹು.158 
ಚನ್ನಪಟ್ಟಣ-134, ಮಳೂರುಪಟ್ಟಣ, ಹಮ.332 


ಚನ್ನಪಟ್ಟಣ-141, ಮಳೂರುಪಟ್ಟಣ, ಪು.333 
ಚನ್ನಪಟ್ಟಣ-133, ಮಳೂರುಪಟ್ಟಣ, ಪು.161 
ಚನ್ನಪಟ್ಟಣ-139, ಮಳೂರು ಪಟ್ಟಣ, ಪು.162 
ಚನ್ನಪಟ್ಟಣ-138, ಮಳೂರುಪಟ್ಟಣ, ಪು.162 
ಚನ್ನಪಟ್ಟಣ-136, ಮಳೂರುಪಟ್ಟಣ, ಪು.162 
ಚನ್ನಪಟ್ಟಣ-137, ಮಳೂರುಪಟ್ಟಣ, ಪು.162 


ಎಂ.ಎ.ಆರ್‌-1942, ಶಾಸನಸಂಖ್ಯೆ-23, ಹು.123 
Ec ಅನುಬಂಧ ಸಂಪುಟ, ಚನ್ನಪಟ್ಟಣ-196, ಕೂಡ್ಲೂರು, ಪು.47 
ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-113, ಕೂಡ್ಲೂರು, ಪು.330 


ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 


ಪೂರ್ವೋಕ್ತ, 


ಚನ್ನಪಟ್ಟಣ-48, ಸಂತೆಮೊಗೇನಹಳ್ಳಿ, ಷು.314 
ಚನ್ನಪಟ್ಟಣ-92, ಮಳೂರು, ಪು.153 
ಚನ್ನಪಟ್ಟಣ-92ಎ, ಮಳೂರು, ಪು.153 
ಚನ್ನಪಟ್ಟಣ-88ಸಿ, ಮಳೂರು, ಪು.152 
ಚನ್ನಪಟ್ಟಣ-84, ಮಳೂರು, ಪು.150 
ಚನ್ನಪಟ್ಟಣ-82,83, ಮಳೂರು, ಪು.148 
ಚನ್ನಪಟ್ಟಣ-77, ಮಳೂರು, ಪು.147 
ಚನ್ನಪಟ್ಟಣ-88ಎ, ಮಳೂರು, ಪು.151 
ಚನ್ನಪಟ್ಟಣ-78, ಮಳೂರು, ಪು.148 
ಚನ್ನಪಟ್ಟಣ-88ಬಿ, ಮಳೂರು, ಪು.152 


ಎಂ.ಎ.ಆರ್‌-1942, ಶಾಸನ ಸಂಖ್ಯೆ-9, ಹಮ.117 


ಪೂರ್ವೋಕ್ತ, 


ಪೂರ್ವೋಕ್ತ, 


ಮ.117 


ಶಾಸನ ಸಂಖ್ಯೆ-15, ಹಮ.119 


ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-76, ಮಳೂರು, ಪು.326 


ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 


ಪೂರ್ವೋಕ್ತ, 


ಚನ್ನಪಟ್ಟಣ-132, ಮಳೂರುಪಟ್ಟಣ, ಪು. 
ಚನ್ನಪಟ್ಟಣ-130, ಮಳೂರುಪಟ್ಟಣ, ಪು.160 
ಚನ್ನಪಟ್ಟಣ-128, ಮಳೂರುಪಟ್ಟಣ, ಪು.159 
ಚನ್ನಪಟ್ಟಣ-127, ಮಳೂರುಪಟ್ಟಣ, ಪು.159 
ಚನ್ನಪಟ್ಟಣ-129, ಮಳೂರುಪಟ್ಟಣ, ಪು.159 
ಚನ್ನಪಟ್ಟಣ-133, ಮಳೂರುಪಟ್ಟಣ, ಪು.161 


Ec ಅನುಬಂಧ ಸಂಪುಟ, ಚನ್ನಪಟ್ಟಣ-207, ಮಳೂರುಪಟ್ಟಣ, ಪು.49 
ಎಂ. ಬೈರೇಗೌಡ, ತಾ.ಸಿ. ತಿಮ್ಮಯ್ಯ (ಸಂ), ಅರ್ಕಾವತಿ (ಸ್ಮರಣ ಸಂಚಿಕೆ), ಪು.283 


192. 


193. 


194. 


195. 


196. 


197. 


198. 


199. 


2೦೦. 


2೦1. 


2೦೧2. 


2೦3. 


2೦4. 


2೦5. 


2೦6. 


207. 


2೦8. 


2೦9. 


210. 


21. 


212. 


213. 


214. 


215. 


216. 


217. 


218. 


219. 


22೦. 


221. 


22೧. 


2೧೦3. 


2೦4. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 220 


ಬಾ.ರಾ. ಗೋಪಾಲ್‌ (ಸಂ) : ಎ.ಕ.05, ತಿ.ನರಸೀಪುರ-220, ಪು.602 
ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-88ಸಿ, ಮಳೂರು, ಪು.152 
ಎಂ.ಎ.ಆರ್‌-1942, ಶಾಸನ ಸಂಖ್ಯೆ-14, ಹು.119 

ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-96, ಮಳೂರು, ಪು.154 
ಪೂರ್ವೋಕ್ತ, ಚನ್ನಪಟ್ಟಣ-94ಸಿ, ಮಳೂರು, ಪು.154 

ಎಂ.ಎ.ಆರ್‌-1942, ಶಾಸನ ಸಂಖ್ಯೆ-8, ಹು.116 

ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-97ಬಿ, ಮಳೂರು, ಪು.155 
ಎಂ.ಎ.ಆರ್‌-1942, ಶಾಸನ ಸಂಖ್ಯೆ-5, ಹು.114 

ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-94, ಮಳೂರು, ಪು.154 
ಪೂರ್ವೋಕ್ತ, ಚನ್ನಪಟ್ಟಣ-89, ಮಳೂರು, ಪು.153 

Ec ಅನುಬಂಧ ಸಂಪುಟ, ಚನ್ನಪಟ್ಟಣ-198,199, ಮಳೂರು, ಪು.47 
ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-34, ಚನ್ನಪಟ್ಟಣ, ಪು.308 
ಎಂ.ಎ.ಆರ್‌-1942, ಶಾಸನ ಸಂಖ್ಯೆ-4, ಪು.113 

ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-88, ಮಳೂರು, ಪು.151 

Ec ಅನುಬಂಧ ಸಂಪುಟ, ಚನ್ನಪಟ್ಟಣ-100, ಮಳೂರು, ಪು.42 
ಎಂ.ಎ.ಆರ್‌-1942, ಶಾಸನ ಸಂಖ್ಯೆ-24, ಪು.124 

ಬಿ.ಎಲ್‌. ರೈಸ್‌ (ಸಂ) : £೭೫, ಚನ್ನಪಟ್ಟಣ-42ಎ., ಹೊಂಗನೂರು, ಪು.141 
ಪೂರ್ವೋಕ್ತ, ಚನ್ನಪಟ್ಟಣ-42, ಕೂಡ್ಲೂರು, ಪು.141 

ಪೂರ್ವೋಕ್ತ, ಚನ್ನಪಟ್ಟಣ-101, ಮಳೂರು, ಪು.155 

ಪೂರ್ವೋಕ್ತ, ಚನ್ನಪಟ್ಟಣ-102, ಮಳೂರು, ಪು.155 

ಪೂರ್ವೋಕ್ತ, ಚನ್ನಪಟ್ಟಣ-103, ಮಳೂರು, ಪು.155 
ಪೂರ್ವೋಕ್ತ, ಚನ್ನಪಟ್ಟಣ-107, ಮಳೂರು, ಪು.156 

ಪೂರ್ವೋಕ್ತ, ಚನ್ನಪಟ್ಟಣ-104, ಮಳೂರು, ಪು.104 

ಪೂರ್ವೋಕ್ತ, ಚನ್ನಪಟ್ಟಣ-105, ಮಳೂರು, ಪು.156 

ಪೂರ್ವೋಕ್ತ, ಚನ್ನಪಟ್ಟಣ-106, ಮಳೂರು, ಪು.156 
ಎಂ.ಎ.ಆರ್‌-1942, ಶಾಸನ ಸಂಖ್ಯೆ-16, ಹು.120 

ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-54, ಕೋಡಂಬಳ್ಳಿ, ಹು.143 
ಪೂರ್ವೋಕ್ತ, ಚನ್ನಪಟ್ಟಣ-52, ಕೋಡಂಬಳ್ಳಿ, ಹು.316 

ಪೂರ್ವೋಕ್ತ, ಚನ್ನಪಟ್ಟಣ-54, ಕೋಡಂಬಳ್ಳಿ, ಹು.143 

ಪೂರ್ವೋಕ್ತ, ಚನ್ನಪಟ್ಟಣ-112ಎ, ಕೂಡ್ಡೂರು, ಪು.157 

ಪೂರ್ವೋಕ್ತ, ಚನ್ನಪಟ್ಟಣ-11, ಕೂಡ್ತೂರು, ಪು.156 

ಪೂರ್ವೋಕ್ತ, ಚನ್ನಪಟ್ಟಣ-112, ಕೂಡ್ತೂರು, ಪು.156 

ಪೂರ್ವೋಕ್ತ, ಚನ್ನಪಟ್ಟಣ-108, ಕೂಡ್ತೂರು, ಪು.330 


2೦25. 


226. 


227. 


2೧28. 


2೧೨. 


23೦. 


231. 


23೧. 


233. 


234. 


235. 


236. 


237. 


238. 


23೨. 


24೦. 


241. 


24೧. 


243. 


244. 


245. 


246. 


247. 


248. 


24೨. 


250. 


251. 


252. 


253. 


254 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 221 


Ec ಅನುಬಂಧ ಸಂಪುಟ, ಚನ್ನಪಟ್ಟಣ-225, ಕೃಷ್ಣಾಪುರ, ಪು.54 
ಪೂರ್ವೋಕ್ತ, ಚನ್ನಪಟ್ಟಣಿ-224, ಕೋಡಂಬಳ್ಳಿ, ಹು.52 

ಬಿ.ಎಲ್‌. ರೈಸ್‌ (ಸಂ) : £೭೫, ಚನ್ನಪಟ್ಟಣ-167, ಬ್ಯಾಡರಹಳ್ಳಿ, ಪು.167 
ಪೂರ್ವೋಕ್ತ, ಚನ್ನಪಟ್ಟಣ-145, ಮಳೂರುಪಟ್ಟಣ, ಪು.163 

ಪೂರ್ವೋಕ್ತ, ಚನ್ನಪಟ್ಟಣ-38, ಹರೂರು, ಪು.141 

ಡಾ. ಎಂ.ಜಿ. ನಾಗರಾಜ್‌, ಡಾ. ಪಿ.ವಿ. ಕೃಷ್ಣಮೂರ್ತಿ(ಸಂ) : ಇತಿಹಾಸ 
ಸಂಪುಟ.26, ಶಾಸನ ಸಂಖ್ಯೆ-2, ಪು.187 

ಪೂರ್ವೋಕ್ತ, ಶಾಸನ ಸಂಖ್ಯೆ-।, ಹು.186 

ಪೂರ್ವೋಕ್ತ, ಶಾಸನ ಸಂಖ್ಯೆ-3, ಹು.187 

ಎಚ್‌.ವಿ. ನಾಗೇಶ್‌ (ಪ್ರಸಂ.) : ಬರಹಬಾಗಿನ, ಪು.415 

Ec ಅನುಬಂಧ ಸಂಪುಟ, ಚನ್ನಪಟ್ಟಣ-213, ಬೇವೂರು, ಹು.51 
ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-65, ಯಲಿಯೂರು, ಪು.321 
ಪೂರ್ವೋಕ್ತ, ಚನ್ನಪಟ್ಟಣ-66, ಯಲಿಯೂರು, ಪು.321 
ಎಂ.ಎ.ಆರ್‌-1942, ಶಾಸನ ಸಂಖ್ಯೆ-25, ಪು.126 

Ec ಅನುಬಂಧ ಸಂಪುಟ, ಚನ್ನಪಟ್ಟಣ-190, ಹೊಂಗನೂರು, ಹು.45 
ಎಂ.ಎ.ಆರ್‌-1942, ಶಾಸನ ಸಂಖ್ಯೆ-27, ಪು.128 

ಬಿ.ಎಲ್‌. ರೈಸ್‌ (ಸಂ) : £೭೫, ಚನ್ನಪಟ್ಟಣ-168, ಮಾರ್ಚನಹಳ್ಳಿ, ಪು.345 
ಪೂರ್ವೋಕ್ತ, ಚನ್ನಪಟ್ಟಣ-149, ಮಳೂರುಪಟ್ಟಣ, ಪು.336 

ಪೂರ್ವೋಕ್ತ, ಚನ್ನಪಟ್ಟಣ-67, ಬೇವೂರು, ಹು.322 

ಪೂರ್ವೋಕ್ತ, ಚನ್ನಪಟ್ಟಣ-68, ಬೇವೂರು, ಪು.322 

ಪೂರ್ವೋಕ್ತ, ಚನ್ನಪಟ್ಟಣ-164, ಆಣಿಗೆರೆ, ಪು.345 


ಡಾ. ಬಾ.ರಾ. ಗೋಪಾಲ್‌(ಸಂ) : ಎ.ಕ.7, ನಾಗಮಂಗಲ-164, ತಿಬ್ಬನಹಳ್ಳಿ, ಪು.163 


ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-155, ಚಕ್ಕೆರೆ, ಹು.341 
ಎಂ.ಎ.ಆರ್‌-1942, ಶಾಸನ ಸಂಖ್ಯೆ-28, ಪು.129 

ಪೂರ್ವೋಕ್ತ, ಶಾಸನ ಸಂಖ್ಯೆ-27, ಹು.128 

ಬಿ.ಎಲ್‌. ರೈಸ್‌ (ಸಂ) : £೭೫, ಚನ್ನಪಟ್ಟಣ-50, ಸಂತೆಮೊಗೇನಹಳ್ಳಿ, ಪು.315 
ಪೂರ್ವೋಕ್ತ, ಚನ್ನಪಟ್ಟಣ-74, ಹೆಚ್‌.ಮಾಗೇನಹಳ್ಳಿ, ಪು.325 

ಪೂರ್ವೋಕ್ತ, ಚನ್ನಪಟ್ಟಣ-33, ಚನ್ನಪಟ್ಟಣ, ಪು.309 

ಪೂರ್ವೋಕ್ತ, ಚನ್ನಪಟ್ಟಣ-39, ಮೈಲನಾಯಕನಹೊಸಹಳ್ಳಿ, ಹು.312 
Ec ಅನುಬಂಧ ಸಂಪುಟ, ಚನ್ನಪಟ್ಟಣ-202, ಮಳೂರು, ಪು.48 


ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-155, ಚಕ್ಕೆರೆ, ಹು.341 


* 3% kkk 


ದರ್ಶನ, 


MZ MLN ML NMC AML AML AML NMC ML MLM AML AMC NMC NMC MLN ML MLN ML AML NL NL MLN NM NL 


BRIR AR ATARI IR IR ARAVA IR AR AKIRA AKIRA ARIANA ANTIK 


AA AVA 
LN AN 
alc AYA 
LN AN 
AA Alc 
LN AN 
AA Alc 
3K 4N 
ML AVA 
Ks ಎ 
x ಅಧ್ಯಾಯ - ನಾಲ್ಕು x 
೫ x 
x x 
* ದೇವಾಲಯಗಳ ವಾಸ್ತುಶಿಲ್ಪ ಮತ್ತು ಮೂರ್ತಿಶಿಲ್ಪ 
ko ಶೇ 
Ks Sk 
೫೬ ಳೇ ದೇವಾಲಯಗಳು : ಚನ್ನಪಟ್ಟಣ ತಾಲ್ಲೂಕಿನ ಮಳೂರು. 
3% ಕೂಡ್ಲೂರು. ಹೊಂಗನೂರು, ಮಾಕಳಿ, ಮಳೂರುಪಟ್ಟ ಸ 
EN FN 
po ಕೋಡಂಬಳ್ಳಿ, ಚನ್ನಪಟ್ಟಣ, ಕೃಷ್ಣಾಪುರ, ಸಿಂಗರಾಜಪುರ, pr 
AA Alc 
« ಕನ್ನಮಂಗಲ, ದೇವರಹಳ್ಳಿ, ಪಟ್ಟು, ನೀಲಸಂದ್ರ, ನೇರಳೂರು, 
3% ಇಗ್ಗಲೂರು, ಬೇವೂರು ಮೊದಲಾದ ಗ್ರಾಮಗಳಲ್ಲಿರುವ ಗಂಗ, 
Wl ಜೋಳ, ಹೊಯ್ದಳ, ವಿಜಯನಗರ ಹಾಗೂ ಮೈಸೂರು 
್ಯ ಅರಸರ ಕಾಲದಲ್ಲಿ ನಿರ್ಮಾಣಗೊಂಡ ನಲವತ್ತಕ್ಕೂ ಹೆಚ್ಚು 
Wl ದೇವಾಲಯಗಳ ವಾಸ್ತುಶಿಲ್ಲ ಹಾಗೂ ಈ 1 
AA AVA 
ಫಸ ದೇವಾಲಯಗಳಲ್ಲಿರುವ ಮೂರ್ತಿಶಿಲ್ಲಗಳು Kl 
x x 
x ke 
Wy ಮೂರ್ತಿಶಿಲ್ಲಗಳು : ತಾಲ್ಲೂಕಿನಲ್ಲಿರುವ ದೇವಾಲಯಗಳನ್ನು KV 
3% ಹೊರತುಪಡಿಸಿ  ಉಳಿದೆಡೆಗಳಲ್ಲಿರುವ  ಮೂರ್ತಿಶಿಲಗಳ 
BK 4 BK 
>» ವಿಶ್ಲೇಷಣೆ. ಉದಾಹರಣೆಗೆ ಶಿವಲಿಂಗ, ನಂದಿ, ತೈಪುರುಷ ೫% 
AA AVA 
ಸ ಚಂಡಿಕೇಶ್ವರ, ಲಕುಲೀಶ, ಕಾಲಭೈರವ, ನಾಥಪಂಥದ ಯತಿ. 
2N 4N 
3% ದಕ್ಷಿಣಾಮೂರ್ತಿ, ಸೂರ್ಯ, ಗಣಪತಿ, ಸಪ್ತಮಾತೃಕೆಯರು, ko 
Ko ಮಹಿಷಾಸುರ ಮರ್ದಿನಿ, ದುರ್ಗಿ, ವಿಷ್ಣು ಆಂಜನೇಯ, 
3% ವೀರಭದ್ರ, ಭದ್ರಕಾಳಿ, ರಾವಳೇಶ್ವರ ಹಾಗೂ ಜೈನಶಿಲ್ಲಗಳು 3% 
ಸ 3 
2N 9N 
AA Alc 
IN AN 
le alc 
2N 9N 
AA Alc 
IN AN 
le alc 
2N 4N 
x x 


ML MLN ML NMC AML AML MLN MCMC AML AML NMC NMC NM MLN NM MLN NL MLN NL MLN NL NL 


ARIK ARK AT AT IR IRR IR AT AKIN INARA IRN ANAK IRN IRANIAN ARRAN ARIK 


ಅಧ್ಯಾಯ - ನಾಲ್ಕು 


ದೇವಾಲಯಗಳ ವಾಸ್ತುಶಿಲ್ಪ ಮತ್ತು ಮೂರ್ತಿಶಿಲ್ಪ 


ಮನುಷ್ಕರ ಜೀವನಕ್ಕೆ ಅವಶ್ಯವಾದ ಯಾವುದೇ ರಚನೆ ಕೂಡ ವಾಸ್ತು ರಚನೆಯಾಗುತ್ತದೆ. 
ಮನೆ, ಕೆರೆ, ಸೇತುವೆ, ಕೋಟೆ, ದೇವಾಲಯ ಮೊದಲಾದ ಎಲ್ಲ ರಚನೆಗಳೂ ವಾಸ್ತುಶಿಲ್ಪ ಎನಿಸುತ್ತದೆ. 
ಇವುಗಳು ಮರ, ಕಲ್ಲು ಅಥವಾ ಮಣ್ಣು ಇತ್ಯಾದಿಗಳನ್ನು ಉಪಯೋಗಿಸಿ ನಿರ್ಮಿಸಿದವುಗಳು. ಈ 
ವಸ್ತುಗಳೆಲ್ಲ ಒಟ್ಟಿಗೆ ಬಳಕೆಯಾಗಿರಬಹುದು, ಇಲ್ಲವೇ ಬಿಡಿಬಿಡಿಯಾಗಿ ಜೋಡಿಸಿ ನಿರ್ಮಿಸಿರಬಹುದು. 
ಕೋಟೆ, ಅರಮನೆ, ಕೆರೆ ದೇವಾಲಯ ಮೊದಲಾದ ವಾಸ್ತುಶಿಲ್ಲಗಳಲ್ಲಿ ಮನುಷ್ಯ, ಪಕ್ಷಿ, ದೇವತೆ 
ಮುಂತಾದ ರೂಪಗಳನ್ನು ಕಡೆದಿದ್ದರೆ ಆ ರೂಪಗಳೇ ಮೂರ್ತಿಶಿಲ್ಲಗಳು. ಒಟ್ಟಿನಲ್ಲಿ ವಸ್ತುವಿನಿಂದ 
ರಚನೆಗೊಂಡ, ವಾಸ್ತು ಯೋಗ್ಯವಾದ ವಾಸ್ತುವಿನ (ನಿವೇಶನದ) ಮೇಲೆ ರಚಿಸಲಾದ ಎಲ್ಲ 
ರಚನೆಗಳನ್ನು ವಾಸ್ತುರಚನೆ ಎನ್ನಬಹುದು. 


ಆದಿಮಾನವನು ಒಂದೆಡೆ ನೆಲೆನಿಂತ ಬಳಿಕ ಬೆಟ್ಟಗುಡ್ಡಗಳಲ್ಲಿನ ಗುಹೆ, ಪೊಟರೆಗಳನ್ನು ತನ್ನ 
ವಾಸಸ್ಥಾನವಾಗಿ ಮಾಡಿಕೊಂಡು ಜೀವನ ನಡೆಸಲು ಆರಂಭಿಸಿದನು. ಈ ಗುಹೆಗಳಂತಿರುವ ಸುಂದರ 
ತಾಣಗಳನ್ನು ವಾಸಸ್ಥಳವಾಗಿ ಆಯ್ದುಕೊಂಡ ನಂತರ ಗುಹಾಂತರ ದೇವಾಲಯಗಳನ್ನು ನಿರ್ಮಿಸಿದ. 
ಹಾಗೆಯೇ ಕಾಲಾಂತರದಲ್ಲಿ, ರಕ್ಷಣೆಗೋಸ್ಕರ ಆಲಯವನ್ನೂ ಕಟ್ಟುವ ಪರಿಪಾಟವಾಯಿತು. ಮೊದಲು 
ಕೇವಲ ದೇವರಿಗಾಗಿ ಸಣ್ಣಮಂಟಪವಷ್ಟೇ ಇದ್ದು, ದೇವರ ಪೂಜೆಯ ಸೀಮಿತ ಉದ್ದೇಶ 
ಪೂರೈಸಿದ್ದಿತು. ಕಾಲಕಳೆದಂತೆ, ಪೂಜಾ ವಿಧಿವಿಧಾನಗಳು ನಿರ್ದಿಷ್ಟಗೊಂಡು, ಆಚರಣೆಗಳು 
ವಿಸ್ತೃತಗೊಂಡಂತೆ ದೇವಾಲಯವೂ ಬೆಳವಣಿಗೆಯನ್ನು ಪಡೆಯಿತಲ್ಲದೆ, ಅದು ನಮ್ಮ ಸಂಸ್ಕೃತಿಯ 
ಅವಿಭಾಜ್ಯ ಅಂಗ ಎನಿಸಿತು. ಅವು ಸಾರ್ವಜನಿಕ ಪೂಜಾಮಂದಿರಗಳಾಗುವುದರೊಂದಿಗೆ, ಸಮಾಜದ 
ವವಿಧ ಕ್ಷೇತ್ರಗಳಲ್ಲೂ ಮಹತ್ತರ ಪಾತ್ರ ವಹಿಸಿದವು. ಹಾಗೆಯೇ ಪ್ರಮುಖ ವಿದ್ಯಾಕೇಂದಗಳಾಗಿ, 
ಕಲೆಗಳಿಗೆ ಆಶ್ರಯತಾಣವಾಗಿ ಸಾಂಸ್ಕೃತಿಕ ಸ್ಥಾನಗಳಾದವು. ಎಲ್ಲಾ ವ್ಯಕ್ತಿಗಳ ಮನ್ನಣೆ ಪಡೆದು ಅವರ 
ಜೀವನದೊಂದಿಗೆ ಹಾಸುಹೊಕ್ಕಾಗಿ ಬೆಳದು ಸಮಾಜದ ಕೇಂದ್ರ ಸ್ಥಾನವಾಯಿತು. 


ದೇವಾಲಯ ನಿರ್ಮಾಣವು ಇಡೀ ಸಮಾಜದ ಧಾರ್ಮಿಕ ಶ್ರದ್ದೆ ಹಾಗೂ ಭಕ್ತಿಯ 
ಪ್ರತೀಕವಾಯಿತೆನ್ನಬಹುದು. ಆಯಾಯ ಧಾರ್ಮಿಕ ಮತಗಳಿಗೆ ಅನುಗುಣವಾಗಿ ಈ ಪೂಜಾಸ್ಥಾನಗಳು 
ಬೇರೆಬೇರೆ ಹೆಸರಿನಿಂದ ಕರೆಯಲ್ಲಟ್ಟವು. ಅಂದರೆ ಬೌದ್ದರು "'ಚೈತ್ಯ' ಎಂದು ಕರೆದರೆ, ಜೈನರು “ಬಸದಿ” 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 223 


ಎಂದೂ, ಹಿಂದೂಗಳು "ದೇವಾಲಯ'ವೆಂದೂ ಕರೆದರು. ದೇವಾಲಯದ ಪರಿಕಲ್ಲನೆಯಲ್ಲೂ ಒಂದು 
ತಾತ್ತ್ಮಿಕ ಅರ್ಥವಿದೆ. ದೇವಾಲಯ ಪರಮಾತ್ಮ(ದೇವ)ನಿಗೆ ತನ್ನ ವಿಶ್ವಸೃಷ್ಟಿಯ ಮನೆ (ಆಲಯ), ಆತ್ಮ 
ಸಹಿತ ಮನುಷ್ಯ ಶರೀರವೂ ಒಂದು ದೇವಾಲಯ; ಆತ್ಮ ದೇವರು ಎಂಬ ಪರಿಕಲ್ಲನೆ ನಮಲ್ಲಿ 
ಬೆಳೆದುಬಂದಿದೆ. ಮನುಷ್ಯನನ್ನು ದೇವಾಲಯದ ವಾಸ್ತುಶಿಲ್ಪಕ್ಕೆ ಹೋಲಿಕೆ ಮಾಡಿ ನೋಡುವುದೂ 
ಉಂಟು. ಮನುಷ್ಯ ಕಾಲು ಚಾಚಿ ಕುಳಿತಾಗ, ಪಾದಗಳು ಗೋಪುರ ಸಹಿತ ಮಹಾದ್ದಾರ, 
ತೊಡೆಯಭಾಗ ಪ್ರಾಸಾದ, ಹೃದಯವೇ ಗರ್ಭಗೃಹ, ತಲೆಯೇ ಶಿಖರ ಎಂಬ ಕಲ್ಪನೆಯಿದೆ. 


ಭಾರತದಲ್ಲಿ ಬೆಳೆದುಬಂದ ದೇವಾಲಯಗಳ ವಾಸ್ತುಶಿಲ್ಪ ರಚನೆಯ ಹಿನ್ನೆಲೆಯಲ್ಲಿ ನಾಗರ, 
ದ್ರಾವಿಡ ವೇಸರ ಎಂಬ ಮೂರು ಬಗೆಗಳಲ್ಲಿ ಗುರುತಿಸಬಹುದಾಗಿದೆ. ಉತ್ತರ ಭಾರತದ 
ದೇವಾಲಯಗಳು ಬುಡದಿಂದ ತುದಿಯವರೆಗೂ ಚೌಕೋನವಾಗಿರುವುದಕ್ಕೆ ನಾಗರವೆಂದು, 
ದಕ್ಷಿಣಭಾರತದ ದೇವಾಲಯಗಳ ಗರ್ಭಗುಡಿಯ ಮೇಲಿನ ಕಟ್ಟಡದ "ಗೀವ'ದಿಂದ ಮೇಲಕ್ಕೆ ಆರು 
ಅಥವಾ ಎಂಟು ಮುಖವಿರುವುದು ದ್ರಾವಿಡ. ನಾಗರ ಮತ್ತು ದ್ರಾವಿಡಗಳ ಮಿಶ್ರಿತ ರಚನೆಯನ್ನು 
ವೇಸರ ಎಂತಲೂ ಕರೆಯುತ್ತಾರೆ. ವೇಸರ ಶೈಲಿಯ ದೇವಾಲಯಗಳ ಗರ್ಭಗುಡಿಯ ಮೇಲಿನ 
ಗೀವದಿಂದ ಮೇಲೆ ವೃತ್ತಾಯತ, ಅರ್ಧವೃತ್ತ, ಗಜಪುಷ್ಟ, ದ್ವ್ಯಾಶ್ರವೃತ್ತದ ರೀತಿಯಲ್ಲಿ ರೂಪುಗೊಂಡಿವೆ. 
ದ್ರಾವಿಡ-ವೇಸರ ಶೈಲಿಯಲ್ಲಿ ಗ್ರೀವದಿಂದ ಕೆಳಭಾಗ ಚೌಕೋನವಾಗಿರುತ್ತವೆ. ಕರ್ನಾಟಕದಲ್ಲಿರುವ 
ದೇವಾಲಯಗಳನ್ನು ಷಡ್ರರ್ಗ ದೇವಾಲಯಗಳೆಂದು ಗುರುತಿಸಬಹುದು. ರಾಷ್ಟ್ರಕೂಟ, ಗಂಗ, ಚೋಳ, 
ನೊಳಂಬ, ವಿಜಯನಗರದ ಅರಸರ ಕಾಲದಲ್ಲಿ ಷಡೃರಗ್ಗ ದೇವಾಲಯಗಳು ಪ್ರಮುಖವಾಗಿ 
ನಿರ್ಮಾಣಗೊಂಡವು. ಷಡ್ರರ್ಗಗಳಂದರೆ ಅಧಿಷ್ಠಾನ, ಭಿತ್ತಿ, ಪ್ರಸ್ತರ, ಗೀವ, ಶಿಖರ ಮತ್ತು ಸ್ತೂಪಿ. 


ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ಗಂಗ ಅರಸರ ಕಾಲದಿಂದ ಆರಂಭಗೊಂಡು ಚೋಳ, ಹೊಯ್ತಳ, 
ವಿಜಯನಗರ ಅರಸರ ಕಾಲದವರೆಗೂ ದೇವಾಲಯಗಳು ನಿರ್ಮಾಣಗೊಂಡಿವೆ. ಪ್ರಾರಂಭದ 
ಹಂತದಿಂದ ಬೆಳವಣಿಗೆಯ ಹಂತದವರೆಗಿನ ದೇವಾಲಯಗಳ ವಾಸ್ತು ಮತ್ತು ಶಿಲ್ಪ ಕಲೆಯು ಅತ್ಯಂತ 
ಮಹತ್ವದ ವಿಷಯವನ್ನು ನೀಡುತ್ತವೆ. ಇವುಗಳ ನಿರ್ಮಾಣದ ಕಾಲ, ವಾಸ್ತುಶೈಲಿ, ಬಿಡಿಶಿಲಗಳು, 
ಭಿತ್ತಿಶಿಲಗಳು, ಕಥಾನಕ ಶಿಲಗಳು ಮತ್ತು ಇನ್ನಿತರ ಅಲಂಕಾರಗಳು ಹಾಗೂ ವಿವಿಧ ವನ್ಯಾಸದ 
ಆಕೃತಿಗಳ ರಚನೆಯು ಇಲ್ಲಿ ವಿಶೇಷವಾಗಿ ಗಮನ ಸೆಳೆಯುತ್ತವೆ. ಆರಂಭದ ಕಾಲದಲ್ಲಿ ಕೇವಲ 
ಗರ್ಭಗುಡಿಯೇ ದೇವಾಲಯವಾಗಿ, ನಂತರದಲ್ಲಿ ಅರ್ಧಮಂಟಪ, ನವರಂಗ, ಮುಖಮಂಟಪ, 
ರಾಯಗೋಪುರ, ಪ್ರಾಕಾರ ಮೊದಲಾದವು ರೂಪುಗೊಂಡವು. ಅನಂತರದಲ್ಲಿ ಗರ್ಭಗುಡಿಯ 
ಮೇಲಿನ ವಿಮಾನ ಶಿಖರವನ್ನು ಕಟ್ಟಲು ಆರಂಭಿಸಿದರು. 


ತಾಲ್ಲೂಕಿನಲ್ಲಿ ಗಂಗ-ಚೋಳರ ಕಾಲದಲ್ಲಿ ದೇವಾಲಯ ನಿರ್ಮಾಣ ಕಾರ್ಯ 
ಕಡಿಮೆಯಾದರೂ ವಾಸ್ತುಶೈಲಿಯ ದೃಷ್ಟಿಯಿಂದ ಪ್ರಮುಖವಾದವುಗಳಾಗಿವೆ. ಹೊಯ್ದಳರ ಕಾಲದಲ್ಲಿ 
ತಾಲ್ಲೂಕಿನಲ್ಲಿ ದೇವಾಲಯ ನಿರ್ಮಾಣವನ್ನು ಗುರುತಿಸುವುದು ಕಷ್ಟ ಆದರೂ ಇವರ ಕಾಲದಲ್ಲಿ 
ಪ್ರಾಚೀನ ದೇವಾಲಯಗಳ ಜೀರ್ಣೋದ್ಧಾರ ಕಾರ್ಯ ನಡೆದಿದೆ ಎನ್ನಬಹುದು. ವಿಜಯನಗರ 
ಅರಸರ ಕಾಲದಲ್ಲಿ ಅತಿಹೆಚ್ಚಿನ ಪ್ರಮಾಣದಲ್ಲಿ ದೇವಾಲಯ ನಿರ್ಮಾಣ ಕಾರ್ಯ ಈ ತಾಲ್ಲೂಕಿನಲ್ಲಿ 
ನಡೆದಿದೆ. ಚನ್ನಪಟ್ಟಣ ತಾಲ್ಲೂಕಿನಲ್ಲಿರುವ ಪ್ರಮುಖ ದೇವಾಲಯಗಳ ವಾಸ್ತುಶೈಲಿ ಹಾಗೂ ಅಲ್ಲಿನ 
ಶಿಲ್ಪಗಳನ್ನು ವಿಶ್ಲೇಷಿಸುವ ಪ್ರಯತ್ನವನ್ನು ಈ ಅಧ್ಯಾಯದಲ್ಲಿ ಮಾಡಲಾಗಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 224 


ಮಳೂರುಪಟ್ಟ ಗ್ರಾಮದ ಅರ್ಕೇಶ್ವರ(ಅಮೃತೇಶ್ವರ) ದೇವಾಲಯ : ಮಳೂರುಪಟ್ಟ ಗ್ರಾಮದ 
ನೈಯತ್ಛಕ್ಕಿರುವ ಅರ್ಕೇಶ್ವರ (ಅಮೃತೇಶ್ವರ) ದೇವಾಲಯವು ಗಂಗರ ಕಾಲದ ರಚನೆಯಾಗಿದೆ. ಈ 
ದೇವಾಲಯವು ಚಿಕ್ಕದಾದ ಗರ್ಭಗೃಹ, ಅರ್ಧಮಂಟಪ, ನವರಂಗಗಳನ್ನು ಹೊಂದಿದೆ. ಗರ್ಭಗೃಹ 
ಮತ್ತು ಸುಖನಾಸಿಯು ನಾಲ್ಕು ಕಂಬಗಳಿಂದ ನಿರ್ಮಾಣಗೊಂಡಿದೆ. ಈ ದೇವಾಲಯವು ಪಾದಬಂಧ 
ಅಧಿಷ್ಠಾನವನ್ನು ಹೊಂದಿದೆ. 1935ರ ಎಂ.ಎ.ಆರ್‌.ನಲ್ಲಿ ಈ ದೇವಾಲಯ ಚೋಳರ ಕಾಲದೆಂದು 
ಹೇಳಿರುತ್ತಾರೆ." ಆದರೆ ದೇವಾಲಯದಲ್ಲಿ ಗಂಗರ ಕಾಲದ ಶಾಸನಗಳು ದೊರೆಯುವುದರಿಂದ, 
ಚೋಳರ ಕಾಲಕ್ಕಾಗಲೇ ದೇವಾಲಯವು ನಿರ್ಮಾಣವಾಗಿತ್ತು ಎಂಬುದು ಸ್ಪಷ್ಟ. 


ದೇವಾಲಯದ ನವರಂಗದಲ್ಲಿ ಗಂಗರ ರುದಕಾಂತ ರೀತಿಯ ಕಂಬಗಳಿವೆ. ಸರಳ 
ಬೋದಿಗೆಗಳನ್ನು ಒಳಗೊಂಡಿದೆ. ಮುಂದಿನ ಕೈಸಾಲೆ ಹೊಯ್ದಳರ ಕಾಲದ್ದು, ಏಕತಳ 
ದೇವಾಲಯವಾಗಿರುವ ಇದರ ಎಡಭಾಗ ಹಿಂದೆಯೇ ಬಿದ್ದುಹೋಗಿ ಜೀರ್ಣೋದ್ದಾರವಾಗಿದೆ. ಉಳಿದ 
ಎರಡು ಕಡೆಯ ಗೋಡೆಗಳಲ್ಲಿ ಒಳಗೋಡೆ ಮುಂಬದಿಯಲ್ಲಿ ಬಿದ್ದಿರುತ್ತದೆ. ಬಲಗೋಡೆ ಮತ್ತು 
ಹಿಂದುಗಡೆಯ ಗೋಡೆಯಲ್ಲಿ ಸುಂದರವಾದ ದೇವಕೋಷ್ಠಗಳಿವೆ. ನವರಂಗದ ಭಿತ್ತಿಯಲ್ಲಿ ಬಹ್ಮಕಾಂತ 
ರೀತಿಯ ಉಬ್ಬು ಕಂಬಗಳಿವೆ. ಕೋಷ್ಟಗಳ ಮೇಲೆ ಅಲಂಕಾರಿಕ ಚಿತ್ರಗಳು ಬಂದು, ಮೇಲೆ ಪುಷ್ಠಗಳ 
ಅಲಂಕಾರವನ್ನು ಹೊಂದಿವೆ. ಮೇಲಿನ ವಲಭಿ ಭಾಗದಲ್ಲಿ ಭೂತಮಾಲಾ ಇದೆ. ಮೇಲೆ ಕಪೋತವಿದ್ದು 
ಕುದನಾಸಿಗಳನ್ನು ಪಡೆದಿದೆ. ಕಹೋತದ ಮೇಲಿನ ಭಾಗದಲ್ಲಿ ಮಕರಗಳು, ವ್ಯಾಳಿಗಳ ಸಾಲಿದೆ. ಅದರ 
ಮೇಲೆ ವೇದಿ ಬಂದಿದ್ದು ಈ ಭಾಗ ವಿಶಾಲವಾಗಿದೆ. ಕಪೋತದ ಕೆಳಹಂತದಲ್ಲಿ ಉಬ್ಬಿದ ಭಾಗ 
ಬಿಡಿಸಿ, ರೇಖೆಗಳಲ್ಲಿ ಅರ್ಧಪುಭೆಯನ್ನು ಬಿಡಿಸಿ ಆ ಪ್ರಭೆಯ ಮೇಲೆ ಸಿಂಹವಕ್ತವನ್ನು ಬಿಡಿಸಿರುತ್ತಾರೆ. 


ಗೀವ ದೇವತೆಗಳಿಗಾಗಿಯೇ ಕೋಷ್ಟಗೂಡುಗಳಿವೆ. ಗೀವದ ಮೇಲೆ ಗೀವ ದೇವತೆಗಳನ್ನು 
ಇಟ್ಟಿರುತ್ತಾರೆ. ವಿಶಾಲವಾಗಿರುವ ಈ ಗೀವದ ಮೇಲಿನ ಶಿಖರ ಚೌಕಾಕಾರದಲ್ಲಿದೆ. ಈ ಶಿಖರದ 
ಮೂಲೆಗಳನ್ನು ಬಳ್ಳಿಗಳಿಂದ ಅಲಂಕರಿಸಲಾಗಿದೆ. ಮಹಾಪದ್ದವು ಇದರ ಮೇಲೆ ಇದ್ದು ಶಿಥಿಲವಾಗಿದೆ. 
ಗೀವಕೋಷ್ಠಗಳ ಅಲಂಕಾರದಲ್ಲಿ ಮಕರಗಳು ಕಾಣಬರುವುದಿಲ್ಲ. ಅರೆಗಂಭಗಳಿಂದ ನಿರ್ಮಾಣ 
ಮಾಡಿರುವ ಈ ದೇವಾಲಯದ ಭಿತ್ತಿಯ ದೇವಕೋಷ್ಟದ ಗೂಡುಗಳಲ್ಲಿ ಎರಡು ಮಾತ್ರ ಉಳಿದಿದ್ದು, 
ಒಂದರ ಮೇಲೆ ಶಾಲಾ ಭಾಗವನ್ನು ಬಿಡಿಸಿದೆ. ಇನ್ನೊಂದರ ಮೇಲೆ ವಲಭಿ, ಕಪೋತಗಳನ್ನು 
ಬಿಡಿಸಿದೆ. ಈ ಭಾಗಕ್ಕೂ ಮೇಲೆ ಸಿಂಹವಕ್ತ ಬಿಡಿಸಿ, ಎರಡೂ ಕಡೆ ಹೂ ಬಳ್ಳಿಗಳನ್ನು ಬಿಡಿಸಿದೆ. 
ಇನ್ನೊಂದರಲ್ಲಿ ಗೂಡಿನ ಮೇಲಿ ಒಂದು ಸಾಲು ಪುಷ್ಣಗಳ, ಸಿಂಹಗಳ ಅಲಂಕಾರ ರಚಿಸಲು 
ಪ್ರಯತ್ನಿಸಿದ್ದು, ಎಂಟು ದಳದ ಕಮಲ ಬಿಡಿಸಿದೆ. ಇದರ ಮೇಲೆ ಸಿಂಹವಕ್ತವಿದ್ದು, ಎಂಟು ದಳದ 
ಹೂವಿನ ಎರಡೂ ಕಡೆಗೆ ಮಕರಗಳ ಅಲಂಕಾರವನ್ನು ಬಿಡಿಸಿದೆ. ದೇವಾಲಯದ ವಲಭಿ ಭಾಗದಲ್ಲಿ 
ಕುಬ್ಬರ, ಹಂಸಗಳ, ಪ್ರಾಣಿಗಳ ಶಿಲ್ಲಗಳ ಸಾಲುಗಳಿವೆ. 


ಈ ದೇವಾಲಯದ ಗರ್ಭಗುಡಿಯಲ್ಲಿ ಯಾವುದೇ ಮೂರ್ತಿಯಿರುವುದಿಲ್ಲ. ಪ್ರಸ್ತುತದಲ್ಲಿ ಈ 
ದೇವಾಲಯ ಸಂಪೂರ್ಣವಾಗಿ ಶಿಥಿಲಗೊಂಡು, ಬಹುಭಾಗ ಬಿದ್ದುಹೋಗಿರುತ್ತದೆ. ದೇವಾಲಯದ 
ಕಂಬಗಳು, ಚಾವಣಿ ಮೊದಲಾದ ಭಾಗಗಳು ಚದುರಿದಂತೆ ಬಿದ್ದಿದು ಗಿಡಬಳ್ಳಿಗಳು ಬೆಳೆದಿರುವುದನ್ನು 
ಕಾಣಬಹುದು. ದೇವಾಲಯದ ಮುಂಭಾಗವಿರುವ ಹೊಯ್ದಳರ ಕಾಲದ ಕಂಬಗಳಲ್ಲಿ ಆನೆ, ಕುದುರೆ 
ಸವಾರ, ಗೋವು ಹಾಗೂ ಪುಷ್ಟಗಳ ಕೆತ್ತನೆ ಮಾಡಿರುವುದನ್ನು ಕಾಣಬಹುದು. ದೇವಾಲಯ 
ಭಿತ್ತಿಯಲ್ಲಿ ಚೋಳ, ಹೊಯ್ಲಳರ ಕಾಲದ ಸುಧೀರ್ಪವಾದ ಅರವಕ್ಷರದಲ್ಲಿರುವ ತಮಿಳು 
ಶಾಸನಗಳನ್ನು ಕಾಣಬಹುದು. ದೇವಾಲಯದ ಆವರಣದಲ್ಲಿ ಗಂಗರ ಕಾಲದ ಎರಡು ಅಡಿ ಎತ್ತರದ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 225 


ದಕ್ಷಿಣಾಮೂರ್ತಿ ಶಿಲ್ಪ ಹಾಗೂ ವಿಜಯನಗರ ಅರಸರ ಕಾಲದ ಯೋಗಾನರಸಿಂಹ ಶಿಲ್ಲ್ಪವಿರುವುದನ್ನು 
ಕಾಣಬಹುದು. ಹಾಗೆಯೇ ದೇವಾಲಯದ ಎದುರಿಗೆ ಗಂಗರ ಕಾಲದ ಆನೆ ಲಾಂಛನವಿರುವ 
ಶಿಲಾಶಾಸನವನ್ನು ನೆಡಲಾಗಿದೆ. 


ನೇರಳೂರಿನ ವೈದ್ಯನಾಥೇಶ್ವರ ದೇವಾಲಯ : ನೇರಳೂರು ಗಾಮದ ಹೊರವಲಯದಲ್ಲಿ 
ವೈದ್ಯನಾಥೇಶ್ವರ ದೇವಾಲಯವಿದೆ. ಗಂಗರ ಕಾಲದ ಈ ದೇವಾಲಯ, ಪೂರ್ವಾಭಿಮುಖವಾಗಿದ್ದು, 
ಗ್ರಾನೈಟ್‌ ಶಿಲೆಯಿಂದ ನಿರ್ಮಿತವಾಗಿದೆ. ದೇವಾಲಯದ ಅಧಿಷ್ಠಾನವು ಪಾದಬಂಧವಾಗಿದ್ದು, ತಿಪಟ್ಟ 
ಕುಮುದ, ಗಳ, ಊರ್ಧ್ವಕಂಠ, ಪ್ರತಿಮುಖ ವ್ಯಾಳಪಟ್ಟಿಕೆಗಳನ್ನು ಹೊಂದಿದ್ದು, ಅನಂತರದಲ್ಲಿ 
ಪ್ರತಿಯನ್ನು ಹೊಂದಿದೆ. ಈ ದೇವಾಲಯವು ಗರ್ಭಗೃಹ, ಅಂತರಾಳ, ನವರಂಗ, 
ಮುಖಮಂಟಪಗಳನ್ನು ಹೊಂದಿದೆ. ದೇವಾಲಯದ ಶೈಲಿಯನ್ನು ಗಮನಿಸಿದಾಗ ಕ್ರಿಶ. 7-8ನೇ 
ಶತಮಾನಕ್ಕೆ ಸೇರಿದೆಂದು ನಿರ್ಧರಿಸಬಹುದು. 


ದೇವಾಲಯದ ಗರ್ಭಗೃಹದಲ್ಲಿ ಸುಮಾರು ಒಂದು ಅಡಿ ಎತ್ತರದ ಶಿವಲಿಂಗವಿದೆ. ಇದನ್ನು 
ಉದ್ದವ ಲಿಂಗ ಎಂದು ಕರೆಯುತ್ತಾರೆ. ಅಂತರಾಳದ ಬಾಗಿಲುವಾಡವು ಲತಾಬಳ್ಳಿಯಿಂದ 
ಅಲಂಕೃತಗೊಂಡಿದ್ದು, ಲಲಾಟದಲ್ಲಿ ಗಜಲಕ್ಷ್ಮಿಯ ಶಿಲ್ಲವಿದೆ. ನವರಂಗದಲ್ಲಿ ಸ್ಪತಂತ್ರ ನಾಲ್ಕು ದಪ್ಪನೆಯ 
ಕಂಬಗಳಿವೆ. ಕಂಬಗಳ ಕೆಳಭಾಗ ಚತುರ್ಮುಖವನ್ನು ಹೊಂದಿದ್ದು, ಅನಂತರದಲ್ಲಿ ಅಷ್ಟಮುಖದ 
ಪಟ್ಟಿಕೆಯನ್ನು ಹೊಂದಿದೆ. ಮೇಲ್ಭಾಗವು ಸರಳ ಬೋದಿಗೆಯನ್ನು ಹೊಂದಿದೆ. ಕಂಬಗಳಲ್ಲಿ ಯಾವುದೇ 
ಚಿತ್ರಗಳ ಕೆತ್ತನೆಯಿಲ್ಲದೆ, ಸರಳವಾಗಿವೆ. 


ಶಿವಲಿಂಗದ ಎದುರಿಗೆ ನವರಂಗದಲ್ಲಿ ಸುಮಾರು ಎರಡು ಅಡಿ ಎತ್ತರದ ನಂದಿ 
ಮೂರ್ತಿಯಿದ್ದು, ಎರಡು ಘಂಟಾಸರಗಳಿಂದ ಅಲಂಕೃತಗೊಂಡಿರುವಂತೆ ಕೆತ್ತಲಾಗಿದೆ. ನವರಂಗದ 
ಬಲಭಾಗದಲ್ಲಿ ಒಂದುವರೆ ಅಡಿ ಎತ್ತರದ ಗಣಪತಿ ವಿಗ್ರಹವಿದೆ. ಇದರ ಪಕ್ಕದಲ್ಲಿ ಸುಮಾರು ಎರಡು 
ಅಡಿ ಎತ್ತರದ ಸೂರ್ಯನ ಶಿಲ್ಪವಿದೆ. ಸೂರ್ಯನು ದ್ವಿಭುಜವನ್ನು ಹೊಂದಿದ್ದು, ಎರಡು ಕೈಗಳಲ್ಲಿ ಪದ್ಮದ 
ಮೊಗ್ಗುಗಳನ್ನು ಹಿಡಿದು ಸಮಭಂಗಿಯಲ್ಲಿ ನಿಂತಿದ್ದಾನೆ. ಸೂರ್ಯ ಶಿಲ್ಲದ ಪಕ್ಕದಲ್ಲಿ ಲಾಕುಳ 
ದಂಡವನ್ನಿಡಿದು ಕುಳಿತಿರುವ ಲಕುಲೀಶನ ಶಿಲ್ಪವಿದೆ. ಇವುಗಳ ಎದುರಿಗೆ ಸಪ್ತಮಾತೃಕೆಯರ 
ಶಿಲ್ಲಗಳಿದ್ದು, ಎಲ್ಲವೂ ಚತುರ್ಭುಜವನ್ನು ಹೊಂದಿದ್ದು, ಆಯುಧಧಾರಿಗಳಾಗಿವೆ. ಮಾತೃಕೆಯರ 
ವಾಹನಗಳನ್ನು ಬೇರೆಯಾಗಿ ಕೆಳಗಿನ ಪಟ್ಟಿಕೆಯಲ್ಲಿ ಚಿತ್ರಿಸಿದ್ದಾರೆ. ನವರಂಗದಲ್ಲಿನ ಎಲ್ಲಾ ಶಿಲ್ಪಗಳು 
ಗಂಗರ ಶೈಲಿಯನ್ನು ಹೊಂದಿವೆ. ಇವುಗಳ ಆಧಾರದಿಂದ ಈ ಶಿವಾಲಯ ಸೂರ್ಯ ಆರಾಧನಾ 
ಕೇಂದವಾಗಿ, ಲಕುಲೀಶ ಪಂಥದ ಕೇಂದವಾಗಿತ್ತು ಎನ್ನಬಹುದು. 


ನವರಂಗದ ಎಡಭಾಗದಲ್ಲಿ ಎರಡು ಅಡಿ ಎತ್ತರದ ವಿಷ್ಣುವಿನ ಮೂರ್ತಿ, ಅದರ ಪಕ್ಕದಲ್ಲಿ 
ಒಂದು ಅಡಿ ಎತ್ತರದ ಯೋಗಿನಿಯ ಶಿಲ್ಪವಿದೆ. ಅದರ ಪಕ್ಕದಲ್ಲಿ ಒಂದುವರೆ ಅಡಿ ಎತ್ತರದ 
ಹರಿಹರನ ಶಿಲ್ಲವಿದೆ. ಪೀಠದ ಮೇಲೆ ಕುಳಿತಿರುವ ಹರಿಹರನು ನಾಲ್ಕು ಕೈಗಳನ್ನು ಹೊಂದಿದ್ದು, 
ಮುಂಭಾಗದ ಕೈಗಳು ಧ್ಯಾನಹಸ್ತ ಹಾಗೂ ವರದಹಸ್ತವನ್ನು ಹೊಂದಿದ್ದರೆ, ಹಿಂಭಾಗದ ಕೈಗಳಲ್ಲಿ 
ಒಂದರಲ್ಲಿ ಪರಶುವನ್ನು ಹಿಡಿದಿದ್ದು, ಮತ್ತೊಂದರಲ್ಲಿ ಶಂಖ, ಚಕ್ರವನ್ನು ಹಿಡಿದಿದ್ದಾನೆ. ಇಲ್ಲಿನ 
ಮತ್ತೊಂದು ಶಿಲ್ಲವೆಂದರೆ ಕಾಲಭೈರವನದ್ದು, ನೇರಳೂರು ಗಾಮದಲ್ಲಿದ್ದ ಬೋರೇದೇವರ (ಭೈರವ) 
ಗುಡಿಯಲ್ಲಿದ್ದ ಈ ಶಿಲ್ಲವನ್ನು ದೇವಾಲಯದ ಜೀರ್ಣೋದ್ಧಾರಕ್ಕಾಗಿ ಈ ದೇವಾಲಯದಲ್ಲಿ 
ತಂದಿಡಲಾಗಿದೆ. ಸುಮಾರು ನಾಲ್ಕು ಅಡಿ ಎತ್ತರವಿರುವ ಭೈರವ ಶಿಲ್ಪ ತಿಭಂಗಿಯಲ್ಲಿ ನಿಂತಿರುವಂತೆ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 226 


ಕಡೆಯಲಾಗಿದೆ. ಚತುರ್ಬ್ಬುಜಧಾರಿಯಾದ ಭೈರವ ನಗ್ಗನಾಗಿದ್ದು, ಹಿಂಬದಿಯ ಕೈಗಳಲ್ಲಿ ತ್ರಿಶೂಲ, 
ಡಮರುಗಳನ್ನು ಹಿಡಿದಿದ್ದು, ಮುಂದಿನ ಬಲಕೈಯಲ್ಲಿ ಖಡ್ಗ, ಎಡಗೈಯಲ್ಲಿ ಕಪಾಲ ಮತ್ತು ಬ್ರಹ್ಮನ 
ತಲೆಯನ್ನು ಹಿಡಿದಿದ್ದಾನೆ. ಬ್ರಹ್ಮನ ತಲೆಯಿಂದ ಸೋರುವ ರಕ್ತವನ್ನು ನೆಕ್ಕುತ್ತಿರುವ ನಾಯಿ, ಭೈರವನ 
ಬಲಭಾಗದಲ್ಲಿ ಬೇತಾಳಗಣದ ಚಿತ್ರಣವಿದೆ. ಸರ್ವ ಆಭರಣವನ್ನು ಧರಿಸಿದ್ದು, ಸರ್ಪದಿಂದ 
ಮುಡಿಯನ್ನು ಕಟ್ಟಿಕೊಂಡಿದ್ದಾನೆ. ಒಟ್ಟಿನಲ್ಲಿ ಸುಂದರವಾಗಿ ಕಡೆದಿರುವ ಕಾಲಭೈರವ ಶಿಲವು ಗಂಗರ 
ಕಾಲದ ಅಧ್ಭುತ ಕೆತ್ತನೆಯಾಗಿದೆ. 


ದೇವಾಲಯದ ಹೊರಭಿತ್ತಿಯಲ್ಲಿ ನಿರ್ದಿಷ್ಟವಾದ ಅಳತೆಯ ಅರೆಕಂಬಗಳ ಜೋಡಣೆಯಿದೆ. 
ಈ ಅರೆಕಂಬಗಳ ಬೋದಿಗೆಗಳು ಚಾಚಾಪೀಠಗಳನ್ನು ಹೊಂದಿವೆ. ಭಿತ್ತಿಯ ಪ್ರಸ್ತಾರ ಭಾಗವು 
ವ್ಯಾಸಮುಖ ಅಥವಾ ಭೂತಗಣಗಳಿಂದ ಅಲಂಕೃತಗೊಂಡಿದೆ. ಭಿತ್ತಿಯಲ್ಲಿ ಒಟ್ಟು ಐದು 
ದೇವಕೋಷ್ನಗಳಿದ್ದು, ಇವುಗಳ ಇಕ್ಕೆಲಗಳಲ್ಲಿ ಅರೆಕಂಬಗಳಿಂದ ಕೂಡಿದ ಮಂಟಪವಿದೆ. ಈ ಭಿತ್ತಿಯಲ್ಲಿ 
ದೇವ ಶಿಲ್ಲಗಳನ್ನು ಪ್ರತಿಷ್ಠಾಪಿಸಲಾಗಿರಬಹುದಾದರೂ, ಪ್ರಸ್ತುತದಲ್ಲಿ ಕೋಷ್ಠಗಳಲ್ಲಿ ಯಾವುದೇ 
ಶಿಲಗಳಿಲ್ಲ. ಈ ಕೋಷ್ಠದ ಗೂಡುಗಳಲ್ಲಿ ವಲಭಿ, ಕಪೋತ ಅದರ ಮೇಲೆ ಚಿಕ್ಕದಾದ 
ಶಾಲಾಕೋಷ್ಠವನ್ನು ಬಿಡಿಸಿದೆ. ಈ ಭಾಗಕ್ಕೂ ಮೇಲೆ ಸಿಂಹವಕ್ತವನ್ನು ಬಿಡಿಸಿದೆ. ಗರ್ಭಗುಡಿ, 
ಅಂತರಾಳ ಭಾಗದ ವಲಭಿಯಲ್ಲಿ ಪ್ರಾಣಿಗಳ ಶಿಲಗಳ ಸಾಲುಗಳಿವೆ. ಗರ್ಭಗೃಹದ ಮೇಲೆ 
ವಿಮಾನವನ್ನು ಹೊಂದಿದ್ದು, ದ್ರಾವಿಡ ಶೈಲಿಯ ಷಡ್ರರ್ಗದ ದೇವಾಲಯ ಇದಾಗಿದೆ. 


ಮುಖಮಂಟಪದ ಮುಂಭಾಗ ಗಂಗರ ಶೈಲಿಯ ನಂದಿ ಮೂರ್ತಿ ಹಾಗೂ 
ಬಲಿಪೀಠವಿರುವುದನ್ನು ಕಾಣಬಹುದು. ಒಟ್ಟಿನಲ್ಲಿ ಗಂಗರ ಶೈಲಿಯ ಈ ದೇವಾಲಯದ ಹೊರಭಿತ್ತಿಯ 
ಬಹುಪಾಲು ಭಾಗ ಪ್ರಾಚೀನತೆಯನ್ನು ಉಳಿಸಿಕೊಂಡು ಬಂದಿದೆ. ವಿಮಾನವು ಪುನರ್‌ 
ನಿರ್ಮಾಣಗೊಂಡಿದೆ. ದೇವಾಲಯದ ಒಳಭಾಗದಲ್ಲಿ ಸಾಕಷ್ಟು ಬದಲಾವಣೆಯನ್ನು 
ಮಾಡಿರುವುದರಿಂದ ಪ್ರಾಚೀನತೆಯನ್ನು ಗುರುತಿಸುವುದು ಕಷ್ಟ. 


ಕೂಡ್ಲೂರು ಗ್ರಾಮದ ಮಂಗಳೇಶ್ವರ ದೇವಾಲಯ : ಗ್ರಾಮದ ಹೊರಭಾಗದಲ್ಲಿ 
ಪಶ್ಚಿಮಾಭಿಮುಖವಾಗಿರುವ "ಮಂಗಳೇಶ್ವರ' ದೇವಾಲಯವನ್ನು ಶಾಸನಗಳಲ್ಲಿ "ಮಂಗಳೇಶ್ಪರ' ಅಥವಾ 
"'ಬಲ್ಲಾಳೀಶ್ವರ' ಎಂದು ಕರೆದಿವೆ. ಇದು ಗಂಗರ ಕಾಲದ ಪ್ರಾಚೀನ ಶಿವಾಲಯವಾಗಿದ್ದು, ನಂತರದ 
ಕಾಲದಲ್ಲಿ ಜೀರ್ಣೋದ್ದಾರಗೊಂಡಿದೆ. ಈ ದೇವಾಲಯವು ಶಿಧಿಲಾವಸ್ಥೆಯಲ್ಲಿದ್ದು, ಗರ್ಭಗೃಹ, 
ಸುಖನಾಸಿ ಮತ್ತು ನವರಂಗವನ್ನೊಳಗೊಂಡಿದ್ದು, ಒರಟಾದ  ಕೆತ್ತನೆಯುಳ್ಳ ಕಂಬಗಳನ್ನು 
ಹೊಂದಿತ್ತೆಂದು 1935ರ ಎಂ.ಎ.ಆರ್‌. ವರದಿಯಲ್ಲಿ ದಾಖಲಿಸಲಾಗಿದೆ. ಈ ದೇವಾಲಯದ ಕಟ್ಟಡವು 
ನಾಶವಾಗಿ ದೇವಾಲಯವಿದ್ದ ದಿಬ್ಬದ ಮೇಲೆ ಸಣ್ಣಗುಡಿಯನ್ನು ಕಟ್ಟಿ ಮಂಗಳೇಶ್ವ್ಷರ ಲಿಂಗವನ್ನು 
ಇಟ್ಟಿರುವುದಾಗಿಯೂ, ಇದರ ತಳಪಾಯದ ಕಲ್ಲುಗಳನ್ನು ಪಕ್ಕದ ಕೊಳಕ್ಕೆ ಬಳಸಿಕೊಂಡಿರುವುದಾಗಿ 
1946-56ರ ಎಂ.ಎ.ಆರ್‌. ವರದಿಯಲ್ಲಿ ತಿಳಿಸಿದೆ.” 


ಗರ್ಭಗೃಹದಲ್ಲಿ ಒಂದು ಅಡಿ ಪೀಠದ ಮೇಲೆ ಎರಡು ಅಡಿ ಎತ್ತರದ ಶಿವಲಿಂಗವಿದೆ. 
ಬಾಣದಾಕಾರದ ಮಧ್ಯನಾಡಿ (ಬಹ್ಮಸೂತ್ರ ಉಳ್ಳದ್ದಾಗಿರುವ ಶಿವಲಿಂಗವನ್ನು ಪ್ರಾಚೀನ 
ಅಂಗಗಳೆನ್ನಬಹುದೆಂದು ಡಾ.ಅ.ಸುಂದರ್‌ರವರು ಅಭಿಪ್ರಾಯಪಟ್ಟಿರುವುದರಿಂದ ಇಲ್ಲಿರುವ 
ಶಿವಲಿಂಗವು ಕ್ರಿಶ. 7-8ನೇ ಶತಮಾನದ್ದಾಗಿರಬೇಕೆಂದು ತೋರುತ್ತದೆ ಈ ಶಿವಲಿಂಗದಲ್ಲಿ 
ಮಧ್ಯನಾಡಿಯು ಎರಡು ಸಮನಾಂತರ ಊರ್ಧ್ವರೇಖೆಗಳನ್ನು ಹೊಂದಿದ್ದು, ಇದರ ಪೀಠಭಾಗವು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 227 


ದೇವಾಲಯದ ಅಧಿಷ್ಠಾನಗಳಂತಿದ್ದು ಅಧೋಪದ್ಯ ತಿಪಟ್ಟಕುಮುದ, ಊರ್ಧ್ವಪದ್ಧದ ಭಾಗವನ್ನು 
ಹೊಂದಿದೆ. ಇದರ ಎಡಭಾಗದಲ್ಲಿ ಗಂಗರ ಕಾಲದ ಗಣೇಶನ ಮೂರ್ತಿಯನ್ನು ಕಾಣಬಹುದು. 


ಮಂಗಳೇಶ್ವರ ದೇವಾಲಯವನ್ನು ಜೀರ್ಣೋದ್ದಾರ ಮಾಡುವ ಸಂದರ್ಭದಲ್ಲಿ ದೊಡ್ಡದಾದ 
ಐದು ಕಂಚಿನ ಪ್ರತಿಮೆಗಳು ದೊರೆತ್ತಿದ್ದವು. ಕಂಚಿನಿಂದ ನಿರ್ಮಿಸಿರುವ ಸುಂದರವಾದ ಈ 
ಮೂರ್ತಿಗಳು ಚೋಳರ ಕಾಲಕ್ಕೆ (ಕ್ರಿಶ. 11ನೇ ಶತಮಾನ) ಸೇರಿದ್ದವೆಂದು ವಿದ್ದಾಂಸರು 
ಗುರುತಿಸಿದ್ದಾರೆ.” ಈ ವಿಗ್ರಹಗಳನ್ನು ಕರ್ನಾಟಕ ಪುರಾತತ್ವ ಇಲಾಖೆಯ ನಿರ್ದೇಶಕರಾಗಿದ್ದ 
ಎಂ.ಎಸ್‌.ನಾಗರಾಜರಾಯರು ಇಲ್ಲಿಂದ ತೆಗೆದುಕೊಂಡು ಹೋಗಿ, ಅವುಗಳಿಗೆ ಬದಲಿ ವಿಗಹಗಳನ್ನು 
ಮಾಡಿಸಿಕೊಟ್ಟಿರುತ್ತಾರೆ.' 2.9” ಎತ್ತರದ ನಟರಾಜ, 1.5” ಎತ್ತರದ ಸುಖಾಸೀನ ಭಂಗಿಯಲ್ಲಿರುವ 
ಶಿವ, ಪಾರ್ವತಿ ಹಾಗೂ ಎರಡು ದೇವತೆಯರ ಶಿಲ್ಲಗಳು ಅತ್ಯಂತ ಸುಂದರವಾದ ರಚನೆಯಾಗಿದ್ದು, 
ಚೋಳರ ಶೈಲಿಯಲ್ಲಿದ್ದವು ಎಂದು ತಿಳಿದುಬರುತ್ತದೆ. 


ಈ ದೇವಾಲಯದ ಬಲಪಾರದಲ್ಲಿ ಒಂದು ಎತ್ತರವಾದ ಮಂಟಪವಿದ್ದು, ಆ 
ಮಂಟಪದಲ್ಲಿಯೂ ಸಹ ಮಂಗಳೇಶ್ವ್ಷರನ ಲಿಂಗವನ್ನೇ ಹೋಲುವ "ಮಂಜುನಾಥೇಶ್ವರ' ಎಂಬ 
ಹೆಸರಿನಿಂದ ಕರೆಯಲ್ಲಡುವ ಶಿವಲಿಂಗವಿದೆ. ಇದೂ ಸಹ ಪ್ರಾಚೀನ ಎಲ್ಲಾ ಲಕ್ಷಣವನ್ನೊಳಗೊಂಡಿದೆ. 
ಇದರ ಎದುರಿಗೆ ಮತ್ತೊಂದು ಗರ್ಭಗುಡಿಯನ್ನೊಳಗೊಂಡ "ಮಹಾಬಲೇಶ್ವರ' ಎಂಬ ಹೆಸರಿನಿಂದ 
ಕರೆಯಲ್ಲಡುವ ಚಿಕ್ಕದೇವಾಲಯವಿದೆ. ಇದರಲ್ಲಿರುವ ಲಿಂಗವು ಚೌಕಾಕಾರದ ಪಾಣಿಪೀಠದ ಮೇಲೆ 
ಪ್ರತಿಷ್ಠಾಪಿಸಿದ್ದು, ಅದರಲ್ಲಿಯೂ ಬ್ರಹ್ಮಸೂತ್ರದಿಂದ ಕೂಡಿದ ಪ್ರಾಚೀನ ಶಿವಲಿಂಗವಿದೆ. ದೇವಾಲಯದ 
ಎದುರು ಹಜಾರದಲ್ಲಿ ಪ್ರಭಾವಳಿಯನ್ನೊಳಗೊಂಡಂತಹ ಸಮಭಂಗಿಯಲ್ಲಿ ನಿಂತಿರುವ ಸುಂದರವಾದ 
ಮೂರು ಅಡಿ ಎತ್ತರದ ವಿಷ್ಣು ಶಿಲ್ಲವಿದೆ. ಕರಂಡ ಮಕುಟಧಾರಿಯಾದ ವಿಷ್ಣುವು ಸೌಮ್ಯ 
ಮುಖಭಾವವನ್ನು ಹೊಂದಿದ್ದು, ಮಕರ ಕುಂಡಲಧಾರಿಯಾಗಿ ಬಲಮುಂಗೈ ಅಭಯಹಸ್ಪವಾಗಿದ್ದು, 
ಬಲಹಿಂಗೈಲಿ ಚಕ್ರವಿದೆ. ಎಡಮುಂಗೈಯಲ್ಲಿ ಗದೆಯಿದ್ದು, ಎಡಹಿಂಗೈಲಿ ಶಂಖವಿದೆ. ಇದು ಸಹ 7- 
8ನೇ ಶತಮಾನಕ್ಕೆ ಸೇರಿದ ವಿಗ್ರಹವಾಗಿರಬಹುದು. ಈ ಸ್ಥಳದಿಂದ ಸ್ವಲ್ಪ ಮುಂದೆ ಹೋದಾಗ ಅಲ್ಲಿ 
ವಿಶಾಲವಾದ ರಕ್ಷಾಗೋಡೆ ಇದ್ದು, ಅದರ ಒಳಭಾಗದಲ್ಲಿ "ಮುನೇಶ್ನರ'ನ ರೀತಿಯಲ್ಲಿ ಮೂರು 
ಸಣ್ಣಸಣ್ಣ (ಉದ್ಧವ) ಲಿಂಗದಂತಹ ಕಲ್ಲುಗಳಿದ್ದು, ಅದರ ಎಡಪಾರದಲ್ಲಿ ಕಾಲಭೈರವನ ಶಿಲವಿದೆ. 
ಜಟಾಭಾರಧಾರಿಯಾದ ಈ ಉಬ್ಬುಶಿಲ್ಲದ ಕೈಗಳಲ್ಲಿ ತಿಶೂಲ, ಡಮರುಗ, ಪಾಶ ಮತ್ತು ಕಪಾಲವನ್ನು 
ಹಿಡಿದಿದೆ. ಸಮಪಾದವನ್ನೊಳಗೊಂಡಿರುವ ಈ ಶಿಲದ ಎಡಭಾಗದಲ್ಲಿ ಬೇತಾಳ ಗಣಗಳು 
ಕುಣಿಯುತ್ತಿರುವ ಶಿಲ್ಪವಿದೆ. ಈ ಶಿಲ್ಲದ ಬಲಭಾಗದಲ್ಲಿ ಆಂಜನೇಯನ ಶಿಲ್ಪವಿದೆ. ಇದೂ ಸಹ 
ಉಬ್ಬುಶಿಲವಾಗಿದ್ದು, ಎರಡು ಅಡಿ ಎತ್ತರವಿದೆ. ಎರಡು ಕೈಗಳನ್ನು ಮುಗಿಯುತ್ತಾ ಸಮಪಾದದಲ್ಲಿ 
ನಿಂತ ಭಂಗಿಯಲ್ಲಿದೆ. 


ಅದೇ ಸ್ಥಳದಿಂದ ಸ್ಪಲ್ಪ ಮುಂದೆ ಬಲಪಾರ್ಶಕ್ಕೆ ಬಂದಾಗ ಅಲ್ಲಿ ನಾಲ್ಕು ಕಂಬಗಳ ನಡುವೆ 
ಸುಮಾರು ನಾಲ್ಕು ಅಡಿ ಎತ್ತರದ "'ಪಾತಳೇಶ್ವರ' ಎಂಬ ಹೆಸರಿನಿಂದ ಕರೆಯಿಸಿಕೊಳ್ಳುವ ಒಂದು 
ಶಿವಲಿಂಗವಿದ್ದು, ಅದು ಅಂಡಾಕಾರವಾಗಿದ್ದು, ನುಣುಪಿನ ಕಪ್ಪು ಹೊಳಪು ಕಲ್ಲಿನಿಂದ 
ನಿರ್ಮಿಸಲ್ಲಟ್ಟುದ್ದಾಗಿದೆ. ಈ ಲಿಂಗದಲ್ಲಿಯೂ ಸ್ಪಷ್ಟವಾದ ಬ್ರಹ್ನಸೂತ್ರವು ಹಾದುಬಂದಿದ್ದು, ಇದು 
ಇತ್ತೀಚೆಗೆ ಊರಿನ ಯಾರದೋ ಹೊಲದಲ್ಲಿ ಸಿಕ್ಕಿದ್ದು, ಈಗ ಈ ಸ್ಥಳದಲ್ಲಿ ನಿಲ್ಲಿಸಲಟ್ಟಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 228 


ಇದರ ಪಕ್ಕದಲ್ಲಿಯೂ ಸಹ ಮೂರು ಅಡಿ ಎತ್ತರದ ಮತ್ತೊಂದು ಶಿವಲಿಂಗವಿದ್ದು, 
"'ಚಂದಶೇಖರ” ಎಂಬ ಹೆಸರಿನಿಂದ ಕರೆಯಿಸಿಕೊಳ್ಳುವ ಈ ಲಿಂಗವು ಚಚೌಕಾರದ ತಲವಿನ್ಯಾಸದಿಂದ 
ಕೂಡಿದ್ದು ಇದರಲ್ಲಿಯೂ ಸಹ ಇದರ ಪಕ್ಕದಲ್ಲಿರುವ ಪಾತಳೇಶ್ವರ ಲಿಂಗದಲ್ಲಿರುವ 
ಲಕ್ಷಣಗಳನ್ನೊಳಗೊಂಡಿದ್ದರೂ ಸಹ ಆಕಾರದಲ್ಲಿ ದೊಡ್ಡದಾಗಿದ್ದು, ಬಹ್ಮ ವಿಷ್ಣು ರುದ್ರ 
ಭಾಗಗಳನ್ನೊಳಗೊಂಡಿದೆ. ಕಾಲದ ದೃಷ್ಟಿಯಿಂದ ಇದೂ ಸಹ ಅಷ್ಟೇ ಪ್ರಾಚೀನವಾದ ಪಂಚಲಿಂಗಗಳ 
ದರ್ಶನವನ್ನು ಮಾಡಬಹುದು. ಹಿಂದೆ ಇವುಗಳಿಗೆ ಪ್ರತ್ಯೇಕವಾದ ಗುಡಿಗಳಿದ್ದು ಈಗ ದೇವಾಲಯ 
ತಳಪಾಯದ ಕಲ್ಲುಗಳನ್ನು ಪಕ್ಕದ ಕೊಳದ ನಿರ್ಮಾಣಕ್ಕೆ ಬಳಸಿಕೊಂಡಿರುವುದರಿಂದ ಈ ಲಿಂಗಗಳಿಗೆ 
ದೇವಾಲಯಗಳಿಲ್ಲದಂತಾಗಿದೆ ಎಂದು 1946-57ರ ಎಂ.ಎ.ಆರ್‌. ವರದಿಯಲ್ಲಿ ತಿಳಿಸಿದೆ? ಈ 
ಲಿಂಗಗಳ ಎದುರು ಕೊಳದಲ್ಲಿ ಈ ದೇವಾಲಯಗಳ ಬಿಡಿಭಾಗಗಳು ಕಂಡುಬರುತ್ತವೆ. 


ಈ ಕೊಳದ ಎಡಪಾರ್ಶದಲ್ಲಿ ಚಿಕ್ಕದಾದ ನಂದಿಗುಡಿ ಇದ್ದು ಗರ್ಭಗುಡಿಯಲ್ಲಿ ಗಂಗರ 
ಕಾಲದ ನಂದಿಯನ್ನು ಪ್ರಶಿಷ್ಠಾಪಿಸಿರುತ್ತಾರೆ. ಇದರ ಹೊರಭಾಗದಲ್ಲಿ ಇನ್ನೊಂದು ಪುಟ್ಟನಂದಿ ಇದ್ದು, 
ಇದು ನೀಲವಾಗಿದ್ದು, ತಲೆತಗ್ಗಿಸಿ, ವಿನೀತಭಾವದಿಂದ ಕುಳಿತಿರುವಂತಿದೆ. ಕಾಲ ದೃಷಿಯಿಂದ ಈ 
ನಂದಿಯು ಗಂಗ-ಚೋಳರ ಕಾಲದ ರಚನೆಯಾಗಿದೆ. ಇಲ್ಲಿಯೇ ಗಂಗರ ಕಾಲದ ಮಹಿಷಾಸುರ 
ಮರ್ದಿನಿ, ವಿಷ್ಣುದುರ್ಗಾ ಹಾಗೂ ಬ್ರಾಹ್ಮಿಯ ಬಿಡಿಶಿಲ್ಲಗಳಿವೆ. 


ಹೊಂಗನೂರಿನ ಅರ್ಕೇಶ್ವರ ದೇವಾಲಯ : ಪೂರ್ವಾಭಿಮುಖವಾಗಿರುವ ಅರ್ಕೇಶ್ವರ 
ದೇವಾಲಯ ಒಂದು ಗಂಗ-ಚೋಳರ ವಾಸ್ತುಶೈಲಿಯಿಂದ ನಿರ್ಮಾಣವಾಗಿರುವ ಸುಂದರವಾದ 
ದೇವಾಲಯವಾಗಿದೆ. ಈ ದೇವಾಲಯವು ಚಿಕ್ಕಮುಖಮಂಟಪ, ನವರಂಗ, ಅಂತರಾಳ ಹಾಗೂ 
ಗರ್ಭಗೃಹಗಳನ್ನು ಹೊಂದಿದೆ. ಗಂಗರ ಕಾಲದಲ್ಲೇ ನಿರ್ಮಾಣಗೊಂಡಿದ್ದರೂ, ಜೋಳ, ಹೊಯ್ದ್ತಳ, 
ವಿಜಯನಗರದರಸರ ಆಳ್ಳಿಕೆಯಲ್ಲಿ ಜೀಣೋದ್ದಾರಗೊಂಡಿರುವುದನ್ನು ಗುರುತಿಸಬಹುದು. 
ಗರ್ಭಗೃಹದಲ್ಲಿ ಸುಮಾರು ಎರಡುವರೆ ಅಡಿ ಎತ್ತರದ ಪೀಠದ ಮೇಲೆ ಶಿವಲಿಂಗವಿದೆ. ಇದು 
ಭವ್ಯವಾದ  ಕೆತ್ತನೆಯಾಗಿದ್ದು ಗಂಗರ ಕಾಲದ್ದಾಗಿದೆ. ಇದರಲ್ಲಿ ಬ್ರಹ್ಮಸೂತ್ರದ ಕೆತ್ತನೆಯನ್ನು 
ಕಾಣಬಹುದು. ಪೀಠವು ದೇವಾಲಯದ ಅಧಿಷ್ಠಾನದಂಥ ರಚನೆಯಾಗಿದೆ. ಗರ್ಭಗೃಹದಷ್ನೇ 
ಅಳತೆಯನ್ನು ಅಂತರಾಳವು ಹೊಂದಿದ್ದು, ಗರ್ಭಗೃಹ ಮತ್ತು ಅಂತರಾಳದ ಬಾಗಿಲುಗಳ ಲಲಾಟದಲ್ಲಿ 
ಯಾವುದೇ ಶಿಲದ ಕೆತ್ತನೆಯಿರದೆ, ಸಾಧಾರಣವಾಗಿವೆ. 


ನವರಂಗದಲ್ಲಿ ಗಂಗ-ಜೋಳ ಶೈಲಿಯ ದುಂಡನೆಯ ರುದ್ರಾಕಾಂತ ಮಾದರಿಯ ಸ್ವತಂತ್ರ 
ನಾಲ್ಕು ಕಂಬಗಳಿವೆ. ಈ ಕಂಬಗಳ ಕೆಳಭಾಗವು ಚೌಕಾಕಾರವಾಗಿದ್ದು, ಅನಂತರದಲ್ಲಿ ಅಷ್ಟಮುಖದ 
ಪೆಟ್ಟಿಗೆಯನ್ನು ಹೊಂದಿದೆ. ಮೇಲ್ಭಾಗವು ದುಂಡಾಗಿದ್ದು, ಬೋದಿಗೆಯಾಕಾರದಲ್ಲಿದೆ. ಮೇಲ್ಲಾಗದಲ್ಲಿ 
ಮಗುಚಿದ ಮುಚ್ಚಳಾಕಾರದ ದುಂಡನೆಯ ಬೋದಿಗೆಯಿದೆ. ಈ ಕಂಭಗಳಲ್ಲಿ ಅಲಂಕಾರಣೆಗಾಗಿ 
ಹಂಸಗಳು, ಲತಾಸುರಳಿ ಬಳ್ಳಿಗಳನ್ನು ಕೆತ್ತಲಾಗಿದೆ. ಈ ಕಂಭದ ಸುತ್ತ ವಾದ್ಯಗಾರರ ಉಬ್ಬುಶಿಲ್ಲಗಳಿವೆ. 


ನವರಂಗದ ಒಂಭತ್ತು ಭುವನೇಶ್ವರಿಗಳನ್ನು ಸುಂದರವಾಗಿ ಕಡೆಯಲಾಗಿದೆ. ಮಧ್ಯದ 
ಭುವನೇಶ್ವರಿಯಲ್ಲಿ ನಾಟ್ಕ್ಯತಾಂಡವ ಶಿವನನ್ನು (ನಟರಾಜ) ಕೆತ್ತಲಾಗಿದೆ. ಈತನ ಪಕ್ಕದಲ್ಲಿ 
ಪಾರ್ವತಿಯೂ ನಾಟ್ಕ್ಯಭಂಗಿಯಲ್ಲಿ ನಿಂತಿದ್ದಾಳೆ. ಶಿವನ ಸುತ್ತಲೂ ದಿಕ್ಲಾಲಕರು ವಿಸ್ಮಯವನ್ನು 
ಸೂಸುತ್ತಾ ತಮ್ಮ ಪತ್ನಿಯರೊಂದಿಗೆ ವಾಹನಗಳಲ್ಲಿ ಕುಳಿತು ಸಾಗುತ್ತಿರುವಂತೆ ಬಿಡಿಸಿದೆ. ಇವೆಲ್ಲವೂ 
ಉಬ್ಬು ಶಿಲ್ಲಗಳಾಗಿವೆ. ನಟರಾಜನಿರುವ ಭುವನೇಶ್ವರಿಯ ಸುತ್ತವಿರುವ ಎಂಟು ಭುವನೇಶ್ವರಿಯಲ್ಲಿರುವ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 229 


ಅಷ್ಟದಿಕ್ಷಾಲಕರ ಉಬ್ಬುಶಿಲ್ಲಗಳು ಬಹಳ ಸುಂದರವಾಗಿ ಕಾಣುತ್ತವೆ. ಪೂರ್ವ ದಿಕ್ಕಿನಲ್ಲಿ ಇಂದನು 
ಐರಾವತದ (ಆನೆ) ಮೇಲೆ ಪತ್ನಿ ಶಚಿ/ಇಂದ್ರಾಣಿಯೊಡನೆ ಕುಳಿತಿದ್ದಾನೆ. ಇವುನು ತನ್ನೆರಡು ಕೈಗಳಲ್ಲಿ 
ಅಂಕುಶ ಮತ್ತು ಶಕ್ತಿಯನ್ನು ಹಿಡಿದಿದ್ದಾನೆ. ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿಯು ಮೇಷದ (ಟಗರು) ಮೇಲೆ 
ಪತ್ನಿ ಸ್ಪಧಾಳೂಡನೆ ಕುಳಿತಿದ್ದಾನೆ. ದಕ್ಷಿಣ ದಿಕ್ಕಿನಲ್ಲಿ ಯಮನು ಮಹಿಷದ (ಕೋಣ) ಮೇಲೆ ಪತ್ನಿ 
ದರ್ಮಾ ಜೊತೆ ಕುಳಿತಿದ್ದಾನೆ. ಈತ ದ್ವಿಭುಜವನ್ನು ಹೊಂದಿದ್ದು, ಕೈಯಲ್ಲಿ ದಂಡ ಮತ್ತು ಪಾಶವನ್ನು 
ಹಿಡಿದಿದ್ದಾನೆ. ನೈಯತ್ಯ ದಿಕ್ಕಿನಲ್ಲಿ ನಿರುತಿಯು ಮನುಷ್ಯನ (ನರವಾಹನ) ಮೇಲೆ ಪತ್ನಿ ಕಾಳಿಕಳ ಜೊತೆ 
ಕುಳಿತಿದ್ದಾನೆ. ಈತನು ಬಲಗೈಯಲ್ಲಿ ಖಡ್ಗವನ್ನು ಹಿಡಿದಿದ್ದಾನೆ. ಪಶ್ಚಿಮ ದಿಕ್ಕಿನಲ್ಲಿ ವರುಣನು ಮಕರದ 
(ಮೊಸಳೆ) ಮೇಲೆ ಪತ್ನಿಯಾದ ಯಮುನೆಯೊಡನೆ ಇದ್ದಾನೆ. ವಾಯುವ್ಯ ದಿಕ್ಕಿನಲ್ಲಿ ವಾಯು 
ದೇವತೆಯು ಸಾರಂಗದ (ಜಿಂಕೆ) ಮೇಲೆ ಪತ್ನಿ ಅಂಜನಾ ಜೊತೆ ಕುಳಿತಿದ್ದಾನೆ. ಉತ್ತರ ದಿಕ್ಕಿನಲ್ಲಿ 
ಕುಬೇರನು ಅಶ್ವದ (ಕುದುರೆ) ಮೇಲೆ ಪತ್ನಿಯಾದ ರಿದ್ದಿಯೊಡನೆ ಕುಳಿತಿದ್ದಾನೆ. ಕೈಯಲ್ಲಿ ದಂಡವನ್ನು 
ಹಿಡಿದಿದ್ದಾನೆ. ಈಶಾನ್ಯ ದಿಕ್ಕಿನಲ್ಲಿ ಈಶಾನು(ಶಿವ) ವೃಷಭದ (ನಂದಿ) ಮೇಲೆ ಪತ್ನಿ ಪಾರ್ವತಿಯೊಡನೆ 
ಕುಳಿತಿದ್ದಾನೆ. ಈ ರೀತಿ ಭುವನೇಶ್ವರಿಯ ಲಕ್ಷಣವನ್ನು ಮದ್ದೂರಿನ ವೈದ್ಯನಾಥೇಶ್ವರ 
ದೇವಾಲಯದಲ್ಲೂ ಕಾಣಬಹುದು. 


ದೇವಾಲಯದಲ್ಲಿ ಒಟ್ಟು ಮೂರು ನಂದಿ ಮೂರ್ತಿಗಳಿದ್ದು, ಮೊದಲನೆಯದು ಗರ್ಭಗುಡಿಯ 
ಮುಂಭಾಗ ನವರಂಗದಲ್ಲಿದ್ದು, ಸುಮಾರು ಒಂದುವರೆ ಅಡಿ ಎತ್ತರವಾಗಿದ್ದು, ಗಂಗರ ಕಾಲದ್ದಾಗಿದೆ. 
ಎರಡನೆಯದು ನವರಂಗದಲ್ಲಿಯೇ ಬಾಗಿಲ ಬಳಿಯಲ್ಲಿದೆ. ಇದು ಸುಮಾರು ಎರಡುವರೆ ಅಡಿ 
ಎತ್ತರವಾಗಿದ್ದರೆ, ದೇವಾಲಯದ ಹೊರಭಾಗದಲ್ಲಿ ಮುಖಮಂಟಪದಲ್ಲಿ ಸುಮಾರು ಎರಡು ಅಡಿ 
ಎತ್ತರದ ಮೂರನೆಯ ನಂದಿ ಶಿಲ್ಪವಿದೆ. ಎರಡನೇ ನಂದಿ ಶಿಲ್ಲಗಳು ಹೊಯ್ದಳರ ಕಾಲದಾದರೆ, 
ಮುಖಮಂಟಪದಲ್ಲಿರುವ ನಂದಿ ಶಿಲ್ಲವು ಚೋಳರ ಕಾಲದ ರಚನೆಯಾಗಿದೆ. ಇವುಗಳನ್ನು ನೋಡಲು 
ಸುಂದರವಾಗಿದ್ದು, ಪ್ರಮಾಣಬದ್ದವಾಗಿ ಕೆತ್ತಲ್ಲಟ್ಟಿದ್ದು, ಕೊರಳಲ್ಲಿ ಹಾಗೂ ಮೈಮೇಲ ಘಂಟಾಸರಗಳನ್ನು 
ನೈಜವಾಗಿ ಕಂಡರಿಸಿದ್ದಾರೆ. 


ನವರಂಗದ ಎಡಭಾಗದಲ್ಲಿ ಹೊಯ್ದಳರ ಕಾಲದ ಸುಮಾರು ಮೂರು ಅಡಿ ಎತ್ತರದ 
ಗಣೇಶನ ಸುಂದರವಾದ ಮೂರ್ತಿಯಿದೆ. ಈ ಸೂಕ್ಷ್ಮ ಕೆತ್ತನೆಯಿಂದ ಮನಸೆಳೆಯುತ್ತದೆ. ಸುಖಾಸೀನ 
ಭಂಗಿಯಲ್ಲಿ ಕುಳಿತಿರುವ ಗಣೇಶ, ಚತುರ್ಭುಜಧಾರಿಯಾಗಿದ್ದಾನೆ. ಇಲ್ಲಿಯೇ ಮತ್ತೊಂದು ಗಂಗರ 
ಕಾಲದ ಗಣೇಶನ ಮೂರ್ತಿಯಿದ್ದು, ಯಾವುದೇ ಅಲಂಕಾರವಿಲ್ಲದೆ ಸಾಧಾರಣ ಕೆತ್ತನೆಯಾಗಿದೆ. ಇದರ 
ಪಕ್ಕದಲ್ಲಿ ಸಪ್ತಮಾತೃಕೆಯರ ಫಲಕವು ಹೊಯ್ದಳರ ಕಾಲದ ರಚನೆಯಾಗಿದೆ. ಸುಂದರವಾದ ಈ 
ಫಲಕದಲ್ಲಿ ಸಪ್ತಮಾತೃಕೆಯರ ಜೊತೆಗೆ ಇವರ ವಾಹನಗಳನ್ನು ಕೆಳಭಾಗದ ಪಟ್ಟಿಕೆಯಲ್ಲಿ ಕೆತ್ತಲಾಗಿದೆ. 
ಇಲ್ಲಿ ಸಪ್ಪಮಾತೃಕೆಯರನ್ನು ಒಂದೇ ಮಾದರಿಯಲ್ಲಿ ಕಡೆಯಲಾಗಿದ್ದು, ಚತುರ್ಭುಜಗಳನ್ನು ಹೊಂದಿವೆ. 
ಸುಖಾಸೀನ ಭಂಗಿಯಲ್ಲಿ ಪೀಠದ ಮೇಲೆ ಕುಳಿತಿದ್ದಾರೆ. ಹಿಂಬದಿಯ ಕೈಗಳಲ್ಲಿ ತಮ್ಮ ತಮ್ಮ 
ಆಯುಧಗಳನ್ನು ಹಿಡಿದಿದ್ದರೆ, ಮುಂದಿನ ಕೈಗಳಲ್ಲಿ ಕಮಲದ ಮೊಗ್ಗು ಹಾಗೂ ಫಲವನ್ನು 
ಹಿಡಿದಿರುವಂತೆ ಚಿತ್ರಿಸಲಾಗಿದೆ. ಸಪ್ತಮಾತೃಕೆಯರ ಬಲಭಾಗದಲ್ಲಿ ವೀಣಾಧರ ಶಿವ ಹಾಗೂ 
ಎಡಭಾಗದಲ್ಲಿ ಗಣೇಶನ ಶಿಲಗಳಿವೆ. ಈ ಫಲಕದ ಮೇಲ್ಲಾಗದಲ್ಲಿ ಸಿಂಹಮುಖವಿದೆ. 


ಈ ದೇವಾಲಯದ ಅಧಿಷ್ಠಾನವು ಪಾದಬಂಧದ ಲಕ್ಷಣಗಳಾದ ಜಗತೀ, ತ್ರಿಪಟ್ಟ ಕುಮುದ, 
ಕಂಪ, ಗಳ, ಕಂಪ ಮತ್ತು ಪಟ್ಟಿಕಾಗಳನ್ನು ಹೊಂದಿದೆ. ಗರ್ಭಗೃಹ, ಅಂತರಾಳೆಗಳು ಗಂಗರ 
ಕಾಲದಾಗಿದ್ದರೆ,  ನವರಂಗವು ಹೊಯ್ದಳರ ಶೈಲಿಯಲ್ಲಿದೆ. ದೇವಾಲಯದ ಹೊರಭಿತ್ತಿಯಲ್ಲಿ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 230 


ಅರೆಗಂಭಗಳು ಹಾಗೂ ದೇವಕೋಷ್ಟಗಳನ್ನು ಕಾಣಬಹುದು. ಗರ್ಭಗೃಹದ ಮೇಲೆ ದ್ರಾವಿಡ ಶೈಲಿಯ 
ಶಿಖರವಿದೆ. ಒಟ್ಟಿನಲ್ಲಿ ಈ ದೇವಾಲಯವು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾಗಿದೆ ಎನ್ನಬಹುದು. 
ಪ್ರಸ್ತುತ ಈ ದೇವಾಲಯವು ಮೂಲ ಸ್ವರೂಪದಲ್ಲೇ ಇದ್ದು, ಯಾವ ರೀತಿಯ ಬದಲಾವಣೆಯನ್ನು 
ಹೊಂದಿಲ್ಲದಿರುವುದರಿಂದ ಗಂಗ-ಜೋಳ ದೇವಾಲಯದ ವಾಸ್ತುಶಿಲ್ಲದ ಶೈಲಿಯನ್ನು ಕಾಣಬಹುದು. 


ಚಿಕ್ಕಮಳೂರಿನ ಅರ್ಕೇಶ್ವರ ದೇವಾಲಯ : ಚನ್ನಪಟ್ಟಣಕ್ಕೆ ಹೊಂದಿಕೊಂಡಂತಿರುವ ಚಿಕ್ಕಮಳೂರು 
ಗಾಮದ ಕಣ್ಣ ನದಿಯ ಎಡದಂಡೆಯ ಮೇಲಿರುವ ಅರ್ಕೇಶ್ವರ ದೇವಾಲಯವು ಮೂಲತಃ ಗಂಗರ 
ಕಾಲದಾಗಿದ್ದರೂ ಜೋಳ, ವಿಜಯನಗರ ಅರಸರ ಕಾಲದಲ್ಲಿ ಜೀರ್ಣೋದ್ದಾರಗೊಂಡಿದೆ. ಎರಡು 
ಗರ್ಭಗುಡಿ, ಅವುಗಳ ಮೇಲೆ ವಿಮಾನ ಶಿಖರಗಳನ್ನು ಹೊಂದಿದ್ದು, ಎರಡೂ ಗರ್ಭಗುಡಿಗೆ ಪ್ರತ್ಯೇಕ 
ಅಂತರಾಳ ಹೊಂದಿದೆ. ನವರಂಗಕ್ಕೆ ದಕ್ಷಿಣ ಹಾಗೂ ಪೂರ್ವ ದಿಕ್ಕುಗಳಲ್ಲಿ ಬಾಗಿಲುಗಳನ್ನು 
ಹೊಂದಿದ್ದು, ಎರಡೂ ಕಡೆಗಳಲ್ಲಿಯೂ  ಮುಖಮಂಟಪಗಳನ್ನು ಹೊಂದಿದೆ. ಪೂರ್ವದಿಕ್ಕಿಗೆ 
ಮುಖಮಾಡಿರುವ ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು, ಗಂಗರ ಕಾಲದ ರಚನೆಯಾದರೆ, ದಕ್ಷಿಣ ದಿಕ್ಕಿಗೆ 
ಮುಖಮಾಡಿರುವ ಗರ್ಭಗೃಹದಲ್ಲಿ ಅಖಿಲಾಂಡೇಶ್ವರಿ(ಪಾರ್ವತಿ)ಯ  ಮೂರ್ತಿಯಿದ್ದು, ಚೋಳರ 
ಕಾಲದಲ್ಲಿ ನಿರ್ಮಿತಗೊಂಡಿದೆ. 


ಈ ದೇವಾಲಯವು ಸರಳವಾದ ಪಾದಬಂಧ ಅಧಿಷ್ಠಾನವನ್ನು ಹೊಂದಿದ್ದು, ಜಗತಿ, ತ್ರಿಪಟ್ಟ, 
ಕುಮುದ, ಎತ್ತರವಾದ ಗಳ ಹಾಗೂ ಅದರಲ್ಲಿ ಗಳವಾದ ಮತ್ತು ಪಟ್ಟಿ ಹೊಂದಿರುವ ಅಧಿಷ್ಠಾನದಿಂದ 
ನಿರ್ಮಾಣವಾಗಿದೆ. ಹೊರಗೋಡೆಗಳಲ್ಲಿ ಅರೆಗಂಭಗಳ ಕೆತ್ತನೆಯಿದ್ದು, ಅವುಗಳ ಮಧ್ಯೆ ಗೂಡುಗಳಿದ್ದು 
ಅವುಗಳಲ್ಲಿ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿರಬಹುದು. ಆದರೆ ಪ್ರಸ್ತುತದಲ್ಲಿ ಗೂಡುಗಳಲ್ಲಿ ಯಾವುದೇ 
ಮೂರ್ತಿಗಳಿಲ್ಲ. ಈ ಗೂಡುಗಳ ಎರಡೂ ಬದಿಯಲ್ಲಿ ಅರೆಗಂಭಗಳನ್ನು ರಚಿಸಿ ಆ ಕಂಬಗಳ ಮೇಲೆ 
ಪಟ್ಟಿಕೆಗಳನ್ನಿಟ್ಟಿರುತ್ತಾರೆ. ಈ ದೇವಾಲಯದ ಗರ್ಭಗೃಹ ಚಿಕ್ಕದಾಗಿರುತ್ತದೆ. ಅಲಂಕಾರ ರಹಿತವಾದ 


ನವರಂಗದಲ್ಲಿ ನಾಲ್ಕು ಕಂಬಗಳಿದ್ದು, ಕಂಬಗಳ ಮುಚ್ಚಿಗೆಯಲ್ಲಿ ಕಮಲದಳಗಳ ಅಲಂಕಾರವಿರುತ್ತದೆ. 


ಗರ್ಭಗೃಹದಲ್ಲಿ ಒಂದುವರೆ ಅಡಿ ಎತ್ತರದ ಶಿವಲಿಂಗ(ಉದ್ದವ ಲಿಂಗವಿದೆ. ಮತ್ತೊಂದು 
ಗರ್ಭಗೃಹದಲ್ಲಿ ಅಖಿಲಾಂಡೇಶ್ವರಿ(ಪಾರ್ವತಿ)ಯ ಸುಮಾರು ಎರಡು ಅಡಿ ಎತ್ತರದ ವಿಗಹವಿದೆ. 
ನವರಂಗದ ಬಲಭಾಗದಲ್ಲಿ ಗಂಗರ ಕಾಲದ ಸಪ್ಪಮಾತೃಕೆಯ ಪಟ್ಟಿಕೆಯಿದೆ. ಶಿವಲಿಂಗವಿರುವ 
ಗರ್ಭಗುಡಿಯ ಮುಂದಿನ ಅಂತರಾಳದ ಬಾಗಿಲಿನ ಲಲಾಟ ಬಿಂಬವನ್ನು ಕೆತ್ತಿರುತ್ತಾರೆ. ಇದರಿಂದ 
ಮೂಲತಃ ಈ ದೇವಾಲಯ ಬೇರೆ ಧರ್ಮದ ದೇವಾಲಯವಾಗಿದ್ದು, ತದನಂತರದಲ್ಲಿ 
ಶಿವಾಲಯವಾಗಿ ಬದಲಾಗಿರಬೇಕು ಎಂಬ ಅನುಮಾನ ಮೂಡುತ್ತದೆ. ನವರಂಗದಲ್ಲಿನ ನಂದಿ 
ಮೂರ್ತಿ ಇತ್ತೀಚಿನದಾಗಿದೆ. ಗಂಗರ ಕಾಲದ ನಂದಿ ಮೂರ್ತಿಯನ್ನು ಮುಖಮಂಟಪದಲ್ಲಿರಿಸಲಾಗಿದೆ. 
ಈ ನಂದಿ ಮೂರ್ತಿಯು ಗಂಗರ ಕಾಲದ ವೈಶಿಷ್ಯ್ಯವಾದ ಲಭ್ಯವಿರುವ ಕಲ್ಲಿನಲ್ಲಿಯೇ ಮೂರ್ತಿಯನ್ನು 
ಕಡೆದಿರುವುದನ್ನು ಕಾಣಬಹುದು. ನಂದಿಯ ಕೊರಳಲ್ಲಿ ಎರಡು ಘಂಟಾಸರಗಳನ್ನು ಚಿತ್ರಿಸಿದ್ದು, ಉಬ್ಬು, 
ಚಿಕ್ಕದಾದ ಗೊರಸು, ಕಿವಿಗಳನ್ನು ಪಡೆದಿದೆ. ನವರಂಗದಲ್ಲಿ ವಿಜಯನಗರದ ಕಾಲದ ಸೂರ್ಯ, ವಿಷ್ಣು 
ಹಾಗೂ ಗಂಗರ ಕಾಲದ ವೀಣಾಪಾಣಿ ಶಿವ, ಸುಬ್ರಮಣ್ಯನ ಮೂರ್ತಿಗಳಿವೆ. ಒಂದುವರೆ ಅಡಿ 
ಎತ್ತರದ ವೀಣಾಪಾಣಿ ಶಿವನ ಮೂರ್ತಿಯು ಚತುರ್ಭುಜವನ್ನು ಹೊಂದಿದ್ದು, ಹಿಂಬದಿಯ ಕೈಗಳಲ್ಲಿ 
ತ್ರಿಶೂಲ, ಸರ್ಪವನ್ನು ಹಿಡಿದಿದ್ದರೆ ಮುಂದಿನ ಕೈಗಳಲ್ಲಿ ರುದವೀಣೆಯನ್ನು ಹಿಡಿದಿರುವಂತೆ 
ಚಿತ್ರಿಸಲಾಗಿದೆ. ಪೀಠದ ಮೇಲೆ ಸುಖಾಸೀನ ಭಂಗಿಯಲ್ಲಿ ಕುಳಿತಿದ್ದು, ಶಿವನ ಕಾಲಬಳಿಯಲ್ಲಿ ನಂದಿಯ 
ಚಿತ್ರಣವನ್ನು ಕಾಣಬಹುದು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 231 


ಸರ್ಪಮಾತೃಕೆಯರ ಫಲಕದಲ್ಲಿ ಎಲ್ಲಾ ಮೂರ್ತಿಗಳು ಚತುರ್ಬುಜಧಾರಿಯಾಗಿದ್ದು, 
ಆಯುಧಗಳನ್ನು ಹಿಡಿದು ಸುಖಾಸೀನ ಭಂಗಿಯಲ್ಲಿ ಕುಳಿತಿರುವಂತೆ ಕಂಡರಿಸಲಾಗಿದೆ. ಈ ಫಲಕದ 
ಕೆಳಭಾಗದ ಪಟ್ಟಿಕೆಯಲ್ಲಿ ವಾಹನಗಳನ್ನು ಆಯಾ ದೇವತೆಯ ಕೆಳಗೆ ಚಿತ್ರಿಸಲಾಗಿದೆ. ನವರಂಗದಲ್ಲಿನ 
ವಿಷ್ಣು ವಿಗಹವು ಒಂದುವರೆ ಅಡಿ ಎತ್ತರವಾಗಿದ್ದು, ಸಮಭಂಗಿಯಲ್ಲಿ ನಿಂತಿರುವಂತಿದೆ. 
ಚತುರ್ಬ್ಭುಜಗಳನ್ನು ಹೊಂದಿದ್ದು, ಹಿಂಬದಿಯ ಕೈಗಳಲ್ಲಿ ಚಕ್ರ ಶಂಖವನ್ನು ಹಿಡಿದಿದ್ದರೆ, ಮುಂದಿನ 
ಕೈಗಳು ಅಭಯ-ವರದ ಹಸ್ತ ಮುದೆಯಲ್ಲಿರುವುದನ್ನು ಕಾಣಬಹುದು. ಈ ಲಕ್ಷಣಗಳ ಆಧಾರದಿಂದ 
ಈ ವಿಷ್ಣು ಮೂರ್ತಿ ವರದರಾಜನದೆಂದು ಹೇಳಬಹುದು. 


ಬೇವೂರಿನ ಅರ್ಕೇಶ್ವರ ದೇವಾಲಯ : ಬೇವೂರು ಗ್ರಾಮದಲ್ಲಿರುವ ವೀರಶೈವ ಮಠದ ಹಿಂಭಾಗ 
ಕರೆಯ ದಂಡೆಯ ಮೇಲೆ ಅರ್ಕೇಶ್ವರ ದೇವಾಲಯವಿದೆ. ಇದು ಮೂಲತಃ ಗಂಗರ ಕಾಲದಲ್ಲಿ 
ನಿರ್ಮಾಣಗೊಂಡ ದೇವಾಲಯವಾಗಿದ್ದು, ಪ್ರಸ್ತುತದಲ್ಲಿ ಸಂಪೂರ್ಣವಾಗಿ ಜೀರ್ಣೋದ್ದಾರಗೊಂಡು, 
ಪ್ರಾಚೀನತೆಯನ್ನು ಕಳೆದುಕೊಂಡಿದೆ. ಇಲ್ಲಿ ವಿವರಿಸಿರುವ ಈ ದೇವಾಲಯದ ಲಕ್ಷಣಗಳನ್ನು ದೇವರ 
ಕೊಂಡಾರೆಡ್ಡಿಯವರ "ತಲಕಾಡಿನ ಗಂಗರ ದೇವಾಲಯಗಳು” ಎಂಬ ಕೃತಿಯಲ್ಲಿ ದಾಖಲಿಸಿದ್ದಾರೆ.” ಈ 
ಕೃತಿಯಲ್ಲಿರುವಂತೆ ಅರ್ಕೇಶ್ವರ ದೇವಾಲಯವು ಪಾದಬಂಧ ಅಧಿಷ್ಠಾನವನ್ನು ಹೊಂದಿದ್ದು, ಗರ್ಭಗೃಹ, 
ಅಂತರಾಳ ಮತ್ತು ನವರಂಗಗಳನ್ನು ಹೊಂದಿದೆ. ನವರಂಗದ ಕಂಬಗಳು ರುದಕಾಂತ ಲಕ್ಷಣವನ್ನು 
ಹೊಂದಿದ್ದು, ಚತುರಸ್ತ್ರ ಮತ್ತು ಅಷ್ಟಾಸವಾಗಿದ್ದು, ಮುಂದಿನ ಕಾಂಡದ ಭಾಗ ವೃತ್ತಾಕಾರವಾಗಿದೆ. 
ಇದರ ಮೇಲ್ಲಾಗದಲ್ಲಿ ಕಳಸ ಮತ್ತು ಮುಚ್ಚಳಗಳಿದ್ದು ಸರಳ ಬೋದಿಗೆ ಇದೆ. 


ಗೋಡೆಯಲ್ಲಿರುವ ಕಂಬಗಳಲ್ಲಿ ಮಾತ್ರ ಸೀಳು ಬೋದಿಗೆಗಳಿವೆ. ತೊಲೆಗಳು ಸಮವಾಗಿವೆ. 
ನವರಂಗದ ನಾಲ್ಕು ಕಂಬಗಳ ಮಧ್ಯದ ಮುಚ್ಚಿಗೆಯಲ್ಲಿ ಒಂಭತ್ತು ಕಮಲದ ಹೂಗಳನ್ನು 
ಬಿಡಿಸಲಾಗಿದೆ. ಗರ್ಭಗೃಹದಲ್ಲಿರುವ ಶಿವಲಿಂಗವು ನಾಲ್ಕು ಅಡಿ ಎತ್ತರವಿರುವ ಪಾಣಿಪೀಠದ 
ಮೇಲಿದ್ದು, ಈ ಪೀಠವು ಚೌಕಾಕಾರವಾಗಿದೆ. ಈ ಪೀಠದಲ್ಲಿ ಅಧೋಪದ್ಯ ಗಳ, ತ್ರಿಪಟ್ಟ ಕುಮುದ, 
ಗಳ ಮತ್ತು ಊರ್ಧ್ವ ಪದ್ಮವಿದೆ. ಲಿಂಗಕ್ಕೆ ಬಳಪದ ಕಲ್ಲನ್ನು ಬಳಸಿರುತ್ತಾರೆ. ಲಿಂಗವು ಗಂಗರ ಕಾಲದ 
ಲಕ್ಷಣವಾದ ಬ್ರಹ್ನನಾಡಿಯನ್ನು ಹೊಂದಿದೆ. ಶಿವಲಿಂಗದ ಎದುರಿಗೆ ಇದ್ದ ಗಂಗರ ಕಾಲದ ನಂದಿ 
ಶಿಲ್ಲವನ್ನು ಭಗ್ಗಗೊಂಡಿದ್ದರಿಂದ ಹೊರಗೆ ಬಿಸಾಡಿರುತ್ತಾರೆ. ಇದರ ಜಾಗದಲ್ಲಿ ಹೊಸದಾದ 
ನಂದಿಯನ್ನು ಪ್ರತಿಷ್ಠಾಪಿಸಿದ್ದಾರೆ. 


ಈ ದೇವಾಲಯದ ಎದುರಿಗಿರುವ ಕೆರೆಯಲ್ಲಿ ಇನ್ನೊಂದು ದೇವಾಲಯದ ಅವಶೇಷಗಳು 
ಬಿದ್ದಿವೆ. ಅವುಗಳಲ್ಲಿ ಮುಖ್ಯವಾಗಿ ನವರಂಗದಲ್ಲಿ ಉಮಾಮಾಹೇಶ್ವರ ಶಿಲದೊಂದಿಗಿರುವ 
ಅಷ್ನದಿಕ್ಲಾಲಕರ ಶಿಲ್ಲದ ಚಪ್ಪಡಿಗಳು ಬಿದ್ದಿರುವುದು ಕಂಡುಬರುತ್ತದೆ. ಕೆರೆಯ ಮೆಟ್ಟಿಲಿಗೆ ಬಳಸಿರುವ 
ಅನೇಕ ಕಲ್ಲುಗಳು ಈ ದೇವಾಲಯಗಳದ್ದೇ ಆಗಿವೆ. ಹೊಸದಾಗಿ ನಿರ್ಮಿಸಿರುವ ಗಣಪತಿ 
ದೇವಾಲಯದ ಬಳಿಯಲ್ಲಿಯೂ ಸಪ್ತಮಾತೃಕಾ ಫಲಕ ಮತ್ತು ಹಸ್ತಿಹಸ್ತಗಳಿವೆ. ಇವೆಲ್ಲವೂ ಗಂಗರ 
ಶಿಲ್ಲ ಲಕ್ಷಣಗಳನ್ನು ಹೊಂದಿವೆ. ಈ ಗಣಪತಿ ದೇವಾಲಯದಲ್ಲಿನ ಗಣಪತಿ ಶಿಲವು, ಸಪ್ಪಮಾತೃಕಾ 
ಸಾಲಿನಲ್ಲಿದ್ದ ಗಣಪತಿಯ ಬಿಂಬವೇ ಆಗಿದೆ. ಈ ದೇವಾಲಯದ ಬಳಿ ಇಟ್ಟಿರುವ ಹಸ್ತಿಹಸ್ತದಲ್ಲಿ 
ನಂದಿಯನ್ನು ಬಿಡಿಸಲಾಗಿದೆ. ಈ ಹಸ್ತಿಹಸ್ತಗಳನ್ನು ಪ್ರಸ್ತುತದಲ್ಲಿ ವೀರಶೈವ ಮಠದ ಆವರಣದಲ್ಲಿ 
ತಂದಿಡಲಾಗಿದೆ. ಇದೇ ಮಠದಲ್ಲಿ ಹೊಯ್ದಳರ ಕಾಲದ ದೇವಾಲಯದ ಮುಂದಿನ ಎರಡು ಆನೆಯ 
ಶಿಲ್ಪಗಳಿವೆ. ಇವು ಸುಂದರವಾಗಿ ಕಡೆಯಲ್ಲಟ್ಟಿರುವುದನ್ನು ಕಾಣಬಹುದು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 232 


ಅಗ್ಗಲೂರಿನ ಶಂಭುಲಿಂಗೇಶ್ವರ ದೇವಾಲಯ : ಇಗ್ಗಲೂರು ಗ್ರಾಮದ ಶಂಭುಲಿಂಗೇಶ್ವರ 
ದೇವಾಲಯ ಗಂಗರ ಕಾಲದ ನಿರ್ಮಾಣವಾಗಿದೆ. ಈ ದೇವಾಲಯವು ಗರ್ಭಗೃಹ, ಅಂತರಾಳ, 
ನವರಂಗಗಳನ್ನು ಹೊಂದಿದೆ. ದೇವಾಲಯವು ಪಾದಬಂದ ಅಧಿಷ್ಠಾನವನ್ನು ಹೊಂದಿದ್ದು, 
ಮುಖ್ಯವಾಗಿ ಜಗತೀ, ತ್ರಿಪಟ್ಟ ಕುಮುದ, ಕಂಪ, ಗಳ, ಕಂಪ ಮತ್ತು ಪಟ್ಟಿಕಾ ಭಾಗಗಳನ್ನು 
ಹೊಂದಿರುತ್ತದೆ. ಹೊರ ಭಿತ್ತಿಯಲ್ಲಿ ಅರೆಕಂಬಗಳ ರಚನೆಯಿದ್ದು, ದೇವಾಲಯವನ್ನು ಛಾವಣಿ 
ಹಂತದವರೆಗೂ ಮಾತ್ರ ನಿರ್ಮಿಸಿರುತ್ತಾರೆ. ಆದರೆ ಗಂಗರ ಕಾಲದ ಇತರೆ ದೇವಾಲಯಗಳಂತೆ 
ಭಿತ್ತಿಯಲ್ಲಿ ದೇವಕೋಷ್ಪಗಳಿಲ್ಲ. ದೇವಾಲಯದ ಹೊರಭಿತ್ತಿ ಪ್ರಸ್ತುತದಲ್ಲಿ ಜೀರ್ಣೋದ್ದಾರಗೊಂಡಿದ್ದು, 
ಒಳಭಾಗದಲ್ಲಿ ಹೆಚ್ಚಿನ ಮಾರ್ಪಾಡುಗಳಾಗಿಲ್ಲ. 


ಗರ್ಭಗೃಹದಲ್ಲಿ ಎರಡು ಅಡಿ ಎತ್ತರದ ಪಾಣಿಪೀಠದ ಮೇಲೆ ಒಂದು ಅಡಿ ಎತ್ತರದ 
ಶಿವಲಿಂಗವಿದೆ. ಶಿವಲಿಂಗವು ಬಹ್ಮಸೂತದಲ್ಲಿ ಬಾಣದಾಕಾರದ ಗುರುತನ್ನು ಗಮನಿಸಿದಾಗ, ಇದು 
ಕ್ರಿಶ. 8ನೇ ಶತಮಾನಕ್ಕೆ ಸೇರಿದುದಾಗಿದೆ ಎನ್ನಬಹುದು. ಶಿವಲಿಂಗದ ಮುಂಭಾಗ ಅಂತರಾಳದಲ್ಲಿ 
ಸುಮಾರು ಒಂದುವರೆ ಅಡಿ ಎತ್ತರದ ನಂದಿ ಶಿಲ್ಲವಿದ್ದು ಗಂಗರ ಕಾಲದ ಸುಂದರವಾದ 
ಕೆತ್ತನೆಯಾಗಿದೆ. ವಿಶೇಷವೆಂದರೆ ಯಾವುದೇ ಅಲಂಕಾರದ ಕೆತ್ತನೆಯಿಲ್ಲದೇ ಇದ್ದರೂ, ಲಭ್ಯವಿರುವ 
ಕಲ್ಲಿನಲ್ಲಿಯೇ ಶಿಲ್ಲವನ್ನು ತಿದ್ದಿರುವುದನ್ನು ಕಾಣಬಹುದು. ನಂದಿ ಶಿಲ್ಲವು ಚಿಕ್ಕದಾದ ಕಿವಿಗಳು, 
ಗೊರಸು, ಉಬ್ಬನ್ನು ಹೊಂದಿದ್ದು, ತಲೆಯನ್ನು ವಿನೀತಭಾವದಿಂದ ಬಗ್ಗಿಸಿ ಮುಂದಿನ ಎರಡೂ 
ಕಾಲಗಳನ್ನು ಮಡಚಿ ಮಲಗಿರುವಂತೆ ಕೆತ್ತಲಾಗಿದೆ. 


ನವರಂಗದಲ್ಲಿ ಸುಮಾರು ಎರಡು ಅಡಿ ಎತ್ತರದ ನಗ್ನನಾದ ಕಾಲಭೈರವನ ಶಿಲವಿದೆ. ಅದರ 
ಪಕ್ಕದಲ್ಲಿ ಒಂದುವರೆ ಅಡಿ ಎತ್ತರದ ದ್ವಿಬಾಹು ಗಣಪತಿ ಶಿಲ್ಲವಿದ್ದು, ನವರಂಗದ ಬಲಭಾಗದಲ್ಲಿ 
ಎರಡೂವರೆ ಅಡಿ ಎತ್ತರದ ಸುಂದರವಾದ ಸೂರ್ಯನ ಶಿಲವಿದೆ. ಎರಡೂ ಕೈಗಳಲ್ಲಿ ಕಮಲದ 
ಮೊಗ್ಗನ್ನು ಹಿಡಿದು ಸಮಭಂಗಿಯಲ್ಲಿ ನಿಂತಿರುವ ಸೂರ್ಯನು, ಕರಂಡ ಮಕುಟವನ್ನು ಧರಿಸಿದ್ದು, 
ಯಜ್ಞೋಪವೀತ ಮೊದಲಾದ ಆಭರಣ ಧರಿಸಿರುವಂತೆ ಕಡೆಯಲಾಗಿದೆ. ಇಲ್ಲಿನ ಭೈರವ ಹಾಗೂ 
ಸೂರ್ಯನ ಶಿಲ್ಲಗಳು ಚೋಳರ ಕಾಲದ ರಚನೆಯಾಗಿವೆ. ನವರಂಗದಲ್ಲಿ ರುದಕಾಂತ ಮಾದರಿಯ 
ನಾಲ್ಕು ಸ್ವತಂತ್ರ ಕಂಬಗಳಿವೆ. ಕಂಬಗಳ ತಳ ಚತುರಸ್ತವಾಗಿದ್ದು, ಅನಂತರದ ಭಾಗ ವೃತ್ತಾಕಾರವಾಗಿ, 
ಮುಚ್ಚಳ, ಬೋದಿಯನ್ನು ಹೊಂದಿವೆ. ಈ ದೇವಾಲಯದ ಎಲ್ಲಾ ಬಾಗಿಲುಗಳು ಸರಳವಾಗಿವೆ. 
ಪಸುತದಲ್ಲಿ ಈ ದೇವಾಲಯ ಜನರ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಪಾಳುಬಿದ್ದಿದೆ. 


ನ [ವ 


ಕೋಡಂಬಳ್ಳಿಯ ಮಳಲೇಶ್ನರ ದೇವಾಲಯ : ಕೋಡಂಬಳ್ಳಿ ಗ್ರಾಮದ ಮಳಲೇಶ್ವರ ಅಥವಾ 
ಮಣಲೇಶ್ವರ ಎಂದು ಶಾಸನಗಳಲ್ಲಿ ಗುರುತಿಸಲ್ಪಟ್ಟ ಈ ದೇವಾಲಯ ಪ್ರಸ್ತುತದಲ್ಲಿ ಮರಳೇಶ್ವರ ಎಂದು 
ಕರೆಯಲಡುತ್ತಿದೆ. ಗಂಗರ ಕಾಲದ ಈ ದೇವಾಲಯ ಪಶ್ಚಿಮಾಭಿಮುಖವಾಗಿದ್ದು, ಗಂಗರ ನಂತರದಲ್ಲಿ 
ಜೋಳ, ವಿಜಯನಗರ ಅರಸರ ಕಾಲದಲ್ಲಿ ಜೀರ್ಣೋದ್ದಾರಗೊಂಡಿದೆ. ಪ್ರಸ್ತುತದಲ್ಲಿ ದೇವಾಲಯದ 
ಹೊರಭಿತ್ತಿ ವಿಮಾನಶಿಖರಗಳು ಪುನರ್‌ ನಿರ್ಮಾಣಗೊಂಡಿರುವುದರಿಂದ ಸಾಕಷ್ಟು 
ಬದಲಾವಣೆಯಾಗಿವೆ. ಇಲ್ಲಿ ಪ್ರಾಚೀನ ಶೈಲಿಯನ್ನು ಗುರುತಿಸುವುದು ಕಷ್ಟ ದೇವಾಲಯವು 
ಗರ್ಭಗೃಹ, ಅಂತರಾಳ, ನವರಂಗ, ಮುಖಮಂಟಪ, ಮುಖ್ಯದ್ದಾರ ಮಂಟಪಗಳನ್ನು ಹೊಂದಿದೆ. 


ದೇವಾಲಯವು ಪದಬಂಧ ಅಧಿಷ್ಠಾನದ ಭಾಗಗಳಾದ ಉಪಾನ, ಪದ್ಯ ಕಂಪ, ಜಗತೀ, 
ತ್ರಿಪಟ್ಟ ಕುಮುದ, ಕಂಪ, ಕಂಠ, ಕಂಪ, ಮಹಾಪಟ್ಟಿಕಾ, ಪದ್ಮ ಮತ್ತು ಕಂಪಗಳನ್ನು ಹೊಂದಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 233 


ಗರ್ಭಗೃಹದಲ್ಲಿ ಸುಮಾರು ನಾಲ್ಕುವರೆ ಅಡಿ ಎತ್ತರದ ಪಾಣಿಪೀಠದ ಮೇಲೆ ಶಿವಲಿಂಗವಿದೆ. 
ಲಿಂಗದಲ್ಲಿ ಬಾಣದಾಕಾರದ ಮಧ್ಯನಾಡಿ(ಬ್ರಹ್ಮಸೂತ್ರ ಯನ್ನು ಹೊಂದಿದ್ದು, ಕಿ.ಶ. 7-8ನೇ ಶತಮಾನಕ್ಕೆ 
ಸೇರಿದ್ದಾಗಿದೆ ಎಂದು ಗುರುತಿಸಬಹುದು. ಬೃಹತ್ತಾದ ಶಿವಲಿಂಗದ ಪೀಠವು ಜಚೌಕಾರವಾಗಿದ್ದು, 
ಬಲಮುರಿಯಾಗಿದೆ. ಇದು ದೇವಾಲಯದ ಅಧಿಷ್ಠಾನದಂತಿದ್ದು, ಅಧೋಪದ್ಯ ತ್ರಿಪಟ್ಟಕುಮುದ, 
ಊರ್ದ್ವೃಪದ್ಮ ಭಾಗಗಳನ್ನು ಹೊಂದಿದೆ. ಶಿವಲಿಂಗದ ಮುಂಭಾಗ ಅಂತರಾಳದಲ್ಲಿ ಸುಮಾರು 
ಒಂದುವರೆ ಅಡಿ ಎತ್ತರದ ನಂದಿ ಶಿಲವಿದೆ. ವಿನೀತಭಾವದಿಂದ ತಲೆತಗ್ಗಿಸಿ, ಮುಂದಿನ ಎಡಗಾಲನ್ನು 
ನೆಲಕ್ಕೂರಿ ಮಲಗಿದೆ. ನಂದಿಯ ಕೊರಳಲ್ಲಿ ಎರಡು ಚಿಕ್ಕದಾದ ಘಂಟಾಸರಗಳಿವೆ. ನವರಂಗದಲ್ಲಿ 
ಎರಡು ಅಡಿ ಎತ್ತರದ ಪೀಠದ ಮೇಲೆ ಒಂದುವರೆ ಅಡಿ ಎತ್ತರದ ಸುಂದರವಾದ ಬಲಮುರಿ 
ಗಣಪತಿ ಶಿಲ್ಪವಿದೆ. ನಾಲ್ಕು ಕೈಗಳನ್ನು ಹೊಂದಿರುವ ಗಣಪತಿಯು ಪದ್ಮದ ಮೇಲೆ ಕುಳಿತಿರುವಂತೆ 
ಕಡೆಯಲಾಗಿದೆ. ಕೊರಳಲ್ಲಿ ಸರಗಳು, ಯಜ್ಞೋಪವೀತ, ನಡುಪಟ್ಟಿ, ಕೈಗಡಗ, ತೋಳ್ಸಂಧಿ ಮೊದಲಾದ 
ಆಭರಣಗಳನ್ನು ಧರಿಸಿರುವಂತೆ ಚಿತ್ರಿಸಿರುವ ಈ ಮೂರ್ತಿಯು ಕ್ರಿಶ. 10ನೇ ಶತಮಾನಕ್ಕೆ 
ಸೇರಿದ್ದಾಗಿದೆ. 


ನವರಂಗದಲ್ಲಿ ಎರಡು ಅಡಿ ಎತ್ತರದ ಕೈಮುಗಿದು ನಿಂತಿರುವ ಚಂಡಿಕೇಶ್ತರನ ಶಿಲ್ಪವಿದೆ. 
ಅದರ ಪಕ್ಕದಲ್ಲಿ ಸಪ್ತಮಾತೃಕೆಯರ ಫಲಕವಿದ್ದು, ಇಲ್ಲಿಯೇ ಇದ್ದ ಗಂಗರ ಶೈಲಿಯ ಸುಂದರವಾದ 
ಎರಡು ಅಡಿ ಎತ್ತರದ ಸೂರ್ಯ ವಿಗ್ರಹವನ್ನು ದೇವಾಲಯದ ಹೊರಗೆ ಇಟ್ಟಿರುತ್ತಾರೆ. ಸೂರ್ಯನ ಶಿಲ್ಲವು 
ಎರಡು ಕೈಗಳಲ್ಲಿ ಕಮಲದ ಮೊಗ್ಗುಗಳನ್ನು ಹಿಡಿದು ಸಮಭಂಗಿಯಲ್ಲಿ ನಿಂತಿರುವಂತೆ ಕೆತ್ತಲಾಗಿದೆ. 
ಸೂರ್ಯನು ಕರಂಡ ಮಕುಟವನ್ನು ಧರಿಸಿದ್ದು, ಹಣೆ ರತ್ನ ಪಟ್ಟಿ, ಕಿವಿಗಳಿಗೆ ಪತ್ರಕುಂಡಲ. ಕೊರಳಿಗೆ 
ಸರಗಳು, ಯಜ್ಞೋಪವೀತ, ಉದರಬಂಧ, ಕಟೀಸೂತ್ರ ಉತ್ತರೀಯ ಬಂಧ, ಕೈಗಳಿಗೆ ಕಂಕಣ, 
ತೋಳ್‌ಬಂಧಿ, ಕಾಲ್ಲಡಗ ಮೊದಲಾದವುಗಳನ್ನು ನುರಿತ ಶಿಲ್ಲಿಯಿಂದ ನಿರ್ಮಾಣಗೊಂಡಿರುವುದನ್ನು 
ಗುರುತಿಸಬಹುದು. ಸೂರ್ಯನ ಮುಖವು ಮಂದಹಾಸದಲ್ಲಿರುವಂತೆ ಕಡೆಯಲಾಗಿದೆ. 


ದೇವಾಲಯದ ನವರಂಗದಲ್ಲಿ ಸ್ವತಂತ್ರ ನಾಲ್ಕು ಕಂಬಗಳಿದ್ದು, ಮಧ್ಯದ ಭುವನೇಶ್ವರಿಯಲ್ಲಿ 
ಅರಳಿದ ಕಮಲ ದಳಗಳ ಚಿತ್ರಣವಿದೆ. ಕಂಬಗಳ ತಳಭಾಗ ಚತುರಸ್ಪವಾಗಿದ್ದು, ಅನಂತರ ಭಾಗ 
ವೃತ್ತಾಕಾರವಾಗಿದ್ದು, ಎಂಟು ಮುಖಗಳನ್ನು ಹೊಂದಿದೆ. ಮೇಲೆ ಹೋದಂತೆ ಕೊಡದಾಕೃತಿಗೆ ತಿರುಗಿ 
ಮೇಲೆ ಮುಚ್ಚಳವನ್ನು ಹೊಂದಿವೆ. ಮುಚ್ಚಿಗೆಯಲ್ಲಿ ಕಮಲದಳದ ಚಿತ್ರಣವಿದ್ದು, ಮುಚ್ಚಿಗೆಯ ನಂತರ 
ಚತುಸ್ತ ಭಾಗವಿದ್ದು, ನಂತರದಲ್ಲಿ ಬೋದಿಗೆಯಿದೆ. ಮುಖಮಂಟಪದ ಕಂಬಗಳು ಚತುಸ್ತ-ಅಷ್ಟಾಸ- 
ಚತುಸ್ತ ಭಾಗಗಳನ್ನು ಹೊಂದಿದ್ದು, ಒಂದು ಕಂಬದ ಕೆಳಭಾಗದಲ್ಲಿ ಎಡಮುರಿ ಗಣಪತಿ ಹಾಗೂ 
ಕಾಳಾಮುಖ ಯತಿಯ ಶಿಲವಿದೆ. ದೇವಾಲಯದ ಮುಂಭಾಗ ಗಂಗರ ಕಾಲದ ಬಲಿಪೀಠದ ಚಿಕ್ಕ 
ಕಂಬವಿದೆ. 


ಹೆಬ್ಬಾಗಿಲಿನ ದ್ಹಾರಮಂಟಪವು ಸುಮಾರು 12 ಅಡಿ ಎತ್ತರವಾಗಿದ್ದು, ಬಾಗಿಲಿನ ಇಕ್ಕೆಲಗಳಲ್ಲಿ 
ಮಂಟಪಗಳಿದ್ದು, ಎತ್ತರವಾದ ಜಗತಿಯ ಮೇಲೆ ನಿರ್ಮಿಸಿರುತ್ತಾರೆ. ಇದು ವಿಜಯನಗರ ಅರಸರ 
ಕಾಲದಲ್ಲಿ ನಿರ್ಮಾಣಗೊಂಡಿದ್ದು, ಮಂಟಪದ ಎರಡೂ ಕಡೆಗೆ ಮೆಟ್ಟಿಲುಗಳಿವೆ. ದೇವಾಲಯದ 
ಕಡೆಯ ಮೆಟ್ಟಿಲಿನ ಇಕ್ಕೆಲಗಳಲ್ಲಿನ ಸೋಪಾನದಲ್ಲಿ ಸುಂದರವಾದ ವ್ಯಾಳದ ಹಸ್ತಿಹಸ್ತವಿದೆ. ಈ 
ಹಸ್ಲಿಹಸ್ತದ ಕೆಳಭಾಗದಲ್ಲಿ ಲಕ್ಷ್ಮಿಯ ಉಬ್ಬುಶಿಲ್ಲಗಳಿದ್ದು, ನೆಲಕ್ಕೆ ಚಪುಡಿ ಹಾಕಿರುವುದರಿಂದ ಬಹುಭಾಗ 
ಮುಚ್ಚಿಹೋಗಿರುತ್ತದೆ. ಈ ಮಂಟಪದ ಬಾಗಿಲುವಾಡ ಲತಾಬಳ್ಳಿ, ಪುಷ್ಟ ಚಿತ್ರಗಳಿಂದ 
ಅಲಂಕೃತಗೊಂಡಿರುವಂತೆ ಕಡೆಯಲಾಗಿದ್ದು, ಲಲಾಟದಲ್ಲಿ ಗಜಲಕ್ಷ್ಮಿಯ ಶಿಲವಿದೆ. ರಸ್ನೆಯ ಕಡೆಗೆ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 234 


ಇರುವ ಮೆಟ್ಟಿಲುಗಳ ಸೋಪಾನದ ಇಕ್ಕೆಲಗಳಲ್ಲಿ ಸಿಂಹದ ಹಸ್ಲಿಹಸ್ತ ಅಂದರೆ ಸಿಂಹದ ದೇಹ, ಮೊಸಳೆ 
ಬಾಯಿಂದ ಆನೆಯ ಸೊಂಡಲಿನಂತೆ ಚಾಚಿ ಸುರುಳಿ ಸುತ್ತಿರುವುದನ್ನು ಕಾಣಬಹುದು. ಈ ಹಸ್ತಿಹಸ್ತ 
ಚನ್ನಪಟ್ಟಣ ತಾಲ್ಲೂಕಿನ ದೇವಾಲಯಗಳಲ್ಲಿನ ಅತಿ ಸುಂದರ ಹಾಗೂ ಅಧ್ಗುತವಾದ ಕೆತ್ತನೆಯಿಂದ 
ಕೂಡಿದೆ ಎನ್ನಬಹುದು. ಈ ಮಂಟಪ ಶಿಧಿಲಗೊಂಡಿದ್ದು, ಬಿದ್ದು ಹೋಗುವ ಹಂತದಲ್ಲಿದೆ. 


ಇದೇ ದೇವಾಲಯದ ಬಲಭಾಗದಲ್ಲಿ ಗಂಗರ ಕಾಲದ ಬ್ರಹ್ಮ್ನನಾಡಿಯ ಗುರುತಿರುವ 
ಸುಮಾರು ಎರಡು ಅಡಿ ಎತ್ತರದ ಶಿವಲಿಂಗವಿದೆ. ಒಟ್ಟಿನಲ್ಲಿ ಈ ಮಳಲೇಶ್ವರ ದೇವಾಲಯದ 
ಗರ್ಭದಲ್ಲಿರುವ ಶಿವಲಿಂಗದ ಪೀಠವು ಬಲಮುರಿಯಾಗಿರುವಂತೆ, ನವರಂಗದಲ್ಲಿರುವ ಗಣಪತಿ 
ಶಿಲ್ಲವೂ ಬಲಮುರಿಯಾಗಿರುವುದನ್ನು ವಿಶೇಷವಾಗಿದೆ. 


ಮಂಗಾಡಹಳ್ಳಿಯ ಮಲ್ಲೇಶ್ವರ ದೇವಾಲಯ : ಚನ್ನಪಟ್ಟಣದಿಂದ ಕೋಡಂಬಳ್ಳಿಗೆ ಹೋಗುವ 
ರಸ್ತೆಯಲ್ಲಿ 8 ಕಿ.ಮೀ. ದೂರದಲ್ಲಿ ಮಂಗಾಡಹಳ್ಳಿ ಗ್ರಾಮವಿದೆ. ಈ ಗ್ರಾಮದ ಹೊರಭಾಗದಲ್ಲಿ ಗುಡ್ಡದ 
ಪಕ್ಕದಲ್ಲಿ ಮಲ್ಲೇಶ್ವರ ದೇವಾಲಯವಿದೆ. ಪೂರ್ವಾಭಿಮುಖವಾಗಿರುವ ಈ ದೇವಾಲಯ ಸರಳವಾದ 
ಚೋಳರ ಶೈಲಿಯನ್ನು ಹೊಂದಿದೆ. ದೇವಾಲಯದ ಅಧಿಷ್ಠಾನದ ಪಟ್ಟಿಗೆಯ ಮೇಲೆ ಚೋಳರ 
ತಮಿಳು ಶಾಸನಗಳಿವೆ.” ಈ ದೇವಾಲಯ ದ್ರಾವಿಡ ವಾಸ್ತುಶೈಲಿಯಲ್ಲಿ ನಿರ್ಮಾಣಗೊಂಡಿದೆ. 
ಜೋಳರ ಕಾಲದಲ್ಲಿ ನಿರ್ಮಾಣಗೊಂಡರೂ ಕಾಲಾನಂತರದಲ್ಲಿ ಹಲವಾರು ಮಾರ್ಪಾಡುಗಳನ್ನು 
ಹೊಂದಿದೆ. ಗರ್ಭಗೃಹ, ಅಂತರಾಳ, ನವರಂಗ, ಮುಖಮಂಟಪಗಳನ್ನು ಒಳಗೊಂಡಿದೆ. 


ಗರ್ಭಗೃಹ ಚಿಕ್ಕದಾಗಿದ್ದು, ಮೇಲಿನ ಭುವನೇಶ್ವರಿಯು ಚೌಕಾಕಾರವಾಗಿ ಮತ್ತು ನಕ್ಷತ್ರಾಕಾರದ 
ಮಾದರಿಯನ್ನು ಪಡೆದು ಮಧ್ಯದಲ್ಲಿ ಅರಳಿದ ಕಮಲ ದಳಗಳ ಕೆತ್ತನೆಯಿದೆ. ಗರ್ಭಗೃಹದಲ್ಲಿ 
ಸುಮಾರು ಎರಡು ಅಡಿ ಎತ್ತರದ ಶಿವಲಿಂಗ(ಉದ್ದವಲಿಂಗ)ವನ್ನು ಹೊಂದಿದೆ. ಇದರ 
ಬಾಗಿಲುವಾಡವು ಸರಳವಾಗಿದೆ. ಅಂತರಾಳವು ಗರ್ಭಗೃಹದಷ್ಟೇ ಅಳತೆಯನ್ನು ಹೊಂದಿದ್ದು, 
ಸರಳವಾಗಿದೆ. ಇಲ್ಲಿ ಯಾವುದೇ ಶಿಲ್ಲಗಳಿಲ್ಲ. ಅಂತರಾಳದ ಬಾಗಿಲುವಾಡ ಲತಾಬಳ್ಳಿಯಿಂದ 
ಅಲಂಕೃತಗೊಂಡಿದ್ದು, ಲಲಾಟದಲ್ಲಿ ಗಜಲಕ್ಷ್ಮಿಯ ಚಿತ್ರಣವಿದೆ. ಈ ಬಾಗಿಲಿನ ಇಕ್ಕೆಲಗಳಲ್ಲಿ ಸುಮಾರು 
ಮೂರುವರೆ ಅಡಿ ಎತ್ತರದ ಒರಟು ಕಲ್ಲಿನಿಂದ ಮಾಡಿರುವ ಶೈವದ್ದಾರಪಾಲಕರ ಉಬ್ಬುಶಿಲ್ಲಗಳಿವೆ. 
ಇವುಗಳ ಪಕ್ಕದಲ್ಲಿ ನವರಂಗಕ್ಕೆ ಹೊಂದಿಕೊಂಡಂತೆ ಚೋಳರ ಕಾಲದ ರುದ್ರಾಕಾಂತ ಕಂಬಗಳಿವೆ. ಈ 
ಕಂಬಗಳಲ್ಲಿ ಹಾಗೂ ಬಾಗಿಲಿನಲ್ಲಿ ಶಿವಗಣದ ಆರಾಧಕರ ಶಿಲ್ಲಗಳಿವೆ. ನವರಂಗ ಹಾಗೂ 
ಮುಖಮಂಟಪಗಳನ್ನು ವಿಜಯನಗರ ಅರಸರ ಕಾಲದ ರಚನೆಯಾಗಿವೆ. ಶಿವಲಿಂಗದ ಎದುರಿಗೆ 
ನವರಂಗದಲ್ಲಿ ಒಂದುವರೆ ಅಡಿ ಎತ್ತರದ ವಿಜಯನಗರ ಅರಸರ ಕಾಲದ ನಂದಿ ಶಿಲ್ಪವಿದೆ. 
ನವರಂಗದಲ್ಲಿ ಸ್ವತಂತ್ರ ನಾಲ್ಕು ಕಂಬಗಳಿದ್ದು, ನಾಲ್ಕು-ಎಂಟು ಮೂಲೆಯುಳ್ಳವಾಗಿದ್ದು, ಸಾಧಾರಣ 
ಲಕ್ಷಣವನ್ನು ಹೊಂದಿವೆ. 


ಈ ದೇವಾಲಯದ ಅಧಿಷ್ಠಾನವು ಉಪಾನ, ತ್ರಿಪಟ್ಟಕುಮುದ, ಕಂಪ, ಗಳ, ಕಂಪ ಮತ್ತು 
ಪಟ್ಟಿಕಾಗಳನ್ನು ಹೊಂದಿರುವ ಪಾದಬಂದ ಶೈಲಿಯನ್ನು ಹೊಂದಿದೆ. ದೇವಸ್ಥಾನದ ಭಿತ್ತಿಯಲ್ಲಿ 
ನಿರ್ದಿಷ್ಟವಾದ ಅಳತೆಯ ಚಿಕ್ಕಚಿಕ್ಕ ಕಂಬಗಳನ್ನು ಜೋಡಿಸಲಾಗಿದೆ. ಅರೆಕಂಬಗಳ ಬೋದಿಗೆಗಳು, 
ಚಾಚು ಪೀಠಗಳನ್ನು ಹೊಂದಿವೆ. ಗರ್ಭಗೃಹ ಮತ್ತು ಅಂತರಾಳದ ಭಾಗಲ್ಲಿ ಇರುವ ಪ್ರಸ್ತಾರ ಭಾಗವು 
ವ್ಯಾಸಮುಖ ಅಥವಾ ಭೂತಗಣಗಳಿಂದ ಅಲಂಕೃತಗೊಂಡಿದೆ. ಹೊರಭಿತ್ತಿಯಲ್ಲಿ ಒಟ್ಟು ಐದು 
ದೇವಕೋಷ್ಟಗಳಿವೆ. ಈ ಕೋಷ್ಟಗಳೂ ಕೂಡ ಸ್ಪಷ್ಟವಾದ ಚೋಳ ಶೈಲಿಯ ಅಲಂಕಾರವನ್ನು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 235 


ನಿರೂಪಿಸುತ್ತವೆ. ಇಕ್ಕೆಲಗಳಲ್ಲಿ ಅರೆಕಂಬಗಳನ್ನು ಇವು ಹೊಂದಿವೆ. ಈ ದೇವಕೋಷ್ಠಗಳ ಮೇಲ್ಲಾಗದಲ್ಲಿ 
ಶಿವನ ವಿವಿಧ ಸನ್ನಿವೇಶದ ಶಿಲಗಳಿವೆ. ದೇವಾಲಯದ ಹಿಂಭಾಗದ ಕೋಷ್ನದದ ಮೇಲ್ಲಾಗದಲ್ಲಿ 
ಕೈಲಾಸ ಪರ್ವತವನ್ನು ರಾವಣನು ಎತ್ತಿ ಹಿಡಿದ ಸಂದರ್ಭದಲ್ಲಿ ಶಿವನು ತನ್ನ ಬಲಗಾಲಿನ 
ಬೆರಳಿನಿಂದ ಭೂಮಿಯನ್ನು ಮುಟ್ಟಿದಾಗ, ರಾವಣನು ಕುಸಿದುಬಿದ್ದ ಪ್ರಸಂಗವನ್ನು ನಿರೂಪಿಸುವ 
ಅದ್ಭುತವಾದ ಕೆತ್ತನೆಯಿದೆ. ಶಿವನು ಪಾರ್ವತಿ, ಗಣೇಶ, ಸುಬ್ರಮಣ್ಯ ಇತರೆ ಪರಿವಾರದೊಂದಿಗೆ 
ಕುಳಿತಿದ್ದಾನೆ. ರಾವಣನು ಹತ್ತು ತಲೆ, ಇಪ್ಪತ್ತು ಕೈಗಳನ್ನು ಹೊಂದಿದ್ದು, ಕೈಲಾಸ ಪರ್ವತವನ್ನು ಎತ್ತಿ 
ಹಿಡಿದು ಕುಸಿದು ಬೀಳುವ ಸ್ಥಿತಿಯಲ್ಲಿರುವ ಸುಂದರವಾದ ಉಬ್ಬುಶಿಲ್ಲವನ್ನು ಕಡೆದಿದ್ದಾರೆ. ಈ 
ಕೋಷ್ಟದ ಇಕ್ಕೆಲಗಳಲ್ಲಿ ಭಿತ್ತಿಯಲ್ಲಿ ಅಂಕುಶ ಹಾಗೂ ಆನೆಯ ಉಬ್ಬುಶಿಲ್ಲಗಳಿವೆ. 

ಗರ್ಭಗೃಹವು ಅಧಿಷ್ಠಾನ, ಭಿತ್ತಿ ಪ್ರಸ್ತರ, ಗೀವ, ಶಿಖರ, ಸ್ತೂಪಿ ಎಂಬ ದ್ರಾವಿಡ ಶೈಲಿಯ 
ಷಡ್ಡರ್ಗಗಳನ್ನು ಹೊಂದಿದೆ. ಪ್ರಸ್ತರದವರೆಗಿನ ಭಾಗಗಳು ಚೋಳರ ಲಕ್ಷಣವನ್ನು ಹೊಂದಿದ್ದರೆ, ಗೀವ, 
ಶಿಖರ, ಸ್ತೂಪಿಗಳನ್ನು ಜೀರ್ಣೋದ್ದಾರಗೊಳಿಸಿ ಹೊಸದಾಗಿ ನಿರ್ಮಿಸಿರುತ್ತಾರೆ. ಇದೇ ದೇವಾಲಯದ 
ನವರಂಗದಲ್ಲಿದ್ದ ಚೋಳರ ಕಾಲದ ಹಲವಾರು ಬಿಡಿಶಿಲ್ಲಗಳನ್ನು ಇತ್ತೀಚೆಗೆ ಜೀರ್ಣೋದ್ದಾರ 
ಸಂದರ್ಭದಲ್ಲಿ ದೇವಾಲಯದ ಹೊರಭಾಗದಲ್ಲಿ ಬಿಸಾಡಿರುತ್ತಾರೆ. ಇಲ್ಲಿ ಗಣಪತಿ, ಬಸವ, ವಿಷ್ಣು, 
ನಂದಿ, ನಾಗದೇವತೆಯರ ಶಿಲ್ಲಗಳಿದ್ದು, ಭಗ್ಗಗೊಂಡಿವೆ. ಒಟ್ಟಿನಲ್ಲಿ ಪ್ರಾಚೀನವಾದ ಈ ದೇವಾಲಯದ 
ವಾಸ್ತುಶಿಲ್ಲ ಹಾಗೂ ಅಲ್ಲಿಂದ ಅಮೂಲ್ಯವಾದ ಶಾಸನಗಳ ಮಹತ್ವದ ಬಗ್ಗೆ ಅರಿವಿಲ್ಲದ ಜನರಿಂದ 
ಜೀರ್ಣೋದ್ದಾರದ ಹೆಸರಿನಲ್ಲಿ ಹಾಳಾಗಿರುವುದು ಸೋಚನೀಯವಾಗಿದೆ. 


ಇಗ್ಗಲೂರಿನ ಚೆನ್ನಸೋಮೇಶ್ವರ ದೇವಾಲಯ : ಇಗ್ಗಲೂರು ಗ್ರಾಮದ ಶಿಂಷಾ ನದಿಯ 
ಜಲಾಶಯದ ದಡದಲ್ಲಿರುವ ಈ ದೇವಾಲಯ ಗಂಗರ ಕಾಲದ ರಚನೆಯಾಗಿದೆ. ಗರ್ಭಗೃಹ, 
ಅಂತರಾಳ, ನವರಂಗ, ಮುಖಮಂಟಪಗಳನ್ನು ಹೊಂದಿರುವ ಈ ದೇವಾಲಯವನ್ನು 
ಜಲಾಶಯವನ್ನು ನಿರ್ಮಿಸುವ ಸಂದರ್ಭದಲ್ಲಿ ಪಕ್ಕದ ದಡವನ್ನು ಮಣ್ಣಿನಿಂದ ಎತ್ತರಿಸಿದ್ದರಿಂದ 
ದೇವಾಲಯದ ಭಿತ್ತಿಯ ಮುಕ್ಕಾಲು ಭಾಗದವರೆಗೆ ಭೂಮಿಯಲ್ಲಿ ಹೂತುಹೋಗಿದೆ. ಪ್ರಸ್ತುತದಲ್ಲಿ 
ದೇವಾಲಯದ ಒಳಭಾಗವನ್ನು ಜೀರ್ಣೋದ್ದಾರ ಮಾಡಿರುವುದರಿಂದ ಹಲವಾರು 
ಮಾರ್ಪಾಡುಗಳಾಗಿವೆ. ಕಂಬಗಳು ಹಾಗೂ ಒಳಭಿತ್ತಿಯನ್ನು ಪಾಲಿಶ್‌ ಮಾಡಿರುವುದರಿಂದ ಪ್ರಾಚೀನ 
ಸ್ಪರೂಪವನ್ನು ಕಳೆದುಕೊಂಡಿವೆ ಎನ್ನಬಹುದು. 


ಗರ್ಭಗೃಹದಲ್ಲಿ ಒಂದು ಅಡಿ ಎತ್ತರದ ಉದ್ಭವ ಲಿಂಗವಿದೆ. ಶಿವಲಿಂಗದ ಮುಂಭಾಗ 
ನವರಂಗದಲ್ಲಿ ಒಂದುವರೆ ಅಡಿ ಎತ್ತರದ ನಂದಿ ಶಿಲ್ಲವಿದ್ದು, ಕೊರಳಲ್ಲಿ ಘಂಟಾಸರಗಳನ್ನು 
ಕೆತ್ತಲಾಗಿದೆ. ನವರಂಗದ ಬಲಭಾಗದಲ್ಲಿ ಸುಮಾರು ಎರಡು ಅಡಿ ಎತ್ತರದ ದ್ರಿಬಾಹು ಗಣಪತಿ 
ಮೂರ್ತಿಯಿದೆ. ನವರಂಗದಲ್ಲಿ ಸ್ವತಂತ್ರ ನಾಲ್ಕು ಕಂಬಗಳಿದ್ದು, 2 ಬಗೆಯ ಲಕ್ಷಣವನ್ನು ಹೊಂದಿವೆ. 
ಮೊದಲ ಎರಡು ಕಂಬಗಳು ಚತುರಸ್ಪ್ರ-ಅಷ್ಟಾಸ-ಚತುಸ್ತ ಮುಖವುಳ್ಳವಾಗಿದ್ದರೆ, ಉಳಿದೆರಡು 
ಕಂಬಗಳು ರುದ್ರಾಕಾಂತ ಲಕ್ಷಣವನ್ನುಳ್ಳ ದಪ್ಪನೆಯ ವೃತ್ತಾಕಾರದ ಕಂಬಗಳಾಗಿವೆ. ಈ ದೇವಾಲಯದ 
ನವರಂಗದಲ್ಲಿದ್ದ ಅನೇಕ ಶಿಲಗಳನ್ನು ಜೀರ್ಣೋದ್ದಾರದ ಸಂದರ್ಭದಲ್ಲಿ ದೇವಾಲಯದ 
ಮುಂಭಾಗದ ಅರಳಿಕಟ್ಟೆಯಲ್ಲಿಡಲಾಗಿದೆ. ಇವುಗಳಲ್ಲಿ ಬಹುಪಾಲು ಶಿಲ್ಲಗಳು ಭಗ್ಗಗೊಂಡಿವೆ. 
ದೇವಾಲಯದ ಎದುರಿಗೆ ಸುಮಾರು ಮೂರು ಅಡಿ ಎತ್ತರದ ಕಂಬದ ಮೇಲೆ ನಂದಿ ಶಿಲವಿದ್ದು, 
ಗಂಗರ ಶೈಲಿಯನ್ನು ಹೋಲುತ್ತದೆ. ಇದರ ಪಕ್ಕದಲ್ಲಿ ಪ್ರಾಚೀನವಾದ ಬಲಿಪೀಠವನ್ನು ಕಾಣಬಹುದು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 236 


ಅರಳಿಕಟ್ಟಿಯಲ್ಲಿಡಲಾಗಿರುವ ಗಂಗರ ಕಾಲದ ಶಿಲಗಳೆಂದರೆ ಭೈರವಿ, ಲಕುಲೀಶ, ಸೂರ್ಯ, 
ಕಾಲಭೈರವ, ಸಪ್ತಮಾತೃಕೆಯರ ಫಲಕ ಮೊದಲಾದವು. ಇವುಗಳ ಆಧಾರದಿಂದ ಈ 
ಚೆನ್ನಸೋಮೇಶ್ವರ ದೇವಾಲಯವು ಕಾಪಾಲಿಕ, ಲಕುಲೀಶ, ಪಾಶುಪತ, ನಾಥಪಂಥಗಳ 
ಕೇಂದವಾಗಿತ್ತಲ್ಲದೇ, ಸೂರ್ಯಾರಾಧನೆಯ ತಾಣವಾಗಿತ್ತು ಎಂದು ತಿಳಿಯುತ್ತದೆ. 


ಮೆಣಸಿಗನಹಳ್ಳಿಯ ಈಶ್ವರ ದೇವಾಲಯ : ಮೆಣಸಿಗನಹಳ್ಳಿ ಗ್ರಾಮದ ಹೊರವಲಯದಲ್ಲಿರುವ 
ಪಾಳು ದೇವಾಲಯವೇ ಈಶ್ವರ ದೇವಾಲಯ. ಈ ದೇವಾಲಯವನ್ನು ಸ್ಥಳೀಯವಾಗಿ ಸೀನಪ್ಪ 
ದೇವಾಲಯ ಎಂದು ಕರೆಯುತ್ತಾರೆ. ಗಂಗರ ಕಾಲದ ಈ ದೇವಾಲಯವು 
ಪೂರ್ವಾಭಿಮುಖವಾಗಿದ್ದು, ಗರ್ಭಗೃಹ, ನವರಂಗವನ್ನು ಹೊಂದಿದೆ. ಚಿಕ್ಕದಾದ ಗರ್ಭಗುಡಿಯಲ್ಲಿ 
ಯಾವುದೇ ಮೂರ್ತಿಗಳಿಲ್ಲ. ಇದರ ಛಾವಣಿಯು ನಕ್ಷತ್ರಾಕಾರದಂತೆ ಕಲ್ಲುಗಳನ್ನು ಜೋಡಿಸಿ, 
ಮಧ್ಯದಲ್ಲಿ ಕಮಲ ದಳಗಳನ್ನು ಹೊಂದಿದೆ. ನವರಂಗವು ಗರ್ಭಗೃಹಕ್ಕಿಂತ ಸ್ವಲ್ಲ ದೊಡ್ಡದಾಗಿದ್ದು, 
ಯಾವುದೇ ಕಂಬಗಳಿಲ್ಲ. ಇಲ್ಲಿ ಗಂಗರ ಕಾಲದ ಸುಮಾರು ಎರಡು ಅಡಿ ಎತ್ತರದ ದಿಬಾಹು ಗಣಪತಿ 
ಶಿಲವಿದೆ. ನವರಂಗದ ಬಾಗಿಲುವಾಡ ಲತಾಬಳ್ಳಿಯಿಂದ ಅಲಂಕೃತಗೊಂಡಿದ್ದು, ಲಲಾಟದಲ್ಲಿ 
ಗಜಲಕ್ಷ್ಮಿಯ ಶಿಲವಿದೆ. 


ದೇವಾಲಯದ ಅಧಿಷ್ಠಾನವು ಪಾದಬಂಧದ ಲಕ್ಷಣಗಳಾದ ಜಗತೀ, ತ್ರಿಪಟ್ಟ ಕುಮುದ, ಕಂಪ, 
ಗಳ, ಕಂಪ, ಪಟ್ಟಿಕಾ ಮತ್ತು ಕಂಪಗಳನ್ನು ಹೊಂದಿದೆ. ದೇವಾಲಯದ ಹೊರಭಿತ್ತಿಯಲ್ಲಿ ಅರೆಗಂಭಗಳ 
ಜೋಡಣೆಯಿದ್ದು, ಮಧ್ಯದಲ್ಲಿ ದೇವಕೋಷ್ಠಗಳಿವೆ. ಪ್ರಸ್ತುತದಲ್ಲಿ ಈ ಕೋಷ್ಠದಲ್ಲಿ ಯಾವುದೇ 
ಮೂರ್ತಿಗಳಿಲ್ಲ. ಈ ದೇವಕೋಷ್ಟಗಳ ಎರಡೂ ಬದಿಯಲ್ಲಿ ಅರೆಗಂಭಗಳನ್ನು ರಚಿಸಿ ಮೇಲೆ 
ಪಟ್ಟಿಕೆಗಳನ್ನು ಇಟ್ಟಿರುತ್ತಾರೆ. ಈ ದೇವಕೋಷ್ಟದ ಗೂಡುಗಳಲ್ಲಿ ಒಂದರ ಮೇಲೆ ಶಾಲಾಭಾಗವನ್ನು 
ಬಿಡಿಸಿ ಅದರ ಮೇಲೆ ವಲಬ್ಲಿ, ಕಪೋತಗಳನ್ನು ರಚಿಸಿದ್ದು, ಮೇಲ್ಭಾಗ ಸಿಂಹವಕ್ತವನ್ನು ಕೆತ್ತಲಾಗಿದೆ. 
ಭಿತ್ತಿಯ ಮೇಲಿನ ವಲಭಿ, ಕಪೋತಗಳು ಸಾಧಾರಣ ಲಕ್ಷಣವನ್ನು ಹೊಂದಿವೆ. 


ಪಹೂರ್ವಾಭಿಮುಖವಾಗಿರುವ ಈ ದೇವಾಲಯದ ಛಾವಣಿಯ ಮೇಲೆ ವಿಜಯನಗರ ಅರಸರ 
ಕಾಲದಲ್ಲಿ ನಿರ್ಮಿಸಿರುವ ಸಣ್ಣ ಇಟ್ಟಿಗೆಗಳ ಜೋಡಣೆಯಿದೆ. ಗರ್ಭಗೃಹದ ಮೇಲೆ ಸಣ್ಣ ಇಟ್ಟಿಗೆಗಳಿಂಧ 
ವಿಮಾನ ಶಿಖರವನ್ನು ನಿರ್ಮಿಸಿದ್ದರೂ, ಪ್ರಸ್ತುತದಲ್ಲಿ ಬಹುಭಾಗ ಹಾಳಾಗಿದೆ. ನವರಂಗದಲ್ಲಿದ್ದ ನಂದಿ 
ಶಿಲ್ಲವನ್ನು ಪ್ರಸ್ತುತದಲ್ಲಿ ದೇವಾಲಯದ ಹೊರಗೆ ತಂದಿಟ್ಟಿರುತ್ತಾರೆ. ಗಂಗರ ಕಾಲದ ಈ ನಂದಿ ಶಿಲವು 
ಭಗ್ನಗೊಂಡಿದೆ. ಒಟ್ಟಿನಲ್ಲಿ ದೇವಾಲಯ ಗಂಗರ ಶೈಲಿಯನ್ನು ಉಳಿಸಿಕೊಂಡಿದ್ದು, ಸಂರಕ್ಷಿಸುವ 
ಅಗತ್ಯತೆಯಿದೆ. 


ಮಾಕಳಿ ಗ್ರಾಮದ ಬೊಮ್ಮಲಿಂಗೇಶ್ವರ ದೇವಾಲಯ : ಮಾಕಳಿ ಗ್ರಾಮದ ಹೊರವಲಯದಲ್ಲಿರುವ 
ಬೊಮ್ಮಲಿಂಗೇಶ್ವ್ಷರ  (ಬಹ್ಮಲಿಂಗೇಶ್ತರು ದೇವಾಲಯ, ಈ ಗ್ರಾಮದ  ಅತಿಪ್ರಾಚೀನವಾದ 
ದೇವಾಲಯವಾಗಿದೆ. ಗಂಗರ ಕಾಲದಲ್ಲಿ ನಿರ್ಮಾಣಗೊಂಡ ಈ ದೇವಾಲಯವು ಚಿಕ್ಕದಾದ 
ಗರ್ಭಗೃಹ, ಅಂತರಾಳ, ನವರಂಗಗಳನ್ನು ಹೊಂದಿದೆ. ಗರ್ಭಗೃಹದಲ್ಲಿ ಪುಟ್ಟದಾದ ಪಾಣಿಪೀಠದ 
ಮೇಲೆ ಒಂದು ಅಡಿ ಎತ್ತರದ ಶಿವಲಿಂಗವಿದೆ (ಉದ್ಧವ ಲಿಂಗ). ಇದರ ಎದುರಿಗೆ ನವರಂಗದಲ್ಲಿ 
ಗಂಗರ ಕಾಲದ ಲಕ್ಷಣವಿರುವ ನಂದಿ ಶಿಲವಿದೆ. ದೇವಾಲಯದ ಹೊರಭಾಗದಲ್ಲಿ ಲಕುಲೀಶನ 
ಶಿಲವಿದೆ. ಸುಮಾರು ಒಂದುವರೆ ಅಡಿ ಎತ್ತರದ ಈ ಉಬ್ಬುಶಿಲ್ಲದಲ್ಲಿ ಬಲಗೈಯಲ್ಲಿ ಲಾಕುಳ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 237 


ದಂಡವನ್ನಿಡಿದು ಕುಳಿತಿರುವ ಲಕುಲೀಶನ ಇಕ್ಕೆಲಗಳಲ್ಲಿ ಚಾಮರಧಾರಿಯರು ನಿಂತಿರುವಂತೆ 
ಕಡೆಯಲಾಗಿದೆ. 


ಬ್ರಹ್ಮನನ್ನು ಲಿಂಗದ ರೂಪದಲ್ಲಿ ಪೂಜಿಸುವ ಈ ಗಂಗರ ಕಾಲದಲ್ಲಿ ಒರಟು ಕಲ್ಲುಗಳಿಂದ 
ನಿರ್ಮಾಣ ಮಾಡಿದ್ದರು. ಪ್ರಸ್ತುತ ನಾಲ್ಕೈದು ವರ್ಷಗಳ ಹಿಂದೆ ಈ ಕಲ್ಲಿನ ಕಟ್ಟಡವನ್ನು ಕೆಡವಿ 
ಹೊಸದಾದ ಇಟ್ಟಿಗೆಯ ಕಟ್ಟಡವನ್ನು ನಿರ್ಮಿಸಿರುತ್ತಾರೆ. ಇದೇ ದೇವಾಲಯದ ಆವರಣದಲ್ಲಿ ಮೂರು 
ವೀರಮಾಸ್ತಿ ಶಿಲ್ಪಗಳು ಇರುವುದನ್ನು ಕಾಣಬಹುದು. ಒಟ್ಟಿನಲ್ಲಿ ಈ ದೇವಾಲಯ ಲಕುಲೀಶ ಪಂಥಕ್ಕೆ 
ಸೇರಿದ ಮುನಿಗಳಿಂದ ನಿರ್ಮಾಣವಾಗಿರುವುದು ಸಷ್ಟ 


ಕೃಷ್ಣಾಪುರದ ಅಂಕಕಾರೇಶ್ವರ / ಅಂಕನಾಥೇಶ್ವರ ದೇವಾಲಯ : ಕೃಷ್ಣಾಪುರ ಗ್ರಾಮದಿಂದ 
ಪಶ್ಚಿಮ ದಿಕ್ಕಿನ ಹೊರವಲಯದಲ್ಲಿರುವ ಈ ದೇವಾಲಯ ಗಂಗರ ಕಾಲದ ರಚನೆಯಾಗಿದೆ. ಈ 
ದೇವಾಲಯ  ಶಿಥಿಲಗೊಂಡಾಗ ವಿಜಯನಗರ ಅರಸರ ಕಾಲದಲ್ಲಿ ಜೀರ್ಣೋದ್ದಾರ ಮಾಡಿಸಿದ 
ಉಲ್ಲೇಖ ಶಾಸನವೊಂದಲರಲ್ಲಿದೆ." ಈ ಶಾಸನದಲ್ಲಿ ದೇವಾಲಯ ಸಂಪೂರ್ಣವಾಗಿ ಬಿದ್ದುಹೋಗಿದ್ದಾಗ 
ದೊರೆ ಪ್ರತಾಪದೇವರಾಯನ ಕಾಲದಲ್ಲಿ ಗರ್ಭಗೃಹ, ಸುಖನಾಸಿ, ರಂಗಮಂಟಪ, ಶಿಖರ 
ಮೊದಲಾದವುಗಳನ್ನು ಕಟ್ಟಿಸಿದರ ಉಲ್ಲೇಖವಿದೆ. ಪ್ರಸ್ತುತದಲ್ಲಿ ಈ ದೇವಾಲಯ ಶಿಥಿಲಗೊಂಡು, 
ಬಹುಭಾಗ ಕುಸಿದುಬಿದ್ದು, ಪಾಳುಬಿದ್ದಿದೆ. ಈ ದೇವಾಲಯವು ಗರ್ಭಗೃಹ, ಸುಖನಾಸಿ, ನವರಂಗ, 
ಮುಖಮಂಟಪಗಳನ್ನು ಹೊಂದಿದ್ದು, ಛಾವಣಿ ಹಂತದವರೆಗೂ ಮಾತ್ರ ಉಳಿದಿದೆ. ಶಾಸನದಲ್ಲಿ ಶಿಖರ 
ನಿರ್ಮಿಸಿದರ ಉಲ್ಲೇಖವಿದ್ದರೂ, ಪ್ರಸ್ತುತದಲ್ಲಿ ಸಂಪೂರ್ಣವಾಗಿ ಬಿದ್ದು ಹೋಗಿದೆ. 


ಗರ್ಭಗೃಹದಲ್ಲಿ ಸುಮಾರು ಎರಡುವರೆ ಅಡಿ ಎತ್ತರದ ಚೌಕಾಕಾರದ ಪೀಠದ ಮೆಲೆ 
ಶಿವಲಿಂಗವಿದೆ. ಗರ್ಭಗೃಹದ ಮೇಲ್ಸಾವಣಿಯಲ್ಲಿ ಕಮಲದಳದ ಕೆತ್ತನೆಯಿದೆ. ಅಂತರಾಳದ 
ಬಾಗಿಲುವಾಡವು ಸಾಮಾನ್ಯ ಲಕ್ಷಣವನ್ನು ಹೊಂದಿದೆ. ಬಾಗಿಲಿನ ಇಕ್ಕೆಲಗಳಲ್ಲಿ ಅರೆಗಂಭಗಳನ್ನು 
ಜೋಡಿಸಲಾಗಿದೆ. ನವರಂಗದಲ್ಲಿ ಮೂರು ಅಡಿಯ ವಿಜಯನಗರ ಅರಸರ ಕಾಲದ ಸೂರ್ಯನ 
ಶಿಲವಿದೆ. ಶಿವಲಿಂಗದ ಎದುರಿಗೆ ನವರಂಗದಲ್ಲಿ ಭಗ್ಗಗೊಂಡಿರುವ ಸುಮಾರು ಎರಡು ಅಡಿ ಎತ್ತರದ 
ನಂದಿ ಶಿಲವಿದೆ. 


ನವರಂಗದಲ್ಲಿ ಹೊಯ್ದಳ ಶೈಲಿಯ ನಾಲ್ಕು ಸ್ವತಂತ್ರ ಕಂಬಗಳಿವೆ. ಈ ಕಂಬಗಳು ಕೆಳಭಾಗ 
ಪದ್ಮಪೀಠವಿದ್ದು, ಮೇಲಿನ ಭಾಗ ಚತುರ್ಮುಖವನ್ನು ಹೊಂದಿದ್ದು, ಅದರ ಮೇಲಿನ ದಂಡ, ಕಲಶ 
ಭಾಗ ದುಂಡಾಗಿದ್ದು, ಚಿತ್ರಾವಳಿಗಳಿಂದ ಅಲಂಕೃತಗೊಂಡಿದೆ. ನಂತರದ ತಾಟಿಕಾ, ಫಟ, ಫಲಕ, 
ಬೋದಿಗೆಗಳನ್ನು ಹೊಂದಿದೆ. ಈ ನಾಲ್ಕು ಕಂಬಗಳ ಮಧ್ಯದ ಭುವನೇಶ್ವರಿಯಲ್ಲಿ ಕಮಲದಳದ 
ಕೆತ್ತನೆಯನ್ನು ಕಾಣಬಹುದು. ನವರಂಗದ ಬಾಗಿಲುವಾಡ ಸಾಧಾರಣವಾಗಿದ್ದು, ಲಲಾಟದಲ್ಲಿ ನಂದಿಯ 
ಉಬ್ಬುಶಿಲ್ಲವಿದೆ. ದೇವಾಲಯದ ಹೊರಭಿತ್ತಿಯು ಸಾಧಾರಣವಾಗಿದ್ದು, ಬಲಭಾಗದ ಭಿತ್ತಿಯಲ್ಲಿ 
ವ್ಯಕ್ತಿಯೊಬ್ಬ  ಆನೆಯೊಂದಿಗೆ ಹೋರಾಟ ನಡೆಸುತ್ತಿರುವ ಸುಂದರವಾದ ಉಬ್ಬುಶಿಲ್ಲವಿದೆ. 
ಘಂಟಾಸರಗಳಿಂದ ಅಲಂಕೃತಗೊಂಡಿರುವ ಆನೆಯು ವ್ಯಕ್ತಿಯ ಸೊಂಟವನ್ನು ಸೊಂಡಲಿನಿಂದ 
ಹಿಡಿದಿದ್ದರೆ, ವ್ಯಕ್ತಿಯು ಎರಡೂ ಕೈಗಳಲ್ಲಿ ಅಂಕುಶವನ್ನಿಡಿದು ಆನೆಯ ನೆತ್ತಿಯ ಭಾಗಕ್ಕೆ ಚುಚ್ಚಿರುವಂತೆ 
ಚಿತ್ರಿತವಾಗಿದೆ. 


ದೊಡ್ಡಮಳೂರಿನ ಸಪ್ತಮಾತೃಕೆಯರ(ಚೆಲ್ಲವಮ್ಮು) ದೇವಾಲಯ : ಚನ್ನಪಟ್ಟಣ ತಾಲ್ಲೂಕಿನ 
ಸಪ್ತಮಾತೃಕೆಯರ ಬಿಡಿಶಿಲ್ಲಗಳಿರುವ ಏಕೈಕ ದೇವಾಲಯವಾಗಿದೆ. ಚಾಮುಂಡಿ (ಚೆಲ್ಲಮೃ) ಈ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 238 


ದೇವಾಲಯದ ಮುಖ್ಯದೇವತೆ. ಗಂಗರ ಕಾಲದಲ್ಲಿ ನಿರ್ಮಾಣಗೊಂಡ ಈ ದೇವಾಲಯ ಗದ್ದೆಗಳ 
ಮಧ್ಯೆ ಇರುವುದರಿಂದ ಗದ್ದೆಚೆಲ್ಲು ದೇವಾಲಯ ಎಂದೇ ಪ್ರಸಿದ್ದವಾಗಿದೆ. ದೊಡ್ಡಮಳೂರು 
ಗ್ರಾಮದಿಂದ ತಿಟ್ಟಮಾರನಹಳ್ಳಿಗೆ ಹೋಗುವ ರಸ್ತೆಯಲ್ಲಿ ರೈಲ್ಪೆಹಳಿ ಪಕ್ಕದಲ್ಲಿ ಈ ದೇವಾಲಯವಿದೆ. ಈ 
ದೇವಾಲಯದ ಹೊರಭಿತ್ತಿ ಪ್ರಸ್ತುತದಲ್ಲಿ ಪುನರ್‌ ನಿರ್ಮಾಣಗೊಂಡಿದೆ. ದೊಡ್ಡದಾದ ಗರ್ಭಗೃಹ, 
ತೆರೆದ ನವರಂಗ ಮಂಟಪವನ್ನು ಹೊಂದಿದೆ. ಗರ್ಭಗೃಹದಲ್ಲಿ ಸ್ಪತಂತ್ರ ನಾಲ್ಕು ಕಂಬಗಳಿವೆ. ಈ 
ಕಂಬಗಳ ತಳಭಾಗ ಚತುರಸವಾಗಿದ್ದು, ಅನಂತರದ ಭಾಗ ವೃತ್ತಾಕಾರವಾಗಿರುತ್ತವೆ. ಮೇಲೆ 
ಹೋದಂತೆ ಕೊಡದಾಕ್ಕತಿಗೆ ತಿರುಗಿ ಮೇಲೆ ಮುಚ್ಚಳವನ್ನು ಪಡೆದಿರುತ್ತವೆ. ಮುಚ್ಚಳದ ನಂತರ 
ಬೋದಿಗೆಯಿದೆ. 


ಗರ್ಭಗೃಹದಲ್ಲಿ ಸುಮಾರು ಎರಡುವರೆ ಅಡಿ ಎತ್ತರದ ಚಾಮುಂಡಿಯ ವಿಗಹ, ಅದರ ಹಿಂದೆ 
ಸಪ್ತಮಾತೃಕೆಯರ ಬಿಡಿಶಿಲ್ಲಗಳನ್ನು ಸಾಲಾಗಿ ಜೋಡಿಸಿರುತ್ತಾರೆ. ಇದರ ಜೊತೆಯಲ್ಲಿ ವೀಣಾಪಾಣಿ 
ಶಿವನ ಶಿಲವಿದೆ. ಇವೆಲ್ಲವೂ ಸುಮಾರು ಎರಡು ಅಡಿ ಎತ್ತರದ ಶಿಲ್ಲಗಳಾಗಿವೆ. ಇವುಗಳ ಹಿಂದೆ 
ಗಾರೆಯಿಂದ ನಿರ್ಮಿಸಿರುವ ಶಕ್ತಿದೇವತೆಯ ದೊಡ್ಡ ವಿಗ್ರಹವಿದೆ. ಈ ವಿಗಹ ನಾಲ್ಕು ಕೈಗಳಿಂದ 
ಕೂಡಿದ್ದು, ಸುಮಾರು ಆರು ಅಡಿ ಎತ್ತರವಿದೆ. ಹಿಂದಿನ ಕೈಗಳಲ್ಲಿ ತ್ರಿಶೂಲ, ಡಮರುಗವನ್ನು 
ಹಿಡಿದಿದ್ದರೆ, ಮುಂದಿನ ಕೈಗಳಲ್ಲಿ ಖಡ್ಗ, ಪಾನಪಾತ್ರೆಯನ್ನು ಹಿಡಿದು ಕುಳಿತಿರುವ ಭಂಗಿಯಲ್ಲಿದೆ. 
ಈಕೆಯ ಇಕ್ಕೆಲಗಳಲ್ಲಿ ಚಾಮರಧಾರಿಯರ ಶಿಲಗಳಿವೆ. ಗಾರೆಯ ಈ ಶಿಲ್ಲಗಳು ಸುಂದರವಾಗಿವೆ. 
ಗರ್ಭಗೃಹದ ಬಲಭಾಗದಲ್ಲಿ ಸಪ್ತಮಾತೃಕೆಯರ ಫಲಕವಿದ್ದು, ಅಸ್ಪಷ್ಟವಾಗಿ ಕಾಣುತ್ತವೆ. 
ಸಪ್ತಮಾತೃಕೆಯರ ದೇವಾಲಯವಾದರೂ, ಗಣಪತಿಯ ಮೂರ್ತಿ ಇಲ್ಲಿ ಇರದಿರುವುದು ವಿಶೇಷ. 


ಮುಖ್ಯವಿಗಹವಾದ ಚಾಮುಂಡಿ ವಿಗ್ರಹದ ಹಿಂಭಾಗ ಸಪ್ಪಮಾತೃಕಾ ಫಲಕಗಳಲ್ಲಿರುವಂತೆ 
ಸಾಮಾನ್ಯ ಅನುಕಮಣಿಯಲ್ಲಿಯೇ ಈ ಮಾತೃಕೆಯರ ಶಿಲ್ಲಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಬಹ್ನಾಣಿ, 
ಮಾಹೇಶ್ವರ, ಕುಮಾರಿ, ವೈಷ್ಣವಿ, ವರಾಹಿ, ಇಂದ್ರಾಕಿ ಮತ್ತು ಚಾಮುಂಡಾ, ಅಲ್ಲದೇ ವೀಣಾಧಾರಿ 
ಶಿವನ ಶಿಲ್ಪ ಇದೇ ಸಾಲಿನಲ್ಲಿದೆ. ಪ್ರತಿಯೊಂದು ಶಿಲ್ಲವನ್ನು ಪ್ರತ್ತೇಕವಾದ ಪೀಠದ ಮೇಲೆ ಆಸನ 
ಭಂಗಿಯಲ್ಲಿರುವಂತೆ ಕೆತ್ತಲಾಗಿದೆ. ಪ್ರತಿಯೊಂದು ಮಾತೃಕೆಯರ ವಾಹನಗಳನ್ನು ಪೀಠದ 
ಮುಂಭಾಗದಲ್ಲಿ ಕೆತ್ತಲಾಗಿದೆ. ಹೀಗಾಗಿ ಮಾತೃಕೆಯರನ್ನು ಗುರುತಿಸುವುದು ಸುಲಭವಾಗುತ್ತದೆ. ಎಲ್ಲ 
ಮಾತೃಕೆಯರನ್ನು ಸರಳವಾದ ಹೆಚ್ಚು ಅಲಂಕಾರವಿಲ್ಲದಂತೆ, ಕೆಲವೇ ಆಭರಣಗಳನ್ನು ಧರಿಸಿದಂತೆ 
ತೋರಿಸಲಾಗಿದೆ. ಚತುರ್ಭುಜರಾದ ಈ ದೇವಿಯರು ತಮ್ಮ ತಮ್ಮ ಆಯುಧಗಳೊಂದಿಗೆ 
ವಿರಾಜಮಾನರಾಗಿದ್ದಾರೆ. ಎಲ್ಲ ಆಕೃತಿಗಳಲ್ಲಿಯೂ ಮುಂದಿನ ಕೈಗಳು ಅಭಯ-ವರದ ಹಸ್ತದ 
ಕೆತ್ತನೆಯಿದೆ. ಇದು ಸಾಮಾನ್ಯವಾಗಿ ಒಂದೇ ತೆರನಾದ ರಚನೆ ಆಗಿದೆ. ಈ ಶಿಲ್ಲಗಳನ್ನು ಈ ಕೆಳಗಿನಂತೆ 


ಕಾಣಬಹುದು. 


ಬ್ರಾಹ್ಮಿ : ಈ ಶಿಲ್ಪದಲ್ಲಿ ಬ್ರಾಹ್ಮಿಯು ಪೀಠದ ಮೇಲೆ ಕುಳಿತಿದ್ದು, ಚತುರ್ಭುಜಗಳನ್ನು ಹೊಂದಿದ್ದಾಳೆ. 
ಪೀಠದ ಮೇಲೆ ಹಂಸದ ಕೆತ್ತನೆಯಿದೆ. ಚತುರ್ಮುಖ ಬ್ರಹ್ಮನ ಶಕ್ತಿರೂಪವಾದ ಬ್ರಾಹ್ಮಿಯು ಇಲ್ಲಿ 
ಮೂರು ಮುಖಗಳನ್ನು ಮುಂದೆ ಕಾಣುವಂತೆ ಹೊಂದಿದ್ದಾಳೆ. ಈ ಶಿಲವು 
ಉಬ್ಬುಶಿಲವಾಗಿರುವುದರಿಂದ ಇನ್ನೊಂದು ಮುಖದ ಚಿತ್ರಣ ಸಾಧ್ಯವಿಲ್ಲ. ಕೈಗಳಲ್ಲಿ ಪಾಶ, ಕಮಂಡಲ, 
ಅಭಯಹಸ್ತ, ಪುಸ್ತಕಗಳನ್ನು ಹೊಂದಿದ್ದಾಳೆ. ದೇವಿಯ ಕಿರೀಟ, ಕಂಠಹಾರ, ತೋಳ್ಸಂಧಗಳು, 
ಪಟ್ಟಿಕೆಯಲ್ಲಿ ಕಾಣುವ ಕುಚಬಂಧವು ದೇವಿಯಲ್ಲಿ ಕಾಣುತ್ತದೆ. ದೇವಿಯ ಶಿರಶ್ನಕ್ರ ಪ್ರಭಾವಳಿಯನ್ನು 
ಹೊಂದಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 239 


ಮಾಹೇಶ್ವರಿ : ಶಿವನ ಶಕ್ತಿಯಾಗಿರುವಂತಹ ಮಾಹೇಶ್ವರಿಯೂ ಪೀಠದ ಮೇಲೆ ಕುಳಿತಿದ್ದು, ನಂದಿ 
ವಾಹನವನ್ನು ಹೊಂದಿದ್ದಾಳೆ. ದೇವಿಯ ಹಿಂದಿನ ಕೈಗಳಲ್ಲಿ ಪಾಶ ಹಾಗೂ ಜಿಂಕೆಯನ್ನು ಹಿಡಿದಿದ್ದರೆ, 
ಮುಂದಿನ ಕೈಗಳು ಅಭಯ-ವರದ ಹಸ್ತ ಮುದೆಯಲ್ಲಿವೆ. ದೇವಿಯ ಕಿರೀಟ ಮಕುಟದಲ್ಲಿ ಶಿವನ 
ಜಡೆಯಲ್ಲಿರುವಂತಹ ಚಂದ್ರನ ರಚನೆ ಕಂಡುಬರುತ್ತದೆ. ದೇವಿಯ ಅಂಗಸೌಷ್ಟವ, ಆಭರಣ ಮತ್ತು 
ಕೆತ್ತನಾ ರೀತಿಯು ಈ ಹಿಂದಿನ ಶಿಲ್ಲದಂತೆಯೇ ಇದೆ. 


ಕೌಮಾರಿ : ಕೌಮಾರಿಯು ಸಪ್ಪಮಾತೃಕೆಯರಲ್ಲಿ ಅತೀ ಸುಂದರಳೂ ಮತ್ತು ಯುವಪ್ರಾಯದವಳೆಂದು 
ತಿಳಿದುಬರುತ್ತದೆ. ಸೃಂದನ ಶಕ್ತಿ ಸ್ತರೂಪ ಈಕೆ. ಹಿಂದಿನ ಕೈಗಳಲ್ಲಿ ದಂಡ ಮತ್ತು ಶಕ್ತಿ ಅಸ್ತಗಳನ್ನು 
ಹಿಡಿದಿದ್ದರೆ, ಮುಂದಿನ ಕೈಗಳು ಅಭಯ ಮತ್ತು ವರದ ಹಸ್ತಗಳಾಗಿವೆ. ಈ ಶಿಲ್ಪದಲ್ಲಿ ಇವಳೂ ಕೂಡ 


ಠ ಹಿಂದಿನ ಶಿಲದಂತೆಯೇ ಕುಳಿತಿದ್ದಾಳೆ. ಕೌಮಾರಿಯ ವಾಹನವಾದ ನವಿಲನ್ನು ಪೀಠದ ಮೇಲೆ 
ಬಿಂಬಿಸಲಾಗಿದೆ. 


ವೈಷ್ಣವಿ : ವಿಷ್ಣುವಿನ ಶಕ್ತಿಯಾದ ವೈಷ್ಠವಿಯು, ವಿಷ್ಣುವಿನ ಆಯುಧಗಳಾದ ಶಂಖ ಮತ್ತು ಚಕ್ರಗಳನ್ನು 
ಹಿಂದಿನ ಕೈಗಳಲ್ಲಿ ಹಿಡಿದಿದ್ದಾಳೆ. ಮುಂದಿನ ಕೈಗಳು ಅಭಯ ಹಸ್ತ, ವರದ ಹಸ್ತವನ್ನು ಹೊಂದಿ 
ಪೀಠದ ಮೇಲೆ ಆಸೀನನಾಗಿದ್ದಾಳ. ಪೀಠದ ಮುಂಭಾಗದಲ್ಲಿ ಗರುಡನ ಶಿಲ್ಪವು ಕೆತ್ತಲಟ್ಟಿದೆ. 
ಉದ್ದನೆಯ ಕಿರೀಟ, ಮಕರ ಕುಂಡಲಗಳು, ಕಂಠಹಾರ, ತೋಳಿನ ಬಂಧಗಳು, ಪಟ್ಟಿಕೆಯ ರೀತಿಯ 
ಕುಚಬಂಧಗಳು ದೇವಿಯಲ್ಲಿ ಕಂಡುಬರುತ್ತವೆ. 


ವಾರಾಹಿ : ವಾರಾಹಿಯು ವಿಷ್ಣುವಿನ ಅವತಾರವಾದ ವರಾಹ ದೈವ ಶಕ್ತಿಯ ಅಂಶವಾಗಿದ್ದಾಳ. 
ವರಾಹದ ಮುಖವನ್ನು ಹೊಂದಿರುವ ದೇವಿಯ ಹಿಂದಿನ ಕೈಗಳಲ್ಲಿ ಖಡ್ಗ ಮತ್ತು ಗುರಾಣಿಗಳನ್ನು 
ಹಿಡಿದಿದ್ದಾಳೆ. ಮುಂದಿನ ಕೈಗಳು ಅಭಯ-ವರದ ಹಸ್ತ ಮುದೆಯಲ್ಲಿವೆ. ಸಿಂಹ ಶಿಲ್ಲವಿರುವ ಪೀಠದ 
ಮೇಲೆ ಈಕೆ ಕುಳಿತಿದ್ದಾಳೆ. 


ಇಂದ್ರಾಣಿ : ಇಂದನ ಶಕ್ತಿಯ ರೂಪವಾದ ಇಂದ್ರಾಣಿಯು ಐರಾವತ (ಅನೆ) ಶಿಲ್ಲ್ಪವಿರುವ ಪೀಠದ 
ಮೇಲೆ ಕುಳಿತಿದ್ದಾಳೆ. ಈ ದೇವಿಯು ಇಂದನ ಆಯುಧಗಳಾದ ಅಂಕುಶ ಮತ್ತು ವಜವನ್ನು 
ಹಿಂಬದಿಯ ಕೈಗಳಲ್ಲಿ ಹಿಡಿದಿದ್ದು, ಮುಂದಿನ ಕೈಗಳು ಅಭಯ-ವರದ ಹಸ್ತಗಳಾಗಿವೆ. 


ಚಾಮುಂಡಾ : ಸಪ್ಪಮಾತೃಕೆಯರಲ್ಲಿ ಏಳನೆಯವಳಾದ ಚಾಮುಂಡಿಯು ಯಮನ ಶಕ್ತಿ ಸ್ವರೂಪಿಣಿ. 
ಚತುರ್ಭುಜಗಳನ್ನು ಹೊಂದಿರುವ ಈಕೆ ಪೀಠದ ಮೇಲೆ ಕುಳಿತಿದ್ದಾಳೆ. ಈಕೆಯ ವಾಹನವಾದ 
ನರಿಯು ಪೀಠದ ಮೇಲೆ ಚಿತ್ರಿತವಾಗಿದೆ. ಈಕೆಯ ಹಿಂಬದಿಯ ಕೈಗಳಲ್ಲಿ ಖಡ್ಗ ಮತ್ತು 
ಗುರಾಣಿಯನ್ನು ಹೊಂದಿದ್ದು, ಮುಂಭಾಗದ ಕೈಗಳು ಅಭಯಹಸ್ತ, ಪಾನಬಟ್ಟಲನ್ನು ಹಿಡಿದಿದ್ದಾಳೆ. 
ದೇವಿಯು ವಿಶಿಷ್ಠವಾದ ಜಟಾಕೇಶ ವಿನ್ಯಾಸವನ್ನು ಹೊಂದಿದ್ದಾಳೆ. ಕೋರೆಹಲ್ಲುಗಳು, ಸರ್ಪಕುಚಬಂಧ, 
ಸರ್ಪಾಭರಣಗಳನ್ನು ದೇವಿಯನ್ನು ಅಲಂಕರಿಸಿವೆ. 


ಈ ಸಪ್ತಮಾತೃಕೆಯರ ಜೊತೆಯಲ್ಲಿ ವೀಣಾಧಾರಿ ಶಿವನ ಶಿಲ್ಲವನ್ನಿಡಲಾಗಿದೆ. ಶಿವನು ಪೀಠದ 
ಮೇಲೆ ಕುಳಿತಿದ್ದು, ಚತುರ್ಭುಜಗಳನ್ನು ಹೊಂದಿದ್ದಾನೆ. ಹಿಂಬದಿಯ ಕೈಗಳಲ್ಲಿ ತ್ರಿಶೂಲ, ಸರ್ಪವನ್ನು 
ಹಿಡಿದಿದ್ದು, ಮುಂದಿನ ಕೈಗಳಲ್ಲಿ ರುದ್ರವೀಣೆಯನ್ನು ಹಿಡಿದಿದ್ದಾನೆ. ಕಿರೀಟ ಮಕುಟವನ್ನು ಧರಿಸಿದ್ದು, 
ಸಕಲ ಆಭರಣಗಳನ್ನು ಧರಿಸಿದ್ದಾನೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 240 


ಈ ದೇವಾಲಯದ ತೆರೆದ ನವರಂಗ ಮಂಟಪದಲ್ಲಿನ ಅಕ್ಕಪಕ್ಕದ ಜಗಲಿಯ ಮೇಲೆ ಹೆಣ್ಬು 
ಗಂಡು ಕುಳಿತಿರುವ ಆಳೆತ್ತರದ ಗಾರೆ ವಿಗ್ರಹಗಳು ಭಯಂಕರವಾಗಿವೆ. ಇವರು ಈ ದೇವಾಲಯದ 
ಕಾವಲುಗಾರರು (ಭೂತ) ಎಂದು ಕರೆಯುತ್ತಾರೆ. ಭಯಂಕರವಾಗಿರುವ ದೊಡ್ಡದಾದ ಕಣ್ದುಗಳು, 
ಕೋರೆಹಲ್ಲುಗಳು, ಬೃಹತ್ತಾದ ದೇಹ ನೋಡುಗರನ್ನು ಭಯಭೀತರನ್ನಾಗಿಸುತ್ತವೆ. ಈ ಶಿಲ್ಪಗಳ 
ಮಧ್ಯದಲ್ಲಿ ಎರಡು ಕಂಬಗಳಿವೆ. ಈ ಕಂಬಗಳು ಕೆಳಭಾಗದಲ್ಲಿ ನಾಲ್ಕು ಮೂಲೆಗಳನ್ನು ಹೊಂದಿದ್ದು, 
ನಂತರದಲ್ಲಿ ಆರು ಮೂಲೆಯನ್ನುವುಳ್ಳವಾಗಿ ಅದರ ಮೇಲೆ ಬೋದಿಗೆಯನ್ನು ಹೊಂದಿವೆ. ಈ 
ಮಂಟಪದ ಹೊರಭಾಗದಲ್ಲಿ ಸ್ವತಂತ್ರ ನಾಲ್ಕು ಕಂಬಗಳಿದ್ದು, ಚತುಸ್ರ-ಅಷ್ಟಾಸ್ರ-ಚತುಸ್ತ ಮುಖಗಳನ್ನು 
ಹೊಂದಿವೆ. 


ದೇವಾಲಯದ ಮುಂಭಾಗದಲ್ಲಿ ಎಡಪಾರಕ್ಕೆ ಚಿಕ್ಕದಾದ ಗುಡಿಯಿದ್ದು, ಎರಡು ಅಡಿ 
ಎತ್ತರದ ಚಂಡಿಕೇಶ್ವರನ ಶಿಲವಿದೆ. ಚತುರ್ಭುಜಧಾರಿಯಾದ ಈತನ ಕೈಗಳಲ್ಲಿ ತ್ರಿಶೂಲ, ಢಮರು, 
ದಂಡ, ಪಾನಪಾತ್ರೆಯನ್ನು ಹಿಡಿದು ಸುಖಾಸೀನ ಭಂಗಿಯಲ್ಲಿ ಕುಳಿತಿರುವಂತೆ ಕಡೆಯಲಾಗಿದೆ. ಹೀಗೆ 
ದೇವಾಲಯದಲ್ಲಿ ಗಂಗರ ಕಾಲದ ಎಲ್ಲಾ ಶಿಲ್ಲಗಳನ್ನು ಕ್ರಮಬದ್ದವಾಗಿ ಕಂಡರಿಸಿರುವುದನ್ನು 
ಕಾಣಬಹುದು. 


ಕೂಡ್ಲೂರು ಗ್ರಾಮದ ಚೆಲ್ಲಮ್ಮ ದೇವಾಲಯ : ಕಣ್ಣ ನದಿಯ ದಂಡೆಯ ಮೇಲಿರುವ ಕೂಡ್ಲೂರು 
ಗಾಮವನ್ನು ಪ್ರವೇಶಿಸುತ್ತಿದ್ದಂತೆ ವಾಲೆತಶೋಪಿನಲ್ಲಿ ಮೊದಲಿಗೆ ನಮಗೆ ಕಾಣಸಿಗುವುದು ಗ್ರಾಮದೇವತೆ 
ಶ್ರೀಚೆಲ್ಲಮ)ನವರ ದೇವಾಲಯ. ಗಂಗರ ಕಾಲದ ಈ ದೇವಾಲಯವು ಗರ್ಭಗೃಹ, ಅಂತರಾಳ, 
ನವರಂಗ ಹಾಗೂ ಮುಖಮಂಟಪಗಳನ್ನು ಹೊಂದಿದೆ. ಗರ್ಭಗೃಹದಲ್ಲಿ ಸುಮಾರು ಆರು ಅಡಿ 
ಎತ್ತರದ ಗಾರೆಯಿಂದ ನಿರ್ಮಿಸಿರುವ ಭವ್ಯ ಚೆಲ್ಲಮ್ಮ(ದುರ್ಗಿ)ನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ 
ಪೂಜಿಸುತ್ತಿದ್ದಾರೆ. ಈ ದೇವಿಗೆ ನಾಲ್ಕು ಕೈಗಳಿದ್ದು, ಮುಂಗೈಗಳಲ್ಲಿ ಖಡ್ಗ, ಕಪಾಲವನ್ನು ಹಿಡಿದಿದ್ದರೆ. 
ಹಿಂಗೈಗಳಲ್ಲಿ ಚಕ್ರ ಶಂಖಗಳನ್ನು ಹಿಡಿದುಕೊಂಡಿದ್ದು, ಸೌಮ್ಯ ಮುಖಭಾವವನ್ನೊಳಗೊಂಡ 
ಮೂರ್ತಿಯಾಗಿದೆ. ನಂತರ ಅಂತರಾಳದಲ್ಲಿ ಮೂಲ ವಿಗಹವಾದ ಶೀಚೆಲ್ಲಮ)ುನ ಕಲ್ಲಿನ 
ಉಬ್ಬುಶಿಲ್ಲವಿದೆ. ಗಂಗರ ಕಾಲದ ಈ ಶಿಲ್ಲವು ಮೂರು ಅಡಿ ಎತ್ತರವಾಗಿದ್ದು, ಪ್ರಭಾವಳಿಯ 
ಲಲಾಟದಲ್ಲಿ ಸಿಂಹಮುಖವಾಡವನ್ನೊಳಗೊಂಡಿದೆ. ಕರಂಡ ಮಕುಟಧಾರೆಯಾದ ದೇವಿಯು 
ಸೌಮ್ಯಮುಖಭಾವದಿಂದ ಕೂಡಿದ್ದು, ಬಲಮುಂಗೈಯಲ್ಲಿ ಖಡ್ಗವನ್ನು ಬಲಹಿಂಗೈಯಲ್ಲಿ ತಿಶೂಲವನ್ನು 
ಎಡಮುಂಗೈಯಲ್ಲಿ ಕಪಾಲವನ್ನು, ಎಡಹಿಂಗೈಯಲ್ಲಿ ಡಮರುವನ್ನು ಹಿಡಿದು ಪದ್ಧಾಸನಧಾರೆಯಾಗಿ 
ಕುಳಿತಿದ್ದಾಗಿದೆ. 


ದೇವಾಲಯದ ನವರಂಗದ ದಕ್ಷಿಣದ ಗೋಡೆಯಲ್ಲಿ ಸಪ್ತಮಾತೃಕೆಯರ ಶಿಲ್ಲಗಳಿವೆ. ಇವುಗಳ 
ವಿಶೇಷವೇನೆಂದರೆ ಪ್ರತ್ವೇಕವಾದ ಕಂಬಗಳಂತಹ ರಚನೆ ಮಾಡಿ, ಅವುಗಳ ಮೇಲೆ ಲಾಂಛನಗಳನ್ನು 
ಬಿಡಿಸಲಾಗಿದೆ. ದೇವಾಲಯದ ನವರಂಗದ ಕಂಬಗಳು ಚತುರಸ್ತ್ರ ಅಷ್ಟಾಸ್ತ ಮತ್ತು ಚತುರಸ್ರದ 
ಆಕಾರದಲ್ಲಿದ್ದು, ಕಲಸ, ಮುಚ್ಚಳ, ಪದ್ಗಫಲಕ ಮತ್ತು ಸರಳ ಬೋದಿಗೆಗಳನ್ನು ಹೊಂದಿದೆ. ಕಂಬದ 
ಮೂಲ ಭಾಗದಲ್ಲಿ ವಲ್ಲೀ ಅಲಂಕಾರವಿದೆ. ಕಂಬದ ಶಲಾಕಾ ಭಾಗ ದುಂಡಾಗಿರದೆ ಎಂಟು 
ಮುಖಗಳನ್ನು ಪಡೆದಿದೆ. ದೇವಾಲಯದ  ಹೊರಗೋಡೆಯನ್ನು ಅನಂತರದ ಕಾಲದಲ್ಲಿ 
ಜೀರ್ಣೋದ್ದಾರ ಮಾಡಿರುವುದರಿಂದ ದೇವಾಲಯದ ಬಳಿಯಲ್ಲಿದ್ದ ಶಾಸನವನ್ನು ಗೋಡೆಗೆ ಸೇರಿಸಿ 
ಕಟ್ಟಿರುತ್ತಾರೆ. ನವರಂಗಕ್ಕೂ ಅಂತರಾಳಕ್ಕೂ ಮಧ್ಯೆ ಇರುವ ಗೋಡೆಯಲ್ಲಿ ಎರಡೂ ಕಡೆ ಎರಡು 
ದೊಡ್ಡ ಮಣ್ಣಿನ ಮೂರ್ತಿಗಳಿವೆ. ಇವು ರಾಕ್ಷಸರಂತೆ ಕಾಣುವ ಗಂಡು-ಹೆಣ್ಣಿನ ಮೂರ್ತಿಗಳಾಗಿವೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 241 


ಈ ದೇವಾಲಯದ ಮುಂಭಾಗದಲ್ಲಿರುವ ಪುಟ್ಟಕಲ್ಲು ಚಪ್ಪಡಿಗಳಿಂದ ಮಾಡಲ್ಪಟ್ಟ ಮಂಟಪದ 
ಒಳಗೆ ಕಾಲಭೈರವನ ಉಬ್ಬುಶಿಲ್ಲವಿದೆ. ಚತುರ್ಭುಜಧಾರಿಯಾದ ಭೈರವನು ಹಿಂಬದಿಯ ಕೈಗಳಲ್ಲಿ 
ಡಮರು, ತ್ರಿಶೂಲಗಳಿದ್ದರೆ, ಮುಂದಿನ ಕೈಗಳಲ್ಲಿ ಖಡ್ಗ ಕಪಾಲವಿದೆ. ಜಟಾಮಕುಟಧಾರಿಯಾಗಿದ್ದು, 
ಹಣೆಗಣ್ಣು, ಕಿವಿಯಲ್ಲಿ ಪತ್ರಕುಂಡಲ, ಕೊರಳಲ್ಲಿ ರುಂಡಮಾಲೆಗಳನ್ನೊಳಗೊಂಡಿರುವ ಈ ಶಿಲ್ಲವು 
ಪ್ರಾಚೀನತೆಯ ದೃಷ್ಟಿಯಿಂದ ಗಂಗರ ಆಳ್ಗಿಕೆಯ ಕಾಲದ್ದಾಗಿದೆ. 


ಇದೇ ದೇವಾಲಯದ ಹೊರಭಾಗದಲ್ಲಿ ದೇವಾಲಯಕ್ಕೆ ಅಭಿಮುಖವಾಗಿ ನೆಟ್ಟಿರುವ ಮೂರು 
ಅಡಿ ಎತ್ತರವಿರುವ 'ಆತ್ಸಬಲಿದಾನ'ದ ಕಲ್ಲನ್ನು ನೆಡಲಾಗಿದೆ. ಇದು ಉಬ್ಬುಶಿಲ್ಲವಾಗಿದ್ದು, 
ದಂಪತಿಯಿಬ್ಬರು ಕೈಗಳನ್ನು ಮುಗಿದು ನಿಂತಿದ್ದರೆ, ಅವರ ಬಲಪಕ್ಕದಲ್ಲಿ ಒಂದು ಕೋಣದ ಚಿತ್ರವಿದೆ. 
ಅದರ ಮೇಲ್ಲಾಗದಲ್ಲಿ ಮನುಷ್ಯನ ತಲೆಯೊಂದರ ಶಿಲವಿದೆ. ಗಂಡು-ಹೆಣ್ಣು ಶಿಲಗಳ ಕೆಳಭಾಗದಲ್ಲಿ 
ಒಂದು ಪ್ರಾಣಿಯು ಸತ್ತು ಬಿದ್ದಿರುವ ಶಿಲ್ಲವೂ ಇದೆ. ಈ ಶಿಲ್ಲವು ಕ್ರಿಶ. 11-12ನೇ ಶತಮಾನಕ್ಕೆ 
ಸೇರಿದ್ದಾಗಿರಬಹುದು. 


ಮಳೂರುಪಟ್ಟದ ಚೌಡೇಶ್ವರಿ ದೇವಾಲಯ : ಮಳೂರುಪಟ್ಟ ಗ್ರಾಮದ ದೊಡ್ಡ ಕೆರೆಯ ಬಳಿ 
ಚೌಡೇಶ್ವರಿ ದೇವಾಲಯವಿದೆ. ಗಂಗರ ಕಾಲದಲ್ಲಿ ನಿರ್ಮಾಣಗೊಂಡಿರುವ ಈ ದೇವಾಲಯ 
ತದನಂತರದಲ್ಲಿ ಜೀರ್ಣೋದ್ದಾರಗೊಂಡು ಸಾಕಷ್ಟು ಬದಲಾವಣೆಗೆ ಒಳಗಾಗಿದೆ. ದೇವಾಲಯವು 
ಚಿಕ್ಕದಾದ ಗರ್ಭಗೃಹ, ಅಂತರಾಳ, ನವರಂಗ, ಮುಖಮಂಟಪಗಳನ್ನು ಹೊಂದಿದೆ. ಪ್ರಾಕಾರ ಹಾಗೂ 
ಮುಖಮಂಟಪಗಳು ವಿಜಯನಗರ ಕಾಲದಲ್ಲಿ ನಿರ್ಮಾಣವಾಗಿವೆ. ಗರ್ಭಗೃಹದಲ್ಲಿ ಸ್ವತಂತ್ರ ಎರಡು 
ಕಂಬಗಳನ್ನು ಹೊಂದಿದ್ದು, ನವರಂಗದಲ್ಲಿನ ನಾಲ್ಕು ಕಂಬಗಳು ಚೌಕ-ಅಷ್ಟ-ಚೌಕ ಮೂಲೆಯುಳ್ಳ 
ಲಕ್ಷಣವನ್ನು ಹೊಂದಿವೆ. ನವರಂಗಲದಲಿ ಗಂಗರಕಾಲದ ವಿಷ್ಣುದುರ್ಗಾ, ಮಹಿಷಮರ್ಧಿನಿ, ದ್ವಿಬಾಹು 
ಗಣಪತಿ, ಕಾರ್ತಿಕೇಯ, ಕಾಲಭೈರವ ಶಿಲಗಳಿವೆ. ದೇವಾಲಯದ ಎದುರಿಗಿರುವ ಉಯ್ಯಾಲೆ ಕಂಬ 
ಪ್ರಾಚೀನವಾದುದ್ದಾಗಿದ್ದು, ಕಂಬಗಳ ತಳಭಾಗದಲ್ಲಿ ಕುಬ್ದರನ್ನು ಬಿಡಿಸಿದ್ದು ಅವರು ಕಂಬಗಳನ್ನು 
ಹೊತ್ತುಕೊಂಡಿರುವಂತೆ ಬಿಡಿಸಿದೆ. ಉಯ್ಯಾಲೆಮಂಟಪದ ಮುಂಭಾಗ ವಿಜಯನಗರ ಕಾಲಘಟ್ಟದ 
ನಂದಿ ಶಿಲ್ಪವಿದೆ. ನವರಂಗದ ಬಾಗಿಲಿನ ಇಕ್ಕೆಲಗಳಲ್ಲಿ ಯಕ್ಷ ದ್ಹಾರಪಾಲಕರ ಶಿಲ್ಪಗಳಿವೆ. 


ಗರ್ಭಗುಡಿಯಲ್ಲಿರುವ ಮೂರ್ತಿಯು ಚಾಮುಂಡಿಯದಾಗಿದ್ದು, ಉಬ್ಬುಶಿಲ್ಲವಾಗಿದೆ. ಸುಮಾರು 
ಎರಡು ಅಡಿ ಎತ್ತರವಿರುವ ಈ ಮೂರ್ತಿಯು ಎಂಟು ಕೈಗಳನ್ನು ಹೊಂದಿದ್ದು, ಸಿಂಹಪೀಠದ ಮೇಲೆ 
ಕುಳಿತಿರುವ ಭಂಗಿಯಲ್ಲಿದೆ. ಕಾಲ ಬಳಿ ನರಿಯ ಶಿಲ್ಲವಿದ್ದು, ಪೀಠದಲ್ಲಿ ರಾಕ್ಷಸರನ್ನು ಕೆತ್ತಲಾಗಿದೆ. 
ದೇವಾಲಯದ ಮುಂಭಾಗ ಬಲಿಫಲಕವಿದ್ದು, ವಿಶೇಷವಾಗಿದೆ. ಈ ಫಲಕದ ಮಧ್ಯದಲ್ಲಿ ಪಾದಗಳ 
ಚಿತ್ರಣವಿದ್ದು, ಬಲಬದಿಯಲ್ಲಿ ವ್ಯಕ್ತಿಯೊಬ್ಬ ಕತ್ತಿ ಹಿಡಿದು ನಿಂತಿದ್ದಾನೆ. ಆತನ ಪಕ್ಕದಲ್ಲಿ ಕೋಣದ 
ರುಂಡ ಹಾಗೂ ಮುಂಡ ಬೇರೆಬೇರೆಯಾಗಿರುವಂತೆ ತೋರಿಸಲಾಗಿದೆ. ಮತ್ತೊಂದು ಬದಿಯಲ್ಲಿ 
ಹಂದಿಯ ಚಿತ್ರಣವನ್ನು ಮಾಡಲಾಗಿದೆ. ಇದರಿಂದ ಈ ದೇವರಿಗೆ ಪ್ರಾಣಿಬಲಿ ಕೊಡುತ್ತಿದ್ದುದರ 
ಸೂಚಕವಾಗಿದೆ. ಇಲ್ಲಿನ ಉಯ್ಯಾಲೆ ಕಂಬದ ಮೇಲಿನ ಕಲ್ಲಿನಲ್ಲಿ ವೈಷ್ಣವ ನಾಮದ ಉಬ್ಬುಶಿಲ್ಲದ 
ಕೆತ್ತನೆಯಿರುವುದರಿಂದ, ಶೈವ ದೇವಾಲಯದ ಇದಕ್ಕೆ ಉಯ್ಯಾಲೆ ಕಂಬವನ್ನು ವೈಷ್ಣವ ಪಂಥದ ವ್ಯಕ್ತಿ 
ನಿರ್ಮಿಸಿಕೊಟ್ಟಿರಬೇಕು ಎಂದು ಊಹಿಸಬಹುದು. ದೇವಾಲಯದ ಹೊರಗೋಡೆಯು ಸಾಧಾರಣ 
ಲಕ್ಷಣವನ್ನು ಹೊಂದಿದ್ದು, ಗರ್ಭಗೃಹದ ಮೇಲೆ ವಿಮಾನಶಿಖರವಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 242 


ದೊಡ್ಡಮಳೂರಿನ ಅಪ್ರಮೇಯಸ್ಥಾಮಿ ದೇವಾಲಯ : ಇದು ಚನ್ನಪಟ್ಟಣ ತಾಲ್ಲೂಕಿನಲ್ಲೇ 
ಅತ್ಯಂತ ಪ್ರಸಿದ್ದವಾದ ದೇವಾಲಯವಾಗಿದೆ. ಇದನ್ನು ಜೋಳದೊರೆ ರಾಜರಾಜ ಜೋಳನ 
ದಂಡನಾಯಕನಾಗಿದ್ದ ಅಪ್ರಮೇಯನೆಂಬುವನಿಂದ ಕ್ರಿ.ಶ. 11ನೇ ಶತಮಾನದಲ್ಲಿ 
ನಿರ್ಮಾಣವಾಯಿತ್ತೆಂಬ ಪ್ರತೀತಿಯಿದೆ. ಈ ದೇವಾಲಯ ದ್ರಾವಿಡ ಶೈಲಿಯ ಶ್ರೇಷ್ಠ ರಚನೆಯಾಗಿದೆ 
ಎನ್ನಬಹುದು. ಚೋಳರ ಕಾಲದಲ್ಲೇ ಸುಂದರವಾದ ದೇವಾಲಯ ನಿರ್ಮಾಣಗೊಂಡರೂ, 
ವಿಜಯನಗರ ಅರಸರ ಕಾಲದಲ್ಲಿ (ಚನ್ನಪಟ್ಟಣ ಪಾಳೇಗಾರರ ಕಾಲದಲ್ಲಿ) ದೇವಾಲಯಕ್ಕೆ ಪ್ರಾಕಾರ, 
ಮಹಾದ್ದಾರ, ರಾಜಗೋಪುರಗಳನ್ನು ಕಟ್ಟಲಾಗಿದೆ. ದೇವಾಲಯವು ಗರ್ಭಗೃಹ, ಅರ್ಧಮಂಟಪ, 
ನವರಂಗ, ಮಹಾಮಂಟಪ, ಪಾತಾಳಂಕಣ, ವಿಶಾಲವಾದ ಪ್ರಾಕಾರವನ್ನು ಹೊಂದಿದೆ. 


ದ್ರಾವಿಡ ಶೈಲಿಯಲ್ಲಿರುವ ಅಪ್ರಮೇಯ ದೇವಾಲಯದ ಗರ್ಭಗೃಹವು ಚತುರಶ್ರವಾಗಿದ್ದು, 
ಅಧಿಷ್ಠಾನ, ಭಿತ್ತಿ, ಪ್ರಸ್ತರ, ಗೀವ, ಶಿಖರ, ಸ್ತೂಪಿ (ಕಳಸ) ಎಂಬ ಷಡ್ಪರ್ಗಗಳಿಂದ ಕೂಡಿದೆ. ಕಂಠ 
ಮತ್ತು ವಿಮಾನವು ವೃತ್ತಾಕಾರವಾಗಿದೆ. ಅಧಿಷ್ಠಾನದಲ್ಲಿ ಚೋಳರ ಕಾಲದ ಹಲವಾರು ತಮಿಳು 
ಶಾಸನಗಳಿವೆ. ಗರ್ಭಗೃಹದ ಹೊರಗೆ ಗೋಮುಖ ಪ್ರನಾಳವನ್ನು ಹೊಂದಿದೆ. ನವರಂಗದ 
ಹೊರಭಿತ್ತಿಯಲ್ಲಿ ಅರೆಗಂಭಗಳ ಕೆತ್ತನೆಯಿದೆ. ಇವುಗಳ ಮಧ್ಯೆ ದೇವಕೋಷ್ಟಗಳ ನಿರ್ಮಾಣವಿದ್ದು, ಈ 
ಕೋಷ್ಠಗಳಲ್ಲಿ ಕೃಷ್ಣನ ವಿವಿಧ ಭಂಗಿಯ ಉಬ್ಬುಶಿಲ್ಲಗಳಿವೆ. 


ಗರ್ಭಗೃಹದಲ್ಲಿ ಚೋಳರ ಕಾಲದ ಸುಮಾರು ಐದುವರೆ ಅಡಿ ಎತ್ತರದ 
ಅಪ್ರಮೇಯಸ್ಪಾಮಿಯ ಸಾಲಿಗ್ರಾಮ ಶಿಲೆಯಿಂದ ನಿರ್ಮಿಸಿರುವ ಸುಂದರವಾದ ಮೂರ್ತಿಯಿದೆ. 
ಸಮಭಂಗಿಯಲ್ಲಿ ನಿಂತಿರುವ ಅಪ್ರಮೇಯನು ಚತುರ್ಭುಜವನ್ನು ಹೊಂದಿದ್ದಾನೆ. ಹಿಂದಿಯ ಕೈಗಳಲ್ಲಿ 
ಚಕ್ರ ಶಂಖಗಳನ್ನು ಹಿಡಿದಿದ್ದರೆ, ಮುಂದಿನ ಬಲಗೈ ಅಭಯ ಹಸ್ತವಾಗಿದ್ದು, ಎಡಗೈಯಲ್ಲಿ ಕೆಳಗೆ 
ಇಳಿಬಿಟ್ಟ ಗದೆಯನ್ನು ಹಿಡಿದಿದೆ. ಕೊಳಗದಂತ ಕಿರೀಟ ಮಕುಟ, ಯಜ್ಞೋಪವೀತ, ನಡುಬಂಧ, 
ಉದರಬಂಧ, ಕೊರಳಲ್ಲಿ ಸರಗಳು, ಕೈಗಡಗ, ತೋಳಬಂದಿ, ಕಾಲ್ಲಡಗ ಮೊದಲಾದ ಆಭರಣಗಳನ್ನು 
ಧರಿಸಿರುವಂತೆ, ಮಂದಹಾಸ ಮುಖದ ಅಪ್ರಮೇಯನನ್ನು ಚಿತ್ರಿಸಲಾಗಿದೆ. ಮೂರ್ತಿಯು ತೊಟ್ಟ 
ಪಂಚೆಯ ನೆರಿಗೆಗಳನ್ನು ಸಹ ಸುಂದರವಾಗಿ ತೋರಿಸಲಾಗಿದ್ದು, ಪ್ರಭಾವಳಿಯು ಸಾಧಾರಣವಾಗಿದೆ. 
ವಿಷ್ಣುವಿನ ಸಹಸ್ತನಾಮಗಳಲ್ಲಿ ಅಪ್ರಮೇಯ ಎಂಬುದು ಒಂದು ನಾಮ. ವಿಷ್ಣುವಿನ ಒಂದೇ ಹೆಸರಿನ 
ಅನೇಕ ದೇವಾಲಯಗಳಿವೆ. (ಉದಾ: ಶ್ರೀನಿವಾಸ, ನರಸಿಂಹ ಇತ್ಯಾದಿ) ಆದರೆ ಅಪ್ರಮೇಯ ಎಂಬ 
ಹೆಸರಿನ ದೇವಾಲಯ ದೊಡ್ಡಮಳೂರನ್ನು ಹೊರತುಪಡಿಸಿ, ಬೇರೆಡೆ ಮತ್ತೊಂದಿಲ್ಲ ಎನ್ನಬಹುದು. 


ಅರ್ಧಮಂಟಪವು ಗರ್ಭಗೃಹಕ್ಕಿಂತ ದೊಡ್ಡದಾಗಿದೆ. ಅರ್ಧಮಂಟಪದಲ್ಲಿ ಸ್ಪತಂತ್ರ ನಾಲ್ಬು 
ಕಂಬಗಳಿವೆ. ನವರಂಗದಿಂದ ಅರ್ಧಮಂಟಪಕ್ಕೆ ಹೋಗುವ ಬಾಗಿಲುವಾಡವು ಲತಾಬಳ್ಳಿಯಿಂದ 
ಅಲಂಕೃತಗೊಂಡಿದ್ದು, ಲಲಾಟಬಿಂಬದಲ್ಲಿ ಗಜಲಕ್ಷ್ಮಿಯ ಕೆತ್ತನೆಯಿದೆ. ಈ ದ್ದಾರದ ಇಕ್ಕೆಲಗಳಲ್ಲಿ 
ಜಯ-ವಿಜಯರ(ವೈಷ್ಣವ ದ್ಹಾರಪಾಲಕರು) ಉಬ್ಬುಶಿಲ್ಲಗಳಿವೆ. ನವರಂಗದ ಎಡಭಾಗದಲ್ಲಿ ವಿಶ್ವಸೇನರ 
ಶಿಲವಿದೆ. ಚೋಳರ ಕಾಲದ ನವರಂಗವು ಒಟ್ಟು 12 ಅಂಕಣಗಳಿಂದ ಕೂಡಿದ್ದು, 
ಅಷ್ಟಕೋನಾಕೃತಿಯಿಂದ ಕೂಡಿದೆ. ನವರಂಗಲ್ಲಿ ಮುಂದಿನ ನಾಲ್ಕು ಕಂಬಗಳ ಮಧ್ಯೆ ಒಂದು ಅರ್ಧ 
ಅಡಿ ಎತ್ತರದ ರಂಗವನ್ನು ನಿರ್ಮಿಸಿದ್ದಾರೆ. ಇದು ನಾಟ್ಯ ಸೇವೆ ನಡೆಯುವ ಸ್ಥಳವಾಗಿದೆ. 
ವಿಶಾಲವಾದ ನವರಂಗದಲ್ಲಿ ಎಂಟು ಸ್ವತಂತ್ರ ಕಂಬಗಳಿವೆ. ಚೋಳರ ಕಾಲದ ಈ ಕಂಬಗಳು 4-8- 
16 ಮೂಲೆಗಳನ್ನು ಉಳ್ಳವಾಗಿ, ಬೋದಿಗೆ, ಮುಚ್ಚಳವನ್ನು ಪಡೆದಿವೆ. ಈ ಕಂಬಗಳ ಮೇಲೆ ಕಾಲ್ಪನಿಕ 
ಪ್ರಾಣಿಗಳು (ಉದಾ: ಆನೆಯ ತಲೆ, ಹಂಸದ ದೇಹ) ಮತ್ತು ಭಕ್ತರ ಉಬ್ಬುಶಿಲ್ಲಗಳನ್ನು ಚಿತ್ರಿಸಲಾಗಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 243 


ನವರಂಗದ ಒಳ ಹಾಗೂ ಹೊಂರಭಿತ್ತಿಗಳಲ್ಲಿ ಚೋಳರ ಕಾಲದ ಹಲವಾರು ಸುಧೀರ್ಫವಾದ 
ತಮಿಳಿನಲ್ಲಿರುವ ಶಾಸನಗಳಿವೆ. ನವರಂಗದ ದ್ದಾರವು ಸುಂದರವಾಗಿ ಕಡೆಯಲಾಗಿದ್ದು, 
ಲತಾಬಳ್ಳಿಯಿಂದ  ಅಲಂಕೃತಗೊಂಡಿರುವಂತೆ ಚಿತ್ರಿಸಲಾಗಿದೆ. ಇಕ್ಕೆಲಗಳಲ್ಲಿ ದ್ಹಾರಪಾಲಕರ 
ಉಬ್ಬುಶಿಲ್ಲಗಳಿವೆ. ನವರಂಗದ ದ್ದಾರದ ಮೇಲೆ ಶ್ರೀರಾಮ ಪಟ್ಟಾಭಿಷೇಕದ ಚಿತ್ರಣದ ಸುಂದರವಾದ 
ಕಲ್ಲಿನ ಮೂರ್ತಿಗಳಿವೆ. ಮಧ್ಯಭಾಗದಲ್ಲಿ ಪಟ್ಟಾಭಿರಾಮನು ಕುಳಿತಿದ್ದು, ಆತನ ಎಡಭಾಗದಲ್ಲಿ ಪೀಠದ 
ಮೇಲೆ ಸೀತೆಯು ಕುಳಿತಿದ್ದಾಳ. ಲಕ್ಷ್ಮಣ ಮತ್ತು ಇತರೆ ರಾಜಪರಿವಾರದವರು ಇಕ್ಕೆಲಗಳಲ್ಲಿ 
ನಿಂತಿದ್ದಾರೆ. ರಾಮನ ಕಾಲಬಳಿಯಲ್ಲಿ ಆಂಜನೇಯ ತಂಬೂರಿ ಮೀಟುತ್ತಾ ಸಂಗೀತ ಸೇವ 
ಮಾಡುತ್ತಿರುವ ಅಪರೂಪದ ದೃಶ್ಯವಿದೆ. ಇವೆಲ್ಲವನ್ನು ಕಪ್ಪುಬಣ್ಣದ ಶಿಲೆಯಲ್ಲಿ ಮನಸೆಳೆಯುವಂತೆ 
ಅದ್ಭುತವಾಗಿ ಕೆತ್ತನೆ ಮಾಡಲಾಗಿದೆ. ನವರಂಗದ ಎದುರಿಗೆ ಸುಮಾರು 35 ಅಡಿ ಎತ್ತರದ ಒಂದೇ 
ಮರದಿಂದ ನಿರ್ಮಿಸಿರುವ ಧ್ವಜಸ್ತಂಭವಿದೆ. ಅದರ ಮುಂಭಾಗದಲ್ಲಿ ಕಮಲ ದಳಗಳ ಕೆತ್ತನೆಯಿರುವ 
ಬಲಿಪೀಠವನ್ನು ಪ್ರಶಿಷ್ಠಾಪಿಸಲಾಗಿದೆ. 


ವಿಜಯನಗರ ಅರಸರ ಕಾಲದಲ್ಲಿ ಚನ್ನಪಟ್ಟಣ ಪಾಳೆಯಗಾರರಿಂದ ನಿರ್ಮಿಸಲ್ಪಟ್ಟ 
ವಿಶಾಲವಾದ ಪ್ರಕಾರವನ್ನು ಈ ದೇವಾಲಯವು ಹೊಂದಿದೆ. ಈ ಪ್ರಕಾರವು ದೊಡ್ಡದಾದ 
ಕಂಬಗಳಿಂದ ನಿರ್ಮಿಸಲ್ಪಟ್ಟಿದೆ. ಆಗ್ನೇಯ ಭಾಗದಲ್ಲಿ ಪಾಕಶಾಲೆಯಿದೆ. ಇದರ ಪಕ್ಕದಲ್ಲಿ ಆಳ್ವಾರ್‌ 
ಆಚಾರ್ಯರ ಸನ್ನಿಧಿಗಳಿವೆ. ನೈಯತ್ಯ ಭಾಗದಲ್ಲಿ ಅರವಿಂದವಲ್ಲಿ (ಲಕ್ಷ್ಮೀ) ಅಮ್ಮನವರ ಸನ್ನಿಧಿ ಇದ್ದು, 
ಗರ್ಭಗೃಹ, ಸುಖನಾಸಿಯಿಂದ ಕೂಡಿದೆ. ಪ್ರಾಕಾರದ ವಾಯುವ್ಯ ಭಾಗದಲ್ಲಿ ಶ್ರೀ ಅಂಬೆಗಾಲು ಕೃಷ್ಣನ 
ಸನ್ನಿಧಿಯಿದ್ದು, ಇದೂ ಸಹ ಗರ್ಭಗೃಹ, ಸುಖನಾಸಿಯನ್ನು ಒಳಗೊಂಡಿದೆ. ಈಶಾನ್ಯ ಭಾಗದಲ್ಲಿ 
ಯಾಗಶಾಲೆ, ಅದರ ಪಕ್ಕದಲ್ಲಿ ಉಗ್ರಾಣ, ಪರಮ ಪರಮನಾಥನ ಸನ್ನಿಧಿ ಈ ರೀತಿ ದೇವಸ್ಥಾನದ 
ಕಟ್ಟಡದ ವಿನ್ಯಾಸವಿದೆ. 


ಅರವಿಂದವಲ್ಲಿ (ಲಕ್ಷ್ಮೀ) ಅಮ್ಮನ ಸನ್ನಿಧಿಯ ಗರ್ಭಗೃಹದಲ್ಲಿ ಪೀಠದ ಮೇಲೆ ಪದ್ಗಾಸನದಲ್ಲಿ 
ಕುಳಿತ ದೇವಿಯ ಸುಮಾರು ಎರಡುವರೆ ಅಡಿ ಎತ್ತರದ ಮೂರ್ತಿಯಿದೆ. ದೇವಿಯು 
ಚತುರ್ಭುಜಧಾರಿಯಾಗಿದ್ದು, ಮುಂದಿನ ಕೈಗಳು ಅಭಯ, ವರದ ಹಸ್ತ ಮುದೆಯಲ್ಲಿದ್ದರೆ, ಹಿಂದಿನ 
ಎರಡೂ ಕೈಗಳಲ್ಲಿ ಕಮಲದ ಮೊಗ್ಗನ್ನು ಹಿಡಿದಿರುವಂತೆ ಕಡೆಯಲಾಗಿದೆ. ಕರಂಡ ಮಕುಟ, ಕೊರಳಿಗೆ 
ಹಾರ, ಕುಂಡಾಲಾದಿಗಳಿಂದ ಅಲಂಕೃತಗೊಂಡಿದೆ. ಈ ಮೂರ್ತಿಯು ಚೋಳರ ಕಾಲದಲ್ಲಿ 
ಪ್ರತಿಷ್ಠಾಪನೆಯಾಗಿರುವಂತದ್ದು. ಮುಖದಲ್ಲಿನ ಮಂದಹಾಸ ಎಂಥಹವರನ್ನು ಮಂತ್ರಮುಗ್ಗರನ್ನಾಗಿ 
ಮಾಡುತದೆ. 


ಪದಕ್ಷಿಣಾಪಥದಲ್ಲಿ ವಾಯುವ್ಯ ಭಾಗದಲ್ಲಿರುವ ಜಗನ್ಮೋಹನ ಅಂಬೆಗಾಲು ಕೃಷ್ಣನ 
ಸನ್ನಿಧಿಯಲ್ಲಿ ಗರುಡ ಪೀಠದ ಮೇಲೆ ಸುಂದರ ಅಂಬೆಗಾಲು ಕೃಷ್ಣನ ವಿಗಹವನ್ನು ವಿಜಯನಗರ 


ಅರಸರ ಕಾಲದಲ್ಲಿ ದಾಸ ಶ್ರೇಷ್ಠರಾದ ವ್ಯಾಸರಾಯರಿಂದ ಪ್ರತಿಷ್ಠಾಪಿತಗೊಂಡಿದೆ. ಸಾಲಿಗ್ರಾಮ 
ಶಿಲೆಯಿಂದ ನಿರ್ಮಿಸಿರುವ ಈ ಮೂರ್ತಿಯಲ್ಲಿ ಕೈಯಲ್ಲಿ ಬೆಣ್ಣೆಯ ಉಂಡೆಯನ್ನು ಹಿಡಿದು, 
ಅಂಬೆಗಾಲಿಡುತ್ತಾ ಒಂದು ಕೈಯನ್ನು ನೆಲಕ್ಕೆ ಊರಿ ಒಂದು ಕಾಲನ್ನು ಮಡಚಿ, ಮತ್ತೊಂದು ಕಾಲನ್ನು 
ಸ್ಪಲ್ಪ ಮೇಲಕ್ಕೆ ಎತ್ತಿ ಮುಂದೆ ಬರುತ್ತಿರುವ ಮುದ್ದಾದ ಆರು ತಿಂಗಳ ಮಗುವಿನ ಆಕರ್ಷಕ ಭಂಗಿ, 
ಮುಖದಲ್ಲಿ ಮುಗುಳು ನಗು, ತಲೆತುಂಬಾ ಮುಂಗುರುಳು, ಕತ್ತಿನ ಸರದಲ್ಲಿ ಮಾಣಿಕ್ಕದಾ ಹರಳು, 
ಹುಲಿಯುಗುರಿನ ಪದಕದ ಸರಗಳು, ಕೈಬಳೆ, ತೋಳಬಂದಿ, ಕಾಲ್ಲಳೆ, ಲೋಲಾಕು, ಎಲ್ಲಾ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 244 


ಬೆರಳುಗಳಲ್ಲೂ ಉಂಗುರಗಳು, ಮಕ್ಕಳ ರಕ್ಷೆಗೆ ಅಂದಚೆಂದಕ್ಕಾಗಿ ಹಾಕುವ ಎಲ್ಲಾ ಆಭರಣಗಳಿಂದ 
ಶೋಭಿತವಾಗಿವೆ. 


ಪ್ರಾಕಾರದ ಆಗ್ನೇಯ ಭಾಗದಲ್ಲಿನ ಸನ್ನಿಧಿಯಲ್ಲಿ ಶ್ರೀ ಮಡಪಳ್ಳಿ ನಾಚ್ಚಿಯಾರ್‌ (ಅಡಿಗೆ ಮನೆಗೆ 
ಸಂಬಂಧಿಸಿದ ದೇವತೆ), ಶೀ ತಿರುಪ್ಲಾಣಾಳ್ದಾರ್‌, ಶ್ರೀ ನಮ್ಮಾಳ್ಳಾರ್‌, ಶ್ರೀ ತಿರುಮಂಗೈ ಆಳ್ದಾರ್‌, ಶ್ರೀ 
ಮಧುರಕವಿ ಆಳ್ದಾರ್‌ ಹಾಗೂ ಶ್ರೀ ಮಣವಾಳ ಮಾಮುನಿ ಜೀಯರ್‌ರ ಪ್ರತಿಮೆಗಳನ್ನು 
ಇರಿಸಲಾಗಿದ್ದರೆ, ಅದೇ ರೀತಿ ಈಶಾನ್ಯ ಭಾಗದ ಸನ್ನಿಧಿಗಳಲ್ಲಿ ಶ್ರೀ ಕೂರತ್ತಾಳ್ದಾರ್‌, ಶ್ರೀ 
ರಾಮಾನುಜಾಚಾರ್ಯ, ಶ್ರೀ ಪಿಳ್ಗೆಲೋಕಾಚಾರ್ಕರ ಪ್ರತಿಮೆಗಳಿವೆ. ಯಾಗಶಾಲೆ, ಉಗ್ರಾಣದ ಪಕ್ಕದಲ್ಲಿ 
ವೈಕುಂಠ ನಾರಾಯಣನ ಸನ್ನಿಧಿಯಿದೆ. ನಾರಾಯಣನ ಮೂರ್ತಿಯು ರಾಜಠೀವಿ ಕ್ರಮದಲ್ಲಿ 
ಮಂಡಿಯ ಮೇಲೆ ಕೈಯಿಟ್ಟು ಕುಳಿತಿರುವ ಭಂಗಿ, ಆಕರ್ಷಕ ನಯನ ಮನೋಹರವಾಗಿದೆ. 
ನಾರಾಯಣನು ಚತುರ್ಭುಜಗಳನ್ನು ಹೊಂದಿದ್ದು, ಹಿಂಬದಿಯ ಕೈಗಳಲ್ಲಿ ಚಕ್ರ ಶಂಖಗಳನ್ನು 
ಹಿಡಿದಿದ್ದರೆ, ಮುಂದಿನ ಬಲಗೈ ಅಭಯ ಹಸವಾಗಿದೆ. ಎಡಗೈಯನ್ನು ತೊಡೆಯ 
ಮೇಲಿಟ್ಟುಕೊಂಡಿರುವಂತೆ ಚಿತ್ರಿಸಲಾಗಿದೆ. ನಾರಾಯಣನ ಇಕ್ಕೆಲಗಳಲ್ಲಿ ಶೀದೇವಿ, ಭೂದೇವಿಯರು 
ನಿಂತಿರುವ ಮೂರ್ತಿಗಳಿವೆ. ಆದಿಶೇಷನ ಮೇಲೆ ಕುಳಿತಿರುವ ಈ ಮೂರ್ತಿಯನ್ನು ರಂಗನಾಥನೆಂದು 
ಸಹ ಹೇಳಬಹುದು. 


ದೇವಾಲಯದ ಹಿಂಭಾಗ ಹಾಗೂ ಎಡಭಾಗದ ಪ್ರಾಕಾರದ ಕಂಬಗಳಲ್ಲಿ ವಿಜಯನಗರ 
ಅರಸರ ಕಾಲದಲ್ಲಿ ರಚಿತವಾದ ವಿಷ್ಣುವಿನ ದಶಾವತಾರದ ಹಾಗೂ ಕೃಷ್ಣನ ವಿವಿಧ ಲೀಲೆಯ 
ಉಬ್ಬುಶಿಲಗಳ ಸುಂದರವಾದ ಕೆತ್ತನೆಯ ಕೆಲಸವಿದೆ. ಸುಮಾರು ಎರಡು ಅಡಿ ಎತ್ತರವಿರುವ ಈ 
ಶಿಲ್ಪಗಳಲ್ಲಿ ದಶಾವತಾರದ ಮೂರ್ತಿಗಳನ್ನು ಈ ರೀತಿ ಗುರುತಿಸಬಹುದು. ಮತ್ತ, ಕೂರ್ಮ, ವರಾಹ, 
ನರಸಿಂಹ, ವಾಮನ, ಪರಶುರಾಮ, ರಾಮ, ಬಲರಾಮ, ಬುದ್ಧ ಕೃಷ್ಣ. ಇಲ್ಲಿರುವ ಬುದ್ದನ ಶಿಲ್ಪ 
ವಿಶೇಷವಾಗಿದೆ. ಬುದ್ದನು ನಗ್ನನಾಗಿ ಎರಡೂ ಕೈಗಳನ್ನು ಇಳಿಬಿಟ್ಟು ಸಮಭಂಗಿಯಲ್ಲಿ ನಿಂತಿದ್ದು, 
ತಲೆಯಲ್ಲಿನ ಸುರುಳಿ ಸುತ್ತಿದ ಗುಂಗುರು ಕೂದಲನ್ನು ಗಮನಿಸಿದಾಗ ಜೈನ ತೀರ್ಥಂಕರನಂತೆ 
ಗೋಚರಿಸುವುದನ್ನು ಕಾಣಬಹುದು. ಇವಲ್ಲದೇ ಕೃಷ್ಣನ ಕಾಳಿಂಗಮರ್ದನ, ಗಜೇಂದಮೋಕ್ಷ, 
ಹಂಸಮರ್ದನ ಮೊದಲಾದ ಲೀಲಾವಳಿಯ ಶಿಲ್ಲಗಳಿವೆ. 


ಪಾತಾಳಂಕಣದಲ್ಲಿ ಆಳೆತ್ತರದ ಕೈಮುಗಿದು ನಿಂತಿರುವ ರಾಜ ಮತ್ತು ರಾಣಿಯರ ಕಲ್ಲಿನ 
ಪ್ರತಿಮೆಗಳಿವೆ. ವಿಗಹದ ಲಕ್ಷಣ, ಕಿರೀಟ, ಹಾರದ ಮಾದರಿಯನ್ನು ನೋಡಿದರೆ ರಾಜಪುರುಷನಂಶಿದೆ. 
ಇವು ವಿಜಯನಗರದ ಸಾಮಂತದೊರೆಗಳಾದ ಚನ್ನಪಟ್ಟಣ ಪಾಳೇಗಾರ ಮನೆತನಕ್ಕೆ ಸೇರಿದ 
ರಾಮದಾಸ ಮತ್ತು ಅವರ ರಾಣಿ ಮಂಚಿಲಕ್ಷ್ಮಿ ಪ್ರತಿಮೆ ಎಂದು ಈ ಮೂರ್ತಿಗಳಲ್ಲಿನ ಶಾಸನಗಳಿಂದ 
ತಿಳಿಯುತ್ತದೆ. ಇಂತಹದೇ ರಾಜಪುರುಷರ ಉಬ್ಬುಶಿಲ್ಲಗಳನ್ನು ದೇವಾಲಯದ ಎಡಭಾಗದ 
ಪಾತಾಳಂಕಣದ ಕಂಬಗಳಲ್ಲಿ ಕಾಣಬಹುದು. 


ಅಪ್ರಮೇಯಸ್ಥಾಮಿ ದೇವಾಲಯಕ್ಕೆ ಅಲಂಕಾರ ಪ್ರಾಯವಾಗಿಯೂ, ನೋಡುಗರಿಗೆ 
ಆಕರ್ಷಕವಾಗಿಯೂ ಕಾಣುವುದು ಪ್ರಾಕಾರ ಮಧ್ಯದಲ್ಲಿ ಮಹಾದ್ದಾರದ ಮುಖಮಂಟಪದ ಮೇಲೆ 
ಬೃಹದಾಕಾರದ ರಾಯಗೋಪುರ. ಈ ಗೋಪುರವು ಆಯತ-ಚತುರಸ್ಪವಾಗಿ ನಿರ್ಮಿಸಲ್ಪಟ್ಟಿದೆ. 
ಗೋಪುರವು ಭೂಮಿಯಿಂದ ಸುಮಾರು 75 ಅಡಿ ಎತ್ತರವಿದೆ. ನಾಲ್ವೂ ಕಡೆಯೂ ಸಿಂಹ 


ಲಲಾಟದಿಂದ ಅಲಂಕರಿಸಲ್ಲಟ್ಟದೆ. ಈ ಗೋಪುರವು ಅಧಿಷ್ಠಾನದಿಂದ ಮೇಲಕ್ಕೆ ಹೋದಂತೆ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 245 


ಚಿಕ್ಕದಾಗಿದ್ದು, ಒಟ್ಟು ಐದು ಅಂತಸ್ತುಗಳಿಂದ ಕೂಡಿದ್ದು, ಐದು ದ್ಹಾರಗಳಿಂದಲೂ, ಮೇಲ್ಲಾಗದಲ್ಲಿ 
ಐದು ಚಿನ್ನ ಲೇಪಿತ ಕಲಶಗಳಿಂದಲೂ ನಿರ್ಮಿತವಾಗಿರುವುದು. ಅಲ್ಲದೆ ಕರ್ಣಕೂಟ, ಹಾರ ಪಂಜರ 
ಶಾಲೆ ಎಂಬ ಅಲಂಕಾರಗಳಿಂದ ಕೂಡಿರುವುದು, ಈ ಗೋಪುರದ ಐದು ದ್ಹಾರಗಳ ಅಕ್ಕ-ಪಕ್ಕದಲ್ಲೂ 
ಜಯ-ವಿಜಯರ ವಿಗಹಗಳನ್ನು ನಿರ್ಮಿಸಿದ್ದಾರೆ. ಮೇಲೆ ಇರುವ ನಾಲ್ಕು ದಿಕ್ಕಿನಲ್ಲಿರುವ ಸಿಂಹ 
ಲಲಾಟ ಪ್ರಭಾವಳೆಯಲ್ಲಿ ಯಕ್ಷಗಂದರ್ವರ ಸುಂದರ ವಿಗಹದಿಂದ ಕೂಡಿದೆ ಹಾಗೂ ವಿಷ್ಣು, ಬಹ್ಮ 
ಸರಸ್ವತಿಯರ ವಿಗ್ರಹಗಳಿವೆ. 


ಗೋಪುರದ ಮೇಲಿನಿಂದ ಕೆಳಕ್ಕೆ ಕ್ರಮವಾಗಿ ಒಂದು ಸುತ್ತು ಪ್ರತಿ ಹಂತದಲ್ಲೂ ದಶಾವತಾರ, 
ರಾಮಾಯಣದ ಮುಖ್ಯ ದೃಶ್ಯಗಳು, ಭಾಗವತರ ದೃಶ್ಯಗಳು, ವೈಕುಂಠ ನಾರಾಯಣ, ಅನಂತಶಯನ, 
ಅಪ್ರಮೇಯಸ್ತಾಮಿ, ಲಕ್ಷ್ಮೀ, ನವನೀತ ಕೃಷ್ಣ ಅಂಡಾಳ್‌-ನಮ್ಮಾಳ್ಪಾರ್‌, ರಾಮಾನುಜಾಚಾರ್ಯರು, 
ಗಜೇಂದಮೋಕ್ಷ ಮೊದಲಾದ ಅನೇಕ ಗಾರೆಯಿಂದ ನಿರ್ಮಿಸಿರುವ ವಿಗ್ರಹಗಳಿಂದ ಶೋಭಿತವಾಗಿದೆ. 
ನವಶಾಖಾಪತ್ತಿ ಅಲಂಕಾರಗಳಿಂದ ಕೂಡಿರುವ ಈ ರೀತಿಯ ಗೋಪುರಗಳು ಬಹಳ 
ಅಪರೂಪವೆನ್ನಬಹುದು. ಈ ಗೋಪುರ ಸಂಪೂರ್ಣ ದ್ರಾವಿಡ ಶೈಲಿಯಲ್ಲಿದೆ. ದೇವಾಲಯದ 
ಮಹಾದ್ವಾರಕ್ಕೆ ಸುಮಾರು 18 ಅಡಿ ಎತ್ತರದ ಮರದಿಂದ ನಿರ್ಮಿಸಿರುವ ಬಾಗಿಲುಗಳಿವೆ. ದ್ವಾರದ 
ಬಾಗಿಲುವಾಡವು ಲತಾಬಳ್ಳಿಯಿಂದ ಅಲಂಕೃತಗೊಂಡಿರುವಂತೆ ಕೆತ್ತಲಾಗಿದೆ. ದ್ದಾರದ ಎಡಭಾಗದಲ್ಲಿ 
ಭಿತ್ತಿಯಲ್ಲಿನ ಗೂಡುಗಳಲ್ಲಿ ಗಣೇಶ ಮತ್ತು ಮಹಿಷಾಸುರ ಮರ್ದಿನಿಯರ ಶಿಲ್ಪಗಳಿವೆ. 


ಜೋಳರ ಕಾಲದಲ್ಲಿ ಈ ದೇವಾಲಯ ನಿರ್ಮಾಣವಾಗಿದ್ದರೂ, ಇದರ ನಿರ್ಮಾಣ 
ಕಾರ್ಯದಲ್ಲಿ ಕೆಲವು ವಿಜ್ಞಾನ ವಿಸ್ಮಯಗಳನ್ನು ಗುರುತಿಸಬಹುದು. ದೇವಾಲಯವು ಸಂಪೂರ್ಣವಾಗಿ 
ಮರಳಿನ ಮೇಲೆ ತಳಪಾಯವಿಲ್ಲದೆ ನಿರ್ಮಾಣವಾಗಿರುವುದು ಹಾಗೂ ಅನೇಕ ದ್ವಾರಗಳು, ಧ್ವಜಸ್ತಂಭ, 
ಗರುಡಗಂಭ ಮೊದಲಾದವುಗಳ ಅಡೆತಡೆಗಳಿದ್ದರೂ ನೇರವಾಗಿ ಪ್ರತಿವರ್ಷ ಏಪ್ರಿಲ್‌-ಮೇ ತಿಂಗಳಿನಲ್ಲಿ 
ನಡೆಯುವ ರಥೋತ್ಸವದ ಸಮಯದಲ್ಲಿ ಬೆಳಿಗ್ಗೆ ಗರ್ಭಗೃಹದಲ್ಲಿನ ಅಪ್ರಮೇಯಸ್ವಾಮಿಯವರ ಪಾದದ 
ಮೇಲೆ ಸೂರ್ಯ ರಶ್ಮಿ ಬೀಳುವುದನ್ನು ಗಮನಿಸಿದರೆ ದೇವಾಲಯವನ್ನು ತಾಂತ್ರಿಕವಾಗಿ 
ನಿರ್ಮಿಸಿರುವುದನ್ನು ಕಾಣಬಹುದು. 


ದೇವಾಲಯದ ಮುಂಭಾಗ ತುಲಾಭಾರ ಮಂಟಪ ಹಾಗೂ ವಾಹನ ಮಂಟಪಗಳಿವೆ. ಈ 
ವಾಹನ ಮಂಟಪವು ವಿಶಾಲವಾದ ಎತ್ತರವಾದ ಕಂಬಗಳಿಂದ ಕೂಡಿದ ಮಂಟಪವಾಗಿದೆ. ಇಲ್ಲಿನ 
ಕಂಬಗಳಲ್ಲಿ ವಿಷ್ಣುವಿನ ದಶಾವತಾರ, ವಿಷ್ಣುವಿನ ವಿವಿಧ ಲೀಲೆಗಳು, ಸರ್ಪಬಂಧ, ಆಂಜನೇಯ, 
ಗರುಡ, ಕಾಲ್ಲನಿಕ ಪ್ರಾಣಿಗಳು, ಭಕ್ತರು ಮೊದಲಾದ ಉಬ್ಬುಶಿಲ್ಲಗಳ ಕೆತ್ತನೆಯನ್ನು ಕಾಣಬಹುದು. 
ಒಂದು ಕಂಬದಲ್ಲಿ ಪುರಂದರದಾಸರ ಶಿಲವನ್ನು ಸಹ ಕಾಣಬಹುದು. ಈ ಮಂಟಪದ ಒಳಭಾಗದಲ್ಲಿ 
ಜಗುಲಿಯಿದ್ದು ಹತ್ತಲು ಮೆಟ್ಟಿಲುಗಳಿವೆ. ಈ ಜಗುಲಿಯ ಹಿಂಭಾಗದಲ್ಲಿ ಚಿಕ್ಕದಾದ ಗರ್ಭಗೃಹವಿದೆ. 
ಪ್ರಸ್ತುತ ಇದರಲ್ಲಿ ಯಾವುದೇ ಮೂರ್ತಿಗಳಿಲ್ಲ. ಗರ್ಭಗೃಹದ ಬಾಗಿಲುವಾಡ ಲತಾಬಳ್ಳಿಯಿಂದ 
ಅಲಂಕೃತಗೊಂಡಿದ್ದು, ಲಲಾಟದಲ್ಲಿ ಗಜಲಕ್ಷ್ಮಿಯ ಚಿತ್ರಣವಿದೆ. ಅದರ ಮೇಲ್ಲಾಗದ ಪಟ್ಟಿಕೆಯಲ್ಲಿ 
ಕೃಷ್ಣನ ಚಿತ್ರವಿರುವುದರಿಂದ ಹಿಂದೆ ಇದೂ ಕೃಷ್ಣನ ದೇವಾಲಯವಾಗಿತ್ತು ಎನ್ನಬಹುದು. ಬಾಗಿಲಿನ 
ಇಕ್ಕೆಲಗಳಲ್ಲಿ ಜಯವಿಜಯರ ಉಬ್ಬುಶಿಲ್ಲಗಳ ಕೆತ್ತನೆಯಿದೆ. ಈ ಬಾಗಿಲಿನ ಮೇಲ್ಲಾಗದ ತೊಲೆಯಲ್ಲಿ 
ದೊರೆಯೊಬ್ಬನು ಪತ್ನಿ ಸಮೇತನಾಗಿ ಕುಳಿತಿದ್ದು, ಇವರ ಇಕ್ಕೆಲಗಳಲ್ಲಿ ರಾಜಪರಿವಾರದವರ ಚಿತ್ರಣದ 
ಉಬ್ಬುಶಿಲ್ಲಗಳ ಕೆತ್ತನೆಯಿದೆ. ಇದು ವಿಜಯನಗರ ಕಾಲದ ರಚನೆಯಾಗಿದೆ. ಇಲ್ಲಿ ಚಿತ್ರಿಸಿರುವ ರಾಜನು 
ಚನ್ನಪಟ್ಟಣ ಪಾಳೇಗಾರನಾದ ಜಗದೇವರಾಯನೆಂಬ ಪ್ರತೀತಿಯಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 246 


ಮಳೂರುಪಟ್ಟ ಗ್ರಾಮದ ನಾರಾಯಣಸ್ಪಾಮಿ ದೇವಾಲಯ : ಈ ದೇವಾಲಯವು ಜೋಳ 
ದೊರೆ ರಾಜರಾಜಚೋಳನ ಕಾಲದಲ್ಲಿ ಕ್ರಿ.ಶ. 1007ರಲ್ಲಿ ಸ್ಥಾಪನೆಗೊಂಡಿತ್ತು ಎಂಬುದನ್ನು ಶಾಸನಗಳಲ್ಲಿ 
ದಾಖಲಾಗಿದೆ. ಈ ದೇವಾಲಯ ಗರ್ಭಗೃಹ, ಅಂತರಾಳ, ನವರಂಗ, ಮುಖಮಂಟಪವನ್ನು 
ಹೊಂದಿದೆ. ಕಡಿಮೆ ಎತ್ತರವನ್ನು ಹೊಂದಿರುವ ಈ ದೇವಾಲಯ ಅಧಿಷ್ಠಾನಕ್ಕಿಂತ ಮೇಲ್ಭಾಗದ 
ಭಿತ್ತಿಯ ಭಾಗದವರೆಗೂ ಮುಚ್ಚಿ ಹೋಗಿದೆ. ಅಧಿಷ್ಠಾನದ ಮೇಲೆ ಅರೆಗಂಬಗಳಿಂದ ಕೂಡಿರುವ 
ಸಾಧಾರಣ ಕಲ್ಲಿನ ಭಿತ್ತಿಯನ್ನು ನಿರ್ಮಿಸಲಾಗಿದೆ. ಆದರೆ ಭಿತ್ತಿಯಲ್ಲಿ ದೇವಕೋಷ್ಟಗಳಿಲ್ಲ. ಭಿತ್ತಿಯ 
ಮೇಲ್ಸಾಗ ಚಪ್ಪಡಿಯ ಛಾವಣಿಯಿದೆ. ಅದರ ಮೇಲ್ಸಾಗ ಶಿಖರದಂತಹ ಯಾವುದೇ ಭಾಗಗಳಿಲ್ಲ. 
ದೇವಾಲಯದ ವಿಶೇಷವೆಂದರೆ ಅಧಿಷ್ಠಾನ ಹಾಗೂ ಭಿತ್ತಿಯ ಬಹುಭಾಗದಲ್ಲಿ ಚೋಳರ ಕಾಲದ 
ತಮಿಳು ಭಾಷೆಯ ಅರವಕ್ಷರ ಲಿಪಿಯಲ್ಲಿರುವ ಸುಧೀರ್ಫವಾಗಿರುವ ಶಾಸನಗಳನ್ನು 
ಕಂಡಿರಿಸಿರುವುದು. 


ದೇವಾಲಯದಲ್ಲಿ ಎರಡು ವಿಷ್ಣುವಿನ ವಿಗಹಗಳಿವೆ. ಚೋಳರ ಕಾಲದ ವಿಷ್ಣು ವಿಗಹವನ್ನು 
ಅಂತರಾಳದ ಎಡಗಡೆಯ ಗೋಡೆಗೆ ಒರಗಿಸಿಡಲಾಗಿದೆ. ಗರ್ಭಗೃಹದಲ್ಲಿ ಚೋಳರ ನಂತರ 
ಕಾಲಘಟ್ಟದಲ್ಲಿ ಹೊಸದಾದ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. ಚೋಳರ ಕಾಲದ ವಿಷ್ಣುವಿನ 
ವಿಗಹವನ್ನು ಶಾಸನಗಳಲ್ಲಿ ಜಯಂಗೊಂಡಚೋಳ ವಿಣ್ಣಾಗರ್‌ (ದೊರೆ ರಾಜರಾಜಚೋಳನ ಬಿರುದು) 
ಎಂದು ಕರೆಯಲಾಗಿದೆ. ಈ ವಿಗಹವು ಸುಮಾರು ನಾಲ್ಕುವರೆ ಅಡಿ ಎತ್ತರವಾಗಿದ್ದು, ಸಮಭಂಗಿಯಲ್ಲಿ 
ನಿಂತಿರುವಂತೆ ಕಡೆಯಲಾಗಿದೆ. ಸುಂದರವಾಗಿ ಕಾಣುವ ವಿಷ್ಣುವು ಚತುರ್ಭುಜವನ್ನು ಹೊಂದಿದ್ದು, 
ಹಿಂಬದಿಯ ಕೈಗಳಲ್ಲಿ ಚಕ್ರ ಶಂಖವನ್ನು ಹಿಡಿದಿದ್ದರೆ, ಮುಂದಿನ ಬಲಗೈ ಅಭಯಹಸ್ತ ಹಾಗೂ 
ಎಡಗೈ ಕಟೀಹಸ್ತ ಮುದೆಯಲ್ಲಿದೆ. ಮೂರ್ತಿಯ ಎಡಗಾಲ ಬಳಿ ಗದೆಯನ್ನು ಕೆತ್ತಲಾಗಿದೆ. ಸರ್ವ 
ಆಭರಣಗಳನ್ನು ತೊಟ್ಟಿರುವಂತೆ ಕಡೆದಿರುವ ಈ ಮೂರ್ತಿಯು ಕರಂಡ ಮಕುಟವನ್ನು ಹೊಂದಿದೆ. 
ಇಕ್ಕೆಲಗಳಲ್ಲಿ ಚಿಕ್ಕದಾಗಿ ಶ್ರೀದೇವಿ, ಭೂದೇವಿಯರ ಉಬ್ಬುಶಿಲ್ಲಗಳನ್ನು ಕಡೆಯಲಾಗಿದೆ. ಈ 
ಮೂರ್ತಿಯ ಲಕ್ಷಣಗಳನ್ನು ಗಮನಿಸಿದಾಗ ಇದು “ಜನಾರ್ಧನ'ದೆಂದು ನಿರ್ಧರಿಸಬಹುದು. ಈ ಶಿಲದ 
ಲಕ್ಷಣವನ್ನೇ ಗರ್ಭಗೃಹದಲ್ಲಿರುವ ವಿಗ್ರಹವು ಹೊಂದಿದ್ದು, ಸುಮಾರು ಮೂರುವರೆ ಅಡಿ 
ಎತ್ತರವಾಗಿದೆ. 


ದೇವಾಲಯದ ಬಾಗಿಲು ಸಾಧಾರಣ ಲಕ್ಷಣವನ್ನು ಹೊಂದಿದೆ. ಇಲ್ಲಿ ಜಯ-ವಿಜಯರ 
ಶಿಲಗಳಿಲ್ಲ. ಈ ದೇವಾಲಯದ ಚಿಕ್ಕದಾದ ಮುಖಮಂಟಪದ ಎದುರಿಗೆ ಚೋಳರ ಕಾಲದ ಮೂರು 
ಅಡಿ ಎತ್ತರದ ಬಲಿಪೀಠವಿದೆ. ಈ ಬಲಿಪೀಠದ ಪಕ್ಕದಲ್ಲಿ ಭಗ್ಗಗೊಂಡಿರುವ ಸೂರ್ಯನ 
ವಿಗಹವಿರುವುದರಿಂದ ಈ ದೇವಾಲಯವು ಸೂರ್ಕನಾರಾಯಣನ ದೇವಾಲಯವಾಗಿತ್ತು ಎನ್ನಬಹುದು. 
ದೇವಾಲಯದಲ್ಲಿದ್ದ ಸೂರ್ಕನ ಮೂರ್ತಿಯನ್ನು ಭಗ್ನಗೊಂಡಿರುವುದರಿಂದ ಹೊರಗೆ ತಂದಿಟ್ಟರುತ್ತಾರೆ. 


ಕೂಡ್ಲೂರು ಗ್ರಾಮದ ರಾಮದೇವರ ದೇವಾಲಯ : ಕೂಡ್ಲೂರಿನ ಪ್ರಾಚೀನ ದೇವಾಲಯಗಳಲ್ಲಿ 
ರಾಮದೇವರ ದೇವಾಲಯವೂ ಒಂದು. ಇದು ಕಾಲದೃಷ್ಟಿಯಿಂದ ಕ್ರಿಶ. 7-8ನೇ ಶತಮಾನಕ್ಕೆ 
ಸೇರಿದ್ದಾಗಿದ್ದರೂ ಸಹ ನಂತರದ ಕಾಲದಲ್ಲಿ ಜೀರ್ಣೋದ್ದಾರಗೊಂಡಿದೆ. ಈ ದೇವಾಲಯವು 
ವಿಶಾಲವಾದ ಐದು ಅಡಿ ಎತ್ತರದ ಜಗಲಿಯ ಮೇಲೆ ನಿರ್ಮಿಸಲ್ಲಟ್ಟಿದ್ದು, ಗರ್ಭಗೃಹ, ಅಂತರಾಳ, 
ನವರಂಗ, ಮುಖಮಂಟಪ, ಪ್ರವೇಶ ಮಂಟಪಗಳನ್ನು ಒಳಗೊಂಡಿದೆ. ಗರ್ಭಗೃಹದ ಮೇಲೆ ದ್ರಾವಿಡ 
ಶೈಲಿಯ ಶಿಖರವಿದೆ. ಗರ್ಭಗೃಹದಲ್ಲಿ ಪ್ರಾಚೀನವಾದ ಸುಂದರವಾದ ಜನಾರ್ಧನನ (ವಿಷ್ಣು 
ವಿಗಹವಿದೆ. ಈ ವಿಗ್ರಹವನ್ನು ರಾಮದೇವರು ಎಂದು ಕರೆಯುವುದು ಸೋಜಿಗವೆನಿಸುತ್ತದೆ. ಬಹುಶಃ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 247 


ಈ ದೇವಾಲಯದಲ್ಲಿ ಮೂಲತಃ ಪ್ರತಿಷ್ಠಾಪನೆಗೊಂಡಿದ್ದ ರಾಮನ ವಿಗ್ರಹ ಹಾಳಾದಾಗ ಜನಾರ್ಧನನ 
ವಿಗಹವನ್ನು ಪ್ರತಿಷ್ಠಾಪಿಸಬೇಕು. ಆಗಾಗಿ ಈ ದೇವಾಲಯಕ್ಕೆ ಪ್ರಾಚೀನ ರಾಮನ ಹೆಸರೇ 
ಉಳಿದುಕೊಂಡುಬಂದಿದೆ. 


ಜನಾರ್ಧನನ ಮೂರ್ತಿಯು ಸುಮಾರು ನಾಲ್ಬು ಅಡಿ ಎತ್ತರವಾಗಿದ್ದು, 
ಚತುರ್ಭುಜದ್ದಾರಿಯಾಗಿದೆ. ಬಲಮುಂಗೈೈ ಅಭಯ, ಬಲಹಿಂಗೈ ಚಕ್ರ, ಎಡಮುಂಗೈಲಿ 
ನೇತಾಡುತ್ತಿರುವ ಗದೆ. ಎಡ ಹಿಂಗೈಲಿ ಶಂಖಧಾರಿಯಾಗಿದ್ದು, ಸಮಭಂಗಿಯಲ್ಲಿ ನಿಂತಿರುವಂತೆ 
ಕಡೆಯಲಾಗಿದೆ. ಈ ಮೂರ್ತಿಯು ಕಿರೀಟಮಕುಟ, ಪಾದಗಳವರೆಗೆ ಇಳಿಬಿದ್ದಿರುವಂತೆ ಕಚ್ಚೆ ಉಟ್ಟಿದ್ದು, 
ಮಕರ ಕುಂಡಲ, ಕೊರಳಲ್ಲಿ ದಪ್ಪ ಹಾಗೂ ಅಗಲವಾದ ಅಡ್ಡಿಕೆ. ಎಡದಿಂದ ಹಾದು ಬಲತೋಳ 
ಮೇಲೆ ಬಂದಿರುವ ಯಜ್ಞೋಪವೀತ, ಪಾದಗಳವರೆಗೆ ಇಳಿಬಿದ್ದಿರುವ ಆರೋಪಮಾಲೆ, ದಪ್ಪ 
ಕೈಕಡಗಗಳು, ಬಿಗಿದಿರುವ ನಡುಬಂಧವನ್ನು ಎರಡು ಕಡೆಗಳಲ್ಲಿ ಜೋಡಿಸಿರುವಂತೆ 
ಅರ್ಧಚಂದ್ರಾಕಾರದಲ್ಲಿ ಇಳಿಬಿದ್ದಿರುವ ವಸ್ತವಿದೆ. ನಗೆಮುಖದಿಂದ ಕೂಡಿರುವ 


ಸೌಮ್ಯಮೂರ್ತಿಯಾಗಿದೆ. 


ಚಿಕ್ಕದಾದ ಗರ್ಭಗುಡಿಯಾದರೂ ಅದರ ಮುಂದಿನ ಅಂತರಾಳ ದೊಡ್ಡದಾಗಿದೆ. ಇಲ್ಲಿ 
ಚೋಳರ ಕಾಲದ ದಪ್ಪವಾದ ದುಂಡಾಗಿರುವ ನಾಲ್ಕು ಕಂಬಗಳಿವೆ. ಈ ಕಂಬಗಳ ಕೆಳಭಾಗ 
ಚತುಸ್ತವಾಗಿದ್ದು, ನಂತರದಲ್ಲಿ ದುಂಡಾಕೃತಿಯನ್ನು ಪಡೆದು ಮೇಲ್ಫಾಗದಲ್ಲಿ ಪುಷ್ಟಬೋದಿಗೆಯನ್ನು 
ಹೊಂದಿವೆ. ಇಲ್ಲಿ ಆಳ್ತಾರರು, ರಾಮಾನುಜಾಚಾರ್ಯರ ಶಿಲ್ಪಗಳು, ದಕ್ಷಿಣ ಪಾಶ್ತದಲ್ಲಿ ಕುಳಿತ 
ಭಂಗಿಯಲ್ಲಿರುವ ಗರುಡನ ವಿಗ್ರಹವನ್ನು ಪ್ರತಿಷ್ಣಾಪಿಸಲಾಗಿದೆ. ಅಂತರಾಳದ ಬಾಗಿಲಿನ ಇಕ್ಕೆಲಗಳಲ್ಲಿ 
ಸುಮಾರು ಐದು ಅಡಿ ಎತ್ತರದ ಒರಟು ಕಲ್ಲಿನ ಕೆತ್ತನೆಯ ಜಯವಿಜಯರ ಮೂರ್ತಿಗಳಿವೆ. 
ನವರಂಗವು ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣಗೊಂಡಿದ್ದು, ಎತ್ತರವಾದ ನಾಲ್ಕು 
ಕಂಬಗಳಿವೆ. ಈ ಕಂಬಗಳು ಲತಾಬಳ್ಳಿಯಿಂದ ಅಲಂಕೃತಗೊಂಡಿದ್ದು, ಕೆಳಭಾಗದಲ್ಲಿ ಭಕ್ತರ 
ವಿಗಹಗಳನ್ನು ಕಡೆಯಲಾಗಿದೆ. ನವರಂಗದ ಎಡಭಾಗದಲ್ಲಿ ವಿಶ್ವಕ್ಷೇನರ ಪ್ರತಿಮೆಯಿದೆ. ನವರಂಗದ 
ಬಾಗಿಲಿನ ಇಕ್ಕೆಲಗಳಲ್ಲಿ ಜಯವಿಜಯರ ಉಬ್ಬುಶಿಲ್ಲಗಳನ್ನು ಕಡೆಯಲಾಗಿದೆ. ಲಲಾಟಬಿಂಬದಲ್ಲಿ 
ಗಜಲಕ್ಷ್ಮಿಯ ಕೆತ್ತನೆಯಿದೆ. ದೇವಾಲಯದ ಮುಂಭಾಗ ಚೋಳರ ಕಾಲದ ಸುಮಾರು ಮೂರು ಅಡಿ 
ಎತ್ತರದ ತಾವರೆ ದಳಗಳ ಕೆತ್ತನೆಯಿರುವ ಬಲಿಪೀಠವಿದೆ. ಇದರಿಂದ ಸ್ವಲ್ಲದೂರದಲ್ಲಿ ಗರುಡಗಂಭವಿದೆ. 


ಈ ದೇವಾಲಯದ ಹೊರಭಿತ್ತಿಯಲ್ಲಿ ಗಂಗ-ಚೋಳರ ಕಾಲದ ಅರೆಗಂಭಗಳಿಂದ ನಿರ್ಮಾಣ 
ಮಾಡಿರುವ ದೇವಕೋಷ್ಟಕಗಳಿವೆ. ದೇವಕೋಷ್ಠಕಗಳಲ್ಲಿ ಯಾವುದೇ ಮೂರ್ತಿಗಳು ಇರುವುದಿಲ್ಲ. 
ಗರ್ಭಗೃಹವು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾಗಿದ್ದು, ಷಡರ್ಗಗಳ ನಿರ್ಮಾಣವನ್ನು ಕಾಣಬಹುದು. 
ಈ ದೇವಾಲಯದ ಹೊರ ಆವರಣದ ಎಡಪಾರ್ಶದಲ್ಲಿ ಸೀತಮ್ಮ(ಲಕ್ಷ್ಮಿ)ನ ಗುಡಿ ಇದೆ. ಈ ಗುಡಿಯು 
ಗರ್ಭಗೃಹ, ಮುಖಮಂಟಪಗಳನ್ನು ಹೊಂದಿದೆ. ಗರ್ಭಗೃಹದಲ್ಲಿನ ಈ ದೇವಿಯು ಸುಮಾರು 
ಎರಡುವರೆ ಅಡಿ ಎತ್ತರವಿದ್ದು, ಚತುರ್ಭುಜೆಯಾಗಿದೆ. ಮುಂದಿನ ಕೈಗಳು ಅಭಯ, ವರದ 
ಹಸ್ತವಾಗಿದ್ದರೆ, ಹಿಂಬದಿಯ ಕೈಗಳಲ್ಲಿ ತಾವರೆ ಮೊಗ್ಗನ್ನು ಹಿಡಿದು ಸುಖಾಸೀನ ಭಂಗಿಯಲ್ಲಿ 
ಕುಳಿತಿರುವಂತಹ ಮನೋಹರವಾದ ವಿಗಹವಾಗಿದೆ. ಈ ಗುಡಿಯ ಮುಂಭಾಗದಲ್ಲಿ ಪಾಕಶಾಲಾ 
ಮಂಟಪವಿದೆ. ಈ ಮಂಟಪದಲ್ಲಿನ ಸುಂದರವಾದ ಕಂಬಗಳಲ್ಲಿ ಯೋಗಾನರಸಿಂಹ, ಆಂಜನೇಯ, 
ಗರುಡ, ಸಿಂಹ, ಆನೆ, ನೃತ್ಯಗಾರ್ತಿ, ಮಿಥುನ ಶಿಲ್ಲಗಳು ಮೊದಲಾದ ಉಬ್ಬುಶಿಲ್ಲಗಳ ಕೆತ್ತನೆಯನ್ನು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 248 


ಕಾಣಬಹುದು. ರಾಮದೇವರ ದೇವಾಲಯದ ಸುತ್ತ ವಿಜಯನಗರ ಅರಸರ ಕಾಲದಲ್ಲಿ ಪ್ರಾಕಾರವನ್ನು 
ನಿರ್ಮಿಸಿದ್ದು, ಪ್ರಾಕಾರದ ಗೋಡೆಯ ಮೇಲೆ ಪ್ರಾಣಿಗಳ ಕೆತ್ತನೆಯನ್ನು ಮಾಡಲಾಗಿದೆ. 


ಇದೇ ದೇವಾಲಯದ ಹೊರಪ್ರಾಂಗಣದಲ್ಲಿ ಸುಮಾರು ಎರಡು ಅಡಿ ಎತ್ತರದ 
ಕಾಳಿಂಗಮರ್ದನದ ಕೃಷ್ಣನ ಉಬ್ಬುಶಿಲ್ಲವಿದೆ. ಇದೇ ಜಾಗದಲ್ಲಿ ಪ್ರಾಚೀನವಾದ ಎರಡು ವಿಷ್ಣುವಿನ 
ಮೂರ್ತಿಗಳಿವೆ. ಮೊದಲನೇ ಶಿಲವು ಸುಮಾರು ಆರು ಅಡಿ ಎತ್ತರವಾಗಿದ್ದು, ಸಮಭಂಗಿಯಲ್ಲಿ 
ನಿಂತಿದ್ದು ಕೊಳಗದಂತಹ ಕಿರೀಟವನ್ನು ಧರಿಸಿದ್ದು, ಶಿಖಾಮಣಿಯಿಂದ ಕೂಡಿದೆ. ಕಿವಿಯಲ್ಲಿ 
ಮಕರಕುಂಡಲ, ಕೊರಳಲ್ಲಿ ದಪ್ಪ ಮತ್ತು ಅಗಲವಾದ ಅಡ್ಡಿಕೆ ಇದೆ. ಬಲಮುಂಗೈ ಅಭಯಹಸ್ತ, 
ಬಲಹಿಂಗೈಲಿ ಪ್ರಯೋಗಚಕ್ರ, ಎಡಮುಂಗೈ ಧಾರಕಮುದ್ರೆ (ಕಟೀಹಸ್ತ. ಎಡಹಿಂಗೈಲಿ ಶಂಖವನ್ನು 
ಹಿಡಿದಿದೆ. ಕೈಗಳಲ್ಲಿ ಹೆಚ್ಚಿನ ಕಡಗಗಳಿವೆ. ದೇಹದ ಮೇಲೆ ಅಗಲವಾದ ರತ್ನ ಪಟ್ಟಿಯಂತಿರುವ 
ಯಜ್ಞೋಪವೀತವಿದೆ. ಕಣಕಾಲವರೆಗೆ ಇಳಿಬಿಟ್ಟಿರುವ ಆರೋಪ್ಯಮಾಲೆ, ಉದರಬಂಧ, ನಡುವನ್ನು 
ಬಿಗಿದು ಮುಂಭಾಗದಲ್ಲಿ ಗಂಟುಬಿದ್ದಿರುವ ನಡುಬಂಧ, ನಡುವಿನ ಎರಡೂ ಕಡೆಗಳಲ್ಲಿ ಇಳಿದಿರುವ 
ಬಟ್ಟೆಯನ್ನು ಸೇರಿಸುವಂತೆ ಮಧ್ಯೆ ಅರ್ಧಚಂದಕಾರದ ಇಳಿಬಟ್ಟೆ, ಎಡತೋಳಲ್ಲಿ ತೋಳಬಂಧ, 
ಕಣಕಾಲವರೆಗೆ ವಸ್ತವಿದೆ. ಈ ಅಲಂಕಾರವನ್ನು ಗಮನಿಸಿದಾಗ ಇದೂ ಗಂಗರ ಕಾಲದ 
ಶಿಲ್ಲವಾಗಿದ್ದರೂ ಕೂಡ ಪಲ್ಲವ ಶೈಲಿಯ ಪ್ರಭಾವವನ್ನು ಈ ಶಿಲದ ಅಲಂಕಾರದಲ್ಲಿ ಕಾಣಬಹುದು. 


ಇಲ್ಲಿನ ಮತ್ತೊಂದು ವಿಷ್ಣು ವಿಗ್ರಹವು ಮೂರು ಅಡಿ ಎತ್ತರವಾಗಿದ್ದು, ಮೊದಲನೇ ವಿಷ್ಟು 
ವಿಗಹದ ಎಲ್ಲಾ ಲಕ್ಷಣಗಳನ್ನೊಳಗೊಂಡಿದ್ದರೂ. ಬಲಮುಂಗೈ ಅಭಯ ಹಸ್ತವನ್ನು ಬಲಹಿಂಗೈಲಿ 
ಸ್ಥಿರಚಕ್ತ ಎಡಮುಂಗೈಲಿ ಗದೆಯನ್ನು ಎಡಹಿಂಗೈಲಿ ಶಂಖವನ್ನೊಳಗೊಂಡಿದೆ. ಇದರ ಪಕ್ಕದಲ್ಲಿ 
ಸಿಂಹದ ಕೆತ್ತನೆಯಿರುವ ಪ್ರಾಚೀನವಾದ ಕಂಬವೊಂದಿದ್ದು, ತುಂಡಾಗಿ ಬಿದ್ದಿದೆ. ಇಲ್ಲಿಯೇ ಗಂಗರ 
ಕಾಲದ ರಣಪಾರನ ಶಾಸನ ಹಾಗೂ ಕ್ರಿಶ. 19ನೇ ಶತಮಾನದ ದಾನಶಾಸನಗಳಿವೆ. ಈ 
ದೇವಾಲಯದ ಹೊರಭಾಗದಲ್ಲಿ ಅರ್ಧ ತುಂಡಾಗಿರುವ ಸೂರ್ಯನ ಶಿಲ್ಲವನ್ನು ಕಾಣಬಹುದು. 


ದೊಡ್ಡಮಳೂರಿನ ಕೈಲಾಸೇಶ್ವರ ದೇವಾಲಯ : ಚೋಳರ ಕಾಲದ ಪೆರಿಯ ಮಳೂರು 
ಅಗಹಾರದ ಭಾಗವಾಗಿದ್ದ ಕೈಲಾಸೇಶ್ಷರ ದೇವಾಲಯವು ಚೋಳರ ಕಾಲದ ರಚನೆಯಾಗಿದೆ. ಈ 
ದೇವಾಲಯವು ಗರ್ಭಗೃಹ, ಸುಖನಾಸಿ, ನವರಂಗ, ಮುಖಮಂಟಪ, ಮಹಾದ್ದಾರಗಳನ್ನು 
ಹೊಂದಿದೆ. ಚೋಳರ ಕಾಲದಲ್ಲಿ ಸ್ಥಾಪನೆಗೊಂಡ ಈ ದೇವಾಲಯವು ನಂತರದಲ್ಲಿ ಹೊಯ್ದ, 
ವಿಜಯನಗರ ಅರಸರ ಪ್ರೋತ್ಸಾಹದಿಂದ ಜೀರ್ಣೋದ್ಧಾರಗೊಂಡು ಅಭಿವೃದ್ಧಿ ಹೊಂದಿರುವುದನ್ನು 
ಇಲ್ಲಿರುವ ಹತ್ತಾರು ಶಾಸನಗಳು ದಾಖಲಿಸಿವೆ. ಗರ್ಭಗೃಹದಲ್ಲಿ ಸುಮಾರು ಮೂರುವರೆ ಅಡಿ ಎತ್ತರದ 
ಶಿವಲಿಂಗವಿದ್ದು, ಬ್ರಹ್ಮನಾಡಿಯ ರೇಖೆಯನ್ನು ಹೊಂದಿದೆ. ಇದರಿಂದ ಈ ಶಿವಲಿಂಗವು ಗಂಗರ 
ಕಾಲದ ರಚನೆಯೆಂದು ನಿರ್ಧರಿಸಬಹುದು. 


ನವರಂಗದಲ್ಲಿ ಚೋಳರ ಕಾಲದಲ್ಲಿ ನಿರ್ಮಾಣಗೊಂಡ ಎರಡುವರೆ ಅಡಿ ಎತ್ತರದ ಸೂರ್ಯನ 
ಶಿಲ್ಪ, ಒಂದುವರೆ ಅಡಿ ಎತ್ತರದ ಕಾಲಭೈರವ ಶಿಲ್ಪ, ಎರಡುವರೆ ಅಡಿ ಎತ್ತರದ ಗಣೇಶ ಶಿಲ್ಲ ಹಾಗೂ 
ಸಪ್ತಮಾತೃಕೆಯರ ಫಲಕಗಳಿವೆ. ಇಲ್ಲಿಯೇ ಪ್ರಾಚೀನ ಬಾಣದಾಕಾರದ ಎರಡು ಶಿವಲಿಂಗಗಳನ್ನು 
ಇಡಲಾಗಿದೆ. ಗಣಪತಿ ಶಿಲ್ಲವು ವಿಶೇಷವಾಗಿದ್ದು, ದಪ್ಪನೆಯ ಹೊಟ್ಟೆಯನ್ನು ಹೊಂದಿದ್ದು, ಶಿಲ್ಪ 
ಚಿಕ್ಕದಾಗಿದ್ದರೂ ಹಂಪೆಯ ಕಡ್ಲೆಕಾಯಿ ಗಣಪತಿಯನ್ನು ನೆನಪಿಗೆ ತರುತ್ತದೆ. ಸಪ್ತಮಾತೃಕೆಯರ 
ಫಲಕದ ಇಕ್ಕೆಲಗಳಲ್ಲಿ ಗಣಪತಿ, ವೀಣಾಧರ ಶಿವನ ಶಿಲ್ಪಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಗರ್ಭಗೃಹದ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 249 


ಶಿವಲಿಂಗದ ಎದುರಿಗೆ ನವರಂಗದಲ್ಲಿರುವ ನಂದಿ ಶಿಲವು ಸುಂದರವಾದ ಚೋಳರ ಕಾಲದ 
ರಚನೆಯಾಗಿದೆ. ಸುಮಾರು ಎರಡು ಅಡಿ ಎತ್ತರವಿದ್ದು, ಘಂಟಾಸರಗಳಿಂದ ಅಲಂಕೃತಗೊಂಡಿರುವಂತೆ 
ಕಡೆಯಲಾಗಿದೆ. ನವರಂಗದಲ್ಲಿ ಸ್ವತಂತ್ರ ನಾಲ್ಕು ಕಂಬಗಳಿದ್ದು, 4-8-16 ಮುಖವುಳ್ಳವಾಗಿದೆ. 
ಚೋಳರ ಶೈಲಿಯಲ್ಲಿರುವ ಈ ಕಂಬಗಳಲ್ಲಿ ಗಣಪತಿ, ನಂದಿ, ಗಜಲಕ್ಷ್ಮಿ ನರ್ತಕಿಯರು, ಕೀರ್ತಿಮುಖ, 
ಕಾಲ್ಪನಿಕ ಪ್ರಾಣಿಗಳ ಉಬ್ಬುಶಿಲ್ಲಗಳ ಕೆತ್ತನೆಯಿದೆ. ಇಲ್ಲಿನ ಒಂದು ಕಂಬದಲ್ಲಿ ಆನೆ ಮತ್ತು ನಂದಿಯನ್ನು 
ಒಂದರಲ್ಲಿ ಮತ್ತೊಂದು ಅಂಟಿಕೊಂಡಂತೆ ಕಡೆದಿದ್ದು, ಶಿಲ್ಲಿಯ ಕೌಶಲ್ಯತೆಯನ್ನು ಬಿಂಬಿಸುತ್ತದೆ. 


ನವರಂಗಕ್ಕೆ ಹೊಂದಿಕೊಂಡಂತೆ ಇರುವ ದೇವಾಲಯದ ಎಡಬದಿಯಲ್ಲಿ ಕೋಣೆಯೊಂದಿದ್ದು, 
ಇದರಲ್ಲಿ ಸುಮಾರು ಇದು ಅಡಿ ಎತ್ತರದ ಸುಂದರವಾದ ಪಾರ್ವತಿಯ  ವಿಗಹವಿದೆ. 
ಚತುರ್ಬುಜೆಯಾಗಿರುವ ದೇವಿಯ ಹಿಂಬದಿಯ ಕೈಗಳಲ್ಲಿ ಅಂಕುಶ, ಪಾಶಗಳನ್ನು ಹಿಡಿದಿದ್ದರೆ, 
ಮುಂದಿನ ಕೈಗಳು ಅಭಯ, ವರದ ಮುದ್ರೆಯಲ್ಲಿವೆ. ಸಮಭಂಗಿಯಲ್ಲಿ ನಿಂತಿರುವ ದೇವಿಯು ಕರಂಡ 
ಮಕುಟವನ್ನು ಹೊಂದಿದ್ದು, ಇದರಲ್ಲಿ ಸೂರ್ಯ, ಚಂದರ ಕೆತ್ತನೆಯಿದೆ. ದೇವಿಯು ಸರ್ವಾಭರಣ 
ಸುಂದರಿಯಾಗಿ ಕಂಗೊಳಿಸುವಂತೆ ಕಡೆಯಲಾಗಿದೆ. ಈ ಮೂರ್ತಿಯ ಪ್ರಭಾವಳಿಯಲ್ಲಿ ಲತಾಬಳ್ಳಿಗಳ 
ಅಲಂಕರಣವಿದ್ದು, ಮೇಲ್ಲಾಗದಲ್ಲಿ ಕೀರ್ತಿಮುಖವಿದೆ. 


ಮುಖಮಂಟಪದ ವಿಜಯನಗರ ಕಾಲದ ಕಂಬಗಳು ಚತುಸ್ಪ-ಅಷ್ಟಾಸ-ಚತುಸ್ರ 
ಮುಖವುಳ್ಳವಾಗಿದ್ದು, ಈ ಕಂಬಗಳ ಮೇಲೆ ಶಿವಲಿಂಗ, ಬೇಡರ ಕಣ್ಣಪ್ರ ವೀರಭದ್ರ, ಕುಬ್ಬರು. 
ಕಾಲ್ಪನಿಕ ಪ್ರಾಣಿಗಳು, ಭಕ್ತ ವಿಗಹಗಳು ಮೊದಲಾದ ಉಬ್ಬುಶಿಲ್ಲಗಳ ಕೆತ್ತನೆಯನ್ನು ಕಾಣಬಹುದು. 


ದೇವಾಲಯದ ಗರ್ಭಗೃಹವು ಸರಳ ಪಾದಬಂಧ ಅಧಿಷ್ಠಾನವನ್ನು ಹೊಂದಿದ್ದು, 
ದೇವಾಲಯದ ಹೊರಭಿತ್ತಿಯು ಅರೆಗಂಭಗಳಿಂದ ಕೂಡಿದ್ದು, ಇವುಗಳ ಮಧ್ಯೆದಲ್ಲಿ ದೇವಕೋಷ್ಠಗಳ 
ರಚನೆಯಿದೆ. ಪ್ರಸ್ತುತದಲ್ಲಿ ಈ ಕೋಷ್ಟಗಳಲ್ಲಿ ಯಾವುದೇ ಮೂರ್ತಿಗಳಿಲ್ಲ. ಗರ್ಭಗೃಹದ ಮೇಲಿನ 
ವಿಮಾನ ಶಿಖರವು ಇತ್ತೀಚೆಗೆ ಪುನರ್‌ ನಿರ್ಮಾಣ ಕಂಡಿರುವುದರಿಂದ ಪ್ರಾಚೀನ ಶಿಖರ ಶೈಲಿ 
ಸಂಪೂರ್ಣವಾಗಿ ಬದಲಾಗಿದೆ. 


ಈ ದೇವಾಲಯದ ಮುಂಭಾಗದಲ್ಲಿ ಚೋಳರ ಕಾಲದ ನಾಲ್ಪರು ವ್ಯಕ್ತಿಗಳ ಆತ್ಮಾಹುತಿ 
ಶಿಲಗಳಿದ್ದು, ಇವುಗಳ ಪಕ್ಕದಲ್ಲಿ ಕೈಮುಗಿದು ನಿಂತಿರುವ ಭಕ್ತೆಯೊಬ್ಬಳ ಶಿಲವಿದೆ. ದೇವಾಲಯದ 
ಎಡಭಾಗದಲ್ಲಿ ವಿಜಯನಗರ ಕಾಲದ ಸ್ವತಂತ್ರ ಮಂಟಪವೊಂದಿದ್ದು, ನಾಲ್ಕು ಕಂಬಗಳನ್ನು ಹೊಂದಿದೆ. 
ಈ ಕಂಬಗಳಲ್ಲಿ ವಿಷ್ಣುವಿನ ದಶಾವತಾರದ ಶಿಲ್ಲಗಳು, ಪೂರ್ಣಕುಂಭ ಹಾಗೂ ಕಾಲ್ಲನಿಕ ಪ್ರಾಣಿ- 
ಪಕ್ಷಿಗಳ ಚಿತ್ರಗಳನ್ನು ಸುಂದರವಾಗಿ ಬಿಡಿಸಲಾಗಿದೆ. 


ಸೋಗಾಲ ಗ್ರಾಮದ ಸೋಮೇಶ್ವರ ದೇವಾಲಯ : ಸೋಗಾಲ ಗಾಮದ ಹೊರಭಾಗದಲ್ಲಿರುವ 
ಚೋಳರ ಕಾಲದಲ್ಲಿ ನಿರ್ಮಾಣ ಸೋಮೇಶ್ವರ ದೇವಾಲಯ ಪೂರ್ವಾಭಿಮುಖವಾಗಿದೆ. ಈ 
ದೇವಾಲಯವು ಚಿಕ್ಕದಾದ ಗರ್ಭಗೃಹ, ಅಂತರಾಳ, ನವರಂಗ, ಎರಡು ಮುಖಮಂಟಪಗಳನ್ನು 
ಹೊಂದಿದೆ. ಚಿಕ್ಕಮಳೂರಿನ ಅರ್ಕೇಶ್ವರ ದೇವಾಲಯದಂತೆ ಪೂರ್ವ ಮತ್ತು ದಕ್ಷಿಣ ದಿಕ್ಕಿನಲ್ಲಿ 
ಬಾಗಿಲುಗಳಿವೆ. ಚೋಳರ ಕಾಲದಲ್ಲಿ ದೇವಾಲಯ ನಿರ್ಮಾಣಗೊಂಡಿರೂ, ವಿಜಯನಗರ ಅರಸರ 
ಕಾಲದಲ್ಲಿ ಜೀರ್ಣೋದ್ದ್ಧಾರಗೊಂಡು, ಸಾಕಷ್ಟು ಬದಲಾವಣೆಯನ್ನು ಹೊಂದಿದೆ. ದೇವಾಲಯದ 
ಹೊರಭಿತ್ತಿಯು ಸರಳವಾದ ಕಲ್ಲಿನ ಕಟ್ಟಡವಾಗಿದೆ. ಗರ್ಭಗೃಹದ ಮೇಲಿನ ವಿಮಾನಶಿಖರವು ಇತ್ತೀಚೆಗೆ 
ಪುನರ್‌ ನಿರ್ಮಾಣವಾಗಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 250 


ಗರ್ಭಗೃಹದಲ್ಲಿ ಮೂರು ಅಡಿ ಎತ್ತರದ ಶಿವಲಿಂಗವಿದ್ದು ಪಾಣಿಪೀಠದವರೆಗೆ 
ಮುಚ್ಚಿಹೋಗಿರುತ್ತದೆ. ಶಿವಲಿಂಗದಲ್ಲಿ ಬಹ್ಮನಾಡಿಯ ಬಾಣದಾಕಾರದ ಗುರುತನ್ನು ಕಾಣಬಹುದು. 
ಅಂತರಾಳದ ಬಾಗಿಲಿನ ಲಲಾಟದಲ್ಲಿ ಶಿವಲಿಂಗಕ್ಕೆ ಹಾಲುಳಣಿಸುತ್ತಿರುವ ಗೋವಿನ ಶಿಲ್ಪವಿದೆ. 
ನವರಂಗದ ಎಡಭಾಗದ ಚಿಕ್ಕದಾದ ಗೂಡಿನಲ್ಲಿ ಒಂದು ಅಡಿ ಎತ್ತರದ ಶಿವಲಿಂಗವಿದ್ದು, ಅದರ 
ಮುಂಭಾಗ ಎರಡು ನಂದಿಯ ಮೂರ್ತಿಗಳಿವೆ. ನವರಂಗದಲ್ಲಿ ಗರ್ಭಗೃಹದ ಶಿವಲಿಂಗಕ್ಕೆ ಎದುರಿಗೆ 
ಜೋಡಿ ನಂದಿ ಶಿಲಗಳಿವೆ. ಒಂದುವರೆ ಅಡಿ ಎತ್ತರದ ಈ ಶಿಲ್ಲಗಳು ಸಾಧಾರಣ ಲಕ್ಷಣವನ್ನು 
ಹೊಂದಿದ್ದು, ಚೋಳರ ಕಾಲದ್ದಾಗಿವೆ. ನವರಂಗದಲ್ಲಿಯೇ ಸುಮಾರು ಎರಡು ಅಡಿ ಎತ್ತರದ ಸೂರ್ಯ 
ಹಾಗೂ ಮೂರು ಅಡಿ ಎತ್ತರದ ಗಣಪತಿ ಶಿಲ್ಲಗಳಿವೆ. ನವರಂಗದ ಎಡಭಾಗದಲ್ಲಿ ಸಪ್ತಮಾತೃಕೆಯರ 
ಫಲಕವಿದ್ದು, ಮಾತೃಕೆಯರ ಕೆಳಗೆ ಅವರ ವಾಹನಗಳನ್ನು ಬಿಡಿಸಲಾಗಿದೆ. 


ನವರಂಗದ ಬಲಭಾಗದ ಒಳಭಿತ್ತಿಯಲ್ಲಿ ಚೋಳರ ಕಾಲದ ಅಪ್ರಕಟಿತ ತಮಿಳು ಶಾಸನಗಳಿವೆ. 
ನವರಂಗದಲ್ಲಿ ದಪ್ಪನೆಯ ನಾಲ್ಕು ಸ್ವತಂತ್ರ ಕಂಬಗಳಿದ್ದು, ಚತುಸ್ತ-ಅಷ್ಟಾಸ್ತ್ರ ಮುಖಗಳನ್ನು ಹೊಂದಿದ್ದು, 
ಮೇಲೆ ಮುಚ್ಚಳವನ್ನು ಪಡೆದು, ಸಾಧಾರಣ ಲಕ್ಷಣವನ್ನು ಹೊಂದಿವೆ. ನವರಂಗದ ಪೂರ್ವದಿಕ್ಕಿನ 
ಬಾಗಿಲಿನ ಇಕ್ಕೆಲಗಳಲ್ಲಿ ಶೈವದ್ದಾರಪಾಲಕರ ಎರಡುವರೆ ಅಡಿ ಎತ್ತರದ ಉಬ್ಬು ಶಿಲ್ಪಗಳಿವೆ. ಇಲ್ಲಿನ 
ಮುಖಮಂಟೊದ ಕಂಬಗಳಲ್ಲಿ ಲಜ್ಞಾಗೌರಿ, ಶಿವಲಿಂಗ, ನಂದಿ, ಉದ್ದನೆಯ ಜಡೆಯನ್ನು 
ಹೊಂದಿರುವ ಕಾಳಾಮುಖ ಯತಿ, ನಂದಿಯ ಮೇಲೆ ಕುಳಿತ ತ್ರಿಶೂಲವಿಡಿದಿರುವ ಶಿವ, ಕೈಮುಗಿದು 
ನಿಂತಿರುವ ರಾಜಪುರುಷ ಮೊದಲಾದ ಉಬ್ಬುಶಿಲ್ಲಗಳಿವೆ. ಕುಲಾವಿಯನ್ನು ತೊಟ್ಟ ರಾಜಪುರುಷನು 
ಕೈಮುಗಿದು ನಿಂತಿದ್ದಾನೆ. ಬಹುಶಃ ಈತ ದೇವಾಲಯ ನಿರ್ಮಿಸಿದ ಚೋಳ ದೊರೆಯಾಗಿರಬಹುದು. 


ದೇವಾಲಯದ ಮುಂಭಾಗ ಭೈರವನ ಪಾದದ ಫಲಕವಿದೆ. ಪಾದದ ಸುತ್ತ ನಾಗಬಂಧವಿದ್ದು, 
ಇಕ್ಕೆಲಗಳಲ್ಲಿ ಪ್ರಾಣಿ ಹಾಗೂ ಮನುಷ್ಯನ ರುಂಡ, ಮುಂಡ ಬೇರೆ ಬೇರೆಯಾಗಿರುವುದನ್ನು 
ಕಾಣಬಹುದು. ಇದು ದೇವರಿಗೆ ನರಬಲಿ ಹಾಗೂ ಪ್ರಾಣಿಬಲಿ ನೀಡುತ್ತಿದ್ದದರ ಸಂಕೇತವಾಗಿದೆ. 
ದಕ್ಷಿಣ ದಿಕ್ಕಿನ ಬಾಗಿಲುವಾಡ ಸಾಧಾರಣವಾಗಿದ್ದು, ಅದರ ಮುಂಭಾಗ ಉಯ್ಯಾಲೆ ಮಂಟಪವಿದೆ. 


ದೊಡ್ಡಮಳೂರಿನ ಶ್ರೀರಾಮ ದೇವಾಲಯ : ದೊಡ್ಡಮಳೂರು ಗ್ರಾಮದ ಮಧ್ಯಭಾಗದಲ್ಲಿ 
ಶ್ರೀರಾಮ ದೇವಾಲಯ ಚೋಳರ ಕಾಲದ ರಚನೆಯಾಗಿದೆ. ಈ ದೇವಾಲಯವು ಒಟ್ಟು ಮೂರು 
ಗರ್ಭಗೃಹಗಳನ್ನು ಹೊಂದಿದ್ದು, ತಿಕೂಟಚಲವೆಂದು ಕರೆಯುತ್ತಾರೆ. ಏಕೆಂದರೆ ಇಲ್ಲಿ ಒಂದರ ಪಕ್ಕದಲ್ಲಿ 
ಮತ್ತೊಂದರಂತೆ ಇರುವ ಮೂರು ಗರ್ಭಗೃಹಗಳಲ್ಲಿ ಪಟ್ಟಾಭಿರಾಮ, ಲಕ್ಷ್ಮಿನರಸಿಂಹ, 
ವೇಣಣುಗೋಪಾಲಕೃಷ್ಟರ ಮೂರ್ತಿಗಳಿದ್ದು, ಇವು ಸಾಲಿಗ್ರಾಮ ಶಿಲೆಗಳಿಂದ ನಿರ್ಮಾಣಗೊಂಡ 
ಚೋಳರ ಕಾಲದ ಸುಂದರ  ಮೂರ್ತಿಗಳಾಗಿವೆ. ಈ  ಸನ್ನಿಧಿಗಳಿಗೆ ಪ್ರತ್ಯೇಕವಾದ 
ವಮಾನಶಿಖರವಿರುವುದನ್ನು ಕಾಣಬಹುದು. ವಿಮಾನವು ಗಾರೆಯಿಂದ ಕಟ್ಟಲಟ್ಟಿದ್ದು, ಆಯಾ ದೇವರಿಗೆ 
ಸಂಬಂಧಿಸಿದ ಸುಂದರ ಗಾರೆ ವಿಗಹಗಳಿವೆ. ಗರ್ಭಗುಡಿಗಳ ಮುಂಭಾಗ, ವಿಜಯನಗರ ಅರಸರ 
ಕಾಲದ ಆರು ಕಂಬಗಳಿಂದ ನಿರ್ಮಾಣಗೊಂಡ ಮುಖಮಂಟಪವಿದೆ. ಈ ಕಂಬಗಳು 4-8-16 
ಮೂಲೆಗಳ ಮಾದರಿಯನ್ನು ಹೊಂದಿದ್ದು, ಆಂಜನೇಯ, ಗಣೇಶ, ಪೂರ್ಣಕುಂಭ, ಗಂಡಭೇರುಂಡ, 
ಲಜ್ಜಾಗೌರಿ ಮೊದಲಾದ ಉಬ್ಬುಶಿಲ್ಲಗಳನ್ನು ಕಡೆಯಲಾಗಿದೆ. 


ಮೂಲ ದೇವರಾದ ಪಟ್ಟಾಭಿರಾಮನಿರುವ ಮಧ್ಯದ ಗರ್ಭಗೃಹದ ಬಾಗಿಲಿನ 
ಲಾಲಾಟಬಿಂಬದಲ್ಲಿ ಗಜಲಕ್ಷ್ಮಿಯ ಉಬ್ಬುಶಿಲ್ಲವಿದ್ದು, ಬಾಗಿಲಿನ ಇಕ್ಕೆಲಗಳಲ್ಲಿ ಜಯ-ವಿಜಯರ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 251 


ಉಬ್ಬುಶಿಲ್ಲಗಳಿವೆ. ಇವರ ಮೇಲೆ ಸಿಂಹಮುಖ ಹಾಗೂ ಬಾಗಿಲುವಾಡ ಲತಾಬಳ್ಳಿಯಿಂದ 
ಅಲಂಕೃತಗೊಂಡಿದೆ. ಈ ಗರ್ಭಗೃಹದಲ್ಲಿ ಮೂರು ಅಡಿ ಎತ್ತರದ ಪಟ್ಟಾಭಿರಾಮನ ಮೂರ್ತಿಯು 
ಕಮಲದ ಮೇಲೆ ಸುಖಾಸೀನ ಭಂಗಿಯಲ್ಲಿ ಕುಳಿತಂತೆ ಇದ್ದು, ರಾಮನ ಬಲಗಾಲ ಬಳಿಯಲ್ಲಿ 
ಆಂಜನೇಯ ಪಾದಸೇವೆ ಮಾಡುತ್ತಿರುವ ವಿಶೇಷ ಭಂಗಿಯಲ್ಲಿದೆ. ರಾಮನ ಬಲಗಡೆ ಸೀತಾದೇವಿಯು 
ಬಲಗೈ ವರದ ಹಸ್ತವಾಗಿ, ಎಡಗೈಯಲ್ಲಿ ತಾವರೆ ಮೊಗ್ಗನ್ನು ಹಿಡಿದು ಪೀಠದ ಮೇಲೆ ಕುಳಿತಿರುವ 
ಎರಡುವರೆ ಅಡಿ ಎತ್ತರದ ಮೂರ್ತಿಯಿದೆ. ರಾಮನ ಎಡಭಾಗದಲ್ಲಿ ಎರಡುವರೆ ಅಡಿ ಎತ್ತರದ 
ಲಕ್ಷ್ಮಣನ ಮೂರ್ತಿಯು ಧನಸ್ನನ್ನು ಹಿಡಿದು, ಕೈಮುಗಿದು ನಿಂತಿರುವ ಭಂಗಿಯಲ್ಲಿದೆ. ಲಕ್ಷ್ಮಣನ 
ಬೆನ್ನಿಗೆ ಬಾಣದ ಭತ್ತಳಿಕೆಯಿದೆ. 


ಈ ಗರ್ಭಗೃಹದ ಎಡಭಾಗದ ಮತ್ತೊಂದು ಗರ್ಭಗೃಹದಲ್ಲಿ ವೇಣುಗೋಪಾಲಕೃಷ್ಣನ 
ಎರಡುವರೆ ಅಡಿ ಎತ್ತರದ ಶಿಲವಿದೆ. ಚತುರ್ಭುಜಧಾರಿಯಾದ ಕೃಷ್ಣನು ಹಿಂಬದಿಯ ಕೈಗಳಲ್ಲಿ ಚಕ್ರ, 
ಶಂಖಗಳನ್ನು ಹಿಡಿದಿದ್ದು, ಮುಂದಿನ ಕೈಗಳಲ್ಲಿ ಕೊಳಲನ್ನು ಹಿಡಿದು ನುಡಿಸುತ್ತಾ ಕಾಲುಗಳನ್ನು 
ಕತ್ತರಿಯಾಕಾರದಲ್ಲಿ ಹಾಕಿಕೊಂಡು ನಿಂತಿರುವ ಅತ್ಯಾಕರ್ಷಕ ಭಂಗಿಯಲ್ಲಿದೆ. ಶಿಲೆಯಲ್ಲಿ ಪ್ರಭಾವಳಿ 
ಸಹ ನಿರ್ಮಾಣವಾಗಿದೆ. ವೈಜಯಂತಿ ಮಾಲೆ, ಸಕಲ ಆಭರಣಗಳಿಂದ ಭೂಷಿತವಾಗಿರುವ ಈ 
ಸ್ಪಾಮಿಯ ವಿಗಹವು ಸುಂದರವಾಗಿ ಕೆತ್ತಲಟ್ಟಿದೆ. 


ಬಲಭಾಗದ ಗರ್ಭಗೃಹದಲ್ಲಿ ಲಕ್ಷ್ಮಿನರಸಿಂಹನ ವಿಗಹವು ಎರಡುವರೆ ಅಡಿ ಎತ್ತರವಿದೆ. 
ಆದಿಶೇಷನ ಮೇಲೆ ಸುಖಾಸೀನ ಭಂಗಿಯಲ್ಲಿ ಕುಳಿತಿರುವ ನರಸಿಂಹನು ಚತುರ್ಭುಜವನ್ನು 
ಹೊಂದಿದ್ದು, ಹಿಂಬದಿಯ ಕೈಗಳಲ್ಲಿ ಚಕ್ರ ಶಂಖಗಳನ್ನು ಹಿಡಿದಿದ್ದರೆ, ಮುಂದಿನ ಕೈಗಳು ಅಭಯಹಸ್ತ 
ವರದಹಸ್ತ ಮುದ್ರೆಯಲ್ಲಿವೆ. ಲಕ್ಷ್ಮಿಯು ನರಸಿಂಹನ ಎಡಕಾಲತೊಡೆಯ ಮೇಲೆ ಕುಳಿತಿದ್ದು, 
ಬಲಗೈಯಲ್ಲಿ ಕಮಲದ ಮೊಗ್ಗನ್ನು ಹಿಡಿದಿದ್ದರೆ, ಎಡಗೈಯನ್ನು ತನ್ನ ಕಾಲತೊಡೆಯ ಮೇಲೆ 
ಇಟ್ಟುಕೊಂಡಿದ್ದಾಳೆ. ಲಕ್ಷ್ಮಿನರಸಿಂಹರು ಕಿರೀಟಮಕುಟವನ್ನು ಧರಿಸಿದ್ದು, ಸರ್ವಾಭರಣಗಳನ್ನು 
ಧರಿಸಿರುವಂತೆ ಕಡೆಯಲಾಗಿದೆ. ಇವರ ಪಾದಬಳಿಯಲ್ಲಿ ಭಕ್ತಪಹ್ಲಾದ ಮತ್ತು ಗರುಡರ ಕೈಮುಗಿದು 
ನಿಂತಿರುವ ಉಬ್ಬುಶಿಲ್ಲಗಳಿವೆ. ಒಟ್ಟಿನಲ್ಲಿ ಸುಂದರವಾಗಿ ಕಂಗೊಳಿಸುವಂತೆ ವಿಗ್ರಹವನ್ನು ರಚಿಸಲಾಗಿದೆ. 


ಸಿಂಗರಾಜಪುರದ ಗೋಪಾಲಕೃಷ್ಣ ದೇವಾಲಯ : ಸಿಂಗರಾಜಪುರ ಗ್ರಾಮದ 
ಮಧ್ಯಭಾಗದಲ್ಲಿರುವ ವೇಣುಗೋಪಾಲಕ್ಕೃಷ್ಣ ದೇವಾಲಯವು ಚೋಳರ ಕಾಲದ ರಚನೆಯಾಗಿದೆ. 
ಹಪೂರ್ವಾಭಿಮುಖವಾಗಿರುವ ಈ ದೇವಾಲಯವು ಗರ್ಭಗೃಹ, ಅಂತರಾಳ, ನವರಂಗ, 
ಮುಂಖಮಂಟಪವನ್ನು ಹೊಂದಿದೆ. ದೇವಾಲಯ ಚೋಳರ ಕಾಲದಲ್ಲಿ ನಿರ್ಮಾಣಗೊಂಡರೂ, 
ನಂತರದಲ್ಲಿ ಸಾಕಷ್ಟು ಬದಲಾವಣೆಗೆ ಒಳಗಾಗಿದೆ. ಪ್ರಸ್ತುತದಲ್ಲಿ ದೇವಾಲಯದ ಭಿತ್ತಿ ಹಾಗೂ 
ವಿಮಾನಶಿಖರವು ಪುನರ್‌ ನಿರ್ಮಾಣಗೊಂಡಿದೆ. ದೇವಾಲಯದಲ್ಲಿನ ಮೂರ್ತಿಶಿಲ್ಲಗಳು, ಕಂಬಗಳು 
ಮಾತ್ರ ಪ್ರಾಚೀನತೆಯನ್ನು ಉಳಿಸಿಕೊಂಡಿವೆ. 


ಗರ್ಭಗೃಹದಲ್ಲಿ ಗರುಡ ಪೀಠದ ಮೇಲೆ ಸುಮಾರು ನಾಲ್ಕು ಅಡಿ ಎತ್ತರದ 
ವೇಣುಗೋಪಾಲಕೃಷ್ಣನ ಸುಂದರವಾದ ಮೂರ್ತಿಯಿದೆ. ಚತುರ್ಭುಜಧಾರಿಯಾದ ಕೃಷ್ಣನು 
ಕಾಲಗಳನ್ನು ಕತ್ತರಿಯಾಕಾರದಲ್ಲಿ ಹಾಕಿಕೊಂಡು ನಿಂತಿದ್ದು, ಹಿಂಬದಿಯ ಕೈಗಳಲ್ಲಿ ಚಕ್ರ ಶಂಖಗಳನ್ನು 
ಹಿಡಿದಿದ್ದರೆ, ಮುಂದಿನ ಕೈಗಳಲ್ಲಿ ಉದ್ದನೆಯ ಕೊಳಲನ್ನು ಹಿಡಿದು ಊದುತ್ತಿರುವಂತೆ ಚಿತ್ರಿಸಲಾಗಿದೆ. 
ಕೃಷ್ಣನು ಕಿರೀಟಮಕುಟವನ್ನು ಧರಿಸಿದ್ದು, ಸರ್ವ ಆಭರಣಧಾರಿಯಾಗಿ, ನಗುಮೊಗದ ಗೋಪಾಲಕೃಷ್ಣನ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 252 


ಕೆತ್ತನೆ ಅದ್ದುತವಾಗಿದೆ. ಪ್ರಭಾವಳಿಯಲ್ಲಿ ದಶಾವತಾರದ ಉಬ್ಬುಶಿಲ್ಲಗಳಿದ್ದು, ಮೇಲ್ಲಾಗದಲ್ಲಿ 
ಸಿಂಹಮುಖವಿದೆ. ಪ್ರಭಾವಳಿಯ ಇಕ್ಕೆಲಗಳಲ್ಲಿ ಮಧ್ಯೆದಲ್ಲಿ ಗದೆ ಹಾಗೂ ಕಮಲದ ಚಿತ್ರಣವಿದ್ದು, 
ಕೆಳಭಾಗದಲ್ಲಿ ಕೃಷ್ಣನ ಇಕ್ಕೆಲಗಳಲ್ಲಿ ಒಂದು ಕೈಯಲ್ಲಿ ಕಮಲದ ಮೊಗ್ಗನ್ನು ಹಿಡಿದು, ಮತ್ತೊಂದು 
ಕೈಯನ್ನು ಇಳಿಬಿಟ್ಟು ನಿಂತಿರುವ ರುಕ್ಕೀಣಿ, ಸತ್ಯಭಾಮೆಯರ ಕೆತ್ತನೆಯಿದೆ. ಒಟ್ಟಿನಲ್ಲಿ ಚೋಳರ ಶೈಲಿಯ 
ಕೃಷ್ಣನ ಮೂರ್ತಿ ಮನೋಹರವಾಗಿದೆ. 


ನವರಂಗದಲ್ಲಿ ಎರಡು ಅಡಿ ಎತ್ತರದ ಲಕ್ಷ್ಮಿ ಅಮ್ಮನವರ ಶಿಲವಿದೆ. ಚತುರ್ಬುಜೆಯಾದ 
ದೇವಿಯು ಹಿಂಬದಿಯ ಕೈಗಳಲ್ಲಿ ಕಮಲದ ಮೊಗ್ಗುಗಳನ್ನು ಹಿಡಿದಿದ್ದರೆ ಮುಂಬದಿಯ ಕೈಗಳು 
ಅಭಯ-ವರದ ಹಸ್ತಗಳಾಗಿರುವುದನ್ನು ಕಾಣಬಹುದು. ಕರಂಡ ಮಕುಟವನ್ನು ಧರಿಸಿರುವು ದೇವಿಯು 
ಸರ್ವಾಭರಣಗಳಿಂದ ಅಲಂಕೃತಗೊಂಡಿರುವಂತೆ ಕಡೆಯಲಾಗಿದೆ. ಅಂತರಾಳದ ಬಾಗಿಲಿನ 
ಇಕ್ಕೆಲಗಳಲ್ಲಿ ಸುಮಾರು ಐದುವರೆ ಅಡಿ ಎತ್ತರದ ದ್ದಾರಪಾಲಕರ ಗಾರೆಶಿಲ್ಲಗಳಿವೆ. ನವರಂಗದಲ್ಲಿ 
ದಪ್ಪನೆಯ ಸ್ವತಂತ್ರ ನಾಲ್ಕು ಕಂಬಗಳಿವೆ. ಈ ಕಂಬಗಳು ಚತುಸ್ಪ-ಅಷ್ಟಾಸ-ಚತುಸವಾಗಿದ್ದು, 
ನಂತರದಲ್ಲಿ ವೃತ್ತಾಕಾರವಾಗಿದ್ದು, ಅದರ ಮೇಲ್ಲಾಗದಲ್ಲಿ ಮುಚ್ಚಿಗೆ ಮತ್ತು ಬೋದಿಗೆಗಳನ್ನು 
ಕಾಣಬಹುದು. ನವರಂಗದ ಮಧ್ಯದ ಭುವನೇಶ್ನರಿಯಲ್ಲಿ ನಕ್ಷತ್ರಾಕಾರದ ಮುಚ್ಚಿಗೆಗಳನ್ನು ಹೊಂದಿದ್ದು, 
ಮಧ್ಯದಲ್ಲಿ ಕಮಲ ದಳಗಳ ಕೆತ್ತನೆಯಿದೆ. ಮುಖಮಂಟಪದಲ್ಲಿ ನಾಲ್ದುಗಳಿದ್ದು, ನವರಂಗದಲ್ಲಿನ 
ಕಂಬಗಳ ಲಕ್ಷಣವನ್ನು ಹೊಂದಿವೆ. ಈ ಕಂಬಗಳಲ್ಲಿ ಆಂಜನೇಯ, ಗರುಡ, ವಾದ್ಯಗಾರರು 
ಮೊದಲಾದ ಅಲಂಕೃತ ಶಿಲ್ಪಗಳನ್ನು ಬಿಡಿಸಲಾಗಿದೆ. ದೇವಾಲಯದ ಮುಂಭಾಗ ಚೋಳರ ಕಾಲದ 
ಬಲಿಪೀಠ, ಗರುಡಗಂಭ, ಬೃಂದಾವನಗಳನ್ನು ಕಾಣಬಹುದು. ಇದೇ ದೇವಾಲಯದ ಆವರಣದಲ್ಲಿ 
ಚಕ್ರದಾಕಾರದ ಕಲ್ಲಿನಲ್ಲಿ ಸುಮಾರು ಒಂದು ಅಡಿ ಎತ್ತರದ ದ್ವಿಬಾಹು ಗಣಪತಿ ಶಿಲ್ಲವಿದೆ. ದೇವಾಲಯ 
ಎಡಭಾಗದಲ್ಲಿ ಕಿ.ಶ. 14ನೇ ಶತಮಾನದ ಅಪ್ರಕಟಿತ ಶಿಲಾಶಾಸನವಿದೆ. 


ಚಿಕ್ಕಮಳೂರಿನ ವೇಣುಗೋಪಾಲಸ್ವಾಮಿ ದೇವಾಲಯ : ಚಿಕ್ಕಮಳೂರು ಗ್ರಾಮದ ಕಣ್ಣನದಿಯ 
ಎಡದಂಡೆಯ ಮೇಲಿರುವ ಶ್ರೀವೇಣ ಗೋಪಾಲ ಸ್ವಾಮಿ ದೇವಾಲಯವು ಚೋಳರ ಕಾಲದ 
ರಚನೆಯಾಗಿದೆ. ದೇವಾಲಯವು ಚಿಕ್ಕದಾದ ಗರ್ಭಗೃಹ, ಎರಡು ಅಂತರಾಳ, ನವರಂಗ, 
ಮುಖಮಂಟಪ, ಮುಖ್ಯದ್ದಾರ ಮಂಟಪಗಳನ್ನು ಹೊಂದಿದೆ. ದೇವಾಲಯವು ಸರಳವಾದ 
ಪಾದಬಂಧ ಅದಿಷ್ಠಾನವನ್ನು ಹೊಂದಿದ್ದು, ಹೊರಭಿತ್ತಿಯಲ್ಲಿ ಅರೆಗಂಭಗಳು, ಅವುಗಳ ಮಧ್ಯದಲ್ಲಿ 
ದೇವಕೋಷ್ಟಗಳನ್ನು ನಿರ್ಮಿಸಲಾಗಿದೆ. ಈ ಕೋಷ್ಠಗಳಲ್ಲಿ ಯಾವುದೇ ಮೂರ್ತಿಗಳಿಲ್ಲ. ಗರ್ಭಗೃಹದ 
ಮೇಲೆ ಇತ್ತೀಚೆಗೆ ಪುನರ್‌ ನಿರ್ಮಿಸಿರುವ ವಿಮಾನ ಶಿಖರವಿದೆ. 


ಗರ್ಭಗೃಹದಲ್ಲಿ ನಾಲ್ಕು ಅಡಿ ಎತ್ತರದ ಚೋಳರ ಕಾಲದ ವೇಣುಗೋಪಾಲಕೃಷ್ಣನ 
ಸುಂದರವಾದ ಮೂರ್ತಿಯಿದೆ. ಗೋವಿನ ಮುಂಭಾಗ ಕೊಳಲನ್ನು ನುಡಿಸುತ್ತಾ, ಕಾಲುಗಳನ್ನು 
ಕತ್ತರಿಯಾಕಾರದಲ್ಲಿ ನಿಂತಿರುವ ವೇಣುಗೋಪಾಲನ ಶಿಲ್ಲವು ನಾಲ್ಕು ಕೈಗಳನ್ನು ಹೊಂದಿದೆ. 
ಹಿಂಬದಿಯ ಕೈಗಳಲ್ಲಿ ಚಕ್ರ ಶಂಖಗಳನ್ನು ಹಿಡಿದಿದ್ದರೆ, ಮುಂದಿನ ಕೈಗಳಲ್ಲಿ ಕೊಳಲನ್ನು ಹಿಡಿದು 
ನುಡಿಸುತ್ತಿರುವ ಭಂಗಿಯಲ್ಲಿದೆ. ಪ್ರಭಾವಳಿಯಲ್ಲಿ ವಿಷ್ಣುವನ ದಶಾವತಾರದ  ಶಿಲ್ಲಗಳಿದ್ದು, 
ಲತಾಬಳ್ಳಿಗಳಿಂದ ಅಲಂಕೃತಗೊಂಡಿದ್ದು, ಮೇಲ್ಬಾಗದಲ್ಲಿ ಸಿಂಹಮುಖವಿದೆ. ಕೃಷ್ಣನು ಕಿರೀಟ 
ಮಕುಟವನ್ನು ಹೊಂದಿದ್ದು, ಸರ್ವಾಭರಣಗಳಿಂದ ಅಲಂಕೃತಗೊಂಡಿದ್ದು, ಮಂದಹಾಸ ಮೊಗದಿಂದ 
ಚಿತ್ರಿತವಾಗಿರುವುದನ್ನು ಕಾಣಬಹುದು. ಕೃಷ್ಣನ ಹಿಂಬದಿಯಲ್ಲಿರುವ ಗೋವು ಕೃಷ್ಣನ ಕಾಲನ್ನು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 253 


ನೆಕ್ಕುತ್ತಿರುವ ಚಿತ್ರಣ ಅದ್ದುತವಾಗಿದೆ. ಕೃಷ್ಣನ ಇಕ್ಕೆಲಗಳಲ್ಲಿ ಎರಡು ಅಡಿ ಎತ್ತರದ ರುಕ್ಕೀಣಿ, 
ಸತ್ಯಭಾಮೆಯರ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ. 


ಅಂತರಾಳದಲ್ಲಿ ವಿಶಕ್ಷೇನನ ಮೂರ್ತಿಯಿದೆ. ಅಂತರಾಳದ ಬಾಗಿಲಿನ ಇಕ್ಕೆಲಗಳಲ್ಲಿ ಸುಮಾರು 
ಐದು ಅಡಿ ಎತ್ತರದ ಜಯವಿಜಯರ ಶಿಲಗಳಿವೆ. ಚತುರ್ಬುಜಧಾರಿಯಾದ ಈ ಶಿಲಗಳಿಗೆ 
ಕೋರೆಹಲ್ಲನ್ನು ಬಿಡಿಸಿರುವುದರ ಜೊತೆಗೆ ಸರ್ವಾಭರಣಗಳಿಂದ ಅಲಂಕೃತಗೊಂಡಂತೆ ಕಡೆಯಲಾಗಿದೆ. 
ನವರಂಗದ ಎಡಭಾಗದಲ್ಲಿ ನಮ್ಮಾಳ್ದಾರ್‌ ಮತ್ತು ರಾಮಾನುಜರ ವಿಗ್ರಹಗಳಿವೆ. ನವರಂಗ 
ವಿಶಾಲವಾಗಿದ್ದು, ಸ್ವತಂತ್ರ ನಾಲ್ಕು ಕಂಬಗಳಿವೆ. ಈ ಕಂಬಗಳು ಚಿತ್ರಖಂಡ ಸ್ವ್ಪಂಭದ ಲಕ್ಷಣವನ್ನು 
ಹೊಂದಿವೆ. ಈ ಸ್ತಂಭಗಳು ಪ್ರಧಾನವಾಗಿ ಚೌಕೋನವಾಗಿವೆ. ಸ್ತಂಭಗಳನ್ನು ಮೂರು-ನಾಲ್ವು 
ಭಾಗಗಳಾಗಿ ಮಾಡಿದ್ದು, ಮಧ್ಯೆಮಧ್ವೆ ಚತುರಸ್ತ ಫಲಕವಿರುವುದು. ಈ ಚತುರಸ್ಪ್ತಗಳ ನಡುವೆ (ಮೇಲೆ 
ಮತ್ತು ಕೆಳಗೆ) ನಾಲ್ಕು, ಎಂಟು ಅಥವಾ ಹದಿನಾರು ಮುಖದ ಪಟ್ಟಿಗಳಂತಹ ಭಾಗವಿದೆ. ನಾಲ್ಕು 
ಮುಖದ ಮಧ್ಯಪಟ್ಟವಿರುವ ಸ್ವಂಭಕ್ಕೆ "ಚಿತ್ರಖಿಂಡ' ಎಂದು ಕರೆಯಲಾಗುತ್ತದೆ. ಈ ಚತುರಸ್ತ್ರ ಮತ್ತು 
ಮಧ್ಯಪಟ್ಟಗಳು ಒಂದಾದ ಮೇಲೊಂದರಂತೆ ಮೇಲಿನವರೆಗೂ ಹೀಗೆ ಮುಂದುವರಿದಿದೆ. ಅಂತ್ಯದಲ್ಲಿ 
ಪುಷ್ಟಬೋದಿಗೆಯನ್ನು ಹೊಂದಿವೆ. ಈ ಸ್ತಂಭಗಳ ಚತುರಸ್ತದ ಭಾಗಗಳಲ್ಲಿ ಆನೆ, ನರಸಿಂಹ, 
ಗೋವು. ಜಿಂಕೆಗೆ ಹುಲ್ಲು ತಿನ್ನಿಸುತ್ತಿರುವ ಮಹಿಳೆ, ನರ್ತಕಿ, ಜನಾರ್ಧನ, ವೇಣುಗೋಪಾಲ, ಆನೆ 
ಬೇಟೆ ಮೊದಲಾದ ಅಲಂಕಾರಿಕ ಉಬ್ಬುಶಿಲ್ಲಗಳನ್ನು ಕಡೆಯಲಾಗಿದೆ. ಇದೇ ಸ್ತಂಭಗಳ ಮೇಲೆ 
ಚೋಳರ ಕಾಲದ ತಮಿಳಿನಲ್ಲಿರುವ ಶಾಸನಗಳನ್ನು ಕಾಣಬಹುದು. 


ಮುಖಮಂಟಪದ ಕಂಬಗಳಲ್ಲಿ ಮಿಥುನ ಶಿಲ್ಲಗಳು, ಕುದುರೆ ಸವಾರ, ಆನೆ, ಕೋದಂಡ 
ರಾಮ, ಸೀತೆ, ನರ್ತಕಿ, ಭಕ್ತರು ಮೊದಲಾದ ಶಿಲಗಳನ್ನು ಕಾಣಬಹುದು. ಈ ಕಂಬಗಳೂ 
ನವರಂಗದಲ್ಲಿನ ಕಂಬಗಳ ಮಾದರಿಯಲ್ಲಿವೆ. ದೇವಾಲಯದ ಮುಂಭಾಗ ಬಲಿಪೀಠ, ಧ್ಹಜಸ್ತಂಭವನ್ನು 
ಹೊಂದಿದೆ. ಇದರ ಪಕ್ಕದಲ್ಲಿಯೇ ಗಂಗರ ಕಾಲದ ಸುಮಾರು ಒಂದುವರೆ ಅಡಿ ಎತ್ತರದ ದ್ವಿಬಾಹು 
ಗಣಪತಿ ಶಿಲ್ಪವಿದೆ. ಮುಖ್ಯದ್ದಾರ ಮಂಟಪವು ಸಾಧಾರಣ ಲಕ್ಷಣವನ್ನು ಹೊಂದಿದ್ದು, ಇದರ ಬಾಗಿಲಿನ 
ಇಕ್ಕೆಲಗಳಲ್ಲಿ ಜಯವಿಜಯರ ಉಬ್ಬುಶಿಲ್ಲಗಳಿವೆ. 


ಮಾಕಳಿ ಗ್ರಾಮದ ಗೋಪಾಲಕೃಷ್ಣ ದೇವಾಲಯ : ಮಾಕಳಿ ಗ್ರಾಮದ ಮಧ್ಯಭಾಗದಲ್ಲಿ ಈ 
ದೇವಾಲಯವಿದೆ. ಮೂಲತಃ ಚೋಳರ ಕಾಲದ ದೇವಾಲಯ ಇದಾಗಿದ್ದರೂ, ಪ್ರಸ್ತುತದಲ್ಲಿ 
ಜೀರ್ಣೋದ್ದ್ಧಾರಗೊಂಡಿರುವುದರಿಂದ ಪ್ರಾಚೀನ ಲಕ್ಷಣಗಳ್ಯಾವುವೂ ಕಂಡುಬರುವುದಿಲ್ಲ. 
ಗರ್ಭಗೃಹದಲ್ಲಿರುವ ವೇಣುಗೋಪಾಲಕೃಷ್ಣನ ಮೂರ್ತಿ ಚೋಳರ ಕಾಲದ ಅದ್ದುತ ರಚನೆಯಾಗಿದೆ. 
ಗರುಡ ಪೀಠದ ಮೇಲೆ ಸುಮಾರು ಮೂರುವರೆ ಅಡಿ ಎತ್ತರದ ಈ ಮೂರ್ತಿಯು 
ಚತುರ್ಭುಜಧಾರಿಯಾಗಿದ್ದು, ಹಿಂಬದಿಯ ಕೈಗಳಲ್ಲಿ ಚಕ್ರ ಶಂಖಗಳನ್ನು ಹಿಡಿದಿದ್ದರೆ, ಮುಂಬದಿಯ 
ಕೈಗಳಲ್ಲಿ ಕೊಳಲನ್ನು ಹಿಡಿದು ಊದುತ್ತಿರುವ ಭಂಗಿಯಲ್ಲಿದೆ. ಕತ್ತರಿಯಂತೆ ಕಾಲುಗಳನ್ನು 
ಹಾಕಿಕೊಂಡು ನಿಂತಿರುವ ಮಂದಹಾಸ ಮುಖದ ಕೃಷ್ಣನು ಕಿರೀಟ ಮಕುಟವನ್ನು ಹೊಂದಿದ್ದು, 
ಸರ್ವಾಭರಣಗಳನ್ನು ಧರಿಸಿರುವಂತೆ ಚಿತ್ರಿಸಲಾಗಿದೆ. ಪ್ರಭಾವಳಿಯಲ್ಲಿ ದಶಾವತಾರದ ಶಿಲಗಳಿದ್ದು, 
ಮೇಲ್ಲಾಗದಲ್ಲಿ ಸಿಂಹಮುಖವಿದೆ. ಈ ಪ್ರಭಾವಳಿಯ ಕೆಳಭಾಗದಲ್ಲಿ ಕೃಷ್ಣನ ಇಕ್ಕೆಲಗಳಲ್ಲಿ ರುಕ್ಕೀಕಿ, 
ಸತ್ಯಭಾಮೆಯರು ಉಬ್ಬುಶಿಲ್ಲಗಳನ್ನು ಕಡೆಯಲಾಗಿದೆ. ಇವರ ಮೇಲ್ಲಾಗದಲ್ಲಿ ಎರಡೂ ಕಡೆಯ 
ಪ್ರಭಾವಳಿಯಲ್ಲಿ ಗೋವುಗಳನ್ನು ಬಿಡಿಸಿರುತ್ತಾರೆ. ಗೋವುಗಳು ಕೃಷ್ಣನನ್ನು ತಲೆಯೆತ್ತಿ ನೋಡುವ 
ಭಂಗಿಯಲ್ಲಿವೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 254 


ಪೂರ್ವಾಭಿಮುಖವಾಗಿರುವ ಈ ದೇವಾಲಯವು ಚಿಕ್ಕದಾದ ಗರ್ಭಗೃಹ, ಅಂತರಾಳ, 
ನವರಂಗವನ್ನು ಹೊಂದಿದೆ. ಅಂತರಾಳದಲ್ಲಿ ಆಳ್ದಾರರ ಪ್ರತಿಮೆಗಳಿವೆ. ಪ್ರಸ್ತುತ ಈ ದೇವಾಲಯ 
ಪುನರ್‌ ನಿರ್ಮಾಣಗೊಂಡಿರುವುದರಿಂದ ಪ್ರಾಚೀನ ಕಟ್ಟಡ ಶೈಲಿಯು ಸಂಪೂರ್ಣವಾಗಿ ಬದಲಾಗಿದೆ. 
ದೇವಾಲಯದ ಮುಂಭಾಗ ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣಗೊಂಡಿರುವ ಕೆಂಪು 
ಕಣಶಿಲೆಯಿಂದ ನಿರ್ಮಾಣವಾಗಿರುವ ಎರಡು ಆನೆಯ ಶಿಲ್ಪಗಳಿವೆ. ಇವು ಮೂರು ಅಡಿ 
ಎತ್ತರವಾಗಿದ್ದು, ಸಾಧಾರಣ ಲಕ್ಷಣವನ್ನು ಹೊಂದಿವೆ. ಇವುಗಳ ಮುಂಭಾಗ ವಿಜಯನಗರ ಕಾಲದ 
ಗರುಡಸ್ತಂಭವಿದೆ. ಇದರ ಕೆಳಭಾಗದಲ್ಲಿ ಗರುಡ ಶಿಲ್ಲವಿದ್ದು, ಅದರ ಕೆಳಗೆ ವಿಜಯನಗರ ಕಾಲದ 
ಅಪ್ರಕಟಿತ ಶಾಸನವಿದೆ. ಈ ದೇವಾಲಯದ ಎದುರಿಗೆ ಕಲ್ಯಾಣ ಮಂಟಪ, ಉಯ್ಯಾಲೆ 
ಮಂಟಪಗಳಿದ್ದು, ಪ್ರಸ್ತುತದಲ್ಲಿ ಮೇಲಿನ ಚಪ್ಪಡಿಗಳು ಬಿದ್ದುಹೋಗಿ ಕಂಬಗಳು ಮಾತ್ರ 
ಉಳಿದುಕೊಂಡಿವೆ. 


ಹೊಂಗನೂರಿನ ವೇಣುಗೋಪಾಲ ಸ್ವಾಮಿ ದೇವಾಲಯ : ಹೊಂಗನೂರು ಗ್ರಾಮದ ಪ್ರಾಚೀನ 
ದೇವಾಲಯಗಳಲ್ಲಿ ವೇಣುಗೋಪಾಲಸ್ವಾಮಿ ದೇವಾಲಯವೂ ಒಂದು. ಈ ದೇವಲಯವೂ ಗ್ರಾಮದ 
ಮಧ್ಯಭಾಗದಲ್ಲಿದ್ದು, ಚೋಳರ ಶೈಲಿಯಲ್ಲಿದೆ. ದೇವಾಲಯವು ಪ್ರವೇಶದ್ದಾರ, ವಿಶಾಲವಾದ 
ಮುಖಮಂಟಪ, ನವರಂಗ, ಅಂತರಾಳ, ಗರ್ಭಗೃಹಗಳನ್ನು ಹೊಂದಿದೆ. ಈ ದೇವಾಲಯವನ್ನು 
ಜೋಳ ದೊರೆ ರಾಜೇಂದ್ರ ಚೋಳನ ಆಳ್ಗಿಕೆಯ ಕಾಲದಲ್ಲಿ (ಕ್ರಿಶ. 1012-1044) ನಿರ್ಮಾಣವಾಗಿದೆ 
ಎಂದು ಶಾಸನವೊಂದರಿಂದ ತಿಳಿಯುತ್ತದೆ.” ಚೋಳರ ಕಾಲದಲ್ಲಿ ನಿರ್ಮಾಣಗೊಂಡು ನಂತರದಲ್ಲಿ 
ಜೀರ್ಣೋದ್ದ್ಧಾರಗೊಂಡು ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿದೆ. ದೇವಾಲಯದ  ಭಿತ್ತಿಯು 
ಸಾಧಾರಣ ಕಲ್ಲಿನ ಕಟ್ಟಡವಾಗಿದ್ದು, ಸರಳ ಪಾದಬಂಧ ಅಧಿಷ್ಠಾನವನ್ನು ಹೊಂದಿದೆ. ಭಿತ್ತಿಯಲ್ಲಿ 
ತುಂಡಾದ ಕಂಬಗಳ ಜೋಡಣೆಯುದೆ. ಗರ್ಭಗೃಹದ ಮೇಲೆ ಪುನರ್‌ ನಿರ್ಮಾಣಗೊಂಡಿರುವ 
ವಿಮಾನ ಶಿಖರವಿದೆ. ಗರ್ಭಗೃಹವು ಚೌಕಾಕಾರವಾಗಿದ್ದು, ಒಳಭಾಗದಲ್ಲಿ ಭುವನೇಶ್ವರಿಯಲ್ಲಿ ಕಮಲ 
ದಳಗಳ ಕೆತ್ತನೆಯನ್ನು ಕಾಣಬಹುದು. 


ಗರ್ಭಗೃಹದಲ್ಲಿ ಸುಮಾರು ಮೂರುವರೆ ಅಡಿ ಎತ್ತರದ ವೇಣುಗೋಪಾಲಕೃಷ್ಣನ ದಿವ್ಯವಾದ 
ಮೂರ್ತಿಯಿದೆ. ದ್ರಿಭುಜಧಾರಿಯಾದ ಕೃಷ್ಣನು ಕತ್ತರಿಯಾಕಾರದಲ್ಲಿ ನಿಂತು ಕೊರಳನ್ನು ಎರಡೂ 
ಕೈಗಳಿಂದ ಹಿಡಿದು ನುಡಿಸುತ್ತಿದ್ದಾನೆ. ಕಿರೀಟ ಮಕುಟವನ್ನು ಹೊಂದಿದ್ದು, ಸರ್ವಾಭರಣಗಳಿಂದ 
ಅಲಂಕೃತಗೊಂಡಿದ್ದಾನೆ. ಪ್ರಭಾವಳಿಯು ಯಾಳಿ, ಲತಾಬಳ್ಳಿಯಿಂದ ಅಲಂಕೃತಗೊಂಡಿದ್ದು, 
ಮೇಲ್ಲಾಗದಲ್ಲಿ ಸಿಂಹಮುಖವನ್ನು ಹೊಂದಿದೆ. ಅಂತರಾಳದಲ್ಲಿ ಕೃಷ್ಣ, ರುಕ್ಕೀಕಿ, ಸತ್ಯಭಾಮೆ, ಲಕ್ಷ್ಮೀಯರ 
ಪ್ರಾಚೀನ ಕಂಚಿನ ಪ್ರತಿಮೆಗಳಿವೆ. ಸುಮಾರು ಒಂದುವರೆ ಅಡಿ ಎತ್ತರದ ಕೃಷ್ಣನ ಮೂರ್ತಿಯು 
ಚತುರ್ಭುಜವನ್ನು ಹೊಂದಿದ್ದು, ಹಿಂಬದಿಯ ಕೈಗಳಲ್ಲಿ ಚಕ್ರ ಶಂಖಗಳನ್ನು ಹಿಡಿದಿದ್ದು, ಮುಂದಿನ 
ಕೈಗಳಲ್ಲಿ ಕೊಳಲನ್ನು ಹಿಡಿದು ನಿಂತಿರುವಂತೆ ಕಡೆಯಲಾಗಿದೆ. ಕೃಷ್ಣನ ಇಕ್ಕೆಲಗಳಲ್ಲಿರುವ ರುಕ್ಸೀಣಿ, 
ಸತ್ಯಭಾಮೆರ ಮೂರ್ತಿಗಳು ಒಂದು ಕೈಯಲ್ಲಿ ತಾವರೆ ಮೊಗ್ಗನ್ನು ಹಿಡಿದು, ಮತ್ತೊಂದು ಕೈಯನ್ನು 
ಇಳಿಬಿಟ್ಟು ನಿಂತಿರುವಂತಿವೆ. ಇವುಗಳ ಪಕ್ಕದಲ್ಲಿ ಒಂದು ಅಡಿ ಎತ್ತರದ ಲಕ್ಷ್ಮಿ ಮೂರ್ತಿಯು 
ಪದ್ಗಾಸನದಲ್ಲಿ ಪೀಠದ ಮೇಲೆ ಕುಳಿತಿದ್ದು, ಚತುರ್ಬ್ಬುಜಧಾರಿಯಾಗಿದೆ. ಹಿಂಬದಿಯ ಕೈಗಳಲ್ಲಿ ತಾವರೆ 
ಮೊಗ್ಗುಗಳನ್ನು ಹಿಡಿದಿದ್ದು, ಮುಂದಿನ ಕೈಗಳು ಅಭಯ-ವರದಹಸ್ತ ಮುದೆಯಲ್ಲಿವೆ. ಇದೇ 
ಅಂತರಾಳದಲ್ಲಿ ಆಳ್ಪಾರರ ಕಲ್ಲಿನ ಮೂರ್ತಿಗಳಿವೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 255 


ಅಂತರಾಳದ ಬಾಗಿಲು ಸಾಧಾರಣ ಲಕ್ಷಣವನ್ನು ಹೊಂದಿದ್ದು, ಬಾಗಿಲಿನ ಇಕ್ಕೆಲಗಳಲ್ಲಿ 
ಜಯವಿಜಯರ ಆಳೆತ್ತರದ ಗಾರೆಶಿಲ್ಲಗಳಿವೆ. ನವರಂಗದಲ್ಲಿ ರಾಮಾನುಜಾಚಾರ್ಯ, ನಮ್ಮಾಳ್ಪಾರರು, 
ವಿಶ್ವಕ್ಷೇನರ ಶಿಲಾವಿಗಹಗಳಿವೆ. ನವರಂಗದಲ್ಲಿ ಸ್ವತಂತ್ರ ನಾಲ್ಕು ದಪ್ಪನೆಯ ಕಂಬಗಳಿವೆ. ಈ ಕಂಬಗಳು 
ತಳದಲ್ಲಿ ನಾಲ್ಕು, ಮೇಲ್ಸಾಗದಲ್ಲಿ ಎಂಟು ಮೂಲೆಯುಳ್ಳವಾಗಿದ್ದು, ಮೇಲೆ ಮುಚ್ಚಳವನ್ನು ಹೊಂದಿವೆ. 
ಈ ಕಂಬಗಳ ಮಧ್ಯದ ಭುವನೇಶ್ವರಿಯಲ್ಲಿ ಅರಳಿದ ಕಮಲದ ಚಿತ್ರಣವಿದೆ. ಮುಖಮಂಟಪದಲ್ಲಿ 
ಸ್ಪತಂತ್ರ ಎರಡು ಕಂಬಗಳಿದ್ದು, 4-8-16 ಮುಖವನ್ನು ಹೊಂದಿದ್ದು, ಅಲಂಕೃತ ಚಿತ್ರಗಳ ಕೆತ್ತನೆಯಿಂದ 
ಕೂಡಿವೆ. ದೇವಾಲಯದ ಮುಂಭಾಗ ಧ್ವಜಸ್ತಂಭ, ಬಲಿಪೀಠವಿದ್ದು, ಅದರ ಮುಂಭಾಗದ 
ದ್ಹಾರಮಂಟಪದಲ್ಲಿ ನವರಂಗದಲ್ಲಿನ ಕಂಬಗಳ ಮಾದರಿಯ ಎರಡು ಕಂಭಗಳಿವೆ. ಪ್ರವೇಶದ್ವಾರದ 
ಮುಂಭಾಗ ಗರುಡಸ್ತಂಭ ಹಾಗೂ ಅದರ ಪಕ್ಕದಲ್ಲಿ ಆಂಜನೇಯನ ಸುಮಾರು ಮೂರು ಅಡಿ 
ಎತ್ತರದ ಆಂಜನೇಯನ ಶಿಲ್ಲವಿದೆ. ದ್ಹಾರಮಂಟಪದಲ್ಲಿ ಲಜ್ಞಾಗೌರಿಯ ಶಿಲ್ಲವನ್ನಿರಿಸಲಾಗಿದೆ. ಈ 
ದೇವಾಲಯದ ಆವರಣದಲ್ಲಿ ಕ್ರಿಶ. 8-9ನೇ ಶತಮಾನದ ಸುಮಾರು ಒಂದುವರೆ ಅಡಿ ಎತ್ತರದ 
ದ್ರಿಬಾಹು ಗಣಪತಿ ಶಿಲ್ಲವನ್ನಿರಿಸಲಾಗಿದೆ. 


ಈ ಕೃಷ್ಣನ ದೇವಾಲಯ ಬಲಭಾಗಕ್ಕೆ ಪ್ರಾಚೀನ ಲಕ್ಷ್ಮೀ ಅಮ್ಮನವರ ಪ್ರತ್ಯೇಕವಾದ 
ದೇವಾಲಯವಿದೆ. ಇದು ಗರ್ಭಗೃಹ, ಅಂತರಾಳ, ತೆರೆದ ನವರಂಗವನ್ನು ಹೊಂದಿದೆ. ಈ 
ದೇವಾಲಯವು ಕೃಷ್ಣ ದೇವಾಲಯಕ್ಕಿಂತ ಪ್ರಾಚೀನದೆಂದು ಗುರುತಿಸಬಹುದು. ನವರಂಗದಲ್ಲಿ ಸೃತಂತ್ರ 
ಎಂಟು ಕಂಬಗಳಿವೆ. ಈ ಕಂಬಗಳು ಕೆಳಭಾಗ ನಾಲ್ಕು ಮೂಲೆಯನ್ನು ಹೊಂದಿದ್ದು, ಮೇಲ್ಲಾಗ 
ದುಂಡಾಗಿದ್ದು, ಮೇಲೆ ವೃತ್ತಾಕಾರ ಹಾಗೂ ಚೌಕಾಕಾರದ ಮುಚ್ಚಳವನ್ನು ಹೊಂದಿವೆ. ಇವು 
ರುದ್ರಾಕಾಂತ ಮಾದರಿಯೆಂದು ಗುರುತಿಸಬಹುದು. ಇವುಗಳ ಸುಂದರ ರಚನೆಯನ್ನು ಗಮನಿಸಿದಾಗ 
ದೇವಾಲಯವು ಗಂಗ-ಚೋಳರ ಕಾಲದೆಂದು ನಿರ್ಧರಿಸಬಹುದು. 


ಚಿಕ್ಕದಾದ ಗರ್ಭಗೃಹದಲ್ಲಿ ಸುಮಾರು ಎರಡು ಅಡಿ ಎತ್ತರದ ಸುಂದರವಾದ ಲಕ್ಷ್ಮಿಯ 
ಶಿಲವಿದೆ. ಲಕ್ಷ್ಮೀಯು ಪದ್ಗಾಸನದಲ್ಲಿ ಕುಳಿತಿದ್ದು, ಚತುರ್ಭುಜವನ್ನು ಹೊಂದಿದ್ದಾಳೆ. ಹಿಂಬದಿಯ 
ಕೈಗಳಲ್ಲಿ ಪದ್ಧಗಳನ್ನಿಡಿದಿದ್ದರೆ, ಮುಂದಿನ ಕೈಗಳು ಅಭಯ, ವರದ ಹಸ್ತ ಮುದೆಯಲ್ಲಿವೆ. 
ಸರ್ವಾಭರಣಗಳಿಂದ ಅಲಂಕೃತಗೊಂಡಂತೆ ರಚಿತವಾದ ಈ ಶಿಲವು ಮನೋಹರವಾಗಿದೆ. 
ಅಂತರಾಳದ ಬಾಗಿಲಿನ ಲಲಾಟಬಿಂಬದಲ್ಲಿ ಗಜಲಕ್ಷ್ಮಿಯ ಶಿಲವಿದೆ. ದೇವಾಲಯ ಹೊರಭಿತ್ತಿಯು 
ಸಾಧಾರಣ ಕಲ್ಲಿನ ಕಟ್ಟಡವಾಗಿದ್ದು, ಭಿತ್ತಿಯ ಮಧ್ಯದಲ್ಲಿ ಅರೆಗಂಭಗಳ ಜೋಡಣೆಯುದೆ. ಆದರೆ 
ಭಿತ್ತಿಯಲ್ಲಿ ದೇವಕೋಷ್ಪವಿರುವುದಿಲ್ಲ. ಗರ್ಭಗೃಹದ ಮೇಲೆ ಪ್ರಾಚೀನ ವಿಮಾನ ಶಿಖರವಿದ್ದು, ಶಿಖರವು 
ಗುಮ್ಮಟಕಾರವಾಗಿದ್ದು, ವಿಜಯನಗರದ ಶೈಲಿಯ ಸಣ್ಣ ಇಟ್ಟಿಗೆಗಳಿಂದ ನಿರ್ಮಿಸಲ್ಪಟ್ಟಿದೆ. 


ಬೇವೂರಿನ ಸಿದ್ದರಾಮೇಶ್ವರ ದೇವಾಲಯ : ಬೇವೂರು ಗ್ರಾಮದ ನೈಖಯತ್ಛಕ್ಕಿರುವ ಸಿದ್ದರಾಮೇಶ್ವರ 
ಬೆಟ್ಟದ ಮೇಲೆ ಈ ದೇವಾಲಯವಿದೆ. ಈಗಿರುವ ಈ ದೇವಾಲಯವು ಹೊಯ್ಸಳರ ಕಾಲದ್ದಾದರೆ, 
ಅದರ ಸುತ್ತಮುತ್ತಲಲ್ಲಿ, ಗಂಗರ ಕಾಲದ ಸರಳ ಬೊೋದಿಗೆ, ಅಧಿಷ್ಠಾನದ ಭಾಗಗಳು ಮೊದಲಾದ 
ದೇವಾಲಯದ ಅನೇಕ ಅವಶೇಷಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಕೆಲವನ್ನು ಈ ದೇವಾಲಯದ 
ಗೋಡೆಗಳಿಗೆ ಸೇರಿಸಿರುತ್ತಾರರೆ. ಈ ಸಿದ್ದರಾಮೇಶ್ವರ ದೇವಾಲಯದ ಅಧಿಷ್ಠಾನವು ಪದ್ಧೋಪಾನ, 
ಜಗತಿ, ವೃತ್ತಕುಮುದ, ಗಳ ಮತ್ತು ಪಟ್ಟಿಗಳಿದ್ದು, ಪಟ್ಟಿಯ ಕೆಳಗೆ ಪದ್ಧದಳಗಳ ಅಲಂಕಾರದಿಂದ 
ಕೂಡಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 256 


ದೇವಾಲಯವು ಗರ್ಭಗೃಹ, ಅಂತರಾಳ, ನವರಂಗ, ಮುಖಮಂಟಪವನ್ನು ಹೊಂದಿದ್ದು, 
ಹೊಯ್ದಳರ ಶೈಲಿಯಿಂದ ಸುಂದರವಾಗಿ ಅಲಂಕೃತಗೊಂಡಿದೆ. ದೇವಾಲಯದ ಹೊರಭಿತ್ತಿಯನ್ನು 
ಅರೆಗಂಭಗಳಿಂದ ಅಲಂಕರಿಸಲಾಗಿದೆ. ಈ ಅರೆಗಂಬಗಳ ಮಧ್ಯದಲ್ಲಿ ದೇವಕೋಷ್ಟಗಳನ್ನು ಕೆತ್ತಲಾಗಿದೆ. 
ಈ ಕೋಷ್ಠಗಳಲ್ಲಿ ಯಾವುದೇ ಮೂರ್ತಿಗಳಿಲ್ಲ. ಗರ್ಭಗೃಹದ ಮೇಲೆ ದ್ರಾವಿಡ ಶೈಲಿಯ 
ವಿಮಾನಶಿಖರವಿದ್ದು, ಇದು ಪ್ರಸ್ತರ. ಗೀವ, ಶಿಖರ, ಸ್ತೂಪಿಯ ಲಕ್ಷಣವನ್ನು ಹೊಂದಿದೆ. ಭಿತ್ತಿಯ 
ಮೇಲಿನ ವಲಭಿಯು ಭೂತಮಾಲಾಗಳಿಂದ ಕೂಡಿದೆ. ಶಿಖರದಲ್ಲಿನ ಶಾಲಾಕೋಷ್ಪ ಹಾಗೂ ಗೀವದಲ್ಲಿ 
ದೇವತೆಗಳ ಗಾರೆ ಶಿಲ್ಪಗಳಿವೆ. 


ದೇವಾಲಯದ ಹಿಂಭಾಗದ ಹೊರಭಿತ್ತಿಯಲ್ಲಿ ಸುಮಾರು ಎರಡು ಅಡಿ ಎತ್ತರದ 
ವೀರಗಲ್ಲೊಂದನ್ನು ಜೋಡಿಸಿದ್ದಾರೆ. ಈ ಶಿಲ್ಲದಲ್ಲಿ ವ್ಯಕ್ತಿಯೊಬ್ಬ ಚಂದ್ರಾಯುಧವನ್ನಿಡಿದು ಕೆಳಗೆ 
ಬಿದ್ದಿರುವ ಶತ್ರುವಿನ ಜುಟ್ಟನ್ನು ಹಿಡಿದು ತಲೆಯನ್ನು ಕತ್ತರಿಸಲು ಹೊರಟಿದ್ದಾನೆ. ಈತನ ಹಿಂಭಾಗ 
ವ್ಯಕ್ತಿಯೊಬ್ಬ ಕೈಮುಗಿದು ನಿಂತಿರುವ ಚಿತ್ರಣವನ್ನು ಕಾಣಬಹುದು. ಗರ್ಭಗೃಹದಲ್ಲಿ ಸುಮಾರು ಒಂದು 
ಅಡಿ ಎತ್ತರದ ಶಿವಲಿಂಗವಿದೆ. ನವರಂಗದಲ್ಲಿನ ಸುಮಾರು ಒಂದುವರೆ ಅಡಿ ಎತ್ತರದ ದ್ವಿಬಾಹು 
ಗಣಪತಿ ಗಂಗ ಕಾಲದ್ದಾಗಿದ್ದು ಹೊಯ್ದಳರ ಕಾಲದ ಮತ್ತೊಂದು ಗಣಪತಿ ಶಿಲ್ಪವಿದೆ. 
ಮುಖಮಂಟಪದಲ್ಲಿ ಸುಮಾರು ಮೂರು ಅಡಿ ಎತ್ತರದ ಕಣಶಿಲೆಯ ನಂದಿ ಶಿಲವಿದ್ದು, ಹೊಯ್ದಳರ 
ಕಾಲದ ಸುಂದರ ಕೆತ್ತನೆಯಾಗಿದೆ. ಕೊರಳಲ್ಲಿ ಸರಗಳು, ಮೈಮೇಲೆ ಘಂಟಾಸರಗಳ ರಚನೆಯನ್ನು 
ಕಾಣಬಹುದು. 


ನವರಂಗ ಹಾಗೂ ಮುಖಮಂಟಪದಲ್ಲಿ ತಲಾ ನಾಲ್ಕು ಸ್ವತಂತ್ರ ಕಂಬಗಳಿವೆ. ಈ ಕಂಬಗಳು 
ಹೊಯ್ದಳರ ಕಾಲದ ಶ್ರೀಕಾರ ಸ್ತಂಭದ ಲಕ್ಷಣಗಳಾದ ದುಂಡಾಗಿರುವ, ನಯವಾಗಿಯೂ, 
ಹೊಳಪಾಗಿಯೂ ಕೆತ್ತಲ್ಲಟ್ಟಿವೆ. ಈ ಕಂಬಗಳು ಪದ್ಮಪೀಠ, ಪಾದ, ದಂಡ, ದಂಡಾಗ್ರ ಬೋದಿಗೆಗಳನ್ನು 
ಹೊಂದಿದ್ದು, ಲತಾಬಳ್ಳಿಗಳಿಂದ ಅಲಂಕೃತಗೊಂಡಿವೆ. ಬಳಪದ ಕಲ್ಲುಗಳಲ್ಲಿ ಸುಂದರವಾಗಿ 
ಕಡೆಯುವಂತೆ ಕಣಶಿಲೆಯಲ್ಲಿ ನಯವಾಗಿ ಕಂಬಗಳನ್ನು ಕಡೆದಿರುವುದನ್ನು ಕಾಣಬಹುದು. ನವರಂಗದ 
ನಾಲ್ಕುಕಂಬಗಳ ಮಧ್ಯದ ಮುಚ್ಚಿಗೆಯಲ್ಲಿ ಚೌಕಾಕಾರ ಚಪ್ಪಡಿಯ ಎರಡು ಹಂತಗಳ ನಂತರದಲ್ಲಿ 
ಕಮಲದ ಮೊಗ್ಗಿನ ಪದ್ಮಶಿಲಾವನ್ನು ಹೊಂದಿದೆ. ಒಟ್ಟಿನಲ್ಲಿ ಈ ದೇವಾಲಯ ಗೋಡೆ, ಕಂಬಗಳಿಗೆಲ್ಲಾ 
ಸುಣ್ಣವನ್ನು ಬಳಿದು ಹಾಳು ಮಾಡಿರುತ್ತಾರೆ. 


ಕನ್ನಮಂಗಲದ ಮಾಧವರಾಯಸ್ವಾಮಿ ದೇವಾಲಯ : ಕನ್ನಮಂಗಲ ಗ್ರಾಮದ ಈ ದೇವಾಲಯ 
ಹೊಯ್ದಳರ ಕಾಲದಲ್ಲಿ ನಿರ್ಮಾಣಗೊಂಡರೂ, ನಂತರದ ದಿನಗಳಲ್ಲಿ 
ಜೀರ್ಣೋದ್ದ್ಧಾರಗೊಂಡಿರುವುದರಿಂದ ಸಾಕಷ್ಟು ಬದಲಾವಣೆಗೊಂಡಿದೆ. ಗರ್ಭಗೃಹ, ಅಂತರಾಳ, 
ನವರಂಗವನ್ನು ಈ ದೇವಾಲಯವು ಹೊಂದಿದೆ. ದೇವಾಲಯದ ನೆಲಹಾಸು, ಭಿತ್ತಿಯನ್ನು 
ಸಂಪೂರ್ಣವಾಗಿ ಬದಲಾಗಿದೆ. ಗರ್ಭಗೃಹದ ಮೇಲಿನ ವಿಮಾನ ಶಿಖರವು ಪುನರ್‌ 
ನಿರ್ಮಾಣವಾಗಿದೆ. 


ಗರ್ಭಗೃಹದಲ್ಲಿನ ಮಾಧವರಾಯನ ಸುಂದರವಾದ ವಿಗ್ರಹವು ಗರುಡನ ಶಿಲ್ಲವಿರುವ 
ಪಾಣಿಪೀಠದ ಮೇಲೆ ಸಮಭಂಗಿಯಲ್ಲಿ ನಿಂತಿರುವ ಸುಮಾರು ನಾಲ್ಕುವರೆ ಅಡಿ ಎತ್ತರದ 
ಮೂರ್ತಿಯಾಗಿದೆ. ಚತುರ್ಭುಜಧಾರಿಯಾದ ಮಾಧವನು ಹಿಂಬದಿಯ ಕೈಗಳಲ್ಲಿ ಚಕ್ರ್ತ ಶಂಖಗಳನ್ನು 
ಹಿಡಿದಿದ್ದರೆ, ಮುಂದಿನ ಬಲಗೈಯಲ್ಲಿ ಗದೆಯನ್ನು ಎಡಗೈಯಲ್ಲಿ ಪದ್ಮವನ್ನಿಡಿದಿದ್ದಾನೆ. ಈತನ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 257 


ಇಕ್ಕೆಲಗಳಲ್ಲಿ ಶ್ರೀದೇವಿ, ಭೂದೇವಿಯರ ಉಬ್ಬುಶಿಲ್ಲಗಳಿವೆ. ಮಾಧವನ ಮೂರ್ತಿಯ ಪ್ರಭಾವಳಿಯಲ್ಲಿ 
ಲತಾಬಳ್ಳಿಗಳ ಕೆತ್ತನೆಯಿದ್ದು, ಮೇಲ್ಫಾಗದಲ್ಲಿ ಸಿಂಹಮುಖವಿದೆ. ಮೂರ್ತಿಯು ಸರ್ವಾಭರಣಗಳಿಂದ 
ಅಲಂಕೃತಗೊಂಡಂತೆ ಕಡೆಯಲಾಗಿದ್ದು, ಹೊಯ್ದಳ ಶೈಲಿಯ ಅಧ್ಭುತ ರಚನೆಯಾಗಿದೆ. ದೇವಾಲಯದ 
ಮುಂಭಾಗ ವಿಜಯನಗರ ಕಾಲದ ಕಾಲಭೈರವನ ಸುಮಾರು ಎರಡು ಅಡಿ ಎತ್ತರದ ಶಿಲವಿದೆ. 


ದೇವರಹಳ್ಳಿಯ ಬೀರೇಶ್ವರ (ವೀರಭದ್ರ) ದೇವಾಲಯ  : ದೇವರಹಳ್ಳಿ ಗ್ರಾಮದಿಂದ 
ಹೊಸೂರುದೊಡ್ಡಿಗೆ ಹೋಗುವ ರಸ್ತೆಯಲ್ಲಿ ಬೀರೇಶ್ವರ (ವೀರಭದ್ರ) ದೇವಾಲಯವಿದೆ. ಇದು 
ಮೂಲತಃ ಹೊಯ್ದಳರ ಕಾಲದ ದೇವಾಲಯವಾಗಿದ್ದರೂ, ವಿಜಯನಗರ ಅರಸರ ಕಾಲದಲ್ಲಿ ಸಾಕಷ್ಟು 
ಬೆಳವಣಿಗೆಯನ್ನು ಕಂಡಿದೆ. ದೇವಾಲಯವು ದೊಡ್ಡದಾದ ಗರ್ಭಗೃಹ, ಅಂತರಾಳ, ನವರಂಗ, 
ಮುಖಮಂಟಪವನ್ನು ಹೊಂದಿದ್ದು, ಹೊರಭಿತ್ತಿಯು ಸಾಧಾರಣವಾದ ಕಲ್ಲಿನ ರಚನೆಯಾಗಿದೆ. 
ಗರ್ಭಗೃಹದ ಮೇಲಿನ ವಿಮಾನಶಿಖರವು ಇತ್ತೀಚೆಗೆ ಪುನರ್‌ ನಿರ್ಮಾಣವನ್ನು ಕಂಡಿದೆ. 


ಗರ್ಭಗೃಹದಲ್ಲಿ ನಾಲ್ಕು ಅಡಿ ಎತ್ತರದ ಸುಂದರವಾದ ವೀರಭದನ ಮೂರ್ತಿಯಿದೆ. 
ಸಮಭಂಗಿಯಲ್ಲಿ ನಿಂತಿರುವ ವೀರಭದನು ಚತುರ್ಭುಜಗಳನ್ನು ಹೊಂದಿದ್ದು, ಖಡ್ಗ, ಬಾಣ, ಬಿಲ್ಲು 
ಹಾಗೂ ಖೇಟಕ(ಗುರಾಣಿ)ಗಳನ್ನು ಹಿಡಿದಿದ್ದಾನೆ. ಯಜ್ಞೋಪವೀತ, ರುಂಡಮಾಲೆ, ಕಾಲ್ಕಡಗ, 
ಕೇಯೂರ, ಭುಜಕೀರ್ತಿ, ಹಾರ, ಉದರಬಂಧ, ಕಟಿಬಂಧ, ಇಳಿವಸ್ತಗಳನ್ನು ಹೊಂದಿದ್ದು, ಕರಂಡ 
ಮಕುಟಧಾರಿ ಶಿರೋವೇಷಿಯಾಗಿದ್ದಾನೆ. ವೀರಾವೇಷದಂತಿರುವ ತ್ರಿನೇತ್ರ ಹುರಿಮೀಸೆಯವ, 
ಕೋರೆದಾಡೆಯುಳ್ಳವನ್ನಾಗಿ ವೀರಭದನ ಶಿಲ್ಲವನ್ನು ಸುಂದರವಾಗಿ ಕಡೆಯಾಗಿದೆ. ಈ ವಿಗ್ರಹದ 
ಬಲಭಾಗದ ಪ್ರಭಾವಳಿಯಲ್ಲಿ ಹೊಯ್ದಳರ ಕಾಲದ ಅಪ್ರಕಟಿತ ಶಾಸನದ ಸಾಲುಗಳಿವೆ. ಈ ವಿಗಹದ 
ಬಲಭಾಗದಲ್ಲಿ ಅರ್ಧ ಅಡಿ ಎತ್ತರದ ಮೂರು ಉದ್ಭವ ಲಿಂಗಗಳಿದ್ದರೆ, ಎಡಭಾಗದಲ್ಲಿ ಗಂಗರ 
ಕಾಲದ ಎರಡು ಅಡಿ ಎತ್ತರದ ದ್ವಿಬಾಹು ಗಣಪತಿ ಶಿಲ್ಪವಿದೆ. 


ನವರಂಗವು ವಿಶಾಲವಾಗಿದ್ದು, ಇಪ್ಪತ್ತು ಸ್ವತಂತ್ರ ಕಂಬಗಳಿಂದ ಕೂಡಿದೆ. ಈ ಕಂಬಗಳು 
ಚತುಸ್ರ-ಅಷ್ಲಾಸ-ಚತುಸ್ತ್ರ ಮುಖವುಳ್ಳವಾಗಿ ಮೇಲೆ ಮುಚ್ಚಳವನ್ನು ಪಡೆದಿವೆ. ವಿಜಯನಗರ ಶೈಲಿಯ 
ಈ ಕಂಬಗಳಲ್ಲಿ ಪೂರ್ಣಕುಂಭ, ಆನೆ, ಆಂಜನೇಯ, ನಂದಿ, ತ್ರಿಸೂಲ, ಮಂಟಪದೊಳಗಿನ 
ಶಿವಲಿಂಗ, ಸೂರ್ಯ, ಚಂದ್ರ, ಕಾಲ್ಲನಿಕ ಪ್ರಾಣಿ-ಪಕ್ಷಿಗಳು ಮೊದಲಾದ ಉಬ್ಬುಶಿಲ್ಲಗಳ ಕೆತ್ತನೆಯಿದೆ. 
ನವರಂಗದಲ್ಲಿ ವಿಜಯನಗರ ಶೈಲಿಯ ಒಂದುವರೆ ಅಡಿ ಎತ್ತರದ ನಂದಿ ಶಿಲ್ಪವಿದೆ. ಅಂತರಾಳದಲ್ಲಿ 
ಸುಮಾರು ಎರಡು ಎತ್ತರದ ವಿಶೇಷವಾದ ಉಬ್ಬುಶಿಲ್ಲಗಳಿವೆ. ಒಂದರಲ್ಲಿ ವ್ಯಕ್ತಿಯೊಬ್ಬ ತಲೆಯ ಮೇಲೆ 
ಭುತ್ತಿಯೊಂದನ್ನು ಹೊತ್ತು ನಿಂತಿದ್ದು, ಆತನ ಇಕ್ಕೆಲಗಳಲ್ಲಿ ಮಹಿಳೆಯರು ಕೈಮುಗಿದು ನಿಂತಿದ್ದಾರೆ. 
ಎರಡನೇ ಶಿಲ್ಲದಲ್ಲಿಯೂ ವ್ಯಕ್ತಿಯೊಬ್ಬ ಬುತ್ತಿಯೊಂದನ್ನು ಹೊತ್ತು ನಿಂತಿದ್ದಾನೆ. ಆತನ ಬಲಬದಿಯಲ್ಲಿ 
ಮಹಿಳೆಯೊಬ್ಬಳು ಕೈಮುಗಿದು ನಿಂತಿದ್ದಾಳೆ. ಮೂರನೇ ಶಿಲ್ಪದಲ್ಲಿ ದಂಪತಿಗಳಿಬ್ಬರು ಕೈಮುಗಿದು 
ನಿಂತಿರುವಂತೆ ಕಡೆಯಲಾಗಿದೆ. ಮೇಲಿನ ಶಿಲಗಳಲ್ಲಿ ತಲೆಯ ಮೇಲೆ ಹೊತ್ತಿರುವ ಬುತ್ತಿಯು ಬಹುಶಃ 
ದೇವರಿಗೆ ಹರಕೆ ಹೊತ್ತು ಸಮರ್ಪಿಸಿದ ವಸ್ತುವಾಗಿರಬೇಕು. 


ಮುಖಮಂಟಪದಲ್ಲಿ ನಾಲ್ಕು ಕಂಬಗಳಿದ್ದು, ಚತುಸ್ರ-ಅಷ್ಟಾಸ್ರ-ಚತುಸ್ತ ಮುಖವುಳ್ಳದ್ದಾಗಿವೆ. 
ಇವುಗಳಲ್ಲಿ ಯಾವುದೇ ಶಿಲಗಳ ಕೆತ್ತನೆಯಿರದೇ ಸಾಧಾರಣವಾಗಿವೆ. ದೇವಾಲಯದ ಮುಂಭಾಗ 
ಎರಡು ಅಡಿ ಎತ್ತರದ ನಂದಿಶಿಲವಿದ್ದು, ಅದರ ಹಿಂಭಾಗ ಸುಮಾರು ಎಂಟು ಅಡಿ ಎತ್ತರದ 
ಸಂಭವಿದೆ. ಅಂತರಾಳದಲ್ಲಿರುವ ಬುತ್ತಿಹೊತ್ತ ವ್ಯಕ್ತಿ ಆತನ ಇಕ್ಕೆಲಗಳಲ್ಲಿ ಮಹಿಳೆಯರು ನಿಂತಿರುವಂಥ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 258 


ಶಿಲವೊಂದು ದೇವಾಲಯದ ಆವರಣದಲ್ಲಿದೆ. ದೇವಾಲಯದ ಆವರಣದಲ್ಲಿಯೇ ಹತ್ತಾರು ವೀರಗಲ್ಲು, 
ಮಾಸ್ಟಿಗಲ್ಲು ಶಿಲ್ಲಗಳಿರುವುದನ್ನು ಕಾಣಬಹುದು. 


ಪಟ್ಟು ಗ್ರಾಮದ ಚನ್ನಿಗರಾಯಸ್ವಾಮಿ ದೇವಾಲಯ : ಇದು ಹೊಯ್ದಳರ ಕಾಲದಲ್ಲಿ ಸ್ಥಾಪಿತವಾದ 
ದೇವಾಲಯವಾಗಿದೆ. ಗರ್ಭಗೃಹ, ಅಂತರಾಳ, ನವರಂಗವನ್ನು ಹೊಂದಿದ್ದು, ನವರಂಗವು 
ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣವಾಗಿದೆ. ಗರ್ಭಗೃಹದಲ್ಲಿರುವ 
ಚನ್ನಿಗರರಾಯ(ಚನ್ನಕೇಶವ)ನ ಮೂರ್ತಿಯು ನಾಲ್ಕು ಅಡಿ ಎತ್ತರವಿದೆ. ಸಮಭಂಗಿಯಲ್ಲಿ ನಿಂತಿರುವ 
ಚನ್ನಕೇಶವನು ಚತುರ್ಭುಜಧಾರಿಯಾಗಿದ್ದು, ಹಿಂಬದಿಯ ಕೈಗಳಲ್ಲಿ ಶಂಖ, ಚಕ್ರವನ್ನು ಹಿಡಿದಿದ್ದರೆ, 
ಮುಂದಿನ ಬಲಗೈಯಲ್ಲಿ ಪದ್ಮ ಎಡಗೈಯಲ್ಲಿ ಗದೆಯನ್ನು ಹಿಡಿದಿದ್ದಾನೆ. ಪ್ರಭಾವಳಿಯು 
ಲತಾಬಳ್ಳಿಯಿಂದ ಅಲಂಕೃತಗೊಂಡಿದ್ದು, ಮೇಲ್ಲಾಗದಲ್ಲಿ ಸಿಂಹಮುಖವಿದೆ. ಕೆಳಭಾಗದಲ್ಲಿ 
ಚನ್ನಕೇಶವನ ಇಕ್ಕೆಲಗಳಲ್ಲಿ ಶ್ರೀದೇವಿ, ಭೂದೇವಿಯರ ಸುಮಾರು ಒಂದುವರೆ ಅಡಿ ಎತ್ತರದ 
ಉಬ್ಬುಶಿಲ್ಲಗಳಿವೆ. ಮೂರ್ತಿಯ ಶಿರಕ್ಕೆ ಕರಂಡಮಕುಟವನ್ನು ಸರ್ವಾಭರಣಗಳನ್ನು ಸುಂದರವಾಗಿ 
ಕಡೆಯಲಾಗಿದೆ. ಹಣೆಗೆ ರತ್ನಪಟ್ಟಿ, ಕೊರಳಿಗೆ ಕಂಠಿಹಾರ, ಯಜ್ಞೋಪವೀತ, ಉದರಬಂಧ, ಕಟಿಸೂತ್ರ, 
ಉತ್ತರೀಯ ಬಂಧ, ಕೈಗಡಗ, ತೋಳ್ಸಂಧಿ, ಪಾದಸರ ಮೊದಲಾದವುಗಳಿಂದ ಅಲಂಕೃತಗೊಂಡಂತೆ 
ಕೆತ್ತಲಾಗಿದೆ. ಈ ಮೂರ್ತಿಯ ಲಕ್ಷಣವನ್ನು ಗಮನಿಸಿದಾಗ ಕಿ.ಶ. 13ನೇ ಶತಮಾನಕ್ಕೆ ಸೇರಿದೆಂದು 
ನಿರ್ಧರಿಸಬಹುದು. 


ನವರಂಗದಲ್ಲಿ ವಿಜಯನಗರ ಅರಸರ ಕಾಲದ ಸ್ವತಂತ್ರ ನಾಲ್ಕು ಕಂಬಗಳಿದ್ದು, ಚತುಸ್ರ- 
ಅಷ್ಟಾಸ್ರ-ಚತುಸ್ತ್ರ ಮುಖಗಳನ್ನೊಳಗೊಂಡು ಮುಚ್ಚಳವನ್ನು ಹೊಂದಿವೆ. ಈ ಕಂಬಗಳಲ್ಲಿ ಯಾವುದೇ 
ಉಬ್ಬುಶಿಲ್ಲದ ರಚನೆಯಿಲ್ಲ. ಮೇಲಿನ ಛಾವಣಿಯ ಸಾಧಾರಣ ಲಕ್ಷಣವನ್ನು ಹೊಂದಿದೆ. 
ದೇವಾಲಯ ಮುಂಭಾಗ ಆಂಜನೇಯನ ಉಬ್ಬುಶಿಲ್ಲವಿರುವ ಸಂಭವಿದೆ. ಪ್ರಸ್ತುತದಲ್ಲಿ ಈ 
ದೇವಾಲಯವನ್ನು ಜೀರ್ಣೋದ್ದಾರ ಮಾಡಿರುವುದರಿಂದ ಸಾಕಷ್ಟು ಬದಲಾವಣೆಯನ್ನು ಕಂಡಿದೆ. 


ಚನ್ನಪಟ್ಟಣದ ವೀರಭದ್ರ ದೇವಾಲಯ : ಚನ್ನಪಟ್ಟಣ ನಗರದ ಹೃದಯಭಾಗದಲ್ಲಿರುವ 
ಸಾರ್ವಜನಿಕ ಆಸ್ಪತ್ರೆಯ ಪಕ್ಕದಲ್ಲಿ ವಿಜಯನಗರ ಕಾಲದ ವೀರಭದ್ರ ದೇವಾಲಯವಿದೆ. 
ದೇವಾಲಯವು ಗರ್ಭಗೃಹ, ಅಂತರಾಳ, ನವರಂಗ, ಮುಖಮಂಟಪಗಳನ್ನು ಹೊಂದಿದೆ. 
ಗರ್ಭಗೃಹದಲ್ಲಿ ಸುಮಾರು ನಾಲ್ಕು ಅಡಿ ಎತ್ತರದ ವೀರಭದನ ಸುಂದರವಾದ ಮೂರ್ತಿಯಿದೆ. 
ತಿಭಂಗಿಯಲ್ಲಿ ವೀರಭದನು ಚತುರ್ಭುಜಧಾರಿಯಾಗಿದ್ದಾನೆ. ಕೈಗಳಲ್ಲಿ ಖಡ್ಗ, ಬಾಣ, ಬಿಲ್ಲು, 
ಗುರಾಣಿಗಳನ್ನು ಹಿಡಿದಿದ್ದು, ಸೊಂಟದಲ್ಲಿ ಚಿಕ್ಕದಾದ ಕತ್ತಿಯೊಂದನ್ನು ನೇತುಹಾಕಲಾಗಿದೆ. ವೀರಭದನ 
ಕೊರಳಲ್ಲಿ ಉದ್ದನೆಯ ಪದಕ ಸರ, ಯಜ್ಞೋಪವೀತ, ಕರ್ಣಕುಂಡಲ, ಕೈಕಾಲುಗಳಲ್ಲಿ ದಪ್ಪನೆಯ 
ಕಡಗಗಳು, ದಪ್ಪನೆಯ ಉರಿಮೀಸೆ, ಕಿರೀಟ ಮಕುಟಗಳನ್ನು ಧರಿಸಿದ್ದು, ಸಾಧಾರಣ ಪ್ರಭಾವಳಿಯನ್ನು 
ಹೊಂದಿದೆ. ಗರ್ಭಗೃಹದ ಬಾಗಿಲುವಾಡ ವು ಸಾಧಾರಣವಾಗಿದ್ದು, ಬಾಗಿಲಿನ ಎಡಭಾಗದಲ್ಲಿ 
ಸುಮಾರು ಎರಡು ಅಡಿ ಎತ್ತರದ ಕೈಮುಗಿದು ನಿಂತಿರುವ ದಕ್ಷನ ಉಬ್ಬುಶಿಲ್ಲವಿದೆ. 


ಅಂತರಾಳದಲ್ಲಿ ದೇವರ ಎದುರಿಗೆ ಸುಮಾರು ಮೂರು ಅಡಿ ಎತ್ತರದ ಸುಂದರವಾದ ನಂದಿ 
ಶಿಲವಿದೆ. ವಿಜಯನಗರ ಕಾಲದ ನಂದಿಯ ಮೈಮೇಲೆ ಹಾಗೂ ಕೊರಳಲ್ಲಿ ಘಂಟಾಸರಗಳನ್ನು 
ಕಡೆಯಲಾಗಿದೆ. ಅಂತರಾಳದಲ್ಲಿಯೇ ಗಂಗರ ಕಾಲದ ಶಿವಲಿಂಗ, ಗಣಪತಿ ಶಿಲ್ಲಗಳಿವೆ. ಗಣಪತಿಯ 
ಶಿಲವು ಸುಮಾರು ಎರಡುವರೆ ಅಡಿ ಎತ್ತರವಿದ್ದು, ಚತುರ್ಭುಜಗಳನ್ನು ಹೊಂದಿದೆ. ದೇವಾಲಯ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 259 


ಮುಂಭಾಗ ಸುಮಾರು 18 ಅಡಿ ಎತ್ತರದ ನಂದಿಸಂಭವಿದೆ. ಈ ಸ್ತಂಭದ ಮಧ್ಯಭಾಗದಲ್ಲಿ ಗಣಪತಿ 
ಹಾಗೂ ನಂದಿಯ ಉಬ್ಬುಶಿಲ್ಲಗಳನ್ನು ಕಡೆಯಲಾಗಿದೆ. ಇದರ ಪಕ್ಕದಲ್ಲಿ ಪಾದಫಲಕವಿದ್ದು, ಪಾದದ 
ಸುತ್ತ ಸರ್ಪಬಂಧನವಿದೆ. ದೇವಾಲಯದ ಎದುರಿಗೆ ಈ ದೇವಾಲಯವನ್ನು 
ನಿರ್ಮಿಸಿದಾತನಿರಬಹುದಾದ ಸುಮಾರು ಮೂರುವರೆ ಅಡಿ ಎತ್ತರದ ರಾಜಪುರುಷ ಶಿಲ್ಪವಿದೆ. ಕರಂಡ 
ಮಕುಟವನ್ನು ತೊಟ್ಟ ರಾಜನು ರಾಜಗಂಭೀರ್ಯದಿಂದ ಕೈಮುಗಿದು ನಿಂತಿದ್ದಾನೆ. ಇಲ್ಲಿಯೇ ಅಪ್ರಕಟಿತ 
ಶಾಸನವೊಂದಿದ್ದು, ಬಹುಭಾಗ ತ್ರುಟಿತವಾಗಿದೆ. 


ಮಂಗಾಡಹಳ್ಳಿಯ ತೊರೆತಿಮ್ಮಪ್ಪ ದೇವಾಲಯ : ಮಂಗಾಡಹಳ್ಳಿ ಗ್ರಾಮದ ಹೊರವಲಯದಲ್ಲಿ 
ಕಣ್ಣ ನದಿಯ ಎಡದಂಡೆಯ ಮೇಲೆ ತಿಮ್ಮಪ್ಪ ದೇವಾಲಯವಿದೆ. ವಿಜಯನಗರ ಅರಸರ ಕಾಲದಲ್ಲಿ 
ನಿರ್ಮಾಣಗೊಂಡ ಈ ದೇವಾಲಯ ಪುಸ್ತುತದಲ್ಲಿ ಶಿಥಿಲಗೊಂಡು ಪಾಳುಬಿದ್ದಿದೆ. ಗರ್ಭಗೃಹ, 
ಅಂತರಾಳ, ನವರಂಗವನ್ನು ಹೊಂದಿರುವ ಈ ದೇವಾಲಯದ  ಭಿತ್ತಿಯು ಒರಟುಕಲ್ಲಿನಿಂದ 
ನಿರ್ಮಾಣವಾಗಿದ್ದು, ಒಳಗಿನ ಗೋಡೆಗಳಿಗೆ ಸಣ್ಣಿ ಇಟ್ಟಿಗೆಗಳನ್ನು ಬಳಸಿದ್ದಾರೆ. ಗರ್ಭಗೃಹದ ಮೇಲಿನ 
ವಿಮಾನಶಿಖರವು ವಿಜಯನಗರ ಕಾಲದಲ್ಲಿ ಸಣ್ಣ ಇಟ್ಟಿಗೆಗಳಿಂದ ಕಟ್ಟಲ್ಲಟ್ಟಿದ್ದು ಸುಂದರವಾದ ಶಿಲ್ಪ 
ರಚನೆಗಳನ್ನು ಹೊಂದಿದೆ. ಪ್ರಸ್ತುತದಲ್ಲಿ ಶಿಖರದ ಬಹುಭಾಗ ಕುಸಿದುಬಿದ್ದಿದೆ. ದೇವಾಲಯ ಮುಂಭಾಗ 
ಆಂಜನೇಯನ ಉಬ್ಬುಶಿಲ್ಲವಿರುವ ಸಂಭವಿದೆ. 


ಗರ್ಭಗೃಹದಲ್ಲಿ ಗರುಡ ಪೀಠದ ಮೇಲೆ ಸುಮಾರು ಐದುವರೆ ಅಡಿ ಎತ್ತರದ ತಿಮ್ಮಪ್ಪನ 
ಮೂರ್ತಿಯಿದೆ. ಸಮಭಂಗಿಯಲ್ಲಿ ನಿಂತಿರುವ ಮೂರ್ತಿಯು ಚತುರ್ಭುಜವನ್ನು ಹೊಂದಿದ್ದು, 
ಹಿಂಬದಿಯ ಕೈಗಳಲ್ಲಿ ಚಕ್ರ, ಶಂಖವನ್ನು ಹಿಡಿದಿದ್ದರೆ, ಮುಂದಿನ ಕೈಗಳು ವರದಹಸ್ತ್ವ ಕಟೀಹಸ್ವವನ್ನು 
ಹೊಂದಿವೆ. ಕಿರೀಟಮಕುಟ, ಸರ್ವಾಭರಣಗಳನ್ನು ಧರಿಸಿರುವಂತೆ ಸುಂದರವಾಗಿ ಕಡೆಯಲಾಗಿದೆ. 
ಪ್ರಭಾವಳಿಯ ಲಲಾಟದಲ್ಲಿ ಸಿಂಹಮುಖವಿದ್ದು, ಕೆಳಭಾಗದಲ್ಲಿ ಮೂರ್ತಿಯ ಇಕ್ಕೆಲಗಳಲ್ಲಿ ಶ್ರೀದೇವಿ, 
ಭೂದೇವಿಯರು ಒಂದು ಕೈಯಲ್ಲಿ ತಾವರೆ ಮೊಗ್ಗನ್ನು ಹಿಡಿದು, ಮತ್ತೊಂದು ಕೈಯನ್ನು ಇಳಿಬಿಟ್ಟು 
ನಿಂತಿರುವ ಉಬ್ಬುಶಿಲ್ಲಗಳ ರಚನೆಯಿದೆ. ಅಂತರಾಳದ ಬಾಗಿಲಿನ ಇಕ್ಕೆಲಗಳಲ್ಲಿ ಜಯ-ವಿಜಯರ 
ಶಿಲ್ಪಗಳಿವೆ. ನವರಂಗದ ಕಂಬಗಳು ನಾಲ್ಕು-ಹದಿನಾರು-ನಾಲ್ಕು ಮುಖಗಳನ್ನು ಹೊಂದಿ ಮೇಲೆ 
ಜೋದಿಗೆ ಮುಚ್ಚಳವನ್ನು ಹೊಂದಿವೆ. ನವರಂಗದ ಒಳಗೋಡೆಯಲ್ಲಿ ಭಕ್ತರ ಶಿಲಗಳಿವೆ. 


ನೀಲಸಂದದ ಕಾಲಭೈರವೇಶ್ವರ ದೇವಾಲಯ : ಇದು ಚನ್ನಪಟ್ಟಣ ತಾಲ್ಲೂಕಿನ ಪ್ರಮುಖವಾದ 
ದೇವಾಲಯವಾಗಿದೆ. ಏಕೆಂದರೆ ಕಾಪಾಲಿಕ, ನಾಥಪಂಥದ ನೆಲೆಯಲ್ಲಿ ಬೆಳೆದುಬಂದ ದೇವಾಲಯ 
ಇದಾಗಿದ್ದು, ಕ್ರಿಶ 12-13ನೇ ಶತಮಾನಕ್ಕೆ ಸೇರಿದ್ದಾಗಿದೆ. ನೀಲಸಂದ್ರ ಗ್ರಾಮದ 
ಹೊರವಲಯದಲ್ಲಿರುವ ಕಾಲಭೈರವೇಶ್ವರ ದೇವಾಲಯವು ಗರ್ಭಗೃಹ, ಅಂತರಾಳ, ನವರಂಗ, 
ಮುಖಮಂಟಪಗಳನ್ನು ಈ ದೇವಾಲಯವು ಹೊಂದಿದ್ದು, ಮುಂಭಾಗ ನಂದಿಸ್ತಂಭ, ದೊಡ್ಡದಾದ 
ಕಲ್ಯಾಣಿ, ಉಯ್ಯಾಲೆ ಕಂಭಗಳಿದ್ದು, ವಿಜಯನಗರ ವಾಸ್ತುಶೈಲಿಯಲ್ಲಿವೆ. ಚಿಕ್ಕದಾದ ಗರ್ಭಗೃಹದಲ್ಲಿ 
ಸುಮಾರು ಎರಡುವರೆ ಅಡಿ ಎತ್ತರದ ಕಾಲಭೈರವ ಮೂರ್ತಿಯಿದೆ. ತ್ರಿಭಂಗಿಯಲ್ಲಿ ನಿಂತಿರುವ 
ಭೈರವನು ಚತುರ್ಭುಜವನ್ನು ಹೊಂದಿದ್ದು, ಹಿಂಬದಿಯ ಬಲಗೈಯಲ್ಲಿ ಪಾಶ, ಡಮರುಗ, 
ಎಡಗೈಯಲ್ಲಿ ತ್ರಿಶೂಲ, ಮುಂದಿನ ಬಲಗೈಯಲ್ಲಿ ಖಡ್ಗ, ಎಡಗೈಯಲ್ಲಿ ಕಪಾಲ ಹಾಗೂ ಬ್ರಹ್ಮನ 
ತಲೆಯನ್ನು ಹಿಡಿದಿದ್ದಾನೆ. ಬಹ್ಮನ ತಲೆಯಿಂದ ಸೋರುತ್ತಿರುವ ರಕ್ತವನ್ನು ನಾಯಿಯೊಂದು ಎಗರಿ 
ನೆಕ್ಕುತ್ತಿದೆ. ಬಲಭಾಗದ ಪ್ರಭಾವಳಿಯಲ್ಲಿ ಬೇತಾಳ ಗಣವಿದೆ. ಶಿರಕ್ಕೆ ಕರಂಡ ಮಕುಟ, ಕಿವಿಗೆ 
ಪತ್ರಕುಂಡಲ, ಕೊರಳಿನಲ್ಲಿ ಕಂಠಿಹಾರ, ಇತರೆ ಹಾರಗಳು, ಯಜ್ಞೋಪವೀತ, ಕಟೀಸೂತ್ರ, ಕಂಕಣ, 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 260 


ತೋಳ್‌ಬಂಧಿ ಮೊದಲಾದವುಗಳಿಂದ ಅಲಂಕೃತಗೊಂಡಿರುವಂತೆ ಕೆತ್ತಲಾಗಿದೆ. ಈ ಭೈರವ 
ನಗ್ನನಾಗಿದ್ದು, ಮುಖದಲ್ಲಿ ಮಂದಹಾಸವುಳ್ಳವನ್ನಾಗಿದ್ದಾನೆ. 


ಹೂರ್ವಾಭಿಮುಖವಾಗಿರುವ ಈ ದೇವಾಲಯ ಗರ್ಭಗುಡಿಯ ಬಾಗಿಲುವಾಡವು 
ಸಾಧಾರಣವಾಗಿದ್ದು, ಲಲಾಟದಲ್ಲಿ ಶಿವಲಿಂಗವಿದೆ. ಅಂತರಾಳದ ಬಾಗಿಲಿನ ಲಲಾಟದಲ್ಲಿ ನಂದಿಯ 
ಉಬ್ಬುಶಿಲ್ಲಗಳಿವೆ. ನವರಂಗದಲ್ಲಿನ ಕಂಬಗಳಿ ವಿಜಯನಗರ ಶೈಲಿಯ ಚತುಸ್ತ-ಅಷ್ಟಾಸ-ಚಿತುಸ 
ಮುಖವುಳ್ಳವಾಗಿವೆ. ಈ ಕಂಬಗಳಲ್ಲಿ ನಾಥಪಂಥದ ಯೋಗಿ, ಗಣೇಶ, ಭಕ್ತರ ಉಬ್ಬುಶಿಲ್ಲಗಳಿವೆ. 
ನವರಂಗದ ಬಾಗಿಲುವಾಡ ಸುಂದರವಾದ ಕೆತ್ತನೆಯಿಂದ ಕೂಡಿದೆ. ಬಾಗಿಲಿನ ಇಕ್ಕೆಲಗಳಲ್ಲಿ ಶೈವ 
ದ್ಹಾರಪಾಲಕರ ಉಬ್ಬುಶಿಲ್ಲಗಳಿದ್ದು, ಇವರ ಮೇಲೆ ಸಿಂಹಮುಖದ ಚಿತ್ರಣವಿದೆ. ಬಾಗಿಲಿನ ಲಲಾಟದಲ್ಲಿ 
ಗಜಲಕ್ಷ್ಮಿಯ ಶಿಲ್ಲವಿದ್ದು, ಬಾಗಿಲುವಾಡವು ಲತಾಬಳ್ಳಿಗಳಿಂದ ಅಲಂಕೃತಗೊಂಡಂತೆ ಕಡೆಯಲಾಗಿದೆ. 


ಮುಖಮಂಟಪದ ಕಂಬಗಳಲ್ಲಿ ನಂದಿ, ಶಿವಲಿಂಗ, ಕಿನ್ನರಿ ನುಡಿಸುತ್ತಿರುವ ವ್ಯಕ್ತಿ ಶಿವಲಿಂಗಕ್ಕೆ 
ಪೂಜೆ ಮಾಡುತ್ತಿರುವ ಯತಿ, ಬೇಡರ ಕಣ್ಣಪ್ಪ, ಶಿವಪಾರ್ವತಿ, ಲಿಂಗಕ್ಕೆ ಹಾಲುಣಿಸುತ್ತಿರುವ ಗೋವು, 
ನಾಥಪಂಥದ ಯತಿಗಳು, ಮಿಥುನ ಶಿಲ್ಲಗಳು, ಭಕ್ತರು, ಕಾಲ್ಪನಿಕ ಪ್ರಾಣಿ-ಪಕ್ಷಿ-ಮನುಷ್ಯರು (ಹಂಸದ 
ದೇಹ-ಆನೆಯ ತಲೆ, ಪಕ್ಷಿಯ ಕಾಲು-ಮನುಷ್ಯ್ಠನ ಸೊಂಟದ ಮೇಲ್ಲಾಗ, ಮನುಷ್ಯನೊಬ್ಬನು ಪೂಜೆ 
ಮಾಡುತ್ತಿದ್ದಾನೆ ಆದರೆ ಆತನ ಸೊಂಟದ ಕೆಳಭಾಗ ಮಾತ್ರ ಸಿಂಹದ್ದಾಗಿದೆ) ಇನ್ನೂ ಮೊದಲಾದ 
ಉಬ್ಬುಶಿಲ್ಲಗಳು ಗಮನ ಸೆಳೆಯುತ್ತವೆ. ದೇವಾಲಯದ ಮುಂಭಾಗ ನಂದಿಸ್ಪಂಭವಿದ್ದು, ಅದರ ಪಕ್ಕದಲ್ಲಿ 
ಒಂದುವರೆ ಅಡಿ ಎತ್ತರದ ಪ್ರಾಚೀನ ನಂದಿ ಶಿಲ್ಪವಿದೆ. ಇದೇ ದೇವಾಲಯದ ಆವರಣದಲ್ಲಿ ಹತ್ತಾರು 
ಅರ್ಧ ಅಡಿ ಎತ್ತರದ ವೀರಗಲ್ಲು-ಮಾಸಿಕಲ್ಲುಗಳಿವೆ. 


ಚಕ್ಕೆರೆ ಗ್ರಾಮದ ತಿರುಮಲ ದೇವಾಲಯ : ಚಕ್ಕೆರೆ ಗ್ರಾಮದ ಮಧ್ಯದಲ್ಲಿರುವ ಈ ದೇವಾಲಯ 
ವಿಜಯನಗರ ಕಾಲದ ರಚನೆಯಾಗಿದೆ. ದೇವಾಲಯವು ಗರ್ಭಗೃಹ, ನವರಂಗವನ್ನು ಹೊಂದಿದೆ. 
ಗರ್ಭಗೃಹದಲ್ಲಿ ಎರಡುವರೆ ಅಡಿ ಎತ್ತರದ ತಿರುಮಲ (ಶ್ರೀನಿವಾಸ) ವಿಗಹವಿದ್ದು, 
ಚತುರ್ಭುಜಧಾರಿಯಾಗಿದೆ. ಸಮಭಂಗಿಯಲ್ಲಿ ನಿಂತಿದ್ದು, ಹಿಂಬದಿಯ ಕೈಗಳಲ್ಲಿ ಚಕ್ರ್ತ ಶಂಖಗಳನ್ನು 
ಹಿಡಿದಿದ್ದು, ಮುಂದಿನ ಬಲಗೈ ವರದ ಹಸ್ತವಾಗಿದ್ದು, ಎಡಗೈ ಕಟೀಹಸ್ತವಾಗಿದೆ. ಸರ್ವಾಭರಣಗಳನ್ನು 
ಹೊಂದಿದ್ದು, ಕಿರೀಟ ಮಕುಟವನ್ನು ಧರಿಸಿರುವ ಸುಂದರವಾದ ಶಿಲವಾಗಿದೆ. ಈ ದೇವಾಲಯಕ್ಕೆ 
ಅಂತರಾಳವಿರುವುದಿಲ್ಲ. ನವರಂಗದಲ್ಲಿ ವಿಜಯನಗರ ಶೈಲಿಯ ಚತುಸ್ರ-ಅಷ್ಟಾಸ-ಚತುಸ್ತ್ರ ಮುಖವುಳ್ಳ 
ನಾಲ್ಕು ಕಂಬಗಳಿವೆ. ನವರಂಗದಲ್ಲಿ ವ್ಯಾಸರಾಯರು ಪ್ರಶಿಷ್ಠಾಪಿಸಿರುವ ಮೂರು ಅಡಿ ಎತ್ತರದ 
ಆಂಜನೇಯನ ಉಬ್ಬುಶಿಲ್ಲವಿದೆ. ದೇವಾಲಯದ ಗರುಡ ಸ್ವ್ತಂಭ ಹಾಗೂ ವಿಜಯನಗರದ ದೊರೆ 
ಅಚ್ಛುತರಾಯನ ಕಾಲದ ಶಿಲಾಶಾಸನವಿದೆ. 


ಈ ಗ್ರಾಮದ ಕೆರೆಯ ಏರಿಯ ಮೇಲೆ ಗಂಗರ ಕಾಲದ ವಿಷ್ಣುವಿನ ಶಿಲ್ಪವಿದೆ. ಸುಮಾರು 
ಮೂರುವರೆ ಅಡಿ ಎತ್ತರದ ಈ ಮೂರ್ತಿಯ ಚತುರ್ಭುಜಧಾರಿಯಾಗಿದ್ದು, ಹಿಂಬದಿಯ ಕೈಗಳಲ್ಲಿ 
ಚಕ್ರ, ಶಂಖಗಳನ್ನು ಹಿಡಿದಿದ್ದರೆ, ಮುಂದಿನ ಬಲಗೈ ಅಭಯ ಹಸ್ತ, ಎಡಗೈ ಕಟೀಹಸ್ತ ಮುದೆಯಲ್ಲಿದೆ. 
ಕರಂಡ ಮಕುಟವನ್ನು ಧರಿಸಿರುವ ಈ ಶಿಲ್ಲವು ಕಂಠಿಹಾರ, ಯಜ್ಞೋಪವೀತ, ಕಟೀಸೂತ್ರ 
ಉತ್ತರೀಯ ಬಂಧ, ಕಂಕಣ, ತೋಳ್‌ಬಂಧಿ ಮೊದಲಾದ ಆಭರಣಗಳನ್ನು ಧರಿಸಿರುವಂತೆ 
ಸುಂದರವಾಗಿ ಕಡೆಯಲಾಗಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 261 


ಮಾರ್ಚನಹಳ್ಳಿಯ ತಿರುಮಲ ದೇವಾಲಯ : ಮಾರ್ಚನಹಳ್ಳಿ ಗ್ರಾಮದ ಪುರಾತನ ದೇವಾಲಯ 
ಇದಾಗಿದ್ದು, ರಾಮಾನುಜಾಚಾರ್ಯರು ಪ್ರಿಷ್ಠಾಪಿಸಿದರೆಂಬ ಪ್ರತೀತಿಯಿದೆ. ಅಗಹಾರವಾಗಿದ್ದ ಈ 
ಗ್ರಾಮದ ಮಧ್ಯಭಾಗದಲ್ಲಿರುವ ತಿರುಮಲ ದೇವಾಲಯವು ಶ್ರೀವೈಷ್ಣವ ಪರಂಪರೆಯಲ್ಲಿ ಬೆಳದುಬಂದ 
ತಾಣವಾಗಿದೆ. ಈ ದೇವಾಲಯ ಹೊಯ್ದಳರ ಕಾಲದಲ್ಲಿ ಸ್ಥಾಪನೆಗೊಂಡು, ವಿಜಯನಗರ ಅರಸರ 
ಕಾಲದಲ್ಲಿ ಸಾಕಷ್ಟು ಅಭಿವೃದ್ದಿಯನ್ನು ಕಂಡಿದೆ. ಈ ದೇವಾಲಯವು ಗರ್ಭಗೃಹ, ಅಂತರಾಳ, 
ನವರಂಗ, ಮುಖಮಂಟಪ, ಮುಖ್ಯದ್ದಾರ, ರಾಯಗೋಪುರ, ಕೈಸಾಲೆ, ಪಾಕಶಾಲೆಗಳನ್ನು ಹೊಂದಿದೆ. 
ಗರ್ಭಗೃಹದಲ್ಲಿರುವ ಸುಂದರವಾದ ತಿರುಮಲ (ಶ್ರೀನಿವಾಸ) ಮೂರ್ತಿಯು ಹೊಯ್ದಳರ ಕಾಲದ 
ರಚನೆಯಾಗಿದೆ. ಸುಮಾರು ಮೂರುವರೆ ಅಡಿ ಎತ್ತರವಿರುವ ಈ ಮೂರ್ತಿಯು 
ಚತುರ್ಭುಜಧಾರಿಯಾಗಿದ್ದು, ಸಮಭಂಗಿಯಲ್ಲಿ ನಿಂತಿರುವಂತೆ ಕಡೆಯಲಾಗಿದೆ. ಹಿಂಬದಿಯ ಕೈಗಳಲ್ಲಿ 
ಚಕ್ರ ಶಂಖಗಳನ್ನು ಹಿಡಿದಿದ್ದರೆ, ಮುಂದಿನ ಬಲಗೈ ವರದಹಸ್ವ ಎಡಗೈ ಕಟೀಹಸ್ಥವಾಗಿದೆ. ಈ 
ಮೂರ್ತಿಯ ಪ್ರಭಾವಳಿಯು ಲತಾಬಳ್ಳಿಯಿಂದ ಅಲಂಕೃತಗೊಂಡಿದ್ದು, ಲಲಾಟದಲ್ಲಿ ಸಿಂಹಮುಖವನ್ನು 
ಹೊಂದಿದೆ. ಈ ಪ್ರಭಾವಳಿಯ ಕೆಳಭಾಗದಲ್ಲಿ ಶ್ರೀದೇವಿ, ಭೂದೇವಿಯರು ತಿರುಮಲ ಮೂರ್ತಿಯ 
ಇಕ್ಕೆಲಗಳಲ್ಲಿ ನಿಂತಿರುವಂತೆ ಕಡೆಯಲಾಗಿದೆ. 


ಅಂತರಾಳದಲ್ಲಿ ರಾಮಾನುಜಾಚಾರ್ಯ ಹಾಗೂ ಆಳ್ದಾರರ ಮೂರ್ತಿಗಳಿವೆ. ಅಂತರಾಳದ 
ಬಾಗಿಲುವಾಡ ಸಾಧಾರಣ ಲಕ್ಷಣವನ್ನು ಹೊಂದಿದ್ದು, ಇಕ್ಕೆಲಗಳಲ್ಲಿ ಜಯವಿಜಯರ ಉಬ್ಬುಶಿಲ್ಲಗಳಿವೆ. 
ನವರಂಗದಲ್ಲಿನ ವಿಜಯನಗರ ಕಾಲದ ಎಂಟು ದಪ್ಪನೆಯ ಕಬ್ಬಗಳು ಚತುಸ್ಪ-ಅಷ್ಲಾಸ್ರ-ಚತುಸ್ರ 
ಮುಖವನ್ನು ಹೊಂದಿದ್ದು, ಸಾಧಾರಣವಾಗಿವೆ. ದೇವಾಲಯ ಭಿತ್ತಿಯು ಸಣ್ಣಿ ಇಟ್ಟಿಗೆಗಳಿಂದ 
ನಿರ್ಮಾಣಗೊಂಡಿದ್ದು, ಗರ್ಭಗೃಹದ ಮೇಲೆ ಸಣ್ಣ ಇಟ್ಟಿಗೆ ಹಾಗೂ ಗಾರೆಯಿಂದ ನಿರ್ಮಿಸಿರುವ 
ದ್ರಾವಿಡ ಶೈಲಿಯ ವಿಮಾನಶಿಖರವಿದೆ. ದೇವಾಲಯ ಮುಂಭಾಗದ ರಾಯಗೋಪುರ, ಇನ್ನಿತರೆ 
ಮಂಟಪಗಳು ಸಣ್ಣ ಇಟ್ಟಿಗೆಗಳಿಂದ ರಚನೆಗೊಂಡಿದ್ದು, ಪ್ರಸ್ತುತದಲ್ಲಿ ಬಹುಪಾಲು ಶಿಥಿಲಗೊಂಡಿವೆ. 


ಚನ್ನಪಟ್ಟಣದ ನೀಲಕಂಠೇಶ್ವರ ದೇವಾಲಯ : ಚನ್ನಪಟ್ಟಣ ನಗರದ ಪೇಟೆಬೀದಿ ಪ್ರದೇಶದಲ್ಲಿರುವ 
ನೀಲಕಂಠೇಶ್ವರ ದೇವಾಲಯವು ವಿಜಯನಗರ ಕಾಲದ ಕಟ್ಟಡವಾದರೂ, ಇದರಲ್ಲಿನ ಶಿವಲಿಂಗವು 
ಬ್ರಹ್ಮಸೂತ್ರದಲ್ಲಿ ಬಾಣದಾಕಾರದ ಗುರುತನ್ನು ಹೊಂದಿದು, ಸುಮಾರು ಏಳನೇ ಶತಮಾನಕ್ಕೆ 
ಸೇರಿದ್ದಾಗಿದೆ. ದೇವಾಲಯದ ಮುಂದೆ ಇರುವ ನಂದಿ ಶಿಲವು ಹಿರೇಮಗಳೂರು ಹಾಗೂ ಕಿಗ್ಗದ 
ನಂದಿಯನ್ನು ಹೋಲುತ್ತದೆ ಎಂದು ವಿದ್ದಾಂಸರೊಬ್ಬರು ಗುರುತಿಸುತ್ತಾರೆ.” ಇದರಿಂದಾಗಿ ಗಂಗರ 
ಕಾಲದಲ್ಲಿ ನಿರ್ಮಾಣಗೊಂಡಿದ್ದ ಈ ದೇವಾಲಯವು ಶಿಥಿಲವಾದಾಗ ವಿಜಯನಗರ ಅರಸರ 
ಕಾಲದಲ್ಲಿ ಚನ್ನಪಟ್ಟಣದ ಪಾಳೇಗಾರನಾದ ಇಮ್ಮಡಿ ಜಗದೇವರಾಯನು ಪುನರ್‌ ನಿರ್ಮಾಣ 
ಮಾಡಿಸಿದನೆಂಬ ಪ್ರತೀತಿಯಿದೆ. 


ದೇವಾಲಯವು ಗರ್ಭಗೃಹ, ಅಂತರಾಳ, ನವರಂಗ, ಪೂರ್ವದಿಕ್ಕಿಗೆ ದೊಡ್ಡದಾದ 
ಮುಖಮಂಟಪ ಹಾಗೂ ದಕ್ಷಿಣ ದಿಕ್ಕಿಗೆ ಚಿಕ್ಕದಾದ ಮುಖಮಂಟಪವನ್ನು ಹೊಂದಿದೆ. ನವರಂಗಕ್ಕೆ 
ಪೂರ್ವ ಮತ್ತು ದಕ್ಷಿಣ ದಿಕ್ಕುಗಳಲ್ಲಿ ಬಾಗಿಲುಗಳಿವೆ. ಗರ್ಭಗೃಹದಲ್ಲಿರುವ ಶಿವಲಿಂಗವು 
ಪಾಣಿಪೀಠವನ್ನು ಒಳಗೊಂಡಂತೆ ನಾಲ್ಕು ಅಡಿ ಎತ್ತರವಿದೆ. ಪಾಣಿಪೀಠವು ಚೌಕಾಕಾರವಾಗಿದೆ. 
ಚಿಕ್ಕದಾದ ಗರ್ಭಗೃಹದಷ್ಟೇ ಅಳತೆಯ ಅಂತರಾಳವಿದೆ. ಶಿವಲಿಂಗದ ಎದುರಿಗೆ ನವರಂಗದಲ್ಲಿನ ನಂದಿ 
ಶಿಲ್ಲವು ವಿಜಯನಗರ ಕಾಲದ್ದಾಗಿದ್ದು, ಸಾಧಾರಣ ಲಕ್ಷಣಗಳನ್ನು ಹೊಂದಿದೆ. ಪೂರ್ವದಿಕ್ಕಿಗಿರುವ 
ಮುಖಮಂಟಪದ ಎದುರಿಗಿನ ನಂದಿ ಶಿಲ್ಲವು ಗಂಗರ ಕಾಲದ ಅದ್ಭುತ ರಚನೆಯಾಗಿದ್ದು, ಸುಮಾರು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 262 


ಒಂದುವರೆ ಅಡಿ ಎತ್ತರವಿದೆ. ಅಲಂಕಾರ ರಹಿತವಾದ ಈ ನಂದಿಯು ತಲೆಯನ್ನು ಬಗ್ಗಿಸಿರುವಂತೆ, 
ಮುಂದಿನ ಎರಡೂ ಕಾಲುಗಳನ್ನು ಮಡಚಿ ಮಲಗಿರುವಂತೆ ಕಡೆಯಲಾಗಿದೆ. ಒಟ್ಟಿನಲ್ಲಿ ಲಭ್ಯವಿರುವ 
ಕಲ್ಲಿನಲ್ಲಿಯೇ ಈ ಸುಂದರ ಕಲಾಕೃತಿಯನ್ನು ರಚಿಸಿರುವುದು ಶಿಲ್ಲಿಯ ಕಲಾಕುಶಾಲತೆಯನ್ನು 
ಕಾಣಬಹುದು. ಚಿಕ್ಕದಾದ ಕಿವಿ, ಕೊಂಬು, ಗೊರಸುಗಳನ್ನು ಕೆತ್ತಲಾಗಿದೆ. ದಕ್ಷಿಣ ದಿಕ್ಕಿನ 
ಮುಖಮಂಟಪದ ಎದುರಿಗೆ ಎರಡು ಅಡಿ ಎತ್ತರದ ನಂದಿ ಶಿಲ್ಲವಿದ್ದು, ವಿಜಯನಗರ ಕಾಲದ್ದಾಗಿದೆ. 


ಅಂತರಾಳದ ಬಾಗಿಲು ಸಾಧಾರಣ ಲಕ್ಷಣವನ್ನು ಹೊಂದಿದೆ. ನವರಂಗದ ಕಂಬಗಳು 
ಚತುಸ್ರ-ಅಷ್ಟಾಸ-ಚತುಸ್ರ ಮುಖವನ್ನು ಹೊಂದಿವೆ. ಈ ಕಂಬಗಳ ಮೇಲೆ ಅಂಬೆಗಾಲು ಕೃಷ್ಣ, 
ಧನಸ್ಸನ್ನು ಹಿಡಿದಿರುವ ರಾಮ, ಪೂರ್ಣಕುಂಭ, ಹಂಸ, ಯತಿ, ಆನೆ ಮೊದಲಾದ ಅಲಂಕಾರಿಕ 
ಶಿಲ್ಪಗಳಿವೆ. ಪೂರ್ವ ದಿಕ್ಕಿನ ಬಾಗಿಲು ವಿಶೇಷವಾಗಿದ್ದು, ಬಾಗಿಲಿನ ಇಕ್ಕೆಲಗಳಲ್ಲಿ ಮೊಸಳೆಯ ಮೇಲೆ 
ನಿಂತ ಶಿಲಾಬಾಲಕೆಯರ ಉಬ್ಬುಶಿಲ್ಲವಿದ್ದು, ಅವರ ಮೇಲ್ಲಾಗದಲ್ಲಿ ಲತಾಬಳ್ಳಿಯ ಅಲಂಕಾರವಿದೆ. 
ಬಾಗಿಲಿನ ಮೇಲ್ಲಾಗದಲ್ಲಿ ಐದು ಮುಕ್ಕೊಡೆಯಂತಹ ರಚನೆಯನ್ನು ಕಾಣಬಹುದು. ನವರಂಗದಲ್ಲಿ 
ಗಣಪತಿ, ಷೇ್ಮುಖರ ಶಿಲಗಳಿವೆ. ಮುಖಮಂಟಪದಲ್ಲಿ ಎತ್ತರವಾದ ಕಂಬಗಳಿವೆ. ಈ ಕಂಬಗಳು 
ಚತುಸ್ರ-ಅಷ್ಪಾಸ-ಚತುಸವಾಗಿದ್ದು, ಮೇಲ್ಲಾಗ ಬೋದಿಗೆ, ಮುಚ್ಚಿಗೆಯಿದ್ದು, ಕೆಲವು ಕಂಬಗಳು 
ಪುಷ್ಟಬೋದಿಗೆಯನ್ನು ಹೊಂದಿವೆ. ಈ ಕಂಬಗಳಲ್ಲಿ ವಾಮನಮೂರ್ತಿ, ಕಾಳಾಮುಖ ಶೈವ 
ಯತಿಯರು, ರಾಮ, ಭಕ್ತರು, ಕಾಲ್ಪನಿಕ ಪ್ರಾಣಿ, ಮಿಥುನಶಿಲ್ಲಗಳು, ಚಾಮರಧಾರಿಯರು ಮೊದಲಾದ 
ಉಬ್ಬುಶಿಲಗಳ ಕೆತ್ತನೆಯಿದೆ. ಮುಖಮಂಟಪದ ಎದುರಿಗೆ ಸುಮಾರು ಏಳು ಅಡಿ ಎತ್ತರದ 
ನಂದಿಸಂಭವಿದೆ. ದೇವಾಲಯದ ಕಂಬಗಳಲ್ಲಿನ ಹೆಚ್ಚಿನ ವೈಷ್ಣವ ಶಿಲಗಳ ಆಧಾರದಿಂದ ದೇವಾಲಯ 
ನಿರ್ಮಿಸಿದವರು ವೈಷ್ಣವರೆಂದು ಸ್ಪಷ್ಟವಾಗುತ್ತದೆ. 


ನವರಂಗದ ದಕ್ಷಿಣ ದಿಕ್ಕಿನ ಬಾಗಿಲು ಲತಾಬಳ್ಳಿಯಿಂದ ಅಲಂಕೃತವಾಗಿದ್ದು, ಬಾಗಿಲಿನ 
ಇಕ್ಕೆಲಗಳಲ್ಲಿ ಶೈವದ್ದಾರಪಾಲಕರ ಉಬ್ಬುಶಿಲ್ಲಗಳಿವೆ. ಬಾಗಿಲಿನ ಲಲಾಟದಲ್ಲಿ ಶಿವಲಿಂಗಕ್ಕೆ 
ಹಾಲುಣಿಸುತ್ತಿರುವ ಗೋವಿನ ಶಿಲ್ಪವಿದೆ. ಇಲ್ಲಿನ ಮುಖಮಂಟಪದ ಕಂಬಗಳಲ್ಲಿ ಲಜ್ಜಾಗೌರಿ, ನಂದಿ, 
ಗಣಪತಿ, ವೀರಭದ್ರ, ಶಿವಲಿಂಗ ಮೊದಲಾದ ಉಬ್ಬುಶಿಲ್ಲಗಳ ಚಿತ್ರಣವಿದೆ. ಈ ಬಾಗಿಲಿನ ಮೆಟ್ಟಿಲುಗಳ 
ಇಕ್ಕೆಲಗಳಲ್ಲಿ ವ್ಯಾಳದ ಹಸ್ಲಿಹಸ್ತವಿದೆ. ದೇವಾಲಯದ ಗರ್ಭಗೃಹದ ಮೇಲೆ ವಿಜಯನಗರ ಶೈಲಿಯ 
ವಿಮಾನಶಿಖರವಿದೆ. 


ದೇವಾಲಯದ ಹಿಂಭಾಗ ಪಾರ್ವತಿ ದೇವಿಯ ಚಿಕ್ಕಗುಡಿಯಿದೆ. ಗರ್ಭಗೃಹ, 
ಅಂತರಾಳವಿರುವ ಈ ಗುಡಿಯಲ್ಲಿ ಸುಮಾರು ಎರಡು ಅಡಿ ಎತ್ತರದ ಪಾರ್ವತಿಯ ಸುಂದರದ 
ಮೂರ್ತಿಯಿದೆ. ಈ ಗುಡಿಯ ಅಂತರಾಳದ ಬಾಗಿಲು ಮುಖ್ಯ ದೇವಾಲಯದ ಬಾಗಿಲಿನಂತೆಯೇ 
ಸುಂದರವಾಗಿದೆ. ಬಾಗಿಲಿನ ಇಕ್ಕೆಲಗಳಲ್ಲಿ ಮೊಸಳಯ ಮೇಲೆ ನಿಂತ ಶಿಲಾಬಾಲಕಿಯ ಚಿತ್ರಣವಿದ್ದು, 
ಮೇಲ್ಬಾಗ ಲತಾಬಳ್ಳಿಯಿಂದ ಅಲಂಕೃತಗೊಂಡಿದೆ. ಲಲಾಟದಲ್ಲಿ ಶಿವಲಿಂಗದ ಶಿಲ್ಪವಿದೆ. ಈ ಗುಡಿಗೂ 
ವಿಮಾನಶಿಖರವಿರುವುದನ್ನು ಕಾಣಬಹುದು. ಈ ಗುಡಿಯ ಪಕ್ಕದಲ್ಲೇ ದಕ್ಷಿಣಾಮೂರ್ತಿಯ ಚಿಕ್ಕದಾದ 
ಗುಡಿಯಿದೆ. ನೀಲಕಂಠೇಶ್ವರ ದೇವಾಲಯಕ್ಕೆ ಪೂರ್ವದಿಕ್ಕಿನಲ್ಲಿ  ಮುಖ್ಯದ್ದಾರ ಹಾಗೂ 
ರಾಯಗೋಪುರಗಳು ಇರುವುದನ್ನು ಕಾಣಬಹುದು. 


ಚನ್ನಪಟ್ಟಣದ ವರದರಾಜಸ್ಥಾಮಿ ದೇವಾಲಯ : ಚನ್ನಪಟ್ಟಣ ನಗರದ ಕೋಟೆ ಭಾಗದಲ್ಲಿರುವ 
ವರದರಾಜ ದೇವಾಲಯವು ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣಗೊಂಡ ತಾಲ್ಲೂಕಿನ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 263 


ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿದೆ. ದೇವಾಲಯವು ಗರ್ಭಗೃಹ, ಅಂತರಾಳ, ನವರಂಗ, 
ಮುಖಮಂಟಪ, ಮಹಾದ್ದಾರ, ವಿಶಾಲವಾದ ಪ್ರಾಕಾರವನ್ನು ಹೊಂದಿದೆ. ಈ ದೇವಾಲಯದಲ್ಲಿರುವ 
ವರದರಾಜನ ಮೂರ್ತಿಯನ್ನು ರಾಮಾನುಜಾಚಾರ್ಯರು ಪ್ರತಿಷ್ಠಾಪಿಸಿದರೆಂಬ ಪ್ರತೀತಿಯಿದೆ. 
ಗರ್ಭಗೃಹದಲ್ಲಿ ಗರುಡ ಪೀಠದ ಮೇಲೆ ಸುಮಾರು ನಾಲ್ಕು ಅಡಿ ಎತ್ತರದ ವರದರಾಜನ ವಿಗಹವಿದೆ. 
ಕಿರೀಟ ಮಕುಟವನ್ನು ಧರಿಸಿರುವ ವರದರಾಜನು ಚತುರ್ಭುಜವನ್ನು ಹೊಂದಿದ್ದು, ಹಿಂಬದಿಯ 
ಕೈಗಳಲ್ಲಿ ಚಕ್ರ ಶಂಖವನ್ನು ಹಿಡಿದಿದ್ದರೆ, ಮುಂದಿನ ಬಲಗೈಯಲ್ಲಿ ಪದ್ಧ ಎಡಗೈಯಲ್ಲಿ ಗದೆಯನ್ನು 
ಹಿಡಿದು ಸಮಭಂಗಿಯಲ್ಲಿ ನಿಂತಿದ್ದಾನೆ. ಸರ್ವಾಭರಣಗಳಿಂದ ಅಲಂಕೃತಗೊಂಡಂತೆ ಸುಂದರವಾಗಿ 
ಕಡೆಯಲಾಗಿದೆ. 


ಅಂತರಾಳದ ಬಾಗಿಲುವಾಡದ ಲಲಾಟದಲ್ಲಿ ಗಜಲಕ್ಷ್ಮಿಯ ಶಿಲವಿದೆ. ಈ ಬಾಗಿಲಿನ 
ಇಕ್ಕೆಲಗಳಲ್ಲಿ ಸುಮಾರು ಐದು ಅಡಿ ಎತ್ತರದ ಜಯ-ವಿಜಯರ ವಿಗ್ರಹಗಳಿವೆ. ಕಪ್ತನೆಯ ಒರಟಾದ 
ಶಿಲೆಯಿಂದ ಮಾಡಿರುವ ಈ ವಿಗಹಗಳು ಸುಂದರವಾಗಿವೆ. ನವರಂಗದಲ್ಲಿ ತಿರುಮಂಗೈ ಆಳ್ವಾರ್‌, 
ರಾಮಾನುಜಾಚಾರ್ಯ, ಆಳ್ದಾರರ ಪ್ರತಿಮೆಗಳಿವೆ. ನವರಂಗದಲ್ಲಿ ಸ್ವತಂತ್ರ ಆರು ಕಂಬಗಳಿದ್ದು, 
ಚತುಸ್ತ-ಅಷ್ಟಾಸ-ಚತುಸ್ರ ಮುಖವುಳ್ಳವಾಗಿವೆ. ಈ ಕಂಬಗಳಲ್ಲಿ ಆಂಜನೇಯ, ಗರುಡ, ಕಾಲ್ಲನಿಕ 
ಪ್ರಾಣಿಗಳು, ಭಕ್ತರು ಮೊದಲಾದ ಉಬ್ಬುಶಿಲ್ಲಗಳಿವೆ. ನವರಂಗದ ಮುಂಭಾಗ ಗರುಡಗಂಭ ಹಾಗೂ 
ಧ್ವಜ ಸ್ಪಂಭಗಳಿವೆ. ಪ್ರಾಕಾರದಲ್ಲಿ ಪುರಂದರದಾಸರು, ಆಳ್ವಾರರ ಪ್ರತಿಮೆಗಳಿರುವ ಪುಟ್ಟ ಗುಡಿಗಳಿವೆ. 
ಮಹಾದ್ದಾರದ ಮುಂಭಾಗವಿರುವ ಪುಟ್ಟದಾದ ತೆರೆದ ಮಂಟಪ(ತುಲಾಭಾರ ಮಂಟಪ)ವು ನಾಲ್ಕು 
ಕಂಬಗಳನ್ನು ಹೊಂದಿದೆ. ಈ ಕಂಬಗಳಲ್ಲಿ ಗಣಪತಿ, ನಂದಿ, ವೀರಭದ್ರ, ಭಕ್ತರ ಉಬ್ಬುಶಿಲ್ಲಗಳನ್ನು 
ಕಾಣಬಹುದು. 


ಈ ದೇವಾಲಯದ ಗರ್ಭಗೃಹವು ಅಧಿಷ್ಠಾನ, ಸ್ಪಂಭವರ್ಗ(ಭಿತ್ತಿ), ಪ್ರಸ್ತಾರ, ಕಂಠ, ಶಿಖರ, 
ಸ್ತೂಪಿ ಎಂಬ (ಷಡ್ತರ್ಗ) ಭಾಗಗಳಿಂದ ಕೂಡಿದ ದ್ರಾವಿಡ ಶೈಲಿಯ ದೇವಾಲಯವಾಗಿದೆ. 
ದೇವಾಲಯದ ಅಧಿಷ್ಠಾನವು ಸರಳ ಪಾದಬಂಧ ಅಧಿಷ್ಠಾನದ ಲಕ್ಷಣವನ್ನು ಹೊಂದಿದೆ. ಶಿಖರವು 
ಗುಮ್ಮಟಾಕಾರವಾಗಿದ್ದು, ಗೀವದಲ್ಲಿ ವಿಷ್ಣುವಿನ ದಶಾವತಾರ, ಮೊದಲಾದ ದೇವತೆಗಳ ಗಾರೆ 
ಶಿಲ್ಲಗಳನ್ನು ಕಡೆಯಲಾಗಿದೆ. ವಿಶಾಲವಾದ ಮುಖಮಂಟಪ, ಮಹಾದ್ದಾರ ಮಳೂರಿನ 
ಅಪ್ರಮೇಯಸ್ವಾಮಿ ದೇವಾಲಯದಂತಿದೆ. ಮಹಾದ್ದಾರ ಮಂಟಪದ ಭಿತ್ತಿಯಲ್ಲಿ ಅರೆಗಂಭಗಳನ್ನು 
ಬಿಡಿಸಲಾಗಿದ್ದು, ಮಹಾದ್ದಾರದ ಬಾಗಿಲಿನ ಇಕ್ಕೆಲಗಳಲ್ಲಿ ಜಯ-ವಿಜಯರ ಉಬ್ಬುಶಿಲ್ಲಗಳಿವೆ. 
ಬಾಗಿಲುವಾಡ ಯಾಳಿ, ಲತಾಬಳ್ಳಿಯಿಂದ ಅಲಂಕರಿಸಲಾಗಿದ್ದು, ಲಲಾಟಬಿಂಬದಲ್ಲಿ ಗಜಲಕ್ಷ್ಮಿಯ 
ಶಿಲವಿದೆ. 


ವರದರಾಜಸ್ವಾಮಿ ದೇವಾಲಯದ ಹಿಂಭಾಗದಲ್ಲಿ ಸೌಮ್ಯನಾಯಕಿ ಅಮ್ಮ(ಲಕ್ಷ್ಮಿ) ನವರ 
ಚಿಕ್ಕದಾದ ಗುಡಿಯಿದೆ. ಈ ಗುಡಿಯು ಗರ್ಭಗೃಹ, ನವರಂಗ, ಚಿಕ್ಕದಾದ ಮುಖಮಂಟಪವನ್ನು 
ಹೊಂದಿದೆ. ಗರ್ಭಗೃಹದಲ್ಲಿ ಸುಮಾರು ಮೂರು ಅಡಿ ಎತ್ತರದ ಸೌಮ್ಮನಾಯಕಿಯ ವಿಗಹವು 
ಚತುರ್ಭುಜೆಯಾಗಿದ್ದು, ಹಿಂಬದಿಯ ಕೈಗಳಲ್ಲಿ ಪದ್ಮವನ್ನಿಡಿದಿದ್ದು, ಮುಂಬದಿಯ ಕೈಗಳು ಅಭಯ- 
ವರದಹಸ್ನವನ್ನು ಹೊಂದಿವೆ. ಈ ವಿಗ್ರಹದ ಪ್ರಭಾವಳಿಯನ್ನು ಹೊಂದಿದ್ದು, ಮೇಲೆ ಸಿಂಹಮುಖವಿದೆ. 
ನವರಂಗದಲ್ಲಿನ ಕಂಬಗಳು ಕೆಳಭಾಗದಲ್ಲಿ ನಾಲ್ಕು ಮುಖಗಳನ್ನು ಹೊಂದಿದ್ದು, ಮೇಲ್ಬಾಗ ವೃತ್ತಾಕಾರ 
ಹೊಂದಿದ್ದು, ಬೋದಿಗೆಯನ್ನು ಹೊಂದಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 264 


ಬೇವೂರಿನ ಚೌಡೇಶ್ವರಿ ದೇವಾಲಯ : ಬೇವೂರು ಗ್ರಾಮದ ಹೊರವಲಯದಲ್ಲಿರುವ ಚೌಡೇಶ್ವರಿ 
ದೇವಾಲಯವು ವಿಜಯನಗರ ಕಾಲದ ರಚನೆಯಾಗಿದೆ. ಈ ದೇವಾಲಯ ವಿಜಯನಗರ ಕಾಲದಲ್ಲಿ 
ನಿರ್ಮಾಣಗೊಂಡರೂ, ಪ್ರಸ್ತುತದಲ್ಲಿ ಜೀರ್ಣೋದ್ಧಾರಗೊಂಡಿರುವುದರಿಂದ ಸಾಕಷ್ಟು 
ಬದಲಾವಣೆಯಾಗಿದೆ. ದೇವಾಲಯದ ಕಟ್ಟಡ ಸಂಪೂರ್ಣವಾಗಿ ಪುನರ್‌ ನಿರ್ಮಾಣಗೊಂಡಿದೆ. ಈ 
ದೇವಾಲಯವು ಗರ್ಭಗೃಹ, ಅಂತರಾಳ, ನವರಂಗ, ಮುಖಮಂಟಪಗಳನ್ನು ಹೊಂದಿದೆ. 
ಗರ್ಭಗೃಹದಲ್ಲಿ ಸುಮಾರು ಮೂರುವರೆ ಅಡಿ ಎತ್ತರದ ಸುಂದರವಾದ ಚಾಮುಂಡಿಯ ವಿಗಹವಿದೆ. 
ಚಾಮುಂಡಿಯು ಚತುರ್ಭುಜಧಾರಿಯಾಗಿದ್ದು, ಪೀಠದ ಮೇಲೆ ಕುಳಿತಿದ್ದಾಳೆ. ಹಿಂಬದಿಯ ಕೈಗಳಲ್ಲಿ 
ಡಮರು, ಸರ್ಪವನ್ನು ಹಿಡಿದಿದ್ದರೆ. ಮುಂಬದಿಯ ಕೈಗಳಲ್ಲಿ ತ್ರಿಶೂಲ ಹಾಗೂ ಪಾನಪಾತ್ರೆಯನ್ನು 
ಹಿಡಿದಿದ್ದಾಳೆ. ಜಟೆಯು ಕೆದರಿದಂತೆ ಇದ್ದು, ಸರ್ವಾಭರಣವುಳ್ಳವಳಾಗಿದ್ದಾಳೆ. ಈ ವಿಗ್ರಹದ 
ಪ್ರಭಾವಳಿಯು ಲತಾಬಳ್ಳಿಯಿಂದ ಅಲಂಕೃತಗೊಂಡಿದ್ದು, ಮೇಲ್ಬಾಗದಲ್ಲಿ ಸಿಂಹಮುಖವಿದೆ. 


ದೇವಾಲಯದ ಮುಂಭಾಗ ಬಲಭಾಗಕ್ಕೆ ಚಿಕ್ಕಮಂಟಪವಿದ್ದು, ಅದರಲ್ಲಿ ಸುಮಾರು ಎರಡುವರೆ 
ಅಡಿ ಎತ್ತರದ ಕಾಲಭೈರವ ಶಿಲ್ಪವಿದೆ. ಇದು ವಿಜಯನಗರ ಕಾಲದ ರಚನೆಯಾಗಿದೆ. ನಗ್ನನಾಗಿರುವ 
ಭೈರವನು ಸಮಭಂಗಿಯಲ್ಲಿ ನಿಂತಿದ್ದು, ಚತುರ್ಭುಜವನ್ನು ಹೊಂದಿದ್ದಾನೆ. ಕೈಗಳಲ್ಲಿ ತ್ರಿಶೂಲ, 
ಡಮರು. ಸರ್ಪ, ಪಾನಪಾತ್ರೆಯನ್ನು ಹಿಡಿದಿದ್ದಾನೆ. ಯಜ್ಞೋಪವೀತ, ನಡುಪಟ್ಟಿ, ಕೊರಳಲ್ಲಿ ಸರಗಳು, 
ಕೈಕಾಲುಗಳಲ್ಲಿ ಕಡಗಗಳು ಮೊದಲಾದ ಆಭರಣಗಳನ್ನು ಧರಿಸಿದ್ದರೆ, ತಲೆಯ ಕೂದಲು ಸುರಳಿಯಂತೆ 
ಸುತ್ತಿಕೊಂಡಿವೆ. ಈ ಮಂಟಪದ ಬಾಗಿಲಿನ ಇಕ್ಕೆಲಗಳಲ್ಲಿ ಎರಡು ಅಡಿ ಎತ್ತರದ ಶೈವ ದ್ಲಾರಪಾಲಕರ 


ಉಬ್ಬುಶಿಲ್ಲಗಳಿವೆ. ಚೌಡೇಶ್ವರಿ ದೇವಾಲಯದ ಮುಂಭಾಗ ಹದಿನೈದು ಅಡಿ ಎತ್ತರದ ಸ್ವಂಭವಿದೆ. 


ಚನ್ನಪಟ್ಟಣದ ಕಾಶಿ ವಿಶ್ವನಾಥ ದೇವಾಲಯ : ಚನ್ನಪಟ್ಟಣ ನಗರ ಪ್ರದೇಶದಲ್ಲಿರುವ ಕಾಶಿ 
ವಿಶ್ವನಾಥ ದೇವಾಲಯವು ವಿಜಯನಗರ ಕಾಲದ ರಚನೆಯಾಗಿದೆ. ಈ ದೇವಾಲಯವು ಎರಡು 
ಗರ್ಭಗೃಹಗಳನ್ನು ಒಳಗೊಂಡಿದೆ. ಒಂದು ಗರ್ಭಗೃಹದಲ್ಲಿ ಕಾಶಿ ವಶ್ರನಾಥನ ಶಿವಲಿಂಗವಿದ್ದರೆ, 
ಮತ್ತೊಂದರಲ್ಲಿ ವಿಶಾಲಾಕ್ಷಮ್ಮನ ಶಿಲ್ಪವಿದೆ. ಶಿವಲಿಂಗವಿರುವ ಗರ್ಭಗೃಹಕ್ಕೆ ಮಾತ್ರ ಅಂತರಾಳವಿದೆ. 
ಇವೆರಡು ಗರ್ಭಗೃಹಗಳಿಗೆ ವಿಶಾಲವಾದ ನವರಂಗವಿದೆ. ದೇವಾಲಯದ ಪೂರ್ವ ಹಾಗೂ ದಕ್ಷಿಣ 
ದಿಕ್ಕಿನಲ್ಲಿ ಬಾಗಿಲುಗಳಿದ್ದ್ಧೂ, ಎರಡೂ ಕಡೆಗೆ ಮುಖಮಂಟಪಗಳಿವೆ. ಈ ದೇವಾಲಯಕ್ಕೆ ಎರಡು 
ಗರ್ಭಗೃಹಗಳಿದ್ದರೂ, ಎರಡಕ್ಕೂ ವಿಮಾನ ಶಿಖರಗಳಿಲ್ಲ. 


ಪೂರ್ವ ದಿಕ್ಕಿಗೆ ಮುಖ ಮಾಡಿರುವ ಗರ್ಭಗೃಹದಲ್ಲಿ ಸುಮಾರು ಎರಡುವರೆ ಅಡಿ ಎತ್ತರದ 
ಪಾಣಿಪೀಠದ ಮೇಲೆ ಒಂದು ಅಡಿ ಎತ್ತರದ ಶಿವಲಿಂಗವಿದೆ. ಪೀಠವು ಚೌಕಾಕಾರವಾಗಿದೆ. ಶಿವಲಿಂಗಕ್ಕೆ 
ಎದುರಿಗೆ ನವರಂಗದಲ್ಲಿರುವ ಎರಡು ಅಡಿ ಎತ್ತರದ ನಂದಿ ಶಿಲ್ಪವಿದೆ. ವಿಜಯನಗರ ಕಾಲದ ಈ 
ನಂದಿ ಶಿಲ್ಪವನ್ನು ಹಣೆಗೆ ಸರಗಳು, ಕೊರಳಲ್ಲಿ ಹಾಗೂ ಮೈಮೇಲೆ ಘಂಟಾಸರಗಳಿಂದ 
ಅಲಂಕೃತಗೊಂಡಂತೆ ಕಡೆಯಲಾಗಿದೆ. ನವರಂಗದಲ್ಲಿ ಮತ್ತೊಂದು ಶಿವಲಿಂಗವಿದ್ದು, ಪಾಣಿಪೀಠ 
ವೃತ್ತಾಕಾರವಾಗಿದೆ. ಇದರ ಪಕ್ಕದ ಮತ್ತೊಂದು ಗೂಡಿನಲ್ಲಿ ಮೂರುವರೆ ಅಡಿ ಎತ್ತರದ ಗಣಪತಿ 
ವಿಗಹವಿದೆ. ದಕ್ಷಿಣ ದಿಕ್ಕಿಗೆ ಮುಖ ಮಾಡಿರುವ ಗರ್ಭಗೃಹದಲ್ಲಿ ವಿಶಾಲಾಕ್ಷಮ್ಮ(ಪಾರ್ವತಿ)ನ 
ಸುಂದರವಾದ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. 


ಈ ಎರಡೂ ಗರ್ಭಗೃಹಗಳ ಬಾಗಿಲುವಾಡವು ಸಾಧಾರಣ ಲಕ್ಷಣವನ್ನು ಹೊಂದಿವೆ. 
ವಿಶಾಲವಾದ ನವರಂಗವು ಹನ್ನೆರಡು ಸ್ವತಂತ್ರ ಕಂಬಗಳಿಂದ ಕೂಡಿದೆ. ಈ ಕಂಬಗಳು ಚತುಸ್ರ- 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 265 


ಅಷ್ಲಾಸ-ಚತುಸ್ತ್ರದ ಆಕಾರದಲ್ಲಿದ್ದು, ಕಲಶ, ಮುಚ್ಚಳ, ಪದ್ಗಫಲ ಹಾಗೂ ಸರಳ ಬೋದಿಗೆಗಳನ್ನು 
ಹೊಂದಿವೆ. ಈ ಕಂಬಗಳಲ್ಲಿ ಗಣಪತಿ, ಕಾಳಿಂಗಮರ್ದನ ಕೃಷ್ಣ ವಿಷ್ಣು ಮೊದಲಾದ ಉಬ್ಬುಶಿಲ್ಲಗಳ 
ರಚನೆಯನ್ನು ಕಾಣಬಹುದು. ನವರಂಗದ ಎರಡೂ ಬಾಗಿಲುವಾಡವು ಸಾಧಾರಣವಾಗಿದ್ದು, ಬಾಗಿಲಿನ 
ಇಕ್ಕೆಲಗಳಲ್ಲಿ ಶೈವ ದ್ಹಾರಪಾಲಕರ ಉಬ್ಬುಶಿಲ್ಲಗಳಿವೆ. ಈ ಬಾಗಿಲುಗಳಿಗೆ ಹೊಂದಿಕೊಂಡಂತಿರುವ 
ಮೆಟ್ಟಿಲುಗಳ ಇಕ್ಕೆಲಗಳಲ್ಲಿ ಸುಂದರವಾದ ಆನೆಯ ಶಿಲ್ಲಗಳಿವೆ. ಪೂರ್ವದಿಕ್ಕಿನ ಬಾಗಿಲಿನ ಎದುರಿಗಗೆ 
ಚಿಕ್ಕದಾದ ಬಲಿಪೀಠವನ್ನು ಕಾಣಬಹುದು. ಈ ದೇವಾಲಯ ಪ್ರಸುತದಲ್ಲಿ 
ಜೀರ್ಣೋದ್ಧಾರಗೊಂಡಿರುವುದರಿಂದ ಭಿತ್ತಿಯು ಪೂರ್ಣ ಪ್ರಮಾಣದಲ್ಲಿ ಬದಲಾಗಿದೆ. 


ದೇವರಹೊಸಹಳ್ಳಿಯ ಸಂಜೀವರಾಯಸ್ವಾಮಿ ದೇವಾಲಯ : ತಾಲ್ಲೂಕಿನ ಪ್ರಖ್ಯಾತವಾದ 
ದೇವಾಲಯಗಳಲ್ಲಿ ಇದೂ ಒಂದು. ದೇವರಹೊಸಹಳ್ಳಿ ಗ್ರಾಮದ ಮಧ್ಯದಲ್ಲಿರುವ ಈ ದೇವಾಲಯ 
ವಿಜಯನಗರ ಅರಸರ ಕಾಲದ ನಿರ್ಮಾಣವಾಗಿದೆ. ಈ ದೇವಾಲಯವು ಗರ್ಭಗೃಹ, ಅಂತರಾಳ, 
ನವರಂಗ, ಮುಖಮಂಟಪ, ಪ್ರಾಕಾರ ಮುಖ್ಯದ್ದಾರವನ್ನು ಹೊಂದಿದೆ. ಗರ್ಭಗೃಹದಲ್ಲಿನ 
ಆಂಜನೇಯನ ಮೂರ್ತಿಯನ್ನು ಮಾಧ್ವಮತ ಪ್ರತಿಪಾದಕರಾದ ವ್ಯಾಸತೀರ್ಥರು ಪ್ರತಿಷ್ಠಾಪಿಸಿದರೆಂಬ 
ಪ್ರತೀತಿಯಿದೆ. ಜನರ ಕಷ್ಟಗಳಿಗೆ ಸ್ಪಂದಿಸುವ ಸಂಜೀವಿನಿಯಂತಿರುವ ಆಂಜನೇಯನು 
ಸಂಜೀವರಾಯನೆಂಬ ಪ್ರಖ್ಯಾತಿಯನ್ನು ಪಡೆದಿದ್ದಾನೆ. ಪಶ್ಲಿಮಾಭಿಮುಖವಾಗಿರುವ ಈ 
ದೇವಾಲಯದಲ್ಲಿ ಸುಮಾರು ಆರು ಅಡಿ ಎತ್ತರದ ಆಂಜನೇಯ ಶಿಲವಿದೆ. ದಕ್ಷಿಣಕ್ಕೆ ಮುಖ ಮಾಡಿ 
ನಿಂತಿರುವ ಆಂಜನೇಯನ ಮೂರ್ತಿಯ ಬಾಲಕ್ಕೆ ಘಂಟೆಯಿದೆ. ಬಲಗೈ ಅಭಯಹಸ್ಸವಾಗಿದ್ದರೆ, 
ಎಡಗೈಯಲ್ಲಿ ಸೌಗಂಧಿಕ ಪುಷ್ಟ ಸಹಿತವಾದ ಮಾವಿನಕಾಯಿಯ ಗೊಂಚಲನ್ನು ಹಿಡಿದು ಕೈಯನ್ನು 
ಸೊಂಟದ ಮೇಲೆ ಇದೆ. ಚಂಡಿಕೆಗಳನ್ನು ಮುಡಿ ಕಟ್ಟಿದೆ. ಶಿಲ್ಲದ ಮೇಲ್ಭಾಗ ಶಂಖ-ಚಕ್ತದ 
ಉಬ್ಬುಶಿಲ್ಲಗಳಿವೆ. ಒಟ್ಟಿನಲ್ಲಿ ಧೀರೋದ್ದಾತ್ತನಾಗಿ ವೀರಾವೇಶದಿಂದ ಸಾಗರ ದಾಟಲು ಜಿಗಿಯುವ 
ಭಂಗಿಯಲ್ಲಿದ್ದಾನೆ. 


ನವರಂಗದಲ್ಲಿ ನಾಲ್ಕು ಕಂಬಗಳಿದ್ದು, ಒರಟುಕಲ್ಲಿನ ಕೆತ್ತನೆಯಾಗಿವೆ. ಈ ಕಂಬಗಳು ನಾಲ್ಕು- 
ಹದಿನಾರು-ನಾಲ್ಕು ಮುಖಗಳನ್ನು ಹೊಂದಿದ್ದು, ನಂತರದಲ್ಲಿ ವೃತ್ತಾಕಾರವಾಗಿ ಬೋದಿಗೆ, 
ಮುಚ್ಚಳವನ್ನು ಹೊಂದಿವೆ. ಮುಖಮಂಟಪದಲ್ಲಿ ನಾಲ್ಕು ಕಂಬಗಳಿವೆ. ನವರಂಗದ ಮೂರು 
ಕಂಬಗಳಲ್ಲಿ ವಿಜಯನಗರ ಅರಸರ ರಾಜಲಾಂಛನದವಾದ ವರಹದ ಉಬ್ಬುಶಿಲ್ಲವಿದ್ದು, ಅದರ 
ಮುಂಭಾಗ ತಲೆಕೆಳಗಾದ ಖಡ್ಗವಿದೆ. ಇವೆರಡರ ಮೇಲ್ಲಾಗದಲ್ಲಿ ಸೂರೈಚಂದರ ಶಿಲ್ಪಗಳಿವೆ. ಇಲ್ಲಿನ 
ವರಹವು ತಲೆಯನ್ನು ಬಾಗಿಸಿರುವಂತೆ ಚಿತ್ರಿತವಾಗಿದೆ. ಮುಖಮಂಟಪದ ಎರಡು ಕಂಬಗಳಲ್ಲಿಯೂ 
ವಿಜಯನಗರ ಅರಸರ ರಾಜಲಾಂಛನವಿದ್ದು, ಮೇಲೆ ವಿವರಿಸಿದ ಲಕ್ಷಣಕ್ಕಿಂತ ಭಿನ್ನವಾಗಿದೆ. ಇಲ್ಲಿನ 
ವರಹವು ತಲೆಯನ್ನು ಮೇಲಕ್ಕೆ ಎತ್ತಿರುವಂತೆ ಚಿತ್ರಿತವಾಗಿದ್ದರೆ, ಅದರ ಮುಂದಿನ ಖಡವು 
ಮೇಲ್ಮುಖವಾಗಿದೆ. ಇವುಗಳ ಮೇಲ್ಲಾಗದಲ್ಲಿ ಸೂರ್ಕಚಂದರ ಶಿಲ್ಪಗಳಿವೆ. ಮುಖಮಂಟಪದ ಮುಂಭಾಗ 
ಸುಮಾರು ಹದಿನಾಲ್ಕು ಅಡಿ ಎತ್ತರದ ಒಂದೇ ಮರದಿಂದ ನಿರ್ಮಿಸಿರುವ ಧ್ಹಜಸ್ತಂಭವಿದೆ. 


ಈ ದೇವಾಲಯದ ಹೊರಭಿತ್ತಿಯು ಸಾಧಾರಣ ಲಕ್ಷಣವನ್ನು ಹೊಂದಿದೆ. ಗರ್ಭಗೃಹದ 
ಮೇಲೆ ವಿಮಾನ ಶಿಖರವನ್ನು ಇತ್ತೀಚೆಗೆ ಪುನರ್‌ ನಿರ್ಮಾಣವಾಗಿದೆ. ಮುಖ್ಯದ್ದಾರದ ಮುಂಭಾಗ 
ಪಾದಫಲಕ, ಸ್ತಂಭವನ್ನು ಕಾಣಬಹುದು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 266 


ಉಜ್ಜನಹಳ್ಳಿಯ ಆಂಜನೇಯ ದೇವಾಲಯ : ಉಜ್ಜನಹಳ್ಳಿ ಗ್ರಾಮದ ಹೊರಭಾಗದಲ್ಲಿರುವ 
ಆಂಜನೇಯ ದೇವಾಲಯವು ವಿಜಯನಗರ ಕಾಲದ ರಚನೆಯಾಗಿದೆ. ದೇವಾಲಯವು ಗರ್ಭಗೃಹ, 
ಅಂತರಾಳ, ನವರಂಗಗಳನ್ನು ಹೊಂದಿದ್ದು, ಭಿತ್ತಿಯು ಸಣ್ಣಿ ಇಟ್ಟಿಗೆಗಳಿಂದ ರಚಿತವಾಗಿದೆ. 
ದೇವಾಲಯದ ಅಧಿಷ್ಠಾನವು ಮುಚ್ಚಿ ಹೋಗಿದ್ದು, ಯಾವ ಲಕ್ಷಣವೆಂದು ತಿಳಿಯುವುದಿಲ್ಲ. 
ಗರ್ಭಗೃಹದ ಮೇಲೆ ವಿಜಯನಗರ ಕಾಲದ ಇಟ್ಟಿಗೆಯಿಂದ ನಿರ್ಮಾಣವಾಗಿರುವ ವಿಮಾನ 
ಶಿಖರವಿದ್ದು, ಗಾರೆಯಿಂದ ಮಾಡಿರುವ ಶಿಲ್ಲಗಳ ಅವಶೇಷಗಳನ್ನು ಕಾಣಬಹುದು. ಸಣ್ಣ ಇಟ್ಟಿಗೆಗಳನ್ನು 
ದೇವಾಲಯಕ್ಕೆ ಬಳಸಿರುವುದರಿಂದ ಪುಸ್ತುತದಲ್ಲಿ ಬಹುತೇಕ ಶಿಥಿಲಗೊಂಡು ಕೆಲವು ಭಾಗ 
ಬಿದ್ದುಹೋಗಿರುತ್ತದೆ. 


ಹೂರ್ವಾಭಿಮುಖವಾಗಿರುವ ಕ ದೇವಾಲಯದ ಗರ್ಭಗೃಹದಲ್ಲಿ ವ್ಯಾಸತೀರ್ಥರಿಂದ 
ಪ್ರತಿಷ್ಠಾಪಿತವಾಗಿರುವ ಸುಮಾರು ಒಂಭತ್ತು ಅಡಿ ಎತ್ತರ ಹಾಗೂ ಆರು ಅಡಿ ಅಗಲವಾದ ಶಿಲೆಯಲ್ಲಿ 
ಮಾಡಿರುವ ಆಂಜನೇಯನ ಶಿಲ್ಪವಿದೆ. ವೀರವೇಷದಂತೆ ನಿಂತಿರುವ ಆಂಜನೇಯನು ಬಲಗೈ 
ಅಭಯಹಸ್ಥವನ್ನು ಹೊಂದಿದ್ದು, ಎಡಗೈ ಸುಗಂಧಿಕ ಪುಷ್ಟ ಸಹಿತ ಮಾವಿನ ಕಾಯಿಯ ಗೊಂಚಲನ್ನು 
ಹಿಡಿದಿದ್ದಾನೆ. ಜಟಾಮುರಿ ಕಟ್ಟಿದ್ದು, ಬಾಲದಲ್ಲಿ ಗಂಟೆ ಕಟ್ಟಿರುವ ಚಿತ್ರಣವಿದೆ. ಅಂತರಾಳದ ಬಾಗಿಲಿನ 
ಇಕ್ಕೆಲಗಳಲ್ಲಿ ವೈಷ್ಣವ ದ್ಹಾರಪಾಲಕರ ಶಿಲ್ಲಗಳಿವೆ. ಬಾಗಿಲಿನ ಲಲಾಟ ಬಿಂಬದಲ್ಲಿ ಕಮಲದ ಚಿತ್ರಣವಿದೆ. 
ನವರಂಗವು ಎತ್ತರವಾಗಿದ್ದು, ದಪ್ತನೆಯ ನಾಲ್ಕು ಸ್ವತಂತ್ರ ಕಂಬಗಳಿವೆ. ಕಂಬಗಳು ಚತುಸ್ರ-ಅಷ್ಟಾಸ- 
ಚತುಸ್ತ ಲಕ್ಷಣವನ್ನು ಹೊಂದಿದ್ದು, ಪುಷ್ಟ ಬೋದಿಗೆಯನ್ನು ಹೊಂದಿವೆ. ಈ ಕಂಬಗಳಲ್ಲಿ ಗಣಪತಿ, 
ಆಂಜನೇಯ ಹಾಗೂ ಕೈಮುಗಿದು ನಿಂತಿರುವ ಭಕ್ತರ ಉಬ್ಬುಶಿಲ್ಲಗಳ ರಚನೆಯಿದೆ. 


ನವರಂಗದ ಬಾಗಿಲುವಾಡ ಲತಾಬಳ್ಳಿ, ಪುಷ್ಪಗಳ ಚಿತ್ರಣದಿಂದ ಅಲಂಕೃತಗೊಂಡಂತೆ 
ರಚನೆಗೊಂಡಿದ್ದು, ಇಕ್ಕೆಲಗಳಲ್ಲಿ ಜಯವಿಜಯರ ಮೂರು ಅಡಿ ಎತ್ತರದ ಉಬ್ಬುಶಿಲ್ಲಗಳಿವೆ. ಈ 
ಬಾಗಿಲಿನ ಮೇಲ್ಲಾಗದಲ್ಲಿ ಶಿಖರವಿದ್ದು, ಶಿಥಿಲಗೊಂಡಿದೆ. ಈ ದೇವಾಲಯದ ಎಡಭಾಗದಲ್ಲಿ 
ಸುಮಾರು 12-13 ಅಡಿ ಎತ್ತರದ ಸ್ತಂಭವಿದ್ದು, ಜೈನ ಬಸದಿಯ ಮುಂದಿನ ಮಾನಸ್ತಂಭದಂತಹ 
ಲಕ್ಷಣವನ್ನು ಹೊಂದಿದೆ. ಸ್ತಂಭದ ಲಕ್ಷಣವನ್ನು ಗಮನಿಸಿದಾಗ ಕ್ರಿಶ. 10ನೇ ಶತಮಾನಕ್ಕಿಂತ 
ಪೂರ್ವದೆಂದು ಗುರುತಿಸಬಹುದು. ಇದರ ಆಧಾರದಿಂದ ಈ ಗ್ರಾಮದಲ್ಲಿ ಜೈನಬಸದಿಯೊಂದು 
ಇದ್ದಿರಬಹುದಾದರೂ, ಪ್ರಸ್ತುತದಲ್ಲಿ ಬೇರೆ ಯಾವುದೇ ಜೈನ ಮೂರ್ತಿಶಿಲಗಳು ದೊರೆಯುವುದಿಲ್ಲ. 


ಕೂರಣಗೆರೆ ಬೆಟ್ಟದ ಕಂಬದ ನರಸಿಂಹಸ್ಥಾಮಿ ದೇವಾಲಯ : ವಿಜಯನಗರ ಅರಸರ ಕಾಲದಲ್ಲಿ 
ವ್ಯಾಸರಾಯರಿಂದ ಪ್ರತಿಷ್ಠಾಪಿತವಾದ ನರಸಿಂಹ ಸ್ವಾಮಿಯು ನೆಲೆಸಿರುವ ಪ್ರಸಿದ್ದ ಸ್ಥಳ ಕೂರಣೆಗೆರೆಯ 
ಬೆಟ್ಟ ಕೂರಣೆಗೆರೆ ಗ್ರಾಮದಿಂದ ಸುಮಾರು ಎರಡು ಕಿ.ಮೀ. ದೂರದ ಬೆಟ್ಟದ ಮೇಲಿರುವ ಕಂಬದ 
ನರಸಿಂಹಸ್ಥಾಮಿ ದೇವಾಲಯವು ಗರ್ಭಗೃಹ, ಸಣ್ಣದಾದ ಸುಖನಾಸಿ, ನವರಂಗವನ್ನು ಹೊಂದಿದೆ. 
ಕ್ರಿಶ. 15ನೇ ಶತಮಾನದಲ್ಲಿ ದೇವಾಲಯ ನಿರ್ಮಾಣವಾದರೂ ವಾಸ್ತುಶೈಲಿಯ ದೃಷ್ಟಿಯಿಂದ ಅಷ್ಟೇನು 
ಪ್ರಮುಖವಾದುದಲ್ಲ. ಆದರೂ ಸಹ ಈ ಪ್ರದೇಶದಲ್ಲಿ ಕಂಬದ ನರಸಿಂಹ ಸ್ವಾಮಿ ದೇವಾಲಯವೆಂದು 
ಎಲ್ಲರಿಗೂ ಚಿರಪರಿಚಿತವಾಗಿದೆ. ಇದರ ಗರ್ಭಗೃಹದಲ್ಲಿ ಸುಮಾರು 7-8 ಅಡಿ ಎತ್ತರದ ಕಂಬವಿದ್ದು, 
ಕಂಬದ ಕೆಳಭಾಗದಲ್ಲಿ ನರಸಿಂಹನ ಶಿಲ್ಪವಿದೆ. ಸ್ಥಳೀಯರ ಪ್ರಕಾರ ಭಕ್ತಪ್ರಹ್ಲಾದನ ಮೊರೆಗೆ ಓಗೊಟ್ಟು 
ಕಂಬದಿಂದ ಬಂದು ಹಿರಣ್ಯಕಶ್ಯಪುವನ್ನು ಕೊಂದ ಉಗನರಸಿಂಹನ ಅವತಾರವೇ ಕಂಬದ 
ನರಸಿಂಹನ ಹಿಂದಿನ ಪೌರಾಣಿಕ ಕಲನೆಯಾಗಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 267 


ನವರಂಗದಲ್ಲಿ ರಾಮಾನುಜಾಚಾರ್ಯ ಮತ್ತು ನಮ್ಮಾಳ್ಸರರ ಕಲ್ಲಿನ ಪ್ರತಿಮೆಗಳಿವೆ. ದೇವಾಲಯದ 
ಮುಂಭಾಗ ಸುಮಾರು 14 ಅಡಿ ಎತ್ತರದ ಸ್ವಂಭವಿದ್ದು, ಇದರ ಮೇಲೆ ಕೈಮುಗಿದು ನಿಂತಿರುವ 
ಭಕ್ತಾಂಜನೇಯ ಹಾಗೂ ಶಂಖದ ಉಬ್ಬುಶಿಲ್ಲಗಳ ಕೆತ್ತನೆಯಿದೆ. ಈ ದೇವಾಲಯದ ಪ್ರಾಚೀನ ಕಲ್ಲಿನ 
ಕಟ್ಟಡವನ್ನು ಕೆಡವಿ ಇತ್ತೀಚೆಗೆ ಜೀರ್ಣೋದ್ದಾರಗೊಳಿಸಿರುತ್ತಾರೆ. ಗರ್ಭಗೃಹದ ಮೇಲೆ 
ವಿಮಾನಶಿಖರವು ಇತ್ತೀಚೆಗೆ ನಿರ್ಮಿಸಲ್ಲಟ್ಟದ್ದಾಗಿದೆ. ಈ ದೇವಾಲಯದ ಸಮೀಪ ಆಂಜನೇಯನ 
ದೇವಾಲಯವಿದ್ದು, ವ್ಯಾಸರಾಯರಿಂದ ಪ್ರತಿಷ್ಠಾಪಿತಗೊಂಡ ಸುಮಾರು ನಾಲ್ಕುವರೆ ಅಡಿ ಎತ್ತರದ 
ಆಂಜನೇಯನ ಶಿಲವಿದೆ. 


ಮೂರ್ತಿಶಿಲ್ಲಗಳು ¢ 


ಚನ್ನಪಟ್ಟಣ ತಾಲ್ಲೂಕಿನಲ್ಲಿನ ದೇವಾಲಯಗಳಲ್ಲಿನ ಮೂರ್ತಿಶಿಲ್ಲಗಳಲ್ಲದೇ, ಇತರೆಡೆಗಳಲ್ಲಿರುವ 
ಮೂರ್ತಿಶಿಲ್ಲಗಳನ್ನು ಈ ಭಾಗದಲ್ಲಿ ವಿಶ್ಲೇಷಿಸಲಾಗಿದೆ. ಮೂರ್ತಿಶಿಲ್ಲಗಳಲ್ಲಿ ಪ್ರಮುಖವಾಗಿ ಹಿಂದೂ 
ಧರ್ಮದವರು ಪೂಜಿಸಲ್ಪಡುವ ಶಿವಲಿಂಗ, ನಂದಿ, ತೈಪುರುಷ, ಚಂ೦ಡೇಶ, ಲಕುಲೀಶ, ಕಾಲಭೈರವ, 
ದಕ್ಷಿಣಾಮೂರ್ತಿ, ಸೂರ್ಯ, ಗಣಪತಿ, ಮಹಿಷಾಸುರ ಮರ್ದಿನಿ, ದುರ್ಗಾ, ಸಪ್ತಮಾತೃಕೆಯರು, 
ಯೋಗಿನಿ, ವಿಷ್ಣು (ವಿಷ್ಣುವಿನ ವಿವಿಧ ರೂಪಗಳು), ಆಂಜನೇಯ, ವೀರಭದ್ರ ಭದಕಾಳಿ, 
ರಾವಳೇಶ್ವರ ಮೊದಲಾದ ಶಿಲಗಳಲ್ಲದೇ, ಜೈನ ಧರ್ಮದ ತೀರ್ಥಂಕರರು ಹಾಗೂ ಯಕ್ಷ-ಯಕ್ಷಿಯರ 
ಶಿಲ್ಪಗಳ ಲಕ್ಷಣಗಳನ್ನು ವರ್ಣಿಸುವುದರ ಜೊತೆಗೆ ಅವುಗಳ ವಿಶ್ಲೇಷಣೆಯನ್ನು ಮಾಡಲಾಗಿದೆ. 


ಶಿವಲಿಂಗ : ಪ್ರಾಚೀನ ಕಾಲದಿಂದಲೂ ಭಾರತದಲ್ಲಿ ಪ್ರಚಲಿತವಿರುವ ಶೈವಧರ್ಮದಲ್ಲಿ ಶಿವನ 
ಪ್ರತೀಕವಾಗಿ "ಲಿಂಗ'ವನ್ನು ಪೂಜಿಸುತ್ತಾರೆ. "ಲಿಂಗ'ವೆಂಬ ಶಬ್ದಕ್ಕೆ "ಚಿಹ್ನೆ, "ಸಂಕೇತ”, "ಲಾಂ೦ಛನ'ವೆಂಬ 
ಅರ್ಥವಿದೆ. ಲಿಂಗವು ವೈದಿಕ ಧರ್ಮದ ಪ್ರಮುಖ ದೇವತೆಗಳೆನ್ನಿಸಿರುವ ಬ್ರಹ್ಮ ವಿಷ್ಣು ಮತ್ತು 
ಮಹೇಶ್ವರ ಇವರುಗಳ ಸಂಗಮದ ಸಂಕೇತವಾಗಿದೆ. ಲಿಂಗವನ್ನು ಮೂರು ಭಾಗಗಳಾಗಿ 
ವಿಂಗಡಿಸುವರು. ಕೆಳಗಿನ ಅಧಿಷ್ಠಾನದ ಚತುರ್ಭುಜಾಕಾರದ ಪೀಠದ ಭಾಗವನ್ನು "'ಬಹ್ಮಭಾಗ'ವೆಂದೂ, 
ಅದರ ಮೇಲೆಣನ ಅಷ್ಟಭುಜಾಕಾರದ ಪಾಣಿಪೀಠದ ಭಾಗವನ್ನು (ಪೂಜಾಭಾಗ) "ವಿಷ್ಣುಭಾಗ'ವೆಂದೂ, 
ಇದರ ಮಧ್ಯದಲ್ಲಿರುವ ಲಿಂಗಾಕಾರದ ಭಾಗವನ್ನು "ರುದಭಾಗ'ವೆಂದೂ ಭಾವಿಸುತ್ತಾರೆ. ವಿಷ್ಣುಭಾಗದಲ್ಲಿ 
ಸಾಮಾನ್ಯವಾಗಿ ಎಡಭಾಗದ ಅಂಚಿನಲ್ಲಿ ಪ್ರನಾಳವೂ ಇರುತ್ತದೆ. ವೃತ್ತಾಕಾರವಾಗಿರುವ ಲಿಂಗದ 
ಪೂಜಾಭಾಗವನ್ನು "ಶಿರೋವರ್ತಮ' ಎನ್ನುವರು." ಲಿಂಗದ ಪೂಜಾಭಾಗದ ಮಧ್ಯದಲ್ಲಿ 
ನೇರವಾಗಿರುವ ಎರಡು ಗೆರೆಗಳೂ, ಅದಕ್ಕೆ ಸೇರಿದಂತೆ ಎರಡೂ ಪಾರ್ಶ್ರಗಳಲ್ಲಿ ಎರಡೆರಡು 
ಪಾರ್ಶ್ರರೇಖೆಗಳೂ ಇರುತ್ತವೆ. ಈ ಗೆರೆಗಳನ್ನು "ಬ್ರಹ್ಮಸೂತ್ರ'ಗಳನ್ನುವರು. ಲಿಂಗ ಹಾಗೂ ಪೀಠಗಳನ್ನು 
ಗಂಡುಹೆಣ್ಣಗಳ ಸಮಾಗಮ ಅಂದರೆ ಶಿವ ಮತ್ತು ಶಕ್ತಿಯರ ಸಂಕೇತವಾಗಿವೆ ಎಂದೂ 
ಭಾವಿಸಿರುವುದನ್ನು ಕಾಣಬಹುದು. 


ಚನ್ನಪಟ್ಟಣ ತಾಲ್ಲೂಕಿನ ಶಿವಾಲಯಗಳಲ್ಲಿ ನಿರಾಕಾರ ರೂಪದ ಶಿವಲಿಂಗಗಳು 
ಕಂಡುಬರುತ್ತವೆ. ಪ್ರಾಚೀನವಾದ ಲಿಂಗಗಳನ್ನು ಗುರುತಿಸುವಲ್ಲಿ ಡಾ.ಅ.ಸುಂದರ ಅವರು 
ಬಾಣದಾಕಾರದ  ಮಧ್ಯನಾಡಿ (ಬ್ರಹ್ಮಸೂತ್ರ) ಉಳ್ಳವುಗಳು ಪ್ರಾಚೀನವಾದವುಗಳು ಎಂದು 
ನಿರ್ಧರಿಸುತ್ತಾರೆ.” ಕ್ರಿಶ. 8-9ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಅಂದರೆ ಗಂಗರ ಕಾಲದ 
ಶಿವಲಿಂಗಗಳು ಬಾಣದಾಕಾರದ ಮಧ್ಯನಾಡಿಯನ್ನು ಉಳ್ಳವುಗಳಾಗಿವೆ. ತಾಲ್ಲೂಕಿನ ಗಂಗರ ಕಾಲದ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 268 


ಶಿವಲಿಂಗಗಳು ಮಳೂರು, ಬೇವೂರು, ಮಾಕಳಿ, ಚನ್ನಪಟ್ಟಣ, ಕೂಡ್ಲೂರು, ಹೊಂಗನೂರು, 
ಕೋಡಂಬಳ್ಳಿ, ಹೊಂಗನೂರು, ಕೃಷ್ಣಾಪುರ ಮೊದಲಾದೆಡೆ ಕಂಡುಬರುತ್ತವೆ. 


ಗಂಗರ ಕಾಲದ ಶಿವಲಿಂಗಗಳ ಶಿರೋಭಾಗ ಸ್ಪಲ್ಪ ಕೋಲಾಕಾರವಾಗಿ ಬೆಳೆದಿವೆ. 
ಚಪುಟಿಯಾಗಿಲ್ಲ. ಬಹಳಷ್ಟು ಲಿಂಗಗಳಲ್ಲಿ ಮಧ್ಯನಾಡಿಯು ಎರಡು ಸಮನಾಂತರ ಊರ್ಧ್ವ 
ರೇಖೆಗಳನ್ನು ಹೊಂದಿರುತ್ತವೆ. ಇವುಗಳ ಪೀಠ ಭಾಗವು ದೇವಾಲಯದ ಅಧಿಷ್ಠಾನದಂತೆ ಅಧೋಪದ್ಯ 
ತ್ರಿಪಟ್ಟಕುಮುದ, ಊರ್ಧ್ವೃಪದ್ಮ ಭಾಗಗಳನ್ನು ಹೊಂದಿರುತ್ತದೆ. ಇದಲ್ಲದೆ ಸರಳ ಹಾಗೂ ಉದ್ದವ 
ಲಿಂಗಗಳು ಅಸಿತ್ತದಲ್ಲಿವೆ. ಉದ್ಭವ ಲಿಂಗಗಳು ತಾಲ್ಲೂಕಿನ ಗರಕಹಳ್ಳಿ, ಮಾಳಗಾಳು, ಸಾದರಹಳ್ಳಿ, 
ಇಗ್ಗಲೂರು, ಮಂಗಾಡಹಳ್ಳಿ, ಯಲೆಶೋಟದಹಳ್ಳಿ ಮೊದಲಾದೆಡೆ ಪ್ರತಿಷ್ಠಾಪಿತಗೊಂಡಿವೆ. ಶಿವಲಿಂಗದ 
ಪೀಠವು ಜೌಕಾಕಾರ ಹಾಗೂ ದುಂಡಾಕಾರ ಎಂಬ ಎರಡು ಬಗೆಗಳಲ್ಲಿವೆ. ತಾಲ್ಲೂಕಿನ ಚನ್ನಪಟ್ಟಣದ 
ಕಾಶೀವಿಶ್ವನಾಥ ದೇವಾಲಯ ಹಾಗೂ ಚಿಕ್ಕಮಳೂರಿನ ತೋಟವೊಂದರಲ್ಲಿರುವ ಗಣಪತಿ 
ದೇವಾಲಯದ ಹಿಂಭಾಗವಿರುವ ಶಿವಲಿಂಗಗಳ ಪೀಠವು ದುಂಡಾಕಾರವಾಗಿವೆ. ಉಳಿದೆಡೆಗಳಲ್ಲಿ 


ಚೌಕಾಕಾರದ ಪೀಠವನ್ನು ಹೊಂದಿವೆ. 


ನಂದಿ : ಶೈವ ದೇವಾಲಯಗಳಲ್ಲಿ ಕಾಣಬರುವ ಇನ್ನೊಂದು ಮುಖ್ಯವಾದ ಶಿಲ್ಪ ನಂದಿ ಅಥವಾ 
ಬಸವ ಶಿಲ್ಪ. ಶಿವಲಿಂಗದ ಎದುರಿಗೆ ನಂದಿ ಶಿಲ್ಲವನ್ನು ಪ್ರತಿಷ್ಠಾಪಿಸಿರುತ್ತಾರೆ. ಗಂಗರ ಕಾಲದ ಶಿಲ್ಪಗಳು 
ಚಿಕ್ಕದಾಗಿಯೂ ಹಾಗೂ ಅವು ಹೆಚ್ಚು ಅಲಂಕಾರ ರಹಿತವಾಗಿರುವುದರಿಂದ ಅವುಗಳನ್ನು ಕಿತ್ತು ಪಕ್ಕಕ್ಕೆ 
ಇರಿಸಿ ನಂತರದ ಕಾಲಘಟ್ಟದ ಶಿಲ್ಪಗಳನ್ನು ಪ್ರತಿಷ್ಠಾಪಿಸಿರುವುದನ್ನು ಚನ್ನಪಟ್ಟಣ ತಾಲ್ಲೂಕಿನ ಅನೇಕ 
ಕಡೆಗಳಲ್ಲಿ ಕಾಣಬಹುದು. ಗಂಗರ ಕಾಲದಲ್ಲಿ ಶಿಲ್ಪಿಗಳು ಲಭ್ಯವಿರುವ ಕಲ್ಲಿನಲ್ಲಿಯೇ ಶಿಲ್ಲವನ್ನು 
ಕಡೆಯುತ್ತಿದ್ದುದರಿಂದ, ಆ ಕಾಲದ ನಂದಿ ಶಿಲ್ಲಗಳು ತಲೆಯನ್ನು ವಿನೀತಭಾವದಿಂದ ತಗ್ಗಿಸಿ 
ಕುಳಿತಿರುತ್ತವೆ. ಎತ್ತರವೂ ಕಡಿಮೆ, ಹೆಚ್ಚಿನ ಅಲಂಕಾರವಿರುವುದಿಲ್ಲ. ತಾಲ್ಲೂಕಿನ ಮಳೂರು, 
ಚನ್ನಪಟ್ಟಣ, ಮಂಕುಂದ, ಕೂಡ್ಲೂರು, ನೇರಳೂರು, ಕೋಡಂಬಳ್ಳಿ, ಹೊಂಗನೂರು, ಇಗ್ಗಲೂರು, 
ಮಂಗಾಡಹಳ್ಳಿ ಮೊದಲಾದೆಡೆ ಗಂಗರ ಕಾಲದ ನಂದಿ ಶಿಲ್ಲಗಳನ್ನು ಕಾಣಬಹುದು. ಗಂಗರ ನಂತರ 
ಕಾಲಘಟ್ಟದ ನಂದಿ ಶಿಲ್ಲಗಳು ಹೆಚ್ಚು ಅಲಂಕಾರಯುತವಾಗಿ, ಸುಂದರವಾಗಿ ಕಾಣುವಂತೆ 
ಕಡೆಯಲಾಗಿರುತ್ತದೆ. 


ನಂದಿಯು ಮುಂದಿನ ಎಡಗಾಲನ್ನು ನೆಲಕ್ಕೆ ಊರಿದ್ದರೆ, ಉಳಿದ ಕಾಲಗಳನ್ನು ಪೂರ್ಣವಾಗಿ 
ಮಡಚಿ ಮಲಗಿರುವಂತೆ ಶಿಲವನ್ನು ಕಡೆಯಲಾಗಿರುತ್ತದೆ. ನಂದಿಯ ಕಣ್ಣುಗಳು, ಹುಬ್ಬುಗಳು, 
ಬಾಯಿಯಿಂದ ಕಾಣುತ್ತಿರುವ ಸಾಲು ಹಲ್ಲುಗಳು, ಕೊಂಬುಗಳು. ಹುಬ್ಬು ಇವು ನಂದಿಯ ನೈಜ 
ಚಿತ್ರಣವನ್ನು ನಮ್ಮ ಕಣ್ಣೆದುರಿಗೆ ತರುತ್ತದೆ. ಕತ್ತಿನ ಸುತ್ತಲೂ ಗಂಟೆಗಳಿಂದ ಮಾಡಿದ ಹಾರವನ್ನು 
ಧರಿಸಿದ್ದು, ಸುತ್ತಲೂ ಚಿಕ್ಕಗಂಟೆಗಳಿಂದ ಕೂಡಿ ಮುಂಭಾಗ ಕತ್ತಿನಲ್ಲಿ ದೊಡ್ಡದಾದ ಘಂಟೆಯನ್ನು 
ಕಂಡರಿಸಲಾಗಿರುತ್ತದೆ. ಈ ಅಲಂಕರಣದ ಮೇಲೆ, ಸರಪಳಿ ಮತ್ತು ಕತ್ತಿನ ಬಳಿ ಮತ್ತೊಂದು ಒಂದೇ 
ಘಂಟೆಯಿಂದ ಕೂಡಿರುವ ಹಾರವನ್ನು ಸಹ ಕೆತ್ತಲಾಗಿರುತ್ತದೆ. ಬೆನ್ನಿನ ಮೇಲೆ ಘಂಟಾಸರಗಳನ್ನು 
ಬಿಡಿಸಲಾಗಿರುತ್ತದೆ. ನಂದಿಯ ಕಾಲುಗಳಿಗೆ ಗೆಜ್ಜೆ, ಕೊಂಬು, ಹಣೆಪಟ್ಟಿ ಸರಗಳ ಅಲಂಕಾರಗಳ ಕೆತ್ತನೆ, 
ಬಾಲವನ್ನೂ ಸಹ ನೈಜವಾಗಿ ಶಿಲ್ಲಿಯು ಪಡೆಮೂಡಿಸಿರುತ್ತಾನೆ. 


ತೈಷುರುಷ : ಚನ್ನಪಟ್ಟಣ ನಗರದ ಕೋಟೆಮಾರಮ್ಮ ದೇವಾಲಯದ ಮುಂಭಾಗವಿರುವ 
ಅರಳಿಕಟ್ಟೆಯ ಬಳಿ ಪ್ರಾಚೀನವಾದ ತೈಷುರಷ ಶಿಲ್ಪವಿದೆ. ಸಾಮಾನ್ಯವಾಗಿ ಪ್ರಾಚೀನ ಕಾಲದ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 269 


ವಿದ್ಯಾಕೇಂದಗಳಲ್ಲಿ ತೈಪುರುಷ ಶಿಲ್ಪವನ್ನು ಪ್ರತಿಷ್ಠಾಪನೆ ಮಾಡುತ್ತಿದ್ದರು. ಬಹ್ಮ ವಿಷ್ಣು, ಮಹೇಶ್ವರರನ್ನು 
ಒಂದೇ ಶಿಲ್ಲದಲ್ಲಿ ಮೂಡಿಸಿದ್ದರೆ ಅದು ತೈಪುರುಷನದು. ಚನ್ನಪಟ್ಟಣದಲ್ಲಿನ ತೈಪುರುಷ ಶಿಲ್ಲವು ಕಿ.ಶ. 
9-10ನೇ ಶತಮಾನಕ್ಕೆ ಸೇರಿದ್ದಾಗಿದ್ದು, ಸುಮಾರು ಎರಡುವರೆ ಅಡಿ ಎತ್ತರವಿದೆ. ಈ ಶಿಲ್ಲವನ್ನು 
ಕಣಶಿಲೆಯಲ್ಲಿ ಸುಂದರವಾಗಿ ಕಡೆದಿದ್ದು, ತೈಷುರುಷನು ಮೂರು ತಲೆಗಳನ್ನು, ಚತುರ್ಭುಜಗಳನ್ನು 
ಹೊಂದಿದ್ದಾನೆ. ಹಿಂಬದಿಯ ಬಲಗೈಯಲ್ಲಿ ಅಕ್ಷಮಾಲೆಯನ್ನು ಎಡಗೈಯಲ್ಲಿ ಜಿಂಕೆಯನ್ನು ಹಿಡಿದಿದ್ದು, 
ಮುಂದಿನ ಬಲಗೈ ಅಭಯಹಸ್ಪವಾಗಿದ್ದರೆ, ಎಡಗೈ ಎಡಗಾಲ ತೊಡೆಯ ಮೇಲಿದೆ. ಪೀಠದ ಮೇಲೆ 
ಸುಖಾಸೀನ ಭಂಗಿಯಲ್ಲಿ ಕುಳಿತಿದ್ದು, ಬಲಗಾಲನ್ನು ಕೆಳಕ್ಕೆ ಇಳಿಬಿಟ್ಟಿದ್ದು, ಎಡಗಾಲನ್ನು ಮಡಚಿ 
ಕುಳಿತಿರುವಂತೆ ಚಿತ್ರಿಸಲಾಗಿದೆ. ಮೂರು ತಲೆಗಳಿಗೆ ಪ್ರತ್ತೇಕವಾದ ಕರಂಡ ಮಕುಟ, ಕಿವಿಗಳಲ್ಲಿ 
ಪತ್ರಕುಂಡಲ, ಯಜ್ಞೋಪವೀತ, ಕೊರಳಹಾರ, ಕೇಯೂರ, ಉದರಬಂಧ, ನಡುಪಟ್ಟಿ, ಕೈಕಾಲುಗಳಲ್ಲಿ 


ಎರಡೆರಡು ಕಂಕಣ, ಕಡಗಗಳು ಇನ್ನಿತರೆ ಆಭರಣಗಳಿಂದ ಅಲಂಕೃತಗೊಂಡಂತೆ ಕಡಯಲಾಗಿದೆ. 


ಚಂಡೇಶ / ಚಂಡಿಕೇಶ್ವರ : ಶಿವನ ಅನುಗ್ರಹ ಮೂರ್ತಿಗಳಲ್ಲಿ ಚಂಡೇಶಾನುಗ್ರಹ ಒಂದು. ಚಂಡೇಶ 
ಶಿವನ ಮಹಾಭಕ್ಷನಾಗಿದ್ದನೆಂದೂ, ತನ್ನ ತಂದೆ ಶಿವಲಿಂಗವನ್ನು ಕಾಲಿನಿಂದ ಒದೆದುಕ್ಕಾಗಿ ಅವನ 
ಕಾಲನ್ನೇ ಕೊಡಲಿಯಿಂದ ಕಡಿದು ಹಾಕಿಬಿಟ್ಟನೆಂದೂ, ಆ ಭಕ್ತಿಗೆ ಮೆಚ್ಚಿದ ಶಿವ ತಾನು ಧರಿಸಿದ್ದ 
ಮಾಲೆಯನ್ನೇ ಅವನಿಗೆ ಕೊಟ್ಟು ತನ್ನ ಗೃಹಕೃತ್ಯದ ಮೇಲ್ವಿಚಾರಣೆಯ ಅಧಿಕಾರವನ್ನು 
ವಹಿಸಿಕೊಟ್ಟನೆಂದೂ ಕಥೆಯಿದೆ. ಶಿವನ ದೇವಾಲಯಗಳಲ್ಲಿ ಚಂಡೇಶನಿಗೇ ಒಂದು ಪ್ರತ್ಯೇಕವಾದ 
ಗೂಡು ಅಥವಾ ಕೋಣೆಯಿರುತ್ತದೆ.” ಚನ್ನಪಟ್ಟಣ ತಾಲ್ಲೂಕಿನ ಕೋಡಂಬಳ್ಳಿ ಗ್ರಾಮದ ಪ್ರಾಚೀನ 
ಮಳಲೇಶ್ವರ ದೇವಾಲಯದ ನವರಂಗದ ಎಡಭಾಗದ ಗೂಡಿನಲ್ಲಿ ಒಂದುವರೆ ಅಡಿ ಎತ್ತರದ 
ಚಂಡೇಶನ ಶಿಲ್ಪವಿದೆ. ಚಂಡೇಶನು ಅಂಜಲಿಬದ್ದನಾಗಿ (ಕೈಮುಗಿದು) ನಿಂತು ಬಲಗೈಗೆ 


ಆನಿಸಿಕೊಂಡಂತೆ ಪರಶುವನ್ನು ಹಿಡಿದಿರುವುದನ್ನು ಕಾಣಬಹುದು. 


ಲಕುಲೀಶ : ಪ್ರಾಚೀನ ಶೈವ ಪರಂಪರೆಯಾದ ಪಾಶುಪತ ಮತವನ್ನು ಪರಿಷ್ಕರಿಸಿದ ಯೋಗಿ 
ಲಕುಲೀಶ. ಲಕುಲೀಶನ ಶಿಲ್ಲಗಳು ಸಾಮಾನ್ಯ ಮನುಷ್ಯನಂತಿದ್ದು, ಪೀಠದ ಮೇಲೆ ಸುಖಾಸೀನ 
ಭಂಗಿಯಲ್ಲಿ ಕುಳಿತಂತೆ ಇದ್ದು, ದ್ವಿಬಾಹುಗಳನ್ನು ಹೊಂದಿವೆ. ಬಲಗೈಯಲ್ಲಿ ಲಾಕುಳ ದಂಡವನ್ನು 
ಹಿಡಿದಿದ್ದು, ಎಡಗೈಯನ್ನು ಎಡಗಾಲಿನ ತೊಡೆಯ ಮೇಲಿಟ್ಟು ಕೊಂಡಂತೆ ಕಡೆಯಲಾಗಿರುತ್ತದೆ. ಸಕಲ 
ಆಭರಣಗಳಿಂದ ಶೃಂಗಾರಗೊಂಡಂತೆ ಚಿತ್ರಿಸಲಾಗಿರುತ್ತದೆ. ಚನ್ನಪಟ್ಟಣ ತಾಲ್ಲೂಕಿನ ಬೇವೂರಿನ 
ಅರ್ಕೇಶ್ವರ ದೇವಾಲಯ, ಮಾಕಳಿಯ ಬ್ರಹ್ಮಲಿಂಗೇಶ್ವರ, ಕನ್ನಮಂಗಲದ ಬಸವೇಶ್ವರ, ನೇರಳೂರಿನ 
ವೈದ್ಯನಾಥೇಶ್ವರ, ಇಗ್ಗಲೂರಿನ ಚೆನ್ನಸೋಮೇಶ್ವರ, ಯಲೆತೋಟದಹಳ್ಳಿಯ ಭೀಮೇಶ್ವರ 
ದೇವಾಲಯಗಳಲ್ಲಿ ಕ್ರಿಶ. 7-8ನೇ ಶತಮಾನದ ಲಕುಲೀಶನ ಶಿಲ್ಪಗಳಿವೆ. ಇವು ಸುಮಾರು ಒಂದರಿಂದ 
ಒಂದುವರೆ ಅಡಿ ಎತ್ತರವಾಗಿವೆ. ಬೇವೂರಿನ ಶಿಲದಲ್ಲಿ ಜಟಾಬಂಧವಿದ್ದು, ಕೂದಲು ಹರಡಿದಂತೆ 
ಕೆತ್ತಲಾಗಿದೆ. ಯಲೆತೋಟದಹಳ್ಳಿ, ಮಾಕಳಿ, ನೇರಳೂರು, ಇಗ್ಗಲೂರುಗಳಲ್ಲಿನ ಲಕುಲೀಶನ ಶಿಲ್ಲಗಳಲ್ಲಿ 
ಕರಂಡ ಮಕುಟಬವಿದೆ. ಯಲೆತೋಟದಹಳ್ಳಿಯ ಲಕುಲೀಶನ ಶಿಲ್ಪ ಉಳಿದೆಲ್ಲವುಗಳಿಗಿಂತ ಭಿನ್ನವಾಗಿದ್ದು, 
ಸಮಭಂಗಿಯಲ್ಲಿ ನಿಂತಿರುವಂತೆ ಕಡೆಯಲಾಗಿದೆ. ಬಲಗೈಯಲ್ಲಿ ಲಾಕುಳ ದಂಡವನ್ನು ಹಿಡಿದಿದ್ದು, 
ಎಡಗೈಯನ್ನು ಸೊಂಟದ ಮೇಲಿಟ್ಟುಕೊಂಡು ಹಸನ್ಮುಖಿಯಾಗಿ ನಿಂತಿರುವಂತೆ ಚಿತ್ರಿಸಲಾಗಿದೆ. 


ಕಾಲಭೈರವ : ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ದೊರೆಯುವ ಭೈರವ ಶಿಲ್ಲಗಳ ಸಾಮಾನ್ಯವಾಗಿ ಈ 
ಕೆಳಕಂಡ ಲಕ್ಷಣವನ್ನು ಹೊಂದಿವೆ. ಭೈರವನು ನಗ್ನನಾಗಿದ್ದು, ಚತುರ್ಭುಜಗಳನ್ನು ಹೊಂದಿರುವ 
ಮೂರ್ತಿಯಾಗಿದೆ. ಕೈಗಳಲ್ಲಿ ಡಮರು, ತಿಶೂಲ, ಖಡ್ಗ, ಪಾನಪಾತ್ರೆ ಅಥವಾ ಕಪಾಲ ಹಾಗೂ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 270 


ರುಂಡವನ್ನು ಹಿಡಿದಿರುತ್ತಾನೆ. ಭೈರವನು ಕೊರಳಿಗೆ ರುಂಡ ಮಾಲೆ, ಹಾವಿನ ಸೊಂಟಪಟ್ಟಿ ಅಥವಾ 
ತೋಳ ಪಟ್ಟಿ, ಕಿವಿಗೆ ಪತ್ರಕುಂಡಲ, ನಾಗವಲಯ, ಯಜ್ಞೋಪವೀತ, ಕಂಕಣ, ಕಂಠಿಹಾರ, 
ಕೇಯೂರ, ಉದರಬಂಧ ಮೊದಲಾದವುಗಳನ್ನು ಧರಿಸಿದ್ದಾನೆ. ಬ್ರಹ್ಮನ ರುಂಡದಿಂದ ಸೋರುತ್ತಿರುವ 
ನೆತ್ತರಿಗೆ ಬಾಯಿ ಚಾಚಿ ನೆಗೆಯುತ್ತಿರುವ ನಾಯಿ, ಪಕ್ಕದಲ್ಲಿ ನರ್ತನ ಮಾಡುತ್ತಿರುವ ಕಂಕಾಲ 
ಮೂರ್ತಿಗಳು (ಬೇತಾಳ), ಕೆಲವೆಡೆಗಳಲ್ಲಿನ ಭೈರವ ಮೂರ್ತಿಗಳಲ್ಲಿ ಕೋರೆಯ ಹಲ್ಲುಗಳು ಎದ್ದು 
ಕಾಣುತ್ತವೆ. "ಧಾರ್ಮಿಕ ಅಧ್ಯಯನ' ಎ೦ಬ ಅಧ್ಯಾಯದಲ್ಲಿ ನಾಥಪಂಥದ ಚರ್ಚೆ ಮಾಡುತ್ತಾ, 
ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ದೊರೆಯುವ ಕಾಲಭೈರವ ಮೂರ್ತಿಗಳ ಸ್ಥಳ ವಿವರಗಳನ್ನು ನೀಡಲಾಗಿದೆ. 
ಮೇಲೆ ವಿವರಿಸಿದ ಲಕ್ಷಣಗಳಲ್ಲದೇ ವಿಶೇಷವಾಗಿರುವ ಕಾಲಭೈರವ ಶಿಲ್ಪಗಳನ್ನು ಕುರಿತು ಪ್ರಸ್ತುತದ ಈ 
ಭಾಗದಲ್ಲಿ ಚರ್ಚೆ ಮಾಡಲಾಗಿದೆ. 


ಜಗದಾಪುರದ ಬಸವೇಶ್ವರ ದೇವಾಲಯದ ಮುಂದೆ ಕ್ರಿಶ. 9ನೇ ಶತಮಾನಕ್ಕೆ ಸೇರಿದ 
ಸುಮಾರು ಆರು ಅಡಿ ಎತ್ತರದ ಭವ್ಯವಾದ ಕಾಲಭೈರವನ ಶಿಲವಿದೆ. ಸಮಭಂಗಿಯಲ್ಲಿ ನಿಂತಿರುವ ಈ 
ಭೈರವ ನಗ್ನನಾಗಿದ್ದು, ಚತುರ್ಭುಜವನ್ನು ಹೊಂದಿದ್ದಾನೆ. ಹಿಂಬದಿಯ ಕೈಗಳಲ್ಲಿ ಡಮರು, 
ತ್ರಿಶೂಲವನ್ನು ಹಿಡಿದಿದ್ದರೆ, ಮುಂಬದಿಯ ಬಲಗೈಯಲ್ಲಿ ದಂಡವನ್ನು ಎಡಗೈಯಲ್ಲಿ ಪಾನಪಾತ್ರೆ 
ಹಾಗೂ ರುಂಡವನ್ನು ಹಿಡಿದಿದ್ದಾನೆ. ರುಂಡದಿಂದ ಸೋರುತ್ತಿರುವ ರಕ್ತಕ್ಕಾಗಿ ನೆಗೆಯುತ್ತಿರುವ ನಾಯಿ, 
ಭೈರವನ ಇಕ್ಕೆಲಗಳಲ್ಲಿ ಬೇತಾಳ ಗಣಗಳ ಚಿತ್ರಣವಿದೆ. ಭೈರವನು ಯಜ್ಞೋಪವೀತ, ತೋಳಬಂಧಿ, 
ಕೈಕಾಲುಗಳಲ್ಲಿ ಕಡಗ, ಕೊರಳಿಗೆ ಸರಗಳು, ನಡುಪಟ್ಟಿ ಕಣಕಾಲಿನವರೆಗೂ ಜೋತುಬಿದ್ದಿರುವ 
ರುಂಡಮಾಲೆ, ಕಾಲಿಗೆ ಎತ್ತರವಾದ ಪಾದುಕೆ, ಕಣಕಾಲಿನಲ್ಲಿ ಸರ್ಪಬಂಧ, ಜಟಾಮಕುಟ, ದಪ್ಪನೆಯ 
ಮೀಸೆ, ಮೊದಲಾದ ಆಭರಣಗಳನ್ನು ಹೊಂದಿದ್ದು, ಈ ಶಿಲದ ಕೆಳಭಾಗದಲ್ಲಿ ಏಳು ಮಂದಿ 


ವಾದ್ಯಗಾರರ ಶಿಲಗಳಿವೆ. 


ಹನಿಯೂರು ಗ್ರಾಮದಲ್ಲಿ ಕ್ರಿಶ. 9ನೇ ಶತಮಾನದ ಸುಮಾರು ನಾಲ್ಕು ಅಡಿ ಎತ್ತರದ 
ಭೈರವನ ಮೂರ್ತಿಯಿದೆ. ಸಮಭಂಗಿಯಲ್ಲಿ ನಿಂತಿರುವ ಭೈರವನು ನಾಯಿಯನ್ನು ಒರಗಿ ನಿಂತಿದ್ದಾನೆ. 
ಭೈರವನ ಜಟೆಯನ್ನು ಜ್ಞಾಲೆಯಂತೆ ಬಿಡಿಸಿದೆ, ಜೊತೆಗೆ ಜಟೆಯಲ್ಲಿ ಅರ್ಧಚಿಂದದ ಚಿತ್ರಣವಿದೆ. 
ಚತುರ್ಭುಜವನ್ನು ಹೊಂದಿದ್ದು, ಕೈಗಳಲ್ಲಿ ಡಮರು, ತ್ರಿಶೂಲ, ಖಡ್ಗ, ಪಾನಪಾತ್ರೆ ಮತ್ತು ರುಂಡವನ್ನು 
ಹಿಡಿದಿದ್ದಾನೆ. ರುಂಡದ ರಕ್ತಕ್ಕಾಗಿ ನಾಯಿಯೊಂದು ತನ್ನ ಮುಂಗಾಲುಗಳನ್ನು ಮೇಲಕ್ಕೆ ಎತ್ತಿ 
ನೆಕ್ಕುತ್ತಿರುವಂತೆ ಬಿಡಿಸಲಾಗಿದೆ. ಭೈರವನ ಇಕ್ಕೆಲಗಳಲ್ಲಿ ಬೇತಾಳಗಣಗಳ ಚಿತ್ರಣವಿದೆ. ಹಿಂಬದಿಯಲ್ಲಿ 
ನಿಂತಿರುವ ನಾಯಿಯು ಭೈರವನೆಡೆ ತಲೆಯನ್ನು ತಿರುಗಿಸಿ ನಿಂತಿದೆ. ಈ ಮೂರ್ತಿಯ ವಿಶೇಷವೆಂದರೆ 
ಭೈರವ ನಗ್ಗನಲ್ಲ. ಬದಲಿಗೆ ಕಣಕಾಲವರೆಗೆ ಇಳಿಬಿಟ್ಟಿರುವ ವಸ್ತವನ್ನು ಧರಿಸಿದ್ದಾನೆ. ಸೊಂಟದಲ್ಲಿ 
ಚಿಕ್ಕದಾದ ಕತ್ತಿಯೊಂದನ್ನು ನೇತುಹಾಕಲಾಗಿದ್ದು, ಮಣಿಸರದಂತಿರುವ ಯಜ್ಞೋಪವೀತ, ನಡುಪಟ್ಟಿ, 
ಮೊದಲಾದ ಆಭರಣಗಳಿಂದ ಭೂಷಿತನಾಗಿರುವ ಸುಂದರ ಮೂರ್ತಿಯಾಗಿದೆ. 


ಶ್ಯಾನುಭೋಗನಹಳ್ಳಿಯ ಹೊರವಲಯದ ಹೊಲಪೊಂದರಲ್ಲಿ ಗಂಗರ ಕಾಲದ ಸುಮಾರು 
ಮೂರು ಅಡಿ ಎತ್ತರದ ಭೈರವ ಶಿಲ್ಪವಿದೆ. ಚತುರ್ಭುಜಗಳನ್ನು ಹೊಂದಿದ್ದು, ಕೈಗಳಲ್ಲಿ ಡಮರು, 
ತ್ರಿಶೂಲ. ಖಡ್ಗ, ಪಾನಪಾತ್ರೆಯನ್ನು ಹಿಡಿದಿದ್ದಾನೆ. ನಗ್ನನಾದ ಈ ಮೂರ್ತಿಯು ಸಕಲ 
ಆಭರಣಗಳಿಂದ ಅಲಂಕೃತವಾಗಿದ್ದು, ಬೇರೆ ಭೈರವ ಶಿಲಗಳಲ್ಲಿರುವಂತೆ ಎಡಗೈಯಲ್ಲಿ ಹಿಡಿದ 
ರುಂಡದಿಂದ ಸೋರುವ ರಕ್ತವನ್ನು ನೆಕ್ಕುವ ನಾಯಿಯ ಚಿತ್ರಣವಿರುವುದಿಲ್ಲ. ಈ ಶಿಲ್ಲದ ಇಕ್ಕೆಲಗಳಲ್ಲಿ 
ಬೇತಾಳಗಣಗಳ ಚಿತ್ರಣವಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 271 


ನೇರಳೂರಿನ ವೈದ್ಯನಾಥೇಶ್ವರ ದೇವಾಲಯದಲ್ಲಿ ಗಂಗರ ಕಾಲದ ಸುಮಾರು ಮೂರುವರೆ 
ಅಡಿ ಎತ್ತರದ ಕಾಲಭೈರವ ಶಿಲವಿದೆ. ತಿಭಂಗಿಯಲ್ಲಿ ನಿಂತಿರುವ ಭೈರವನು ನಗ್ಗನಾಗಿದ್ದು, 
ಚತುರ್ಭುಜವನ್ನು ಹೊಂದಿದ್ದಾನೆ. ಹಿಂಬದಿಯ ಬಲಗೈಯಲ್ಲಿ ತ್ರಿಶೂಲ, ಎಡಗೈಯಲ್ಲಿ ಡಮರು ಮತ್ತು 
ಸರ್ಪ, ಮುಂದಿನ ಬಲಗೈಯಲ್ಲಿ ಖಡ್ಗ ಎಡಗೈಯಲ್ಲಿ ಪಾನಪಾತ್ರೆ ಮತ್ತು ರುಂಡದ ಉದ್ದನೆಯ 
ಜುಟ್ಟನ್ನು ಹಿಡಿದಿದ್ದಾನೆ. ಇಲ್ಲಿ ನಾಯಿಯು ರುಂಡದಿಂದ ಸೋರುವ ರಕ್ತವನ್ನು ಸಾಧಾರಣ ಸ್ಥಿತಿಯಲ್ಲಿ 
ನಿಂತು ತಲೆಯೆತ್ತಿ ನೆಕ್ಕುತ್ತಿದೆ. ಭೈರವನು ಎತ್ತರವಾದ ಪಾದುಕೆ ಧರಿಸಿದ್ದು, ಜಟಾಮುಡಿಯನ್ನು 
ಸರ್ಪದಿಂದ ಕಟ್ಟಲಾಗಿದೆ. ಕತ್ತಿನಿಂದ ಮೊಣಕಾಲಿನವರೆಗೆ ರುಂಡಮಾಲೆಯಿದ್ದು, ವಿಶೇಷವಾಗಿದೆ. 
ಮೊಣಕಾಲಿನಲ್ಲಿ ಸರ್ಪಬಂಧ, ಮೊದಲಾದ ಆಭರಣಗಳನ್ನು ಧರಿಸಿದ್ದು, ಈ ಶಿಲ್ಲದ ಪ್ರಭಾವಳಿಯ 
ಬಲಭಾಗದಲ್ಲಿ ಬೇತಾಳದ ಚಿತ್ರಣವಿದ್ದು, ಲಲಾಟದಲ್ಲಿ ಸಿಂಹಮುಖವಿದೆ. 


ಭೈರಶೆಟ್ಟಿಹಳ್ಳಿಯಲ್ಲಿ ಅಪರೂಪದ ಬಾಲಭೈರವನ ಶಿಲವಿದೆ. ಸುಮಾರು ಎರಡುವರೆ ಅಡಿ 
ಎತ್ತರದ ಈ ಶಿಲ್ಲವು ಗಂಗರ ಕಾಲದ ರಚನೆಯಾಗಿದೆ. ಕೈಗಳಲ್ಲಿ ಡಮರು, ಸರ್ಪ, ತ್ರಿಶೂಲ, 
ಪಾನಪಾತ್ರೆಯನ್ನು ಹಿಡಿದು, ತ್ರಿಭಂಗಿಯಲ್ಲಿ ನಿಂತಿರುವಂತೆ ಕಡೆಯಲಾಗಿದೆ. ಭೈರವನು ಮುದ್ದು 
ಮುಖವುಳ್ಳವನಾಗಿದ್ದು, ಸರ್ವಾಭರಣಗಳಿಂದ ಅಲಂಕೃತಗೊಂಡಿದ್ದಾನೆ. ಈ ಶಿಲ್ಲದಲ್ಲಿ ಭೈರವನನ್ನು 
ಹೊರತುಪಡಿಸಿ ಇನ್ನಿತರೆ (ನಾಯಿ, ಬೇತಾಳಗಣ) ಶಿಲ್ಲಗಳಿಲ್ಲ. ಇಗ್ಗಲೂರಿನ ಚೆನ್ನಸೋಮೇಶ್ವರ 
ದೇವಾಲಯದ ಮುಂಭಾಗವಿರುವ ಚೋಳರ ಕಾಲದ ಭೈರವ ಶಿಲದ ನೆತ್ತಿಯಲ್ಲಿ ಏಳು ಏಡೆ ಸರ್ಪದ 
ಚಿತ್ರಣವಿದೆ. 


ಚನ್ನಪಟ್ಟನದ ಕೋಟೆಮಾರಮ್ಮ ದೇವಾಲಯದ ಮುಂಭಾಗದ ಅರಳಿಕಟ್ಟೆ ಬಳಿಯಿರುವ 
ವಿಜಯನಗರ ಅರಸರ ಕಾಲದ ಸುಮಾರು ಎರಡು ಅಡಿ ಎತ್ತರದ ಭೈರವ ಶಿಲವು 
ನಗ್ನದೇಹಿಯಾಗಿದ್ದು, ಕೈಗಳಲ್ಲಿ ಡಮರು, ಸರ್ಪ, ತಿಶೂಲ, ಪಾನಪಾತ್ರೆಯನ್ನು ಹಿಡಿದು ತಿಭಂಗಿಯಲ್ಲಿ 
ನಿಂತಿದ್ದಾನೆ. ಭೈರವನ ಕೆದರಿದ ಜಟೆಯು ಸರ್ಪಗಳು ಎಡೆ ಬಿಚ್ಚಿದಂತಿದೆ. ಅದೇರೀತಿ ಬೇವೂರಿನ 
ಚೌಡೇಶ್ವರಿ ದೇವಾಲಯದಲ್ಲಿನ ವಿಜಯನಗರ ಕಾಲದ ಕಾಲಭೈರವನ ಶಿಲವು ಎರಡುವರೆ ಅಡಿ 
ಎತ್ತರವಿದೆ. ನಗ್ನನಾದ ಭೈರವನು ಸಮಭಂಗಿಯಲ್ಲಿ ನಿಂತಿದ್ದು, ಕೈಗಳಲ್ಲಿ ಡಮರು, ಸರ್ಪ, ತ್ರಿಶೂಲ, 
ಪಾನಪಾತ್ರೆಯನ್ನಿಡಿದಿದ್ದಾನೆ. ಸರ್ವಾಭರಣ ಧರಿಸಿರುವ ಈ ಮೂರ್ತಿಯ ವಿಶೇಷವೆಂದರೆ 
ತಲೆಗೂದಲು ಸುರುಳಿ ಸುತ್ತಿದ ಗುಂಗುರು ಕೂದಲನ್ನು ಹೊಂದಿದ್ದು, ಜೈನ ತೀರ್ಥಂಕರರ 
ಶಿಲದಂತಿದೆ. 


ನಾಥಪಂಥದ ಯತಿ : ಕೂಡ್ಲೂರು ಗ್ರಾಮದ ಮಂಗಳೇಶ್ವರ ದೇವಾಲಯದ ಪಕ್ಕದಲ್ಲಿ ನಾಥಪಂಥದ 
ಯತಿಯೊಬ್ಬನ ಶಿಲವಿದೆ. ಧ್ಯಾನಭಂಗಿಯಲ್ಲಿ ಪೀಠದ ಮೇಲೆ ಕುಳಿತಿರುವ ಯತಿಯ ಶಿಲವು 
ಸುಮಾರು ಒಂದುವರೆ ಅಡಿ ಎತ್ತರವಿದೆ. ಅಗಲವಾದ ಕಿವಿಯ ಛೇದನ ಮಾಡಿರುವುದರಿಂದ 
ನಾಥಪಂಥದ ಯತಿಯೆಂಬುದು ಸ್ಪಷ್ಟವಾಗುತ್ತದೆ. ಜಟಾಧಾರಿಯಾಗಿ ಹಣೆಗೆ ಹಗ್ಗದಾಕಾರದ ಎಳ 
ಎಳೆಯ ಪಟ್ಟಿಯನ್ನು ಕಟ್ಟಿಕೊಂಡಿದ್ದು, ಭುಜದ ಮೇಲೆಲ್ಲಾ ಕೂದಲುಗಳು ಹರಡಿಕೊಂಡಿದ್ದು, 
ಹಿಂಬದಿಯಲ್ಲಿ ಮುಡಿಯನ್ನು ಸುರಳಿಯಂತೆ ಸುತ್ತಿ ಕಟ್ಟಲಾಗಿದೆ. ಈ  ಯತಿಯು 
ಸೌಮ್ಯಮುಖಭಾವವನ್ನು ಹೊಂದಿದ್ದು, ಕೊರಳಲ್ಲಿ ರುದ್ರಾಕ್ಷಿಮಾಲೆ, ರತ್ನಾಭರಣಗಳನ್ನು ಧರಿಸಿದ್ದಾನೆ. 
ವಿಶಾಲವಾದ ವಕ್ಷಸ್ಥಳವನ್ನೊಳಗೊಂಡಿದ್ದು, ಉದರದ ಸುತ್ತ ಉದರಬಂಧವಿದೆ ಹಾಗೂ ಉತ್ತರೀಯ 
ಬಂಧವಿದ್ದು, ಬಲಗಾಲಿನ ಕಣಕಾಲಿನಲ್ಲಿ ಪಾದಬಂಧಾಭರಣ, ದಪ್ಪನೆಯ ಕಡಗಗಳನ್ನು ಧರಿಸಿದ್ದಾನೆ. 
ದಪ್ಪನೆಯ ಹುಬ್ಬಿನ ರಚನೆಯಿರುವುದರಿಂದ ಮಹಾನ್‌ ಪುರುಷನೆಂಬುದು ಸ್ಪಷ್ಟ ಎಡಗೈ ತೊಡೆಯ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 272 


ಮೇಲೆ ಧ್ಯಾನಮುದೆಯಲ್ಲಿದ್ದು, ಅಂಗೈ ಮಾತ್ರ ಉಳಿದಿದ್ದು, ಉಳಿದ ಭಾಗ ತುಂಡಾಗಿದೆ. ಬಲಗೈ 
ಸಂಪೂರ್ಣವಾಗಿ ಭಗ್ನಗೊಂಡಿದೆ. ಕಣಕಾಲವರೆಗೆ ಧರಿಸಿರುವ ವಸ್ತದ ನೆರಿಗೆಗಳನ್ನು ಚೆನ್ನಾಗಿ 
ಮೂಡಿಸಲಾಗಿದೆ. ಒಟ್ಟಿನಲ್ಲಿ ಕಪುನೆಯ ಕಣಶಿಲೆಯಲ್ಲಿ ಸುಂದರವಾಗಿ ಕಡೆದಿರುವ ಈ ಶಿಲ್ಪವು ಕ್ರಿಶ. 
11-12ನೇ ಶತಮಾನಕ್ಕೆ ಸೇರಿದ್ದೆಂದು ನಿರ್ಧರಿಸಬಹುದು. 


ದಕ್ಷಿಣಾಮೂರ್ತಿ : ಶಿವಾಲಯಗಳ ದಕ್ಷಿಣಭಾಗದ ದೇವಕೋಷ್ಪದಲ್ಲಿ ದಕ್ಷಿಣಾಮೂರ್ತಿಯ ಶಿಲ್ಪವನ್ನು 
ಪ್ರತಿಷ್ಠಾಪಿಸಿರುತ್ತಾರೆ. ಶಿವನು ದಕ್ಷಿಣಾಭಿಮುಖನಾಗಿ ಕುಳಿತು ಯಷಿಗಳಿಗೆ ಯೋಗ ಹಾಗೂ 
ಜ್ಞಾನಗಳನ್ನು ಬೋಧಿಸಿದ್ದರಿಂದ ಅವನು ದಕ್ಷಿಣಾಮೂರ್ತಿ ಎಂದೆನಿಸಿಕೊಂಡ. ಶಿವನು 
ಕಾಮದಹನವಾದ ಮೇಲೆ ವಿರಕ್ಷನಾಗಿ ತಪಸಿಗೆ ಕುಳಿತ ಸಂದರ್ಭವನ್ನು ದಕ್ಷಿಣಮೂರ್ತಿಯ 
ಕಲ್ಪನೆಯಲ್ಲಿ ಸೇರಿಸುತ್ತಾರೆ. ದಕ್ಷಿಣಾಮೂರ್ತಿಯ ಅನುಗ್ರಹ, ಸಂಹಾರಗಳೆರಡನ್ನೂ ಅಳವಡಿಸಿಕೊಂಡ 
ಮೂರ್ತಿ ಯಾದುದರಿಂದ ಸೌಮೃಮುಖ, ಸಂಹಾರ ಸಂಕೇತ ಎರಡೂ ಇರುತ್ತವೆ. ಕಾಲಕೆಳಗೆ 
ಅಪಸ್ಥಾರ ಪುರುಷನೂ ಇರುತ್ತಾನೆ.” ದಕ್ಷಿಣಾಮೂರ್ತಿಯ ಶಿಲ್ಪಗಳಲ್ಲಿ ಪ್ರಮುಖವಾಗಿ ವ್ಯಾಖ್ಯಾನ 
ದಕ್ಷಿಣಾಮೂರ್ತಿ ಮತ್ತು ಶಿವನ ವೀಣಾಧರ ದಕ್ಷಿಣಾಮೂರ್ತಿ ರೂಪಗಳು ಕಂಡುಬರುತ್ತವೆ. 


ಚನ್ನಪಟ್ಟಣ ತಾಲ್ಲೂಕಿನ ಮಳೂರುಪಟ್ಟದ ಅರ್ಕೇಶ್ವರ ದೇವಾಲಯದಲ್ಲಿ ಗಂಗರ ಕಾಲದ 
ಸುಮಾರು ಎರಡು ಅಡಿ ಎತ್ತರದ ಸುಂದರವಾದ ವ್ಯಾಖ್ಯಾನ ದಕ್ಷಿಣಾಮೂರ್ತಿ ಶಿಲವಿದೆ. 
ಚತುರ್ಭುಜಧಾರಿಯಾದ ದಕ್ಷಿಣಾಮೂರ್ತಿಯು ಪೀಠದ ಮೇಲೆ ವೀರಾಸನದಲ್ಲಿ ಕುಳಿತಂತೆ 
ಚಿತ್ರಿಸಲಾಗಿದೆ. ಬಲಗಾಲನ್ನು ಅಪಸ್ಮಾರ ಪುರುಷ ಎನ್ನುವ ರಾಕ್ಷಸನ ಮೇಲೆ ಊರಲಾಗಿದೆ. 
ಎಡಗಾಲನ್ನು ಬಲಗಾಲ ತೊಡೆಯ ಮೇಲೆ ಅಡ್ಡಲಾಗಿಟ್ಟುಕೊಂಡಿದ್ದಾನೆ. ತನ್ನೊಳಗಿನ 
ಪೂರ್ಣಶಾಂತಿಯನ್ನು ಬಿಂಬಿಸುವ ಶಾಂತ ಮುಖ ಭಾವವನ್ನು ರೂಪಿಸಲಾಗಿದೆ. ಅವನ ಜಡೆಗಟ್ಟಿದ 
ಕೂದಲು ಹರಡಿದಂತಿದ್ದು, ಸರ್ವ ಆಭರಣಗಳಿಂದ ಅಲಂಕೃತನಾಗಿದ್ದಾನೆ. ಅವನ ಬಲಮುಂಗೈ 
ಜ್ಞಾನಮುದೆ ಅಥವಾ ವ್ಯಾಖ್ಮಾನ ಮುದ್ರೆಯನ್ನು ತೋರುತ್ತಿದೆ. ಬಲಹಿಂಗೈಯಲ್ಲಿ ಸರ್ಪವನ್ನು 
ಹಿಡಿದಿದ್ದಾನೆ. ಎಡಹಿಂದಿನ ಕೈಯಲ್ಲಿ ಅಗ್ಲಿಕಲಸವನ್ನು ಮುಂದಿನ ಎಡಕ್ಕೆಯನ್ನು ಎಡಗಾಲಿನ 
ತೊಡೆಯ ಮೇಲೆ ಊರಿದ್ದು, ಪುಸ್ತಕವನ್ನು ಹಿಡಿದಂತೆ ಚಿತ್ರಿಸಲಾಗಿದೆ. 


ಚಿಕ್ಕಮಳೂರಿನ ಅರ್ಕೇಶ್ವರ ದೇವಾಲಯ, ಮಂಗಾಡಹಳ್ಳಿಯ ಮಲ್ಲೇಶ್ವರ ದೇವಾಲಯ 
ಹಾಗೂ ಸುಳ್ಳೇರಿಯ ಈಶ್ವರ ದೇವಾಲಯಗಳಲ್ಲಿ ಗಂಗರ ಕಾಲದ ಶಿವನ ವೀಣಾಧರ 
ದಕ್ಷಿಣಾಮೂರ್ತಿಯ ಶಿಲ್ಪಗಳಿವೆ. ಗಾಯನ, ವಾದನಗಳೆರಡರಲ್ಲೂ ನಿಷ್ಣಾತನಾದ ಸಂಗೀತಜ್ಞ ಶಿವನನ್ನು 
ವೀಣಾಧರ ದಕ್ಷಿಣಾಮೂರ್ತಿಯಾಗಿ ಪೂಜಿಸಲಾಗುತ್ತದೆ. ಇಲ್ಲಿನ ಮೂರ್ತಿಗಳು ಸುಮಾರು ಒಂದುವರೆ 
ಅಡಿ ಎತ್ತರವಾಗಿವೆ. ಚಿಕ್ಕಮಳೂರಿನ ವೀಣಾಧರ ದಕ್ಷಿಣಾಮೂರ್ತಿಯ ಶಿಲದಲ್ಲಿ ಪೀಠದ ಮೇಲೆ 
ಲಲಿತಾಸನದಲ್ಲಿ ವೀಣಾಧರನಾಗಿ ಶಿವನು ಕುಳಿತಂತೆ ಚಿತ್ರಿಸಲಾಗಿದೆ. ಅವನಿಗೆ ನಾಲ್ಕು ಕೈಗಳಿದ್ದು, 
ಕೆಳಗಿನ ಎರಡು ಕೈಗಳಲ್ಲಿ ಶರೀರಕ್ಕೆ ಅಡ್ಡಲಾಗಿರುವ ವೀಣೆಯನ್ನು ಬಾರಿಸುತ್ತಿದ್ದಾನೆ. ಮೇಲಿನ 
ಬಲಗೈಯಲ್ಲಿ ಅಗ್ನಿಕಲಸ, ಎಡಗೈಯಲ್ಲಿ ಹಾವನ್ನು ಹಿಡಿದಿದ್ದಾನೆ. ಕಿರೀಟ ಮಕುಟ, ಕಿವಿಯುಂಗುರ, 
ವಕ್ಷಕವಚ, ಯಜ್ಞೋಪವೀತ, ನಡುಪಟ್ಟಿ ಕಡಗ, ತೋಳಬಂಧಿ ಹಾಗೂ ಉದ್ದನೆಯ 
ವನಮಾಲೆಯನ್ನು ಧರಿಸಿದ್ದಾನೆ. ಪ್ರಧಾನವಾಗಿ ಎದ್ದುಕಾಣುವ ಮೂರನೆಯ ಕಣ್ಣನ್ನು ಹೊಂದಿದ್ದಾನೆ. 
ಈ ಶಿಲವು ವೀಣಾವಾದನದ ಮೂಲಕವೇ ಜ್ಞಾನವನ್ನು ಹೊರಸೂಸುವ ತನ್ಮಯತೆಯಲ್ಲಿ ಅಭಿವ್ಯಕ್ತಿಯ 
ಭಾವವನ್ನು ವ್ಯಕ್ತಪಡಿಸುತ್ತದೆ. ಪೀಠದಲ್ಲಿ ನಂದಿ ಶಿಲವನ್ನು ಕಾಣಬಹುದು. ಮಂಗಾಡಪಳ್ಳಿ ಮತ್ತು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 273 


ಸುಳ್ಳೇರಿಯಲ್ಲಿನ ವೀಣಾಧರ ದಕ್ಷಿಣಹಾಮೂರ್ತಿಯ ಶಿಲ್ಪಗಳು ಮೇಲೆ ವಿವರಿಸಿದ ಲಕ್ಷಣವನ್ನೇ 
ಹೊಂದಿವೆ. 


ಸೂರ್ಯ : ಸೂರ್ಯ ದೇವನ ವಿಗ್ರಹವನ್ನು ಅಂಶುದುದ್‌ ಭೇದಾಗಮ ಮತ್ತು 
ಸುಪಭೇದಾಗಮಗಳು ವರ್ಣಿಸುವಂತೆ, ಭುಜದ ಎತ್ತರಕ್ಕೆ ಎತ್ತಿದ ಎರಡು ಕೈಗಳಲ್ಲಿ ಕಮಲದ 
ಹೂಗಳಿವೆ. ಸೂರ್ಯನ ತಲೆಯ ಹಿಂಭಾಗ ವೃತ್ತಾಕಾರದ ಕಾಂತಿಮಂಡಲವನ್ನು ಮತ್ತು ಹಲವಾರು 
ಆಭರಣಗಳನ್ನು ಶಿರದಲ್ಲಿ ಕಿರೀಟವನ್ನು, ಕೆಂಪುಬಣ್ಣದ ಬಟ್ಟೆಗಳನ್ನು ಧರಿಸಿರುವಂತೆ ಚಿತ್ರಿಸಿವೆ. ಸೂರ್ಯನ 
ಕಿವಿಗಳಲ್ಲಿ ಕುಂಡಲಗಳು, ಎದೆಯ ಮೇಲೆ ಕಂಠೀಹಾರವಿರುವುದಾಗಿ ಹಾಗೂ ಯಜ್ಞೋಪವೀತವನ್ನು 
ಧರಿಸಿದ್ದಾಗಿ ಹೇಳಿದೆ. ನೆಗೆಯುತ್ತಿರುವ ಏಳು ಕುದುರೆಗಳ ರಥದಲ್ಲಿ ಪದ್ಮಪೀಠದಲ್ಲಿ ನಿಂತಿರುವುದು 
ಕಂಡುಬರುತ್ತದೆ. ಒಂದೇ ಚಕ್ರವುಳ್ಳ ರಥದ ಸಾರಥಿ ಹೆಳವನಾದ ಅರುಣ, ಸೂರ್ಯನ ಬಲಭಾಗದಲ್ಲಿ 
ಉಪಷಾದೇವಿಯು, ಎಡಭಾಗದಲ್ಲಿ ಪ್ರತ್ಯುಷಾದೇವಿಯು ನಿಂತಿರುತ್ತಾರೆ ಎಂಬ ವರ್ಣನೆಯಿದೆ.” ಈ 
ಬಗೆಯ ಸೂರ್ಯನ ಶಿಲ್ಪಗಳು ಕರ್ನಾಟಕದಲ್ಲಿಯೂ ಕಂಡುಬರುತ್ತವೆ. 


ಚನ್ನಪಟ್ಟಣ ತಾಲ್ಲೂಕಿನಲ್ಲಿನ ಸೂರ್ಯನ ಶಿಲ್ಲಗಳನ್ನು ನೋಡುವುದಾದರೆ, ಸಮಭಂಗಿಯಲ್ಲಿ 
ನಿಂತಿರುವ ಸೂರ್ಯನು ದ್ವಿಬಾಹುಗಳನ್ನು ಹೊಂದಿದ್ದು, ಭುಜದ ಎತ್ತರಕ್ಕೆ ಎತ್ತಿದ ಎರಡು ಕೈಗಳಲ್ಲಿ 
ಕಮಲದ ಮೊಗ್ಗುಗಳನ್ನು ಹಿಡಿದಿದ್ದಾನೆ. ಕಿರೀಟ, ಕಂಠಹಾರ, ಕರ್ಣಕುಂಡಲ, ಯಜ್ಞೋಪವೀತ, 
ತೋಳ್ಗಂಧ, ಕೈಪಟ್ಟಿ, ನಡುಬಂಧ ಹಾಗೂ ಹೂವಿನ ಹಾರಗಳಿಂದ ಸೂರ್ಯ ಅಲಂಕೃತನಾಗಿದ್ದಾನೆ. 
ಚಿಕ್ಕೇನಹಳ್ಳಿ ಗ್ರಾಮದ ಸುಮಾರು ಮೂರು ಅಡಿ ಎತ್ತರದ ಸೂರ್ಯನ ಶಿಲ್ಪ ಕ್ರಿಶ. ಎಂಟನೇ ಶತಮಾನಕ್ಕೆ 
ಸೇರಿದ್ದಾಗಿದ್ದು ಸುಂದರವಾಗಿ ಕಡೆಯಲಾಗಿದೆ. ಮಳೂರು, ಮಂಕುಂದ, ಚನ್ನಪಟ್ಟಣ, ಕೃಷ್ಣಾಪುರ, 
ಹೊಂಗನೂರು, ಇಗ್ಗಲೂರು, ಕೋಡಂಬಳ್ಳಿ, ನೇರಳೂರು, ಕೂಡ್ಲೂರು, ಸೋಮನಾಥಪುರ 
ಮೊದಲಾದೆಡೆಗಳಲ್ಲಿನ ಸೂರ್ಯನ ಶಿಲ್ಲಗಳು ಸುಮಾರು ಎರಡು ಅಡಿ ಎತ್ತರವಾಗಿವೆ. ಇಲ್ಲಿನ 
ಬಹುಪಾಲು ಸೂರ್ಯ ಶಿಲ್ಪಗಳು ಗಂಗರ ಕಾಲದಲ್ಲಿ ಪ್ರತಿಷ್ಠಾಪಿತವಾದವುಗಳಾಗಿವೆ. 


ಗಣಪತಿ : ಚನ್ನಪಟ್ಟಣ ತಾಲ್ಲೂಕಿನ ಪ್ರಾಚೀನ ಗಣಪತಿ ಶಿಲ್ಲಗಳು ಮಳೂರುಪಟ್ಟ, ಬೇವೂರುಮಂಡ್ಕ, 
ಅರಳಾಳುಸಂದ್ರ, ಮಂಗಾಡಹಳ್ಳಿ, ಕೋಡಂಬಳ್ಳಿ, ಬೇವೂರು, ಹೊಡಿಕೆಹೊಸಹಳ್ಳಿ ಮೊದಲಾದೆಡೆ 
ದೊರೆಯುತ್ತವೆ. ಕ್ರಿಶ. 7-8ನೇ ಶತಮಾನಕ್ಕೆ ಸೇರಿದ ಈ ಮೂರ್ತಿಗಳು ದ್ವಿಬಾಹುವನ್ನು ಹೊಂದಿದ್ದು, 
ಸುಖಾಸೀನ ಭಂಗಿ ಅಂದರೆ ಎಡಗಾಲನ್ನು ಸಮವಾಗಿ ಮಡಚಿ, ಬಲಗಾಲನ್ನು ನೆಲಕ್ಕೆ ಊರಿ 
ಕುಳಿತಿರುವಂತೆ ಬಿಡಿಸಿರುತ್ತಾರೆ. ಕೈಗಳಲ್ಲಿ ಮೋದಕ ಮತ್ತು ಚಿಕ್ಕ ದಂಡವನ್ನು ಹಿಡಿದಿರುತ್ತವೆ. ಈ 
ಕಾಲದವು ಹೆಚ್ಚು ಅಲಂಕಾರವಿಲ್ಲದವುಗಳು. ಗಂಗರ ನಂತರದಲ್ಲಿ ಪ್ರತಿಷ್ಠಾಖಿತಗೊಂಡವುಗಳು 
ಚತುರ್ಭುಜವನ್ನು ಹೊಂದಿದ್ದು, ಹೆಚ್ಚು ಅಲಂಕಾರಯುತವಾಗಿರುತ್ತವೆ. ತಾಲ್ಲೂಕಿನ ಹೊಯ್ಲಳ ಕಾಲದ 
ಗಣಪತಿ ಶಿಲ್ಲಗಳು ಅತ್ಯಂತ ಸುಂದರವಾಗಿ ಕೆತ್ತಲಟ್ಟಿವೆ. 


ಗಂಗರ ಕಾಲದ ನಂತರದ ಗಣಪತಿ ಶಿಲ್ಲಗಳು ಸಾಮಾನ್ಯವಾಗಿ ನಾಲ್ಕು ಕೈಗಳನ್ನು 
ಹೊಂದಿದ್ದು, "ಮಹಾಕಾಯ' ಎಂಬ ಹೆಸರಿಗೆ ತಕ್ಕಂತೆ ದೊಡ್ಡ ಗುಡಾಣದಂತಹ ಹೊಟ್ಟೆಯಿರುತ್ತದೆ. 
ಸೊಂಡಿಲುಳ್ಳ ಆನೆಯ ಮುಖವೂ, ಅಗಲವಾದ ಕಿವಿಗಳು, ಯಜ್ಞೋಪವೀತ, ಉದರಬಂಧ, 
ಕೇಯೂರ, ಕೈಕಾಲಿನ ಆಭರಣಗಳ ಅಲಂಕಾರವನ್ನು ಹೊಂದಿರುತ್ತವೆ. ಸೊಂಡಿಲು ಸಾಮಾನ್ಯವಾಗಿ 
ಎಡಕ್ಕೆ ತಿರುಗಿದಂತೆ (ಎಡಮುರಿ) ಇರುತ್ತದೆ. ಆದರೆ ಕೋಡಂಬಳ್ಳಿ ಗ್ರಾಮದ ಮಳಲೇಶ್ವರ 
ದೇವಾಲಯದಲ್ಲಿನ ಗಣಪತಿ ಶಿಲ್ಲದಲ್ಲಿ ಮಾತ್ರ ಬಲಮುರಿ (ಸೊಂಡಿಲು ಬಲಕ್ಕೆ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 274 


ತಿರುಗಿರುವುದು)ಯಾಗಿರುವುದನ್ನು ಕಾಣಬಹುದು. ಸುಮಾರು ಮೂರು ಅಡಿ ಎತ್ತರದ ಪದ್ಮಪೀಠದ 
ಮೇಲೆ ಕುಳಿತ ಒಂದುವರೆ ಅಡಿ ಎತ್ತರದ ಈ ಗಣಪತಿ ಶಿಲ್ಪವು ಚತುರ್ಭುಜವನ್ನು ಹೊಂದಿದೆ. 
ಗಂಗರ ಕಾಲದ (ಕ್ರಿಶ. 10ನೇ ಶತಮಾನ) ಈ ಶಿಲ್ಲವು ಸುಖಾಸೀನ ಭಂಗಿಯಲ್ಲಿ ಕುಳಿತಿರುವಂತೆ 
ಕಡೆಯಲಾಗಿದೆ. ಕೈಗಳಲ್ಲಿ ಅಂಕುಶ, ಪದ್ಯ ಫಲ, ಮೋದಕಗಳಿವೆ. ಬಲಮುರಿಯ ಸೊಂಡಿಲು 
ಚಿಕ್ಕದಾಗಿದೆ. 


ಹೊಯ್ದಳ ಶೈಲಿಯ ತಾಲ್ಲೂಕಿನ ಗಣಪತಿ ಶಿಲ್ಪಗಳಲ್ಲಿ ಹೊಂಗನೂರಿನ ಈಶ್ವರ 
ದೇವಾಲಯದಲ್ಲಿರುವ ಶಿಲ್ಪ ಪ್ರಮುಖವಾದುದು. ಸುಮಾರು ಮೂರುವರೆ ಅಡಿ ಎತ್ತರದ ಈ ಗಣಪತಿ 
ಶಿಲವು ಸುಖಾಸೀನ ಭಂಗಿಯಲ್ಲಿ ಕುಳಿತಿರುವಂತೆ ಕಡೆಯಲಾಗಿದೆ. ನಾಲ್ಕು ಕೈಗಳನ್ನು ಹೊಂದಿದ್ದು, 
ಹಿಂಬದಿಯ ಕೈಗಳಲ್ಲಿ ಅಂಕುಶ, ಪದ್ಮವನ್ನು ಹಿಡಿದಿದ್ದರೆ, ಮುಂದಿನ ಕೈಗಳಲ್ಲಿ ಫಲ, ಮೋದಕವನ್ನು 
ಹಿಡಿದಿದೆ. ಕೆಳಗಿನ ಎಡಗೈಯಲ್ಲಿರುವ ಮೋದಕವನ್ನು ಸೊಂಡಲಿನಿಂದ ತಿನ್ನುತ್ತಿರುವಂತೆ ಚಿತ್ರಿಸಲಾಗಿದೆ. 
ಅಗಲವಾದ ಕಿವಿಗಳು, ಕಿರೀಟ ಮಕುಟ, ಯಜ್ಞೋಪವೀತ, ಕೊರಳಲ್ಲಿ ಸರಗಳು, ಹೆಗಲಮೇಲಿನ 
ಆಭರಣಗಳು, ಮೊದಲಾದ ಅಲಂಕಾರಗಳಿಂದ ಹೊಂದಿದೆ. ಹೊಟ್ಟೆಗೆ ಸರ್ಪಬಂಧವಿದ್ದು, ಮೂರು 
ತಲೆಯ ಸರ್ಪ ಏಡೆ ಬಿಚ್ಚಿರುವಂತೆ ಚಿತ್ರಿಸಲಾಗಿದೆ. ಈ ಮೂರ್ತಿಯ ಪ್ರಭಾವಳಿಯು ಲತಾಬಳ್ಗಿಯಿಂದ 
ಅಲಂಕೃತಗೊಂಡಿದ್ದು, ಪೀಠದಲ್ಲಿ ಮೂಸಿಕದ ಚಿತ್ರಣವಿದೆ. ಒಟ್ಟಿನಲ್ಲಿ ಸುಂದರವಾಗಿ ಈ 
ಮೂರ್ತಿಯನ್ನು ಕಡೆಯಲಾಗಿದೆ. 


ಶೈವರು ಗಣಪತಿಯನ್ನು ಪೂಜಿಸುವಂತೆ ವೈಷ್ಣವರೂ ಪೂಜಿಸುತ್ತಾರೆ. ಚನ್ನಪಟ್ಟಣ 
ತಾಲ್ಲೂಕಿನಲ್ಲಿ ರಾಮಾನುಜಾಚಾರ್ಯರ ಶ್ರೀವೃಷ್ಣವ ಮತದ ಪ್ರಭಾವದಿಂದ ಗಣಪತಿಯ ಶಿಲ್ಲಗಳು ಅಲ್ಪ 
ಬದಲಾವಣೆಯನ್ನು ಹೊಂದಿರುವುದನ್ನು ಕಾಣಬಹುದು. ಅಂದರೆ ಗಣಪತಿಯ ಹಿಂಬದಿಯ ಕೈಗಳಲ್ಲಿ 
ಶಂಖ, ಚಕ್ರಗಳನ್ನು ಹಿಡಿದಿರುವಂತೆ ಚಿತ್ರಿಸಿರುವುದು. ಚಿಕ್ಕಮಳೂರಿನ ತೋಟವೊಂದರಲ್ಲಿರುವ ಗಣಪತಿ 
ಗುಡಿಯಲ್ಲಿ ಸುಮಾರು ಐದು ಅಡಿ ಎತ್ತರದ ಗಣಪತಿ ಶಿಲವಿದ್ದು, ಸುಖಾಸೀನ ಭಂಗಿಯಲ್ಲಿ 
ಕುಳಿತಂತಿದೆ. ಚತುರ್ಭುಜಗಳನ್ನು ಹೊಂದಿರುವ ಗಣಪತಿಯು ಹಿಂಬದಿಯ ಕೈಗಳಲ್ಲಿ ಶಂಖ, 
ಚಕ್ರಗಳನ್ನು ಹಿಡಿದಿದ್ದರೆ, ಮುಂಬದಿಯ ಕೈಗಳಲ್ಲಿ ಫಲ ಮತ್ತು ಮೋದಕವನ್ನು ಹಿಡಿದಿದೆ. 
ಎಡಮುರಿಯಾದ  ಸೊಂಡಲಿನಿಂದ ಕೈಯಲ್ಲಿ ಹಿಡಿದಿರುವ ಮೋದಕವನ್ನು ತಿನ್ನುತ್ತಿರುವಂತೆ 
ಚಿತ್ರಿಸಲಾಗಿದೆ. ದಪ್ತನೆಯ ಹೊಟ್ಟೆಗೆ ಸರ್ಪಬಂಧ ಹಾಗೂ ಮೇಲೆ ವಿವರಿಸಿದ ಸರ್ವಾಭರಣಗಳನ್ನು 
ಧರಿಸಿದೆ. ಈ ರೀತಿಯ ಶ್ರೀವೈಷ್ಣವ ಗಣಪತಿ ಶಿಲ್ಲವು ಸಿಂಗರಾಜಪುರದ ಗೋಪಾಲಕೃಷ್ಣ 
ದೇವಾಲಯದಲ್ಲಿದ್ದು, ಸುಮಾರು ಒಂದು ಅಡಿ ಎತ್ತರವಿದೆ. 
ಸಹಪ್ತಮಾತೃಕಾ ಶಿಲ್ಪಗಳು : ಸಪ್ತಮಾತೃಕೆಯರ ಶಿಲ್ಲಗಳಿರುವ ದೇವಾಲಯಗಳು ಚನ್ನಪಟ್ಟಣ 
ತಾಲ್ಲೂಕಿನ ದೊಡ್ಡಮಳೂರು, ಕೂಡ್ಲೂರು, ಚಿಕ್ಕಮಳೂರು, ಬೇವೂರು, ಮಳೂರುಪಟ್ಟ, 
ಹೊನ್ನಾಯಕನಹಳ್ಳಿ, ಹೊಂಗನೂರು, ಸೋಮನಾಥಪುರ, ಸೋಗಾಲ, ನೇರಳೂರು, ಸರಗೂರು, 
ಇಗ್ಗಲೂರು, ಕೋಡಂಬಳ್ಳಿ ಮೊದಲಾದೆಡೆಗಳಲ್ಲಿ ಶಿವ ದೇವಾಲಯದ ಪರಿವಾರ ದೇವತೆಗಳಾಗಿ 
ನವರಂಗದಲ್ಲಿ ಪ್ರತಿಷ್ಠಾಪನೆ ಮಾಡಿರುವುದನ್ನು ಕಾಣಬಹುದು. ದೊಡ್ಡಮಳೂರು ಮತ್ತು ಕೂಡ್ಲೂರಿನ 
ಚೆಲ್ಲಮ್ಮ ದೇವಾಲಯಗಳಲ್ಲಿ ಮಾತ್ರ ದುರ್ಗಿಯು ಪ್ರಮುಖ ದೇವತೆಯಾಗಿದ್ದು, ಜೊತೆಯಲ್ಲಿ 
ಸಪ್ತಮಾತೃಕೆಯರ ಶಿಲ್ಲವನ್ನಿಡಲಾಗಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 275 


ಸಪ್ಪ್ತಮಾತೃಕೆಯರಾದ ಬ್ರಾಹ್ಮಿ ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, 
ಚಾಮುಂಡಿಯರ ಶಿಲ್ಲಗಳು ಒಂದೇ ಪೆಟ್ಟಿಗೆಯಲ್ಲಿ ಕಡೆಯಲ್ಲಟ್ಟಿರುತ್ತವೆ. ಈ ಶಿಲ್ಲಗಳ ಜೊತೆಯಲ್ಲಿ 
ಬಲಬದಿಗೆ ವೀಣಾಧರ ಶಿವ ಹಾಗೂ ಎಡಬದಿಗೆ ಗಣೇಶನ ಶಿಲ್ಲವನ್ನು ಪ್ರಶಿಷ್ಠಾಪಿಸಿರುವುದನ್ನು 
ಚಿಕ್ಕಮಳೂರಿನ ಅರ್ಕೇಶ್ವರ ದೇವಾಲಯ ಹಾಗೂ ಹೊಂಗನೂರಿನ ಈಶ್ವರ ದೇವಾಲಯಗಳಲ್ಲಿ 
ಕಾಣಬಹುದು. ಸಪ್ತಮಾತೃಕೆಯರ ಶಿಲ್ಲದೊಂದಿಗೆ ಯೋಗಿನಿ ಅಥವಾ ಯೋಗೀಶ್ವರಿಯ ಶಿಲ್ಪವನ್ನು 
ಮಳೂರುಪಟ್ಟ ಹಾಗೂ ಕೂಡ್ಲೂರುಗಳಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಚನ್ನಪಟ್ಟಣ ತಾಲ್ಲೂಕಿನ ಸರಗೂರಿನ 
ಸೋಮೇಶ್ವರ ಗುಡಿಯಲ್ಲಿನ ಸಪ್ಪಮಾತೃಕಾ ಶಿಲ್ಲ ವಿಜಯನಗರ ಅರಸರ ಕಾಲದ್ದಾದರೆ, 
ಹೊಂಗನೂರಿನ ಈಶ್ವರ ದೇವಾಲಯದಲ್ಲಿನ ಶಿಲ್ಪ ಹೊಯ್ದಳರ ಕಾಲದಲ್ಲಿ ಪ್ರತಿಷ್ಠಾಪಿತಗೊಂಡಿದೆ. 
ಉಳಿದ ಕಡೆಗಳಲ್ಲಿ ಗಂಗರ ಕಾಲದಲ್ಲಿ ಪ್ರತಿಷ್ಠಾಪನೆಗೊಂಡು ಪೂಜೆಗೊಳ್ಳುತ್ತಿರುವುದನ್ನು ಕಾಣಬಹುದು. 


ತಾಲ್ಲೂಕಿನ ಸಪ್ತಮಾತೃಕೆಯರ ಶಿಲಗಳಲ್ಲವೂ ಪೀಠದ ಮೇಲೆ ಸುಖಾಸೀನ ಭಂಗಿಯಲ್ಲಿ 
ಕುಳಿತ ದೇವಿಯರು ಚತುರ್ಭಜವನ್ನು ಹೊಂದಿದ್ದು, ಆಯಾ ದೇವಿಯರ ಕೆಳಭಾಗದಲ್ಲಿ ಅವರವರ 
ವಾಹನಗಳನ್ನು ಕಡೆದಿರುವುದನ್ನು ಕಾಣಬಹುದು. ಇವರು ಶಕ್ತಿದೇವತೆಗಳಾದುದರಿಂದ ನೀರಿನ 
ಸೆರೆಯಲ್ಲಿ ಇಟ್ಟು ಪೂಜಿಸುವ ಪದ್ಧತಿಯಿದೆ. ಆದುದರಿಂದ ಕೆಲವು ಕಡೆ ಬಾವಿಗಳ ಹಾಗೂ ಕೆರೆಗಳ 
ದಡದಲ್ಲಿ ಪ್ರತಿಷ್ಠಾಪಿಸುವುದುಂಟು. ಸಂತೆಮೊಗೇನಹಳ್ಳಿ ಹಾಗೂ ಮಳೂರುಪಟ್ಟಗಳಲ್ಲಿ 
ಸಪ್ತಮಾತೃಕೆಯರ ಶಿಲ್ಲವು ಕೆರೆಯ ದಡದಲ್ಲಿ ಪ್ರತಿಷ್ಠಾಪಿಸಿರುವುದನ್ನು ಕಾಣಬಹುದು. ತಾಲ್ಲೂಕಿನಲ್ಲಿ 
ದೊರೆಯುವ ಸಪ್ತಮಾತೃಕೆಯರ  ಶಿಲ್ಲಗಳ ಲಕ್ಷಣವನ್ನು ಈ ಕೆಳಗಿನಂತೆ ಕಾಣಬಹುದು. 
ಸಪ್ತಮಾತೃಕೆಯರ ಫಲಕದಲ್ಲಿ ಕ್ರಮವಾಗಿ ಬ್ರಾಹ್ಮಿ ಮಾಹೇಶ್ಲರಿ, ಕೌಮಾರಿ, ವೈಷ್ಣವಿ, ವಾರಾಹಿ, 
ಇಂದ್ರಾಣಿ. ಚಾಮುಂಡಿಯರ ಶಿಲ್ಲವನ್ನು ಕಡೆಯಲಾಗಿರುತ್ತದೆ. 


ಬಹ್ಮಾಣಿ (ಬ್ರಾಹ್ಮಿ : ಚತುರ್ಮುಖಳಾದ (ಉಬ್ಬುಶಿಲ್ಲಗಳಲ್ಲಿ ಮೂರು ಮುಖಗಳನ್ನು 
ಬಿಡಿಸಲಾಗಿರುತ್ತದೆ) ಬ್ರಾಹ್ಮಿಯು ಪೀಠದ ಮೇಲೆ ವೀರಾಸನ ಭಂಗಿಯಲ್ಲಿ ಕುಳಿತಿದ್ದಾಳೆ. ಬ್ರಹ್ಮನ 
ಶಕ್ತಿರೂಪವಾದ ಬ್ರಹ್ಮಾಕಿಯ ಚತುರ್ಬ್ಭುಜಗಳಲ್ಲಿ ಕ್ರಮವಾಗಿ ಅಭಯ, ಅಕ್ಷಮಾಲೆ, ಕಮಂಡಲಗಳಿವೆ. 
ಮುಂದಿನ ಎಡಗೈ ಎಡಗಾಲ ತೊಡೆಯ ಮೇಲಿಟ್ಟಿರುವ ಆರಾಮ ಹಸ್ತವಾಗಿದೆ. ದೇವಿಯು 
ಕುಂಡಲಗಳನ್ನೂ, ಕೊರಳಲ್ಲಿ ಕಂಠಿಕೆ, ಪದಕ ಹಾರಗಳನ್ನೂ ಧರಿಸಿದ್ದಾಳ. ಇವಲ್ಲದೇ ಕರಂಡ ಮಕುಟ, 
ಕಂಕಣ, ಕೇಯೂರಗಳನ್ನಲ್ಲದೆ ಕುಚಬಂಧ, ಕಟಿಬಂಧ, ಮೊಳಕಾಲಿನವರೆಗೆ ಸ್ಪುಟವಾಗಿ ನೆರಿಗೆ ಸಹಿತ 
ಸೀರೆ, ಕಾಲಂದುಗೆಗಳ ಧಾರಣೆಯಿದೆ. ದೇವಿಯ ಪೀಠದಡಿಯಲ್ಲಿ "ಹಂಸ ಲಾಂಛನವಿದೆ. ಕೂಡ್ಲೂರಿನ 
ಬಸವನ ದೇವಾಲಯದ ಮುಂಭಾಗ ಗಂಗರ ಕಾಲದ ಎರಡು ಅಡಿ ಎತ್ತರದ ಬ್ರಾಹ್ಮಿಯ 
ಬಿಡಿಶಿಲವಿದೆ. 


ಮಾಹೇಶ್ವರಿ : ಶಿವನ ಶಕ್ತಿಯಾಗಿರುವಂತಹ ಮಾಹೇಶ್ವರಿಯು ಪೀಠದ ಮೇಲೆ ವೀರಾಸನ ಭಂಗಿಯಲ್ಲಿ 
ಕುಳಿತಿದ್ದಾಳೆ. ಕರಂಡ ಮಕುಟವನ್ನು ಧರಿಸಿರುವ ದೇವಿಯ ಚತುರ್ಭುಜಗಳಲ್ಲಿ ಕ್ರಮವಾಗಿ ಅಭಯ, 
ಅಂಕುಶ, ತ್ರಿಶೂಲ ಮತ್ತು ಆರಾಮ ಹಸ್ತಗಳಿವೆ. ಮೇಲೆ ವಿವರಿಸಿದ ಬ್ರಾಹ್ಮಿಯು ಧರಿಸಿರುವ 
ಸರ್ವಾಭರಣಗಳನ್ನು ಧರಿಸಿದ್ದಾಳೆ. ದೇವಿಯ ಪೀಠದಡಿ ವೃಷಭ (ನಂದಿ) ಲಾಂಛನವಿದೆ. 


ಕೌಮಾರಿ : ಸ್ಥಂದನ ಶಕ್ತಿ ಸ್ವರೂಪವಾದ ಕೌಮಾರಿಯು ಸಪ್ಪಮಾತೃಕೆಯರಲ್ಲಿ ಅತೀ ಸುಂದರಳೂ 
ಮತ್ತು ಯುವಪ್ರಾಯದವಳೆಂದು ತಿಳಿದುಬರುತ್ತದೆ. ದೇವಿಯು ಪೀಠದ ಮೇಲೆ ವೀರಾಸನ 
ಭಂಗಿಯಲ್ಲಿ ಕುಳಿತಿದ್ದು, ಕೈಗಳಲ್ಲಿ ಕ್ರಮವಾಗಿ ಅಭಯಹಸ್ತ, ದಂಡ, ಶಕ್ತಿ ಅಸ್ತ್ರಗಳನ್ನು ಧರಿಸಿದ್ದು, 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 276 


ಮತ್ತೊಂದು ಕೈ ಆರಾಮ ಹಸ್ತವಾಗಿದೆ. ಸರ್ವಾಭರಣಗಳಿಂದ ಅಲಂಕೃತಗೊಂಡಿದ್ದಾಲೆ. ಪೀಠದಲ್ಲಿ 
ಕುಕ್ಕುಟ (ನವಿಲು) ಲಾಂಛನವಿದೆ. 


ವೈಷ್ಣವಿ : ವಿಷ್ಣುವಿನ ಶಕ್ತಿಯಾದ ವೈಷ್ಟವಿಯು ಪೀಠದ ಮೇಲೆ ವೀರಾಸನ ಭಂಗಿಯಲ್ಲಿ ಕುಳಿತಿದ್ದು, 
ಕೈಗಳಲ್ಲಿ ಅಭಯ ಹಸ್ತ, ಚಕ್ತ ಶಂಖ ಹಾಗೂ ಆರಾಮ ಹಸ್ತವನ್ನು ಹೊಂದಿದೆ. ಸರ್ವಾಭರಣಗಳನ್ನು 
ಧರಿಸಿರುವ ದೇವಿಯ 2ಪೀಠದಡಿಯಲ್ಲಿ ಗರುಡ ಲಾಂಛನವಿದೆ. ಕೂಡ್ಲೂರು ಹಾಗೂ 
ಸಂತೆಮೊಗೇನಹಳ್ಳಿಹಳಲ್ಲಿ ಗಂಗರ ಕಾಲದ ಸುಮಾರು ಎರಡು ಅಡಿ ಎತ್ತರದ ವೈಷ್ಟವಿಯ 
ಬಿಡಿಶಿಲಗಳಿವೆ. 


ವಾರಾಹಿ : ವಿಷ್ಣುವಿನ ಅವತಾರವಾದ ವರಾಹ ದೈವ ಶಕ್ತಿಯ ಅಂಶವಾಗಿರುವ ವಾರಾಹಿಯು 
ವರಾಹವದನೆಯಾಗಿದ್ದು, ಪೀಠದ ಮೇಲೆ ವೀರಾಸನಭಂಗಿಯಲ್ಲಿ ಕುಳಿತಿದ್ದು, ಕೈಗಳಲ್ಲಿ ಕ್ರಮವಾಗಿ 
ಅಭಯ, ಬಾಣ, ಖೇಟಕ ಮತ್ತು ಆರಾಮ ಹಸ್ತಗಳಿವೆ. ಸರ್ವಾಭರಣ ಧರಿಸಿರುವ ದೇವಿಯು 
ಕುಳಿತಿರುವ ಪೀಠದಲ್ಲಿ ಸಿಂಹ ಲಾಂಛನವಿದೆ. 


ಇಂದ್ರಾಣಿ : ಇಂದನ ಶಕ್ತಿಯ ರೂಪವಾದ ಇಂದ್ರಾಣಿಯು ಪೀಠದ ಮೇಲೆ ವೀರಾಸನ ಭಂಗಿಯಲ್ಲಿ 
ಕುಳಿತಿದ್ದು, ಚಿತುರ್ಭುಜಗಳಲ್ಲಿ ಕ್ರಮವಾಗಿ ಅಭಯ, ದಂಡ. ಟಂಕ ಹಾಗೂ ಆರಾಮ ಹಸ್ತಗಳಿವೆ. 
ಪೀಠದಲ್ಲಿ ಐರಾವತ (ಗಜ) ಲಾಂಛನವಿದೆ. ಸರ್ವಾಭರಣಗಳಿಂದ ಅಲಂಕೃತಗೊಂಡಿದ್ದಾಳ. 


ಚಾಮುಂಡಿ : ಸಪ್ಪಮಾತೃಕೆಯ ಪಟ್ಟಿಗೆಯಲ್ಲಿ ಕೊನೆಗೆ ಬರುವ ಚಾಮುಂಡಿಯು ಯಮನ ಶಕ್ತಿ 
ಸ್ಪರೂಪಿಣಿ. ದೇವಿಯು ಸರ್ವಾಭರಣೆಯಾಗಿದ್ದು, ಪೀಠದ ಮೇಲೆ ವೀರಾಸನದಲ್ಲಿ ಕುಳಿತಿದ್ದು, ಕೈಗಳಲ್ಲಿ 
ಕ್ರಮವಾಗಿ ಖಡ್ಗ, ತಿಶೂಲ. ಶಂಖ ಮತ್ತು ಪಾನಪಾತ್ರೆಯನ್ನಿಡಿದಿದ್ದಾಳೆ. ಪೀಠದಡಿಯಲ್ಲಿ ನರಿ 
ಲಾಂಛನವಿದೆ. 


ಹೊಂಗನೂರಿನ ಈಶ್ವರ ದೇವಾಲಯದ ಹೊಯ್ದಳರ ಕಾಲದ ಸಪ್ಪಮಾತೃಕಾ ಫಲಕದಲ್ಲಿ 
ಮುಂದಿನ ದೇವಿಯರ ಮುಂದಿನ ಕೈಗಳಲ್ಲಿ ಅಭಯ ಮತ್ತು ಆರಾಮ ಹಸ್ತಗಳಿಗೆ ಬದಲಾಗಿ 
ಬಲಗೈಯಲ್ಲಿ ತಾವರೆ ಮೊಗ್ಗನ್ನು ಹಿಡಿದಿದ್ದರೆ, ಎಡಗೈಯಲ್ಲಿ ಫಲವೊಂದನ್ನು ಹಿಡಿದಿರುವಂತೆ 
ಕಡೆಯಲಾಗಿದೆ. ಈ ಸಪ್ತಮಾತೃಕೆಯರ ಪಟ್ಟಿಕೆಯ ಮೇಲ್ಭಾಗದ ಲಲಾಟದಲ್ಲಿ ಸಿಂಹಮುಖದ 
ಚಿತ್ರಣವಿದೆ. ಈ ಸಪ್ತಮಾತೃಕೆಯರ ಫಲಕವು ಚನ್ನಪಟ್ಟಣ ತಾಲ್ಲೂಕಿನಲ್ಲೇ ಅತ್ಯಂತ ಸುಂದರವಾದ 
ಶಿಲವಾಗಿದೆ. 


ಚನ್ನಪಟ್ಟಣ ತಾಲ್ಲೂಕಿನಲ್ಲಿರುವ ಸಪ್ತಮಾತೃಕೆಯರ ಶಿಲ್ಲಗಳಲ್ಲಿ ದೇವಿಯರು ಕುಳಿತ ವೀರಾಸನ 
ಭಂಗಿಯಲ್ಲೂ ವೈವಿಧ್ಯತೆಯಿದೆ. ಗಂಗರ ಕಾಲದ ಚಿಕ್ಕಮಳೂರು, ದೊಡ್ಡಮಳೂರು, ಬೇವೂರು, 
ಮಳೂರುಪಟ್ಟ, ಕೂಡ್ಲೂರು, ಸೋಮನಾಥಪುರ, ಸರಗೂರು, ಕೋಡಂಬಳ್ಳಿ, 
ವರುಪಾಕ್ಷಿಪುರಗಳಲ್ಲಿರುವ ಸಪ್ಪಮಾತೃಕಾ ಶಿಲ್ಪಗಳಲ್ಲಿ ಬಲಗಾಲನ್ನು  ಮಡಬಚಿದ್ದು, ಎಡಗಾಲನ್ನು 
ಪೀಠದಿಂದ ಕೆಳಗೆ ಬಿಟ್ಟಿರುವಂತಿದ್ದರೆ, ಉಳಿದ ಕಡೆಗಳಲ್ಲಿ ಈ ಲಕ್ಷಣಕ್ಕೆ ತದ್ದಿರುದ್ದವಾಗಿ ಬಲಗಾಲನ್ನು 
ಪೀಠದಿಂದ ಕೆಳಕ್ಕೆ ಬಿಟ್ಟಿದ್ದು, ಎಡಗಾಲನ್ನು ಮಡಚಿ ಕುಳಿತಿರುವಂತಿದೆ. ಇಗ್ಗಲೂರು, ಸೋಗಾಲ, 
ಸೋಗಾಲ, ಹೊಂಗನೂರು, ಬೇವೂರು, ಚಿಕ್ಕಮಳೂರಿನ ಶಿಲಗಳಲ್ಲಿ ದೇವಿಯರು ಕಿರೀಟ 
ಮಕುಟವನ್ನು ಧರಿಸಿದ್ದರೆ. ಉಳಿದೆಡೆಗಳಲ್ಲಿ ಕರಂಡ ಮಕುಟವನ್ನು ಧರಿಸಿರುವಂತೆ ಬಿಡಿಸಲಾಗಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 277 


ಯೋಗಿನಿ (ಯೋಗೀಶ್ವರೀ) :  ಮಳೂರುಪಟ್ಟ ಹಾಗೂ ಕೂಡ್ಲೂರುಗಳಲ್ಲಿ ಸಪ್ತಮಾತೃಕೆಯರ 
ಶಿಲ್ಲದೊಂದಿಗೆ ಯೋಗಿನಿಯ ಶಿಲ್ಲವನ್ನು ಪ್ರತಿಷ್ಠಾಪಿಸಲಾಗಿದೆ. ಈಕೆಯು ಸಪ್ತಮಾತೃಕೆಯರ ತಾಯಿ 
ಎಂಬುದು ಜನರ ನಂಬಿಕೆ. ಆದ್ದರಿಂದ ಯೋಗಿನಿಯನ್ನು ಮಕ್ಕಳ ತಾಯಿ ಎಂದು ಕರೆಯುತ್ತಾರೆ. ಈಕೆ 
ದ್ವಿಬುಜೆಯಾಗಿದ್ದು, ಪೀಠದ ಮೇಲೆ ಪದ್ಗಾಸನದಲ್ಲಿ ಕುಳಿತು, ಒಂದು ಕೈಯನ್ನು ತೊಡೆಯ 
ಮೇಲಿರಿಸಿಕೊಂಡು, ಇನ್ನೊಂದು ಕೈಯಲ್ಲಿ ಫಲವನ್ನು ಹಿಡಿದಿರುತ್ತಾಳೆ. ಬೈತಲೆ ತೆಗೆದು, ತುರುಬು 
ಗಂಟಿಕ್ಕಿ, ಸರ್ವಾಭರಣ ಭೂಷಿತೆಯಾಗಿ ಹಳೆಯ ಮುತ್ತೈದೆಯಂತೆ ಚಿತ್ರಿಸಲಾಗಿದೆ. 


ಮಹಿಷಾಸುರ ಮರ್ದಿನಿ : ಶಕ್ತಿದೇವತೆಗಳಲ್ಲಿ ಬಹುಪ್ರಖ್ಯಾತವಾಗಿರುವ ದೇವತೆಗಳಲ್ಲಿ ಮಹಿಷಾಸುರ 
ಮರ್ದಿನಿಯು ಒಬ್ಬಳಾಗಿದ್ದಾಲೆ. ಮಹಿಷನೆಂಬ ರಾಕ್ಷಸನು ಕೋಣದ ರೂಪವನ್ನು ಧರಿಸಿ ಬಂದಾಗ, 
ಈಕೆ ಕೋಣದ ತಲೆಯನ್ನು ಕತ್ತರಿಸಿ ಕಾಲಿನಿಂದ ಅದನ್ನು ತುಳಿದಾಗ ಅಸುರ ಕತ್ತಿನಿಂದ 
ಹೊರಬರುತ್ತಾನೆ. ಅನಂತರ ಅವನ ಮೆಲೆ ಯುದ್ದ ಮಾಡಿ ಸಂಹರಿಸುವ ಚಿತ್ರಣವನ್ನು 
ಮಹಿಷಮರ್ದಿನಿಯ ಶಿಲ್ಲಗಳಲ್ಲಿ ಮೂಡಿಸುವ ಪ್ರಯತ್ನವನ್ನು ಶಿಲ್ಪಿ ಮಾಡಿರುತ್ತಾನೆ. ಚನ್ನಪಟ್ಟಣ 
ತಾಲ್ಲೂಕಿನ ಕೂಡ್ಲೂರು ಹಾಗೂ ಹಾರೋಕೊಪ್ಪ ಗ್ರಾಮಗಳಲ್ಲಿ ಗಂಗರ ಕಾಲದ ಮಹಿಷಮರ್ದಿನಿಯ 
ಶಿಲಗಳಿವೆ. 


ಕೂಡ್ಲೂರು ಗ್ರಾಮದ ಮಂಗಳೇಶ್ವರ ದೇವಾಲಯದ ಪಕ್ಕದಲ್ಲಿ ವಿಶೇಷವಾದ ಮಹಿಷಮರ್ದಿನಿ 
ಶಿಲವಿದೆ. ಸುಮಾರು ನಾಲ್ಕು ಅಡಿ ಎತ್ತರವಿರುವ ಈ ಶಿಲ್ಲವು ತಲಕಾಡಿನ ಹಾಗೂ ದೇವರಹಳ್ಳಿಯ 
ವಿಗ್ರಹವನ್ನು ಹೋಲುತ್ತಿದ್ದರೂ ಪಲ್ಲವರ ಪ್ರಭಾವಕ್ಕೆ ಒಳಪಟ್ಟಿದೆ.” ಮಹಿಷಮರ್ದಿನಿಯ ಅವನತ್ತ 
ದೃಷ್ಟಿಯುಳ್ಳವಳಾಗಿ, ಮಹಿಷನ ಮೇಲೆ ತನ್ನ ದೃಷ್ಟಿಯನ್ನು ಕೇಂದ್ರೀಕರಿಸಿರುವಂತೆ ಬಿಡಿಸಿದೆ. ತಲೆಯ 
ಸುತ್ತ ಸುತ್ತುವರೆದಿರುವ ಶಿಶ್ಚಕ್ರ ಕೊರಳಲ್ಲಿ ಕಂಠಿಯ ಜೊತೆಗೆ ಉದ್ದವಾದ ಗಂಟೆಯ ಸರದಂತಹ 
ಹಾರವಿದೆ. ಈ ಶಿಲದಲ್ಲಿ ಚಲನೆಯ ಕ್ರಿಯೆ ಕಾಣಬರುತ್ತದೆಯಾದರೂ, ಸಂಹಾರದ ಭಾವವಿಲ್ಲ. ಆಕೆ 
ಶೂಲವನ್ನು ಮೇಲ್ಮುಖವಾಗಿ ಹಿಡಿದಿದ್ದಾಳ. ಇಲ್ಲಿ ಮಹಿಷನನ್ನು ಕೆತ್ತಿದ್ದರೂ, ಆತ ಗಂಗರ ಕಾಲದ 
ಇತರೆ ಶಿಲ್ಲಗಳಿರುವಂತೆ ಕೋಣನ ರೂಪದಲ್ಲಿರದೆ ಕೋಣನ ತಲೆ, ಮನುಷ್ಯನ ಶರೀರದಲ್ಲಿದ್ದೂ, 
ಓಡುತ್ತಿರುವಂತೆ ಕೆತ್ತಿದೆ. 


ಇದು ತಲಕಾಡಿನ ಮಹಿಷಮರ್ದಿನಿ ಶಿಲ್ಲದಂತೆ ಸಿಂಹವಾಹನೆಯಾಗಿದ್ದು, ಎಂಟು 
ಕೈಗಳನ್ನೊಳಗೊಂಡಿದ್ದು, ಕ್ರಮವಾಗಿ ಶೂಲ, ಖಡ್ಗ, ಚಕ್ರ, ವಿಸ್ಮಯ, ಬಿಲ್ಲು. ಬಾಣ, ಶಂಖ, ರಕ್ಕಸನ 
ಶಿರ ಮೊದಲಾದವುಗಳನ್ನು ಹಿಡಿದುಕೊಂಡಿದೆ. ಯಜ್ಞೋಪವೀತವಿದ್ದು, ಸ್ಹನಬಂಧವನ್ನು ಹೊಂದಿದೆ. 
ಸಿಂಹವು ಬಾಯಿ ತೆರೆದು ಮಹಿಷನ ಮೇಲೆ ಬಿದ್ದಿರುವಂತೆ ಇದೆ. ಇನ್ನೊಬ್ಬ ರಕ್ಕಸ ಈಕೆಗೆ ಬೆನ್ನು 
ತೋರಿಸಿರುತ್ತಾನೆ. ಸಿಂಹವು ಓಟದಲ್ಲಿರುವಂತೆ ಕಾಲುಗಳನ್ನು ಬಿಡಿಸಿದೆ. ಸಿಂಹವು ಆಭರಣಗಳಿಂದ 
ಅಲಂಕೃತಗೊಂಡಿದೆ. ಸಿಂಹದ ಹಿಂದೆಯೂ ಒಬ್ಬ ರಕ್ಕಸನಿದ್ದಾನೆ. ದೇವಿಯ ಹಿಂಬದಿಯಲ್ಲಿ 
ಕುದುರೆಯನ್ನು ಬಿಡಿಸಿರುವುದು ವಿಶೇಷವಾಗಿದೆ. ತಲಕಾಡಿನ ಇಂತಹದೆ ಶಿಲ್ಲವು ಗಂಗರ ದೊರೆ 
ಒಂದನೇ ಶಿವಮಾರನ ಕಾಲದಲ್ಲಿ ಪಲ್ಲವ ಯುವರಾಜರು ಕೆಲವು ವಾಸ್ತು ರಚನೆಗಳನ್ನು ಮಾಡಿಸಿದಂತೆ 
ಶಾಸನದಲ್ಲಿ  ಉಕ್ಷವಾಗಿರುವುದರಿಂದ ಬಹುಶಃ ಈ ಶಿಲ್ಲವ್ರು ಅವರ ಕಾಲದಲ್ಲಿಯೇ 
ರಚನೆಯಾಗಿದ್ದಿರಬೇಕು. 


ಇದೇ ಗ್ರಾಮದ ಪಂಚಾಯಿತಿ ಕಛೇರಿಯ ಎಡಭಾಗದಲ್ಲಿ ನೆಲದಲ್ಲಿ ಅರ್ಧಭಾಗ 
ಹುದುಗಿಹೋಗಿರುವ ಮಹಿಷಮರ್ದಿನಿಯ ಉಬ್ಬುಶಿಲ್ಲವಿದೆ. ಈ ಶಿಲ್ಪದಲ್ಲಿ ನಾಲ್ಕು ಕೈಗಳಿದ್ದು, 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 278 


ಮುಂದಿನ ಕೈಗಳಲ್ಲಿ ತ್ರಿಶೂಲವನ್ನು ಹಿಡಿದಿದ್ದು, ಬಲಹಿಂಗೈಯಲ್ಲಿ ಪ್ರಯೋಗಚಕ್ರವಿದೆ. ಎಡಹಿಂಗೈ 
ಭಗ್ನಗೊಂಡಿದೆ. ಹಾರೋಕೊಪ್ಪ ಗ್ರಾಮದ ಪ್ರಾಚೀನ ಭೈರವೇಶ್ವರ ದೇವಾಲಯದ ಮುಂಭಾಗ 
ಸುಮಾರು ಎರಡು ಅಡಿ ಎತ್ತರದ ಮಹಿಷಮರ್ದಿನಿಯ ವಿಗಹವಿದೆ. ದೇವಿಯು 
ಚತುರ್ಭುಜೆಯಾಗಿದ್ದು, ಹಿಂಬದಿಯ ಕೈಗಳಲ್ಲಿ ಚಕ್ರ ಶಂಖಗಳನ್ನು ಹಿಡಿದಿದ್ದರೆ, ಮುಂದಿನ 
ಬಲಗೈಯಲ್ಲಿ ತ್ರಿಶೂಲವಿಡಿದು ಕಾಲಬಳಿಯ ಕೋಣವನ್ನು ಚುಚ್ಚುವಂತೆ ಹಿಡಿದಿದ್ದಾಳ. ಎಡಗೈಯಲ್ಲಿ 
ಕೋಣದ ತಲೆಭಾಗದಿಂದ ಹೊರಬರುತ್ತಿರುವ ರಾಕ್ಷಸನ ತಲೆಯನ್ನು ಹಿಡಿದಿದ್ದಾಳೆ. ದೇವಿಯು 
ಬಲಗಾಲನ್ನು ನೆಲಕ್ಕೆ ಊರಿದ್ದರೆ, ಎಡಗಾಲನ್ನು ಕೋಣದ ಕತ್ತಿನ ಭಾಗದಲ್ಲಿಟ್ಟು ಮೆಟ್ಟಿ ನಿಂತಿದ್ದಾಳೆ. ಈ 
ಶಿಲದ ಕೆಳಭಾಗದಲ್ಲಿ ಕೋಣದ ಕಡಿದಿರುವ ತಲೆಯ ಚಿತ್ರಣವಿದ್ದರೆ, ದೇವಿಯ ಹಿಂಭಾಗ ಸಿಂಹದ 
ಚಿತ್ರಣವನ್ನು ಕಾಣಬಹುದು. 


ದುರ್ಗಿ / ವಿಷ್ಣುದುರ್ಗಾ : ದುರ್ಗಾ ಶಿಲಗಳು ಶಿವ ಪಂಚಾಯತನಗದ ಅಂಗವಾಗಿ ಕಾಣಬರುತ್ತವೆ. 
ತಾಲ್ಲೂಕಿನಲ್ಲಿ ಕೆಲಗೆರೆ ಕೂಡ್ಲೂರು, ಹೊಂಗನೂರು, ಸುಳ್ಳೇರಿ, ನಾಗವಾರ ಮೊದಲಾದೆಡೆಗಳಲ್ಲಿ 
ದುರ್ಗಿಯ ಶಿಲ್ಪಗಳಿವೆ. ಇವೆಲ್ಲವೂ ಗಂಗರ ಕಾಲದಲ್ಲಿ ಪ್ರತಿಷ್ಠಾಪಿತಗೊಂಡಿರುವುದು ವಿಶೇಷ. 
ಸಾಮಾನ್ಯವಾಗಿ ದುರ್ಗಾ ಶಿಲ್ಪಗಳು ಕೋಣದ ತಲೆಯ ಮೇಲೆ ಸಮಪಾದದಲ್ಲಿ ನಿಂತಿರುವಂತೆ 
ಬಿಡಿಸಿದ್ದು, ಚತುರ್ಬುಜಗಳನ್ನು ಹೊಂದಿವೆ. ಹಿಂಬದಿಯ ಕೈಗಳಲ್ಲಿ ಚಿಕ್ಕ ಶಂಖಗಳನ್ನು ಹಿಡಿದಿದ್ದರೆ, 
ಮುಂದಿನ ಕೈಗಳು ಅಭಯಹಸ್ತ, ಕಟೀಹಸ್ತಗಳಾಗಿರುತ್ತವೆ. ಕೂಡ್ಡೂರಿನ ಮಂಗಳೇಶ್ವರ ದೇವಾಲಯದ 
ಪಕ್ಕದ ಕೊಳದ ಪಕ್ಕದಲ್ಲಿ ಸುಮಾರು ನಾಲ್ಕು ಅಡಿ ಎತ್ತರದ ದುರ್ಗಾ ಶಿಲ್ಲವು ಗಂಗರ ಕಾಲದಲ್ಲಿ 
ರಚನೆಗೊಂಡಿದ್ದು, ಅತ್ಯಂತ ಸುಂದರವಾಗಿ ಕಡೆಯಲ್ಲಟ್ಟಿದೆ. ಈ ಶಿಲವು ಎಂಟು ಕೈಗಳನ್ನು 
ಹೊಂದಿದ್ದು, ಅಭಯಹಸ್ತ, ಕಟೀಹಸ್ತ ಶಂಖ, ಚಕ್ರ ಜೊತೆಗೆ ಇನ್ನಿತರೆ ಆಯುಧಗಳಿವೆ. ಕಿರೀಟ 
ಮಕುಟ, ಸರ್ವಾಭರಣಗಳಿಂದ ಅಲಂಕೃತಗೊಂಡಂತೆ ಕಡೆಯಲಾಗಿದೆ. 


ಇದೇ ಗ್ರಾಮದ ಬಸವೇಶ್ವರ ದೇವಾಲಯದ ಮುಂಭಾಗ ಎರಡು ಅಡಿ ಎತ್ತರದ 
ದುರ್ಗಾಶಿಲವಿದ್ದು, ಸಮಭಂಗಿಯಲ್ಲಿ ನಿಂತಿರುವ ದುರ್ಗಿಯ ಹಿಂಭಾಗ ಸಿಂಹವು ಮಲಗಿರುವಂತೆ 
ಚಿತ್ರಿಸಲಾಗಿದೆ. ಮಳೂರುಪಟ್ಟಣ ಗ್ರಾಮದ ಚೌಡೇಶ್ವರಿ ದೇವಾಲಯಸುದ ನವರಂಗದಲ್ಲಿರುವ ಎರಡು 
ಅಡಿ ಎತ್ತರದ ದುರ್ಗಾ ಶಿಲ್ಪದಲ್ಲಿ ದೇವಿಯು ಕೋಣದ ತಲೆಯ ಮೇಲೆ ನಿಂತಿದ್ದು, ಹಿಂಬದಿಯ 
ಕೈಗಳಲ್ಲಿ ಶಂಖ, ಚಕ್ರಗಳಿದ್ದರೆ, ಮುಂದಿನ ಬಲಗೈಯಲ್ಲಿ ಕೆಳಮುಖವಾಗಿರುವ ತ್ರಿಶೂಲದಿಂದ 
ಕೋಣದ ತಲೆಯನ್ನು ಚುಚ್ಚಿರುವಂತೆ ಹಿಡಿದಿದ್ದು, ಎಡಗೈ ಕಟೀಹಸ್ತವಾಗಿದೆ. ಸುಳ್ಳರಿ ಗ್ರಾಮದ 
ಕೆರೆಯ ಏರಿಯ ಮೇಲಿನ ಮೂರವರೆ ಅಡಿ ಎತ್ತರದ ದುರ್ಗಾ ಶಿಲ್ಲವು ಕರಂಡ ಮಕುಟವನ್ನು 
ಧರಿಸಿದ್ದು, ಸರ್ವಾಭರಣಗಳಿಂದ ಅಲಂಕೃತಗೊಂಡಿದೆ. ಇದೇ ರೀತಿಯ ದುರ್ಗಾ ಶಿಲವು ನಾಗವಾರ 
ಗಾಮದ ಕೆರೆಯ ಏರಿಯ ಮೇಲೂ ಇದೆ. 


ವಿಷ್ಣು : ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ವಿಷ್ಣುವಿನ ಶಿಲ್ಲಗಳು ಸಾಮಾನ್ಯವಾಗಿ ಈ ಲಕ್ಷಣಗಳನ್ನು 
ಹೊಂದಿರುತ್ತವೆ. ಚತುರ್ಭುಜವನ್ನು ಹೊಂದಿದ್ದು, ಸಮಭಂಗಿಯಲ್ಲಿ ನಿಂತಿರುವಂತೆ 
ಕಡೆಯಲಾಗಿರುತ್ತದೆ. ಹಿಂಬದಿಯ ಕೈಗಳಲ್ಲಿ ಶಂಖ, ಚಕ್ರವನ್ನು ಹಿಡಿದಿದ್ದರೆ, ಮುಂದಿನ ಕೈಗಳು ಪದ್ಮ 
ಹಾಗೂ ಗದೆಯನ್ನು ಹಿಡಿದಿರುತ್ತಾನೆ. ಮತ್ತೆ ಕೆಲವು ಶಿಲ್ಲಗಳಲ್ಲಿ ಫಲ. ಪ್ರಯೋಗ ಚಕ್ರ, ಅಭಯಹಸ್ತ, 
ವರದ ಹಸ್ತ, ಕಟೀಹಸ್ತವನ್ನು ಹೊಂದಿರುತ್ತದೆ. ಕಿರೀಟ ಕೊಳಗದಂತಿರುತ್ತದೆ. ಕರ್ಣಕುಂಡಲ, ಕೊರಳಲ್ಲಿ 
ಅಗಲವಾದ ದಪ್ಪ ಅಡ್ಡಿಗೆ ಎಡ ಭುಜದಿಂದ ಹಾದು ಬಲ ತೋಳ ಮೇಲೆ ಇಳಿದಿರುವ 
ಯಜ್ಞೋಪವೀತ, ಮೊಣಕಾಲವರೆಗೆ ಇಳಿಬಿದ್ದಿರುವ ಆರೋಪ್ಯಮಾಲೆ, ನಡುವನ್ನು ಬಿಗಿದು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 279 


ಮುಂಭಾಗದಲ್ಲಿ ಗಂಟು ಕಟ್ಟಿರುವ ನಡುಬಂಧ, ನಡುವಿನ ಎರಡೂ ಕಡೆಗಳಲ್ಲಿ ಇಳಿಬಿಟ್ಟಿರುವ 
ಬಟ್ಟೆಯನ್ನು ಸೇರಿಸುವಂತೆ ಮಧ್ಯೆ ಅರ್ಧಚಂದ್ರಾಕಾರದ ಇಳಿಬಟ್ಟೆ, ಕೈಕಾಲುಗಳಲ್ಲಿ ದಪ್ಪನೆಯ 
ಕಡಗಗಳನ್ನು ಕಾಣುತ್ತೇವೆ. ವಿಷ್ಣುವಿನ ವಾಹನ ಗರುಡನನ್ನು ಪೀಠದ ಮೇಲೆ ಚಿತ್ರಿಸಲಾಗಿರುತ್ತದೆ. 
ವಿಷ್ಣುವಿನ ಅಕ್ಕಪಕ್ಕದಲ್ಲಿ ಶ್ರೀದೇವಿ-ಭೂದೇವಿಯರ ಶಿಲ್ಲಗಳನ್ನು ಪ್ರಭಾವಳಿಯಲ್ಲಿಯೇ ಚಿಕ್ಕದಾಗಿ 


ಕಡೆದಿರುವುದನ್ನು ಕಾಣಬಹುದು. 


ಗಂಗರ ಕಾಲದಲ್ಲಿ ವೈಷ್ಣವ ದೇವಾಲಯಗಳು ನಿರ್ಮಾಣವಾಗಿರುವುದು ಅಪರೂಪವಾದರೂ, 
ಶಿವನ ದೇವಾಲಯಗಳಲ್ಲಿ ವಿಷ್ಣುವು ಸ್ಥಾನ ಪಡೆದಿರುವುದನ್ನು ಕಾಣಬಹುದು. ಚನ್ನಪಟ್ಟಣ ತಾಲ್ಲೂಕಿನ 
ಪ್ರಾಚೀನವಾದ ವಿಷ್ಣು ಶಿಲ್ಲವು ಕೂಡ್ತೂರು ಗ್ರಾಮದಲ್ಲಿದೆ. ಮಂಗಳೇಶ್ವರ ದೇವಾಲಯದ ಪಕ್ಕದ 
ಕೊಳದ ಮುಂಭಾಗವಿರುವ ಈ ಶಿಲ್ಪವು ಕ್ರಿಶ. ಎಂಟನೇ ಶತಮಾನಕ್ಕೆ ಸೇರಿದ್ದಾಗಿದೆ. ಸುಮಾರು 
ಮೂರುವರೆ ಅಡಿ ಎತ್ತರವಿರುವ ಈ ಶಿಲ್ಲವು ಚತುರ್ಭುಜಗಳನ್ನು ಹೊಂದಿದೆ. ಹಿಂಬದಿಯ ಕೈಗಳಲ್ಲಿ 
ಚಕ್ರ ಶಂಖಗಳಿದ್ದರೆ, ಮುಂದಿನ ಕೈಗಳು ಅಭಯ ಹಾಗೂ ಕಟೀ ಹಸ್ತಗಳಾಗಿವೆ. ಮೇಲೆ ವರ್ಣಿಸಿದ 
ಆಭರಣಗಳಿಂದ ಅಲಂಕೃತಗೊಂಡಿದೆ. ವಿಷ್ಣುವಿನ ತಲೆಯ ಹಿಂಭಾಗ ವೃತ್ತಾಕಾರವಾಗಿರುವ 
ಕಾಂತಿಮಂಡಲದ ರಚನೆಯಿದೆ. ಈ ಮಾದರಿಯ ಮತ್ತೊಂದು ವಿಷ್ಣು ವಿಗಹವು ಇದೇ ಗ್ರಾಮದ 
ರಾಮ ದೇವಾಲಯದ ಮುಂಭಾಗವಿದೆ. ಚಕ್ಕೆರೆ ಗ್ರಾಮದ ಕೆರೆಯ ಏರಿ ಮೇಲೆ ಗಂಗರ ಕಾಲದ 
ಸುಮಾರು ಮೂರು ಅಡಿ ಎತ್ತರದ ವಿಷ್ಟು ಶಿಲ್ಪವಿದೆ. 


ವಿರುಪಾಕ್ಷಿಪುರ ಗ್ರಾಮದ ಚನ್ನಪಟ್ಟಣದಿಂದ ಸಾತನೂರಿಗೆ ಹೋಗುವ ಮುಖ್ಯರಸ್ಸೆಯಲ್ಲಿ 
ಸುಂದರವಾದ ವಿಷ್ಣು ಶಿಲವಿದೆ. ಬಳಪದ ಕಲ್ಲಿನಲ್ಲಿರುವ ಈ ಶಿಲ್ಲವು ಸುಮಾರು ಮೂರು ಅಡಿ 
ಎತ್ತರವಿದೆ. ಗಂಗರ ಕಾಲದ ಈ ಶಿಲವು ಸಮಭಂಗಿಯಲ್ಲಿ ನಿಂತಿದ್ದು, ಚತುರ್ಭುಜಗಳನ್ನು ಹೊಂದಿದೆ. 
ಹಿಂಬದಿಯ ಕೈಗಳಲ್ಲಿರುವ ಆಯುಧಗಳಿರುವ ಭಾಗ ಮುರಿದು ಹೋಗಿದೆ. ಮುಂದಿನ ಬಲಗೈ 
ಅಭಯ ಹಸವಾಗಿದ್ದರೆ, ಎಡಗೈಯಲ್ಲಿ ಗದೆಯನ್ನು ಹಿಡಿದಿದೆ. ಅತ್ಯಂತ ಕಲಾಕುಸರಿಯಲ್ಲಿ 
ರಚನೆಗೊಂಡಿರುವ ಈ ಶಿಲವು ಸರ್ವಾಭರಣಗಳಿಂದ ಅಲಂಕೃತಗೊಂಡಿದೆ. ಪ್ರಭಾವಳಿಯೂ ಸಹ 
ಲತಾಬಳ್ಳಿಯಿಂದ ಅಲಂಕೃತಗೊಂಡಿದ್ದು. ಮೇಲ್ಭಾಗ ಮುರಿದುಹೋಗಿದೆ. ಸುಂದರವಾದ ಈ ವಿಗಹದ 
ಲಕ್ಷಣವನ್ನು ನೋಡಿದಾಗ ರಾಷ್ಟ್ರಕೂಟರ ಪ್ರಭಾವದಿಂದ ರಚನೆಗೊಂಡಿದೆ ಎಂದು ನಿರ್ಧರಿಸಬಹುದು. 


ವಿಷ್ಣುವಿನ ಮುಂದಿನ ಬಲಗೈ ಅಭಯ ಹಸ್ತವಾಗಿದ್ದು, ಎಡಗೈಯಲ್ಲಿ ಗದೆ ಹಾಗೂ 
ಹಿಂಬದಿಯ ಕೈಗಳಲ್ಲಿ ಚಕ್ರ ಶಂಖಗಳನ್ನು ಹೊಂದಿರುವ ಶಿಲವನ್ನು ದೊಡ್ಡಮಳೂರಿನಲ್ಲಿ 
ಅಪ್ರಮೇಯಸ್ವಾಮಿ ಎಂದು ಕರೆದರೆ ಭೈರಾಪಟ್ಟದಲ್ಲಿನ ಈ ಲಕ್ಷಣದ ಮೂರ್ತಿಯನ್ನು 
ಜನಾರ್ಧನನೆಂದು ಕರೆಯುತ್ತಾರೆ. ಇಲ್ಲಿರುವ ಮೂರ್ತಿಗಳೆರಡೂ ಚೋಳರ ಕಾಲದ ರಚನೆಯಾಗಿವೆ. 
ವಿಷ್ಣುವು ಕೈಗಳಲ್ಲಿ ಹಿಡಿದಿರುವ ಆಯುಧಗಳು, ಮುದ್ರೆಯನ್ನು ಅನುಸರಿಸಿ ಬೇರೆ ಬೇರೆ ಹೆಸರಿನಿಂದ 
ಕರೆಯುವುದನ್ನು ಕಾಣಬಹುದು. ಅವುಗಳೆಂದರೆ ಶ್ರೀನಿವಾಸ, ಜನಾರ್ಧನ, ಮಾಧವರಾಯ, 
ಚನ್ನಕೇಶವ, ವರದರಾಜ, ನಾರಾಯಣ ಮೊದಲಾದವು. 


ಶ್ರೀನಿವಾಸ / ತಿಮ್ಮಪ್ಪ : ವಿಷ್ಣುವಿನ ಚತುರ್ಭುಜಗಳಲ್ಲಿ ಹಿಂಬದಿಯ ಬಲಗೈಯಲ್ಲಿ ಚಕ್ರವನ್ನು 
ಎಡಗೈಯಲ್ಲಿ ಶಂಖವನ್ನು ಹಿಡಿದಿದ್ದು, ಮುಂದಿನ ಬಲಗೈ ವರದ ಹಸ್ತವಾಗಿಯೂ, ಎಡಗೈ ಕಟೀ ಹಸ್ತ 
ಮುದೆಯಲ್ಲಿದ್ದರೆ ಈ ಶಿಲ್ಲವನ್ನು ಶೀನಿವಾಸ ಅಥವಾ ತಿಮ್ಮಪ್ಪ ಎಂದು ಕರೆಯಲಾಗುತ್ತದೆ. ಚನ್ನಪಟ್ಟಣ 
ತಾಲ್ಲೂಕಿನ ಬೇವೂರು, ಚನ್ನಪಟ್ಟಣ, ಹೆಚ್‌.ಮೊಗೇನಹಳ್ಳಿ, ಮೈಲನಾಯಕನಹಳ್ಳಿ, ಹುಲವಾಡಿ, 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 280 


ಮಾಕಳಿ, ತಿಟ್ಟಮಾರನಹಳ್ಳಿ, ಮಾರ್ಚನಹಳ್ಳಿ, ಚಕ್ಕೆರೆ, ಮಂಗಾಡಹಳ್ಳಿ, ಅಕ್ಕೂರುಹೊಸಹಳ್ಳಿ 
ಮೊದಲಾದೆಡೆ ತಿಮಪ್ಪ / ಶೀನಿವಾಸನ ದೇವಾಲಯಗಳಿವೆ. ಇವೆಲ್ಲವೂ ರಾಮಾನುಜಾಚಾರ್ಯರ 
ಪರಂಪರೆಯಿಂದ ಪ್ರಶಿಷ್ಠಾಪಿತವಾದವುಗಳು. ಸಿಂಗರಾಜಪುರದ ಬೆಟ್ಟದ ಮೇಲಿನ ಗವಿರಂಗನಾಥ 


ದೇವಾಲಯದ ಗರ್ಭಗೃಹದಲ್ಲಿನ ಶ್ರೀನಿವಾಸನ ಶಿಲ್ಲವನ್ನು ರಂಗನಾಥ ಎಂದು ಕರೆಯುವುದನ್ನು 
ಕಾಣಬಹುದು. 


ವರದರಾಜ : ವಿಷ್ಣುವಿನ ಚತುರ್ಭುಜಗಳಲ್ಲಿ ಮುಂದಿನ ಬಲಗೈಯಲ್ಲಿ ಪದ್ಮ ಎಡಗೈಯಲ್ಲಿ 
ಗದೆಯನ್ನು ಹಿಡಿದಿದ್ದು, ಹಿಂಬದಿಯ ಕೈಗಳಲ್ಲಿ ಚಕ್ರ ಶಂಖವಿರುವ ಶಿಲ್ಲವನ್ನು ವರದರಾಜ ಎಂದು 
ಕರೆಯುತ್ತಾರೆ. ತಾಲ್ಲೂಕಿನ ಮಳೂರುಪಟ್ಟ, ಚನ್ನಪಟ್ಟಣ, ಹೊನ್ನನಾಯಕನಹಳ್ಳಿ, ಅಕ್ಕೂರು, 
ಮಂಗಾಡಹಳ್ಳಿಗಳಲ್ಲಿ ವರದರಾಜ ದೇವಾಲಯಗಳಿವೆ. 


ನಾರಾಯಣ : ನಾರಾಯಣನ ಶಿಲವು ಚತುರ್ಭುಜವನ್ನು ಹೊಂದಿದ್ದು, ಸಮಭಂಗಿಯಲ್ಲಿ 
ನಿಂತಿರುವಂತೆ ಕಡೆಯಲಾಗಿರುತ್ತದೆ. ಹಿಂಬದಿಯ ಬಲಗೈಯಲ್ಲಿ ಚಕ್ರ ಎಡಗೈಯಲ್ಲಿ ಶಂಖವಿದ್ದು, 
ಮುಂದಿನ ಬಲಗೈ ಅಭಯಹಸ್ಪವಾಗಿದ್ದು, ಎಡಗೈ ಕಟೀಹಸವಾಗಿರುತ್ತದೆ. ಮುಂದಿನ ಎಡಗೈಯ 
ಪಕ್ಕದಲ್ಲಿ ಗದೆಯನ್ನು ನಿಲ್ಲಿಸಿರುವಂತೆ ಚಿತ್ರಿಸಲಾಗಿರುತ್ತದೆ. ತಾಲ್ಲೂಕಿನ ಮಳೂರುಪಟ್ಟದಲ್ಲಿ ಈ 
ಲಕ್ಷಣವಿರು ನಾರಾಯಣನ ಶಿಲ್ಲಗಳಿವೆ. ಚನ್ನಪಟ್ಟಣದ ಲಕ್ಷ್ಮಿನಾರಾಯಣಸ್ವಾಮಿ ದೇವಾಲಯದಲ್ಲಿನ 
ಶಿಲ್ಲದಲ್ಲಿ ನಾರಾಯಣನು ಪೀಠದ ಮೇಲೆ ಬಲಗಾಲನ್ನು ಇಳಿಬಿಟ್ಟು ಎಡಗಾಲನ್ನು ಮಡಚಿ 
ಸುಖಾಸೀನ ಭಂಗಿಯಲ್ಲಿ ಕುಳಿತಿದ್ದು, ನಾರಾಯಣನ ಎಡತೊಡೆಯ ಮೇಲೆ ಲಕ್ಷ್ಮಿಯು ಕುಳಿತಿದ್ದಾಳೆ. 
ನಾರಾಯಣನು ಚತುರ್ಭುಜಗಳನ್ನು ಹೊಂದಿದ್ದು, ಹಿಂಬದಿಯ ಕೈಗಳಲ್ಲಿ ಚಕ್ರ ಶಂಖಗಳಿದ್ದರೆ, 
ಮುಂದಿನ ಕೈಗಳು ಅಭಯಹಸ್ತ ಹಾಗೂ ಕಟೀಹಸ್ಪಗಳಾಗಿವೆ. 


ಚನ್ನಿಗರಾಯ / ಚನ್ನಕೇಶವ : ಚನ್ನಕೇಶವನ ಶಿಲ್ಲವು ಸಮಭಂಗಿಯಲ್ಲಿ ನಿಂತಿರುವಂತೆ 
ಕಡೆಯಲ್ಲಟ್ಟಿರುತ್ತದೆ. ಕೇಶವನು ಹಿಂಬದಿಯ ಬಲಗೈಯಲ್ಲಿ ಶಂಖ, ಎಡಗೈಯಲ್ಲಿ ಚಕ್ರ್ತ ಮುಂದಿನ 
ಬಲಗೈಯಲ್ಲಿ ಪದ್ಮ ಹಾಗೂ ಎಡಗೈಯಲ್ಲಿ ಗದೆಯನ್ನು ಹಿಡಿದಿರುವಂತಿರುತ್ತದೆ. ಚನ್ನಪಟ್ಟಣ ತಾಲ್ಲೂಕಿನ 
ಪಟ್ಟು ಗ್ರಾಮದಲ್ಲಿ ಹೊಯ್ದಳರ ಕಾಲದ ಚನ್ನಕೇಶವ ದೇವಾಲಯವಿದೆ. ಇಲ್ಲಿನ ಚನ್ನಕೇಶವ ಶಿಲ್ಪವು 
ಮೇಲೆ ವರ್ಣಿಸಿದ ಲಕ್ಷಣಗಳನ್ನು ಹೊಂದಿದೆ. ಸಿಂಗರಾಜಪುರ ಗ್ರಾಮದ ಕೆರೆಯ ಕೆಳಗಿರುವ 
ಪಾಳುಗುಡಿಯ ಪಕ್ಕದಲ್ಲಿ ಸುಖಾಸೀನ ಭಂಗಿಯಲ್ಲಿ ಪೀಠದ ಮೇಲೆ ಕುಳಿತಿರುವ ಚನ್ನಕೇಶವ ಶಿಲವಿದೆ. 
ಸುಮಾರು ಎರಡು ಅಡಿ ಎತ್ತರದ ಈ ಶಿಲ್ಲವು ಹಿಂಬದಿಯ ಕೈಗಳಲ್ಲಿ ಶಂಖ, ಚಕ್ರವನ್ನು ಹಿಡಿದಿದ್ದರೆ. 
ಮುಂದಿನ ಬಲಗೈಯಲ್ಲಿ ಪದ್ಮವನ್ನು ಹಿಡಿದಿದ್ದು, ಎಡಗೈ ಎಡತೊಡೆಯ ಮೇಲೆ 
ಇಟ್ಟುಕೊಂಡಿರುವಂತಿದೆ. ಗಂಗರ ಕಾಲದ ಈ ಶಿಲವು ಭಗ್ವಗೊಂಡಿದ್ದು, ಉಳಿದ ಲಕ್ಷಣಗಳನ್ನು 
ಗುರುತಿಸುವುದು ಕಷ್ಟ. 


ಮಾಧವರಾಯ : ವಿಷ್ಣುವಿನ ಮೂರ್ತಿಗಳಲ್ಲಿ ಮಾಧವರಾಯನೂ ಒಂದು. ಮಾಧವರಾಯನ 
ಶಿಲ್ಲವು ಚತುರ್ಭುಜಗಳನ್ನು ಹೊಂದಿದ್ದು, ಸಮಭಂಗಿಯಲ್ಲಿ ನಿಂತಿರುವಂತಿರುತ್ತದೆ. ಹಿಂಬದಿಯ 
ಬಲಗೈಯಲ್ಲಿ ಚಕ್ರ, ಎಡಗೈಯಲ್ಲಿ ಶಂಖ, ಮುಂದಿನ ಬಲಗೈಯಲ್ಲಿ ಗದೆ ಹಾಗೂ ಎಡಗೈಯಲ್ಲಿ 
ಪದವನ್ನು ಹಿಡಿದಿರುವಂತೆ ಕಡೆಯಲಾಗಿರುತ್ತದೆ. ಚನ್ನಪಟ್ಟಣ ತಾಲ್ಲೂಕಿನ ಕನ್ನಮಂಗಲ ಗಾಮದಲ್ಲಿ 
ಹೊಯ್ದಳರ ಕಾಲದ ಮಾಧವರಾಯ ದೇವಾಲಯವಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 281 


ನರಸಿಂಹ : ತಾಲ್ಲೂಕಿನಲ್ಲಿ ನರಸಿಂಹ ದೇವಾಲಯಗಳಿದ್ದು, ಮಾಧ್ವ ಪರಂಪರೆಯಲ್ಲಿ 
ಪ್ರತಿಷ್ಠಾಪಿತವಾದವುಗಳಾಗಿವೆ. ಇಲ್ಲಿರುವ ಬಹುತೇಕ ನರಸಿಂಹ ದೇವಾಲಯಗಳು 
ನಿರಾಕಾರವಾದವುಗಳು. ಕಂಬವನ್ನು ಪ್ರತಿಷ್ಠಾಪಿಸಿ ಪೂಜಿಸುವುದರಿಂದ ಕಂಬದ ನರಸಿಂಹ ಎಂದು 
ಕರೆಯಲಾಗುತ್ತದೆ. ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಭಕ್ತಪ್ರಹ್ಲಾದನ ಮೊರೆಗೆ ಓಗೊಟ್ಟು ಕಂಬದಿಂದ 
ಬಂದು ಹಿರಣ್ಯಕಶ್ಯಪುವನ್ನು ಕೊಂದ ವಿಷ್ಣುವಿನ ಉಗ್ರನರಸಿಂಹನ ಅವತಾರದ ಕಥೆಯಿಂದಾಗಿ ಕಂಬದ 
ನರಸಿಂಹನನ್ನು ಪೂಜಿಸುವ ಪರಂಪರೆ ಬೆಳೆದುಬಂದಿದೆ. ತಾಲ್ಲೂಕಿನ ನಾಗವಾರಮ ಕದರಮಂಗಲ, 
ಕೂರಣಗೆರೆ, ಆಣಿಗೆರೆ ಅಬ್ಲೂರು, ಬ್ರಹ್ನಣಿಪುರ ಮೊದಲಾದೆಡೆಗಳಲ್ಲಿ ಕಂಬದ ನರಸಿಂಹನ 
ದೇವಾಲಯಗಳಿವೆ. ಇಲ್ಲಿನ ಕಂಬಗಳಲ್ಲಿ ಶಂಖ, ಚಕ್ರಗಳನ್ನು ಬಿಡಿಸಿದ್ದು, ನರಸಿಂಹನ ಲೋಹದ 
ಪಟ್ಟಿಗೆಯನ್ನಿಟ್ಟು ಪೂಜಿಸಲಾಗುತ್ತದೆ. ಕೂರಣಗೆರೆಯಲ್ಲಿ ಕಂಬದ ಮೇಲೆ ನರಸಿಂಹನ ಚಿಕ್ಕದಾದ 
ಉಬ್ಬುಶಿಲ್ಲದ ರಚನೆಯಿದೆ. 


ಬೇವೂರುಮಂಡ್ಯ ಗ್ರಾಮದ ಚಿಕ್ಕದಾದ ಬೆಟ್ಟದ ಮೇಲೆ ಯೋಗನರಸಿಂಹಸ್ತಾಮಿ 
ದೇವಾಲಯವಿದೆ. ಈ ದೇವಾಲಯದ ಗರ್ಭಗೃಹದಲ್ಲಿ ಸುಮಾರು ಎರಡು ಅಡಿ ಎತ್ತರದ ನರಸಿಂಹನ 
ಮೂರ್ತಿಯಿದೆ. ನರಸಿಂಹನು ಪದ್ಮಪೀಠದ ಮೇಲೆ ಕಾಲುಗಳನ್ನು ಮಡಚಿ ಯೋಗಮುದೆಯಲ್ಲಿ 
ಕುಳಿತಿದ್ದು, ಮುಂದಿನ ಕೈಗಳನ್ನು ಕಾಲುಗಳ ಮಂಡಿಯ ಉಊರಿದ್ದರೆ, ಹಿಂದಿನ ಕೈಗಳಲ್ಲಿ ಶಂಖ, 
ಚಕ್ರವನ್ನು ಹಿಡಿದಂತೆ ಕಡೆಯಲಾಗಿದೆ. ಕಾಲುಗಳ ಮಂಡಿಯ ಕೆಳಭಾಗ ಸುತ್ತಲೂ ಯೋಗಪಟ್ಟಿಯಿದೆ. 
ಕರಂಡ ಮಕುಟ, ಯಜ್ಞೋಪವೀತ, ಕೊರಳಲ್ಲಿ ಸರಗಳು, ಉದರಬಂಧ, ನಡುಪಟ್ಟಿ, ಕೈಕಾಲುಗಳಲ್ಲಿ 


ಈ 
ಆಭರಣಗಳಿಂದ ಅಲಂಕೃತಗೊಂಡಿದೆ. ಮುಖವು ಧ್ಯಾನ ಮುದೆಯಲ್ಲಿರುವುದನ್ನು ಕಾಣಬಹುದು. 


ಆಂಜನೇಯ : ಚನ್ನಪಟ್ಟಣ ತಾಲ್ಲೂಕು ಪ್ರದೇಶದಲ್ಲಿ ದಾಸಶ್ರೇಷ್ಠರಾದ ವ್ಯಾಸರಾಯರಿಂದ ಕ್ರಿಶ. 
15ನೇ ಶತಮಾನದಲ್ಲಿ ಪ್ರತಿಷ್ಠಾಖತಗೊಂಡ ಸುಮಾರು ನಲವತ್ತಕ್ಕೂ ಹೆಚ್ಚು ಆಂಜನೇಯನ ಶಿಲ್ಪಗಳು 
ಸಿಗುತ್ತವೆ. ಇವುಗಳ ಪಟ್ಟಿಯನ್ನು "ಧಾರ್ಮಿಕ ಅಧ್ಯಯನ" ಎಂಬ ಅಧ್ಯಾಯದಲ್ಲಿ ವಿವರವಾಗಿ 
ನೀಡಲಾಗಿದೆ. ಈ ವ್ಯಾಸತೀರ್ಥರಿಂದ ಪ್ರತಿಷ್ಠಾಪಿತವಾದ ಆಂಜನೇಯನ ಮೂರ್ತಿಗಳು ಈ ಕೆಳಕಂಡ 
ಲಕ್ಷಣವನ್ನು ಒಳಗೊಂಡಿರುತ್ತವೆ. 

* ದಕ್ಷಿಣಾಭಿಮುಖವಾಗಿ ನಿಂತಿರುವ ಆಂಜನೇಯನ ಬಾಲಕ್ಕೆ ಘಂಟೆ ಇರುತ್ತದೆ. 

€ ಬಾಲದ ಹೊರಕ್ಕೆ ಚಾಚಿ ಎತ್ತಿರುವ ಬಲಗೈ ಅಭಯ ಹಸ್ತವಾಗಿರುತ್ತದೆ. 


* ಸೊಂಟದ ಮೇಲೆ ಸೌಗಂಧಿಕಪುಷ್ಟ ಸಹಿತ ಮಾವಿನ ಕಾಯಿಯ ಗೊಂಚಲನ್ನು ಹಿಡಿದಿರುವ 
ಎಡಗೈ ಇರುತ್ತದೆ. 


* ಶಿರಸ್ಸಿನ ಮೇಲೆ ರಾಮ ನಾಮದ ಕೆತ್ತನೆಯಿರುತ್ತದೆ. 

* ಆಂಜನೇಯ ನವರತ್ನ ಮಾಲೆಯಿಂದ ಅಲಂಕೃತನಾಗಿರುತ್ತಾನೆ. 

* ಮೇಲ್ಭಾಗದ ಎಡ-ಬಲಗಳಲ್ಲಿ ಶಂಖ ಮತ್ತು ಚಕ್ರದ ಕೆತ್ತನೆಯಿರುತ್ತದೆ. 

* ಚಂಡಿಕೆಗಳನ್ನು ಮುಡಿ ಕಟ್ಟಿರುತ್ತಾನೆ. 

. ಧೀರೋದ್ಧಾತ್ತನಾಗಿ ವೀರಾವೇಶದಿಂದ ಸಾಗರ ದಾಟಲು ಜಿಗಿಯುವ ಭಂಗಿಯಲ್ಲಿರುತ್ತಾನೆ. 


ಪ್ರಮುಖವಾಗಿ ಈ ಎಲ್ಲಾ ಲಕ್ಷಣಗಳು ಅಡಕವಾಗಿರುತ್ತವೆ. ಸಾಮಾನ್ಯವಾಗಿ ಬಾಲದಲ್ಲಿ ಘಂಟಿ 
ಎಲ್ಲಾ ವ್ಯಾಸರಾಯ ಪ್ರಶಿಷ್ಠಾಖಿತ ಆಂಜನೇಯನ ಶಿಲ್ಲಗಳಲ್ಲಿರುತ್ತದೆ. ಚನ್ನಪಟ್ಟಣ ತಾಲ್ಲೂಕಿನ ಕೆಂಗಲ್‌, 
ದೇವರಹೊಸಹಳ್ಳಿ, ಚನ್ನಪಟ್ಟಣದ ಕೋಟೆಬಾಗಿಲು, ಮಂಕುಂಡ, ಬೇವೂರುಮಂಡ್ಯ, ಉಜ್ಜನಹಳ್ಳಿ, 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 282 


ಹರೂರು, ಬ್ರಹ್ಮಣಿಪುರಗಳಲ್ಲಿನ ಆಂಜನೇಯನ  ಶಿಲ್ಲಗಳು ಸುಂದರವಾಗಿ ಕಡೆಯಲ್ಲಟ್ಟಿವೆ. 
ಉಳಿದೆಡೆಗಳಲ್ಲಿ ಒರಟು ಕಲ್ಲಿನ ಸಾಧಾರಣ ಕೆತ್ತನೆಯಿಂದ ಕೂಡಿವೆ. ಗೌಡಗೆರೆ, ಚನ್ನಪಟ್ಟಣ, 
ಅರುಳಾಪುರ, ಹೊಂಗನೂರು ಮೊದಲಾದಡೆಗಳಲ್ಲಿ ಆಂಜನೇಯನಿಗೆ  ಕೋರೆಹಲ್ಲುಗಳನ್ನು 
ಬಿಡಿಸಿರುತ್ತಾರೆ. ಸೊಂಟದಲ್ಲಿ ಚಿಕ್ಕದಾದ ಕತ್ತಿಯನ್ನು ಕಟ್ಟಲಾಗಿದ್ದು, ಸೊಂಟಕ್ಕೆ ಕಚ್ಚೆಯನ್ನು ಕಟ್ಟಿರುವುದು, 
ತೋಳ್ಗಂಧಿ, ಕೈಕಡಗಗಳು, ಕಾಲಸರ, ಕೊರಳಿಗೆ ಸರಗಳು, ಉದರಬಂಧ, ನಡುಪಟ್ಟಿ 
ಮೊದಲಾದವುಗಳಿಂದ ಚಿತ್ರಿತವಾಗಿರುತ್ತವೆ. 


ಬ್ರಹ್ಮಣಿಪುರದ ಆಂಜನೇಯ ಶಿಲ್ಪ ಉಳಿದೆಲ್ಲವುಗಳಿಗಿಂತ ಅತ್ಯಂತ ಸುಂದರವಾಗಿ ಕೆತ್ತಲಟ್ಟಿದೆ. 
ಇಲ್ಲಿ ಆಂಜನೇಯನ ಕೈಬೆರಳಿನ ಉಂಗುರಗಳು, ಕಾಲಿನ ಬಳೆಗಳನ್ನು ವಿಶೇಷವಾಗಿ ಕಡೆಯಲಾಗಿವೆ. 
ಆಂಜನೇಯನ ಮೇಲ್ಲಾಗದಲ್ಲಿ ರಾಮ, ಸೀತೆ, ಲಕ್ಷಣರ ಚಿತ್ರಣವನ್ನು ಕಡೆದಿರುವುದು ಇಲ್ಲಿನ ವಿಶೇಷ. 
ಈ ಆಂಜನೇಯನನ್ನು ವ್ಯಾಸರಾಯರು, ಪುರಂದರದಾಸರು, ಶ್ರೀಪಾದರಾಯರು ಸೇರಿಕೊಂಡು 
ಪ್ರತಿಷ್ಠಾಪನೆ ಮಾಡಿದ್ದಾರೆಂಬ ಪ್ರತೀತಿಯಿದೆ. ಈ ಮೂರ್ತಿಯು ಆರು ಅಡಿ ಎತ್ತರವಾಗಿದ್ದು, 
ಕಣಶಿಲೆಯಲ್ಲೂ ನಯವಾಗಿಯೂ, ಸುಂದರವಾದ ಕಲಾಕೃತಿ ಮಾಡಿರುವುದನ್ನು ಕಾಣಬಹುದು. 


ಉಜ್ಜನಹಳ್ಳಿಯಲ್ಲಿ ಸುಮಾರು ಒಂಭತ್ತು ಅಡಿ ಎತ್ತರದ ಆಂಜನೇಯನ ಮೂರ್ತಿಯಿದ್ದರೆ, 
ಬೇವೂರುಮಂಡ್ಯ, ಗರಕಹಳ್ಳಿ, ಮೆಣಸಿಗನಹಳ್ಳಿ, ಮೈಲನಾಯಕನಹೊಸಹಳ್ಳಿ, ಹರೂರು, ಕೆಂಗಲ್‌, 
ದೇವರಹೊಸಹಳ್ಳಿ, ಸೆಟ್ಟಿಹಳ್ಳಿ, ಬಹ್ನಣಿಪುರ, ಹೊಂಗನೂರು ಮತ್ತು ಇಗ್ಗಲೂರುಗಳಲ್ಲಿ ಸುಮಾರು 
ಆರು ಅಡಿ ಎತ್ತರದ ಆಂಜನೇಯನ ಮೂರ್ತಿಗಳಿವೆ. ಚಿಕ್ಕೇನಹಳ್ಳಿ, ಗೌಡಗೆರೆ ಅರುಳಾಪುರ, 
ಕೂರಣಗೆರೆ, ವಂದಾರಗುಪ್ತೆ, ಹನುಮಾಪುರದೊಡ್ಡಿ, ಬಾಣಂತಹಳ್ಳಿಗಳಲ್ಲಿನ ಆಂಜನೇಯನ ಶಿಲ್ಪ 
ಸುಮಾರು ಐದು ಅಡಿ ಎತ್ತರವಿದ್ದರೆ, ಉಳಿದೆಡೆಗಳಲ್ಲಿ ಸುಮಾರು ಮೂರರಿಂದ ನಾಲ್ಕು ಅಡಿ 
ಎತ್ತರವಾಗಿವೆ. ವ್ಯಾಸರಾಯ ಪ್ರತಿಷ್ಠಾಪಿತವಲ್ಲದೇ, ಬಹುತೇಕ ವಿಷ್ಣು ದೇವಾಲಯಗಳಲ್ಲಿ ಭಕ್ತ 
ಆಂಜನೇಯನ  ಶಿಲ್ಲಗಳನ್ನು ಕಾಣಬಹುದು. ಕೈಮುಗಿದು ಕುಳಿತಂತೆ ಚಿತ್ರಿತವಾಗಿರುವ ಭಕ್ಷ 
ಆಂಜನೇಯನ ಶಿಲ್ಪ ಅಬ್ಲೂರುನಲ್ಲಿದೆ. 


ವೀರಭದ್ರ : ನಮ್ಮ ಸಂಸ್ಕೃತಿಯ ವೀರ ಪ್ರತೀಕ ವೀರಭದ್ರ. ಅಧರ್ಮದ ಸಂಹಾರದ ಪ್ರಶೀಕನಾಗಿ 
ಶಿವಸೇನಾನಿ ಎನಿಸಿದ ವೀರಭದ್ರನ ವೀರ ಸಂಪ್ರದಾಯ ವಿಜಯನಗರ ಕಾಲಕ್ಕೆ ತುಂಬಾ 
ಜನಪ್ರಿಯವಾಗಿತ್ತು. ಚನ್ನಪಟ್ಟಣ ತಾಲ್ಲೂಕಿನ ಬೇವೂರು, ಮಂಕುಂಡ, ದೇವರಹಳ್ಳಿ, ಚನ್ನಪಟ್ಟಣ, 
ಸಂತೆಮೊಗೇನಹಳ್ಳಿ, ಅಕ್ಟೂರಹೊಸಹಳ್ಳಿ ಹಾಗೂ ಯಲಿಯೂರುಗಳಲ್ಲಿ ವೀರಭದನ 
ದೇವಾಲಯಗಳಿವೆ. ದೇವರಹಳ್ಳಿಯ ವೀರಭದನ ಶಿಲ್ಪ ಹೊಯ್ದಳ ಕಾಲದ್ದಾದರೆ, ಉಳಿದೆಲ್ಲಾ 
ದೇವಾಲಯಗಳ ವೀರಭದನ ಶಿಲಗಳೆಲ್ಲವೂ ವಿಜಯನಗರ ಅರಸರ ಕಾಲದಲ್ಲಿ 
ಪ್ರತಿಷ್ಠಾಪನೆಗೊಂಡವುಗಳಾಗಿವೆ. ದೇವರಹಳ್ಳಿಯಲ್ಲಿ ಹೊಯ್ದಳ ಶೈಲಿಯ ಸುಂದರವಾದ 
ವಿಗಹವಾಗಿದ್ದರೆ, ಉಳಿದ ಕಡೆಗಳಲ್ಲಿ ಒರಟು ಕಲ್ಲಿನಿಂದ ನಿರ್ಮಿಸಿರುವ ಸಾಧಾರಣ ಮೂರ್ತಿಗಳಾಗಿವೆ. 


ಬೇವೂರು, ಮಂಕುಂದ, ಸಂತೆಮೊಗೇನಹಳ್ಳಿ, ಅಕ್ಕೂರುಹೊಸಹಳ್ಳಿ, ಯಲಿಯೂರು 
ಗ್ರಾಮಗಳಲ್ಲಿರುವ ವೀರಭದ್ರ ಮೂರ್ತಿಗಳು ಸುಮಾರು ಎರಡುವರೆ ಅಡಿ ಎತ್ತರವಾಗಿದ್ದರೆ, 
ದೇವರಹಳ್ಳಿಯಲ್ಲಿ ನಾಲ್ಕು ಅಡಿ ಹಾಗೂ ಚನ್ನಪಟ್ಟಣದಲ್ಲಿ ಸುಮಾರು ಐದು ಅಡಿ ಎತ್ತರವಿದೆ. 
ಸಾಮಾನ್ಯವಾಗಿ ಇಲ್ಲಿರುವ ವೀರಭದನ ಮೂರ್ತಿಗಳು ತ್ರಿಭಂಗಿಯಲ್ಲಿ ನಿಂತಿರುವಂತೆ ಕಡೆಯಲಾಗಿದೆ. 
ಚತುರ್ಭುಜಗಳನ್ನು ಹೊಂದಿರುವ ವೀರಭದನು ಹಿಂಬದಿಯ ಕೈಗಳಲ್ಲಿ ಬಿಲ್ಲು. ಬಾಣವನ್ನು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 283 


ಹಿಡಿದಿದ್ದರೆ, ಮುಂಬದಿಯ ಕೈಗಳಲ್ಲಿ ಖಡ್ಗ, ಖೇಟಕ(ಗುರಾಣಿ)ವನ್ನು ಹಿಡಿದಿದ್ದಾನೆ. ಯಜ್ಞೋಪವೀತ, 
ರುಂಡಮಾಲೆ, ಕಾಲ್ಕಡಗ (ಕಂಕಣ). ಕೇಯೂರ, ಭುಜಕೀರ್ತಿ, ಹಾರ, ಉದರಬಂಧ, ಕಟಿಬಂಧ, 
ಇಳಿವಸ್ತ್ರ ಹೊಂದಿದ್ದು, ಕರಂಡ ಮಕುಟ ಶಿರೋವೇಷಿಯಾಗಿದ್ದಾನೆ. ಕಿರೀಟದ ಪೂರಿತದ ಭಾಗದಲ್ಲಿ 
ಕಿರುಶಿವಲಿಂಗವಿರುತ್ತದೆ. ನಡುವಿನಲ್ಲಿ ಕಿರುಬಾಗಿದ ಭರ್ಜಿ ಇದ್ದು, ಸಾಮಾನ್ಯವಾಗಿ ಆಯತಾಕಾರದ 
ಗುರಾಣಿಯ ಮೇಲೆ ಊರಿದ ಹಸ್ತ ಹೊಂದಿದೆ. ಈ ವೀರಭದ್ರ ತ್ರಿನೇತ್ರ ಹುರಿ ಮೀಸೆಯವ, 
ಕೋರೆದಾಡೆಯುಳ್ಳವ, ಕೀರ್ತಿಮುಖ ಕೇಂದ್ರ ನೆತ್ತಿಯ ಪ್ರಭಾವಳಿಯೊಳಗಿರುವವ, ಸೊಂಟದಲ್ಲಿಯೂ 
ಕೀರ್ತಿಮುಖ ಮಾದರಿ ಶಿಲ್ಪ ಬಿಡಾವಣೆ ಹೊಂದಿರುವಂಥವನು. ಈತನ ಬಲಭಾಗದಲ್ಲಿ ಕೈಮುಗಿದು 
ನಿಂತಿರುವ ಟಗರುದಲೆಯ ದಕ್ಷನ ಕಿರುಶಿಲ್ಲವು ಸಾಮಾನ್ಯವಾಗಿ ಇರುತ್ತದೆ. ಬೇವೂರು ಗ್ರಾಮದ 
ಸಿದ್ದರಾಮೇಶ್ವರ ಬೆಟ್ಟದ ಹಿಂಭಾಗದ ಕೆಳಗಿನ ಬಂಡೆಯೊಂದರಲ್ಲಿನ ಶಿಲ್ಲದಲ್ಲಿ ಮಾತ್ರ ವೀರಭದನ 
ಪಕ್ಕದಲ್ಲಿ ಭದಕಾಳಿಯ ಶಿಲ್ಲವನ್ನು ಕಡೆಯಲಾಗಿದೆ. 

ಭದಕಾಳಿ : ಸಾಮಾನ್ಯವಾಗಿ ವೀರಭದ್ರ ಶಿಲ್ಲದ ಪಕ್ಕದಲ್ಲಿಯೇ ಇರುವ ಮತ್ತೊಂದು ಮೂರ್ತಿ 
ಭದಕಾಳಿಯದು. ಇದಲ್ಲದೇ ಪ್ರತ್ಛೇಕವಾಗಿಯೂ ಪ್ರತಿಷ್ಠಾಪಿಸಿ ಪೂಜಿಸುವುದು ಉಂಟು. 
ಸಾಮಾನ್ಯವಾಗಿ ಸಮಭಂಗಿಯಲ್ಲಿ ನಿಂತ ಅಥವಾ ಸುಖಾಸೀನ ಭಂಗಿಯಲ್ಲಿ ಕುಳಿತ ಭದಕಾಳಿ 
ಶಿಲ್ಲಗಳನ್ನು ಕಾಣಬಹುದು. ತಾಲ್ಲೂಕಿನ ಬೇವೂರು, ಬೈರಾಪಟ್ಟ. ಕುಕ್ಕೂರು, ಕೂಡ್ಲೂರು, ಇಗ್ಗಲೂರು, 
ಯಲಿಯೂರು, ಹೊಡಿಕೆಹೊಸಹಳ್ಳಿ ಮೊದಲಾದೆಡೆಗಳಲ್ಲಿ ಭದಕಾಳಿಯ ಶಿಲ್ಪಗಳಿವೆ. ಬೇವೂರಿನ 
ಸಿದ್ದರಾಮನ ಬೆಟ್ಟದ ಹಿಂಭಾಗದ ಕೆಳಗಿನ ಬಂಡೆಯ ಮೇಲಿನ ವೀರಭದನ ಪಕ್ಕದ ಭದಕಾಳಿಯ 
ಶಿಲದಲ್ಲಿ ದೇವಿಯು ಚತುರ್ಭುಜೆಯಾಗಿದ್ದಾಳ. ಹಿಂಬದಿಯ ಕೈಗಳಲ್ಲಿ ಬಿಲ್ಲುಬಾಣಗಳನ್ನು ಹಿಡಿದಿದ್ದರೆ, 
ಮುಂದಿನ ಬಲಗೈಯಲ್ಲಿ ಖಡ್ಗ ಎಡಗೈ ಆಯತಾಕಾರದ ಗುರಾಣಿಯ (ಖೇಟಕ) ಮೇಲಿದೆ. ಈ 
ಲಕ್ಷಣಗಳಿಗೆ ವಿರುದ್ದವಾದ ಲಕ್ಷಣಗಳನ್ನು ಭದ್ರಕಾಳಿಯ ಬಿಡಿಶಿಲ್ಲಗಳಲ್ಲಿ ಕಾಣಬಹುದು. 


ಬೈರಾಪಟ್ಟ ಗ್ರಾಮದ ಮುಖ್ಯರಸ್ನೆಯ ಬದಿಯಲ್ಲಿನ ಮಂಟಪದಲ್ಲಿ ಸುಮಾರು ಎರಡು ಅಡಿ 
ಎತ್ತರದ ಭದಕಾಳಿ ಶಿಲವಿದೆ. ಸಮಭಂಗಿಯಲ್ಲಿ ನಿಂತಿರುವ ದೇವಿಯು ಚತುರ್ಭುಜಗಳನ್ನು 
ಹೊಂದಿದ್ದು, ಹಿಂಬದಿಯ ಕೈಗಳಲ್ಲಿ ಡಮರು, ತ್ರಿಶೂಲವನ್ನು ಹಿಡಿದಿದ್ದರೆ, ಮುಂದಿನ ಕೈಗಳಲ್ಲಿ ಖಡ್ಗ 
ಮತ್ತು ಪಾನಪಾತ್ರೆಯನ್ನು ಹಿಡಿದಿರುವುದನ್ನು ಕಾಣಬಹುದು. ಕರಂಡ ಮಕುಟ, ಇನ್ನಿತರೆ 
ಆಭರಣಗಳಿಂದ ಅಲಂಕೃತಗೊಂಡಿದ್ದಾಳ. ಈ ಲಕ್ಷಣವುಳ್ಳ ಭದಕಾಳಿಯ ಶಿಲ್ಲ ಕೂಡ್ಲೂರು 
ಗ್ರಾಮದಲ್ಲಿದೆ. ಇಗ್ಗಲೂರು, ಯಲಿಯೂರು, ಕುಕ್ಟೂರು ಗ್ರಾಮಗಳಲ್ಲಿ ಪೀಠದ ಮೇಲೆ ಸುಖಾಸೀನ 
ಭಂಗಿಯಲ್ಲಿ ಕುಳಿತ ಭದಕಾಳಿ ಶಿಲ್ಲಗಳಿದ್ದು, ಕೈಗಳಲ್ಲಿ ಖಡ್ಗ, ಡಮರು, ತ್ರಿಶೂಲ, ಪಾನಪಾತ್ರೆಯನ್ನು 
ಹಿಡಿದಿರುವಂತೆ ಕಡೆಯಲಾಗಿದೆ. ಕುಕ್ಕೂರು ಗ್ರಾಮದ ಮಹಾದೇವಮ್ಮನ ಗುಡಿಯೊಂದರಲ್ಲೇ ಸುಮಾರು 
ಎರಡು ಅಡಿ ಎತ್ತರದ ಐದು ಭದಕಾಳಿಯ ಶಿಲಗಳಿರುವುದನ್ನು ಕಾಣಬಹುದು. 


ರಾವಳೇ(ಣೇ)ಶ್ನರ : ಚೋಳರ ಕಾಲದಲ್ಲಿ ರಾವಣ ಅಥವಾ ರಾವಳೇಶ್ವರನ ಆರಾಧನೆ 
ಕಂಡುಬರುತ್ತದೆ. ಚನ್ನಪಟ್ಟಣ ತಾಲ್ಲೂಕಿನ ಚಿಕ್ಕದಿಠಲೇನಹಳ್ಳಿ ಹಾರೋಕೊಪ್ಪ ವಿಠಲೇನಹಳ್ಳಿ, 
ಇಗ್ಗಲೂರು, ಅರಳಾಳುಸಂದಗಳಲ್ಲಿ ರಾವಳೇಶ್ವರ ಶಿಲಗಳಿದ್ದು, ಕಣಶಿಲೆಯಲ್ಲಿ 
ನಿರ್ಮಾಣಗೊಂಡವುಗಳಾಗಿವೆ. ಸುಮಾರು ಎರಡೂವರೆ ಅಡಿ ಎತ್ತರ, ಒಂದೂವರೆ ಅಡಿ ಅಗಲವಾದ 
ಈ ರಾವಳೇಶ್ವರನ ಶಿಲ್ಪಗಳು ಒಂದು ತಲೆಯನ್ನು ಹೊಂದಿದ್ದು, ನಾಲ್ಬು ಕೈಗಳು ಇರುವುದರಿಂದ 
ಸಾಮಾನ್ಯವಾಗಿ ದೇವರು ಎಂಬುದಾಗಿ ಕರೆಯುವ ವಾಡಿಕೆಯಿದೆ. ರಾವಳೇಶ್ವರನ ಹಿಂಬದಿಯ 
ಬಲಗೈಯಲ್ಲಿ ಪ್ರಯೋಗ ಚಕ್ರ ಎಡಗೈಯಲ್ಲಿ ಬಿಲ್ಲುಬಾಣಗಳನ್ನು ಹಿಡಿದಿದ್ದರೆ, ಮುಂಬದಿಯ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 284 


ಎಡಗೈಯಲ್ಲಿ ಶಾಂತ ಮುದೆಯಿಂದ ಕೂಡಿದ ಗದೆ ಇದೆ. ಮತ್ತೊಂದು ಕೈಯಲ್ಲಿ ಸೊಂಟದ ಮೇಲೆ 
ಇಳಿಬಿಟ್ಟ ಖಡ್ಗವನ್ನು ವೀರ (ರಾಜ) ಗಾಂಭೀರ್ಯದಿಂದ ಹಿಡಿದಿರುವುದಾಗಿದೆ. ವೇಷಭೂಷಣಗಳು 
ರಾಜನಂತೆಯೇ ಇವೆ. ಕಾಲುಗಳಲ್ಲಿ ಎತ್ತರವಾದ ಪಾದುಕೆ ಧರಿಸಿರುವುದು ಕಂಡುಬರುತ್ತದೆ. ಈ 
ವಿಗಹದ ಪೀಠದಲ್ಲಿ ಕಾದಾಟದ ಎರಡು ಟಗರುಗಳು, ಇವುಗಳ ಇಕ್ಕೆಲಗಳಲ್ಲಿ ಹೋರಾಡುವ ಸೈನಿಕರು 
ಇದ್ದಾರೆ. ರಾವಳನ ಇಕ್ಕೆಲಗಳಲ್ಲಿ ಪರಿವಾರದವರು, ಚಾಮರಧಾರಿಯರು, ಶ್ರ್ವೇತಛತ್ರಿಯ ಹಿಡಿದ 
ವ್ಯಕ್ತಿಯ ಉಬ್ಬುಶಿಲ್ಲಗಳಿವೆ. ಈ ರೀತಿಯ ಶಿಲ್ಪಗಳನ್ನು ಸೂಕ್ಷ್ಮವಾಗಿ ಅಭ್ಯಾಸಿಸಿದರೆ ಶಿಲ್ರ ಬೇರೆಬೇರೆ 
ಸಂದರ್ಭದ ಕಥೆಯನ್ನು ಹೇಳಹೊರಟಿದೆ ಎನಿಸುತ್ತದೆ. 


ಚಿಕ್ಕವಿಠಲೇನಹಳ್ಳಿಯ ಒಂದು ಶಿಲ್ಲದಲ್ಲಿ ರಾವಳನ ಬಲಭಾಗದಲ್ಲಿ ಪರಿವಾರದವರ ಜೊತೆಗೆ 
ವಾದ್ಯಗಾರರು ಇದ್ದಾರೆ. ಇಲ್ಲಿಯೇ ಮೂರು ತಲೆ ಹಾಗೂ ಹತ್ತು ತಲೆಯುಳ್ಳ ರಾವಳೇಶ್ವರನ 
ಶಿಲ್ಪಗಳಿವೆ. ಈ ರಾವಳನ ಶಿಲ್ಪಗಳಲ್ಲಿ ಕೊರಳಲ್ಲಿ ರುದಮಾಲೆ (ರುದ್ರಾಕ್ಷಿಮಣಿ) ಹಾಕಿಕೊಂಡಿರುವುದು 
ಸಷ್ಟವಾಗಿ ಕಾಣುತ್ತಿದ್ದು, ಸೊಂಟದಲ್ಲಿ ವಸ್ತವನ್ನು ಧರಿಸಿದ್ದು, ವಸ್ತವು ಸುಂದರವಾದ ನೆರಿಗೆಗಳಿಂದ 
ಕೂಡಿದ್ದು, ಎರಡು ಕಾಲುಗಳಲ್ಲಿ ದಪ್ಪನೆಯ ಕಾಲ್ಲಡಗ (ಕಾಲ್ಲಂಧಿ) ಧರಿಸಿದ್ದಾನೆ. ಮೂರ್ತಿಯ 
ಎಡಭಾಗಕ್ಕೆ ದಪವಾದ ವೀರಮುಡಿಯನ್ನು ಕಟ್ಟಿದ್ದು, ಪ್ರಭಾವಳಿಯು ಲತಾಬಳ್ಳಿಗಳಿಂದ 
ಅಲಂಕೃತವಾಗಿ, ಮೇಲ್ಲಾಗದಲ್ಲಿ ಸಿಂಹಮುಖಿವಿದೆ. ಸಾದಹಳ್ಳಿಯ ಹೊರವಲಯದಲ್ಲಿರುವ ವೀರಗಲ್ಲು 
ಗುಡಿಯ ಪಕ್ಕದಲ್ಲಿರುವ ರಾವಳೇಶ್ವರ ಶಿಲ್ಲವು ಹೊಯ್ದಳರ ಕಾಲದ್ದಾಗಿದ್ದು, ಸುಂದರ ಕೆತ್ತನೆಯಾಗಿದೆ. 
ಒಂದು ತಲೆ, ನಾಲ್ಕು ಕೈಗಳನ್ನು ಹೊಂದಿದ್ದು, ಮೇಲೆ ವಿವರಿಸಿದ ಲಕ್ಷಣವನ್ನೇ ಹೊಂದಿದೆ. 
ಯಲಿಯೂರು ಹಾಗೂ ಹೊಂಗನೂರುಗಳಲ್ಲಿಯೂ ಹತ್ತು ತಲೆಯುಳ್ಳ ರಾವಳನ ಶಿಲ್ಪಗಳಿವೆ. 


ಜೈನ ಶಿಲ್ಪಗಳು : 


ಈ ಭಾಗದಲ್ಲಿ ಅರೆಶಿಪ್ಲೂರು., ಸವಣಪಗುಡ್ಡ. ದೊಡ್ಡಮಳೂರು, ಮತ್ತಿಕೆರೆ, ಕೊಂಡಾಪುರಗಳಲ್ಲಿ 
ದೊರೆತ ಜೈನ ಶಿಲಗಳ ಕುರಿತು ಚರ್ಚೆ ಮಾಡಲಾಗಿದೆ. 


ಅರೆತಿಪ್ಟೂರಿನ ಜೈನ ಅವಶೇಷಗಳು : ಪ್ರಸ್ತುತ ಮದ್ದೂರು ತಾಲ್ಲೂಕಿಗೆ ಸೇರಿರುವ ಅರೆತಿಪ್ರೂರು 
ಗ್ರಾಮ ಚನ್ನಪಟ್ಟಣ ತಾಲ್ಲೂಕಿನ ಗಡಿಭಾಗದಲ್ಲಿದ್ದು, ಭೌಗೋಳಿಕವಾಗಿ ಚನ್ನಪಟ್ಟಣಕ್ಕೆ ಹತ್ತಿರದಲ್ಲಿದೆ. 
ಗಂಗರ ಕಾಲದಲ್ಲಿ ಪ್ರಸಿದ್ಧ ಜೈನ ಕೇಂದವಾಗಿದ್ದ ಬಸ್ಸಿತಿಪ್ಲೂರು ಅಥವಾ ಅರೆತಿಪ್ಪೂರಿನ ಚಿಕ್ಕಬೆಟ್ಟದ 
ಮೇಲೆ ಬಸದಿ-ಜಿನಮೂರ್ತಿಗಳ ಅವಶೇಷಗಳು, ಇಟ್ಟಿಗೆಗಳು. ಕಂಬಬೋದಿಗೆ, ಪೀಠಗಳು, 
ಚಿತ್ರಕಲೆಯಿಂದ ಕೂಡಿದ ಕಲ್ಲಿನ ತುಂಡುಗಳು ದೊರೆಯುವುದರಿಂದ ಬಯಲು ಸಂಗಹಾಲಯವೆಂದು 
ಕರೆಯಬಹುದು. ಶ್ರವಣಬೆಳಗೊಳಕ್ಕಿಂತ ಮುಂಚಿತವಾಗಿ ಇಲ್ಲಿಯೂ ದೊಡ್ಡಬೆಬ್ರದ ಮೇಲೆ 
ಗೊಮ್ಮಟಮೂರ್ತಿ, ಚಿಕ್ಕಬೆಬ್ರದ ಮೇಲೆ ಬಸದಿಗಳು ನಿರ್ಮಾಣಗೊಂಡು "ಕನಕಗಿರಿ ಎಂಬ 
ಹೆಸರಿನಿಂದ ಪ್ರಖ್ಯಾತವಾಗಿತ್ತು. 


ಚಿಕ್ಕಬೆಟ್ಟದ ಮೇಲಿನ ಪಾಳು ಬಸದಿಯ ಬಯಲಿನಲ್ಲಿ ಸುಮಾರು ಐದು ಅಡಿ ಎತ್ತರದ 
ಪಾರ್ಶ್ರನಾಥನ ವಿಗ್ರಹವಿದೆ. ಇದಕ್ಕೆ ಸುಂದರವಾದ ಪ್ರಭಾವಳಿಯಿದ್ದು, ಇದನ್ನು ವ್ಯಾಳಿ ಮತ್ತು 
ಲತಾಸುರಳಿಯಿಂದ ಅಲಂಕರಿಸಲಾಗಿದೆ. ಇಕ್ಕೆಲಗಳಲ್ಲಿ ಅರೆಕಂಬಗಳ ಚಿತ್ರಗಳನ್ನು ಕೆತ್ತಿದ್ದು, ಅದರ 
ಕೆಳಭಾಗದಲ್ಲಿ ನಿಂತಿರುವ ಭಂಗಿಯಲ್ಲಿ ಯಕ್ಷ ಮತ್ತು ಯಕ್ಷಿಯರನ್ನು ಕೆತ್ತಲಾಗಿದೆ. ಪಾರ್ಶ್ರನಾಥನ 
ತಲೆಯ ಮೇಲೆ ಏಳು ಏಡೆಯಿರುವ ಸರ್ಪವನ್ನು ಚಿತ್ತಿಸಲಾಗಿದ್ದು, ಇದರ ಮೇಲ್ಫಾಗದಲ್ಲಿ ಎರಡು 
ಹಂತದ ಛತ್ತಿಯನ್ನು ಕೆತ್ತಲಾಗಿದೆ. ಪಾರ್ಶನಾಥನು ಅಗಲವಾದ ಕಿವಿಗಳು, ಗುಂಗುರಿನಿಂದ ಕೂಡಿದ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 285 


ತಲೆಗೂದಲನ್ನು ಹೊಂದಿದ್ದು, ಎರಡು ಕೈಗಳನ್ನು ಇಳಿಬಿಟ್ಟು ಸಮಭಂಗಿಯಲ್ಲಿ ನಿಂತಿರುವಂತೆ 
ಕಡೆಯಲಾಗಿದೆ. ಪಾರ್ಶನಾಥನ ತಲೆಯ ಹಿಂದೆ ವೃತ್ತಾಕಾರದ ಕಾಂತಿಮಂಡಲವಿದ್ದು, ಪಾರ್ಶ್ರನಾಥನ 
ಹಿಂಬದಿಯಲ್ಲಿ ಸರ್ಪವು ಸುರುಳಿಯಾಕಾರದಲ್ಲಿ ಸುತ್ತಿಕೊಂಡಿರುವಂತೆ ಕೆತ್ತಲಾಗಿದೆ. 


ಈ ಮೂರ್ತಿಯಿರುವ ಸ್ಥಳದಿಂದ ಸ್ಪಲ್ಪ ದೂರದಲ್ಲಿ ಸುಮಾರು ಆರು ಅಡಿ ಎತ್ತರದ 
ಕಣಶಿಲೆಯಲ್ಲಿನ ಗೊಮ್ಮಟನ ಶಿಲವಿದೆ. ಅಗಲವಾದ ಕಿವಿಗಳು, ಸುರುಳಿ ಸುತ್ತಿದ ಗುಂಗುರು 
ಕೂದಲನ್ನು ಹೊಂದಿರುವ ಗೊಮ್ಮಟನು ಕೈಗಳನ್ನು ಇಳಿಬಿಟ್ಟು ನಿಂತಿದ್ದಾನೆ. ಈ ಶಿಲದ ಕಾಲಿನ ಭಾಗ 
ಮುರಿದುಹೋಗಿದೆ. ಪ್ರಭಾವಳಿಯು ಹೆಚ್ಚಿನ ರೀತಿಯ ಅಲಂಕಾರವಿಲ್ಲ. ಈ ಪ್ರಭಾವಳಿಯು 
ಗಜಾಪುಷ್ಣಾಕೃತಿಯನ್ನು ಹೊಂದಿರುವುದನ್ನು ಕಾಣಬಹುದು. 


ಈ ಬೆಟ್ಟದಲ್ಲಿ ಚಿಕ್ಕದಾದ ನೀರಿನ ಕೊಳ(ದೊಣೆ)ವಿದೆ. ಈ ಕೊಳದ ಒಂದು ಭಾಗದ 
ಬಂಡೆಯ ಮೇಲೆ 24 ತೀರ್ಥಂಕರರ ಶಿಲ್ಪಗಳನ್ನು ಕಂಡರಿಸುವ ಪ್ರಯತ್ನ ಅಪೂರ್ಣವಾಗಿ ಉಳಿದಿದೆ. 
ಆದರೆ ಇಲ್ಲಿ ಹದಿಮೂರು ತೀರ್ಥಂಕರರ ಶಿಲ್ಲಗಳನ್ನು ಮಾತ್ರ ಕೆತ್ತಲು ಅನುವು ಮಾಡಲಾಗಿದ್ದು, 
ಅವುಗಳಲ್ಲಿ ಆದಿನಾಥ, ನೇಮಿನಾಥ ಮತ್ತು ಪಾರ್ಶ್ರನಾಥರ ಶಿಲ್ಪಗಳನ್ನು ಅಲ್ಲಪ್ರಮಾಣದಲ್ಲಿ ಕೆತ್ತಲಾಗಿದೆ. 
ಇನ್ನುಳಿದವುಗಳೆಲ್ಲವೂ ಸಹ ಅಸ್ಪಷ್ಟವಾಗಿವೆ. ಇದೇ ಬಂಡೆಯ ಮೇಲ್ಭಾಗದಲ್ಲಿಯೂ ಸಹ ಮೂರು 
ಜನ ತೀರ್ಥಂಕರರನ್ನು ಕೆತ್ತಲು ಪ್ರಯತ್ನ ಮಾಡಲಾಗಿದೆ. ಆದರೂ ಇವುಗಳನ್ನು ಸಹ ಅಷ್ಟು ಸ್ಪಷ್ಟವಾಗಿ 
ಕೆತಲಾಗಿಲ್ಲ. 


ದೊಣೆಯ ಬಂಡೆಯ ಮೇಲೆ ಸುಮಾರು ಮೂರುವರೆ ಅಡಿ ಎತ್ತರದ ಸುಪಾರ್ಶನಾಥನ 
ವಿಗಹವೊಂದಿದೆ. ತಲೆಯ ಮೇಲೆ ಐದು ಏಡೆಯ ಸರ್ಪವಿದ್ದು, ಧ್ಯಾನ ಮುದೆಯಲ್ಲಿ, ಪದ್ಮಾಸನ 
ಭಂಗಿಯಲ್ಲಿ ವಿರಾಜಮಾನವಾಗಿರುವ ಮೂರ್ತಿಯ ಎರಡೂ ಕೈಗಳು ಮಡಿಲಲ್ಲಿ ಸರಳವಾಗಿ ಇಟ್ಟಿವೆ. 
ಯೋಗಿಯ ಧ್ಯಾನ ಮತ್ತು ಶಾಂತ ಮುದೆಯನ್ನು ಒಳಗೊಂಡ ಸುಂದರವಾದ ಮೂರ್ತಿಯಾಗಿದೆ. 
ಇದರ ಸಮೀಪದಲ್ಲಿಯೇ ಪದ್ಗಾಸನದಲ್ಲಿ ಕುಳಿತಿರುವ ಮಹಾವೀರನ ಶಿಲವಿದೆ. ಧ್ಯಾನಾಸಕ್ತನಾಗಿ 
ಕುಳಿತಿರುವ ಮಹಾವೀರನ ತಲೆಯು ಗುಂಗುರು ಕೂದಲಿನಿಂದ ಅಲಂಕರಿಸಲಾಗಿದೆ. ಇದರ ಪಕ್ಕದಲ್ಲಿ 
ಸುಮಾರು ಒಂದುವರೆ ಅಡಿ ಎತ್ತರದ ಧರಣೇಂದ್ರ ಯಕ್ಷನ ಸುಂದರವಾದ ಶಿಲ್ಪವಿದೆ. ಸುಖಾಸೀನ 
ಭಂಗಿಯಲ್ಲಿ ಕುಳಿತಿರುವ ಧರಣೇಂದ್ರ ಯಕ್ಷನು ದ್ವಿಬಾಹುಗಳನ್ನು ಹೊಂದಿದ್ದು, ಕೈಗಳಲ್ಲಿರುವ 
ವಸ್ತುಗಳು ಅಸಷ್ಟವಾಗಿವೆ. ಕಿರೀಟ ಮಕುಟ, ಕೊರಳಲ್ಲಿ ಸರಗಳು, ಉದರಬಂಧ, ನಡುಪಟ್ಟಿ, 
ಯಜ್ಞೋಪವೀತ, ಕೈಕಾಲು, ಕಿವಿಗಳಲ್ಲಿ ಆಭರಣಗಳನ್ನು ಧರಿಸಿರುವಂತೆ ಕಡೆಯಲಾಗಿದೆ. 


ಚಿಕ್ಕಬೆಟ್ಟದ ಮೇಲೆಯೇ ಯಾವ ತೀರ್ಥಂಕರದ್ದೆಂದು ಗುರುತಿಸಲಾಗದ ಶಿರಛೇದನವಾಗಿರುವ 
ಖಡ್ಗಾಸನ ಭಂಗಿಯ ಮತ್ತೆರಡು ವಿಗಹಗಳಿವೆ. ಜೊತೆಗೆ ಯಕ್ಷ-ಯಕ್ಷಿಯರ ಸುಂದರ ಭಗ್ನ 
ಪ್ರತಿಮೆಗಳು. ಬಸದಿ ಅವಶೇಷಗಳು ಇವೆ. ಚಾಮರಧಾರಿಯರ, ದ್ದಾರಪಾಲಕರ ಮೂರ್ತಿಗಳು, 
ಸುಂದರವಾದ ಕಂಬಗಳು, ಭುವನೇಶ್ವರಿಯ ಶಿಲಗಳನ್ನು ಕಾಣಬಹುದು. ಬಸದಿಗಳ ಸಣ್ಣ 
ಇಟ್ಟಿಗೆಗಳಂತೂ ಚಿಕ್ಕಬೆಟ್ಟದ ತುಂಬೆಲ್ಲಾ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಒಟ್ಟಿನಲ್ಲಿ ಈ ಪ್ರದೇಶದಲ್ಲಿ ನಾಲ್ಕು 
ಪಾರ್ಶ್ರನಾಥನ ಪ್ರತಿಮೆಗಳು, ಒಂದು ಸಿಂಹ ಪೀಠ, ಯಾವ ತೀರ್ಥಂಕರರದ್ದೆಂದು ಗುರುತಿಸಲಾಗದ 
ರುಂಡವಿಲ್ಲದ ನಾಲ್ಕು ಮೂರ್ತಿಗಳಿವೆ. ಇಲ್ಲಿನ ಗಂಗರ ಕಾಲದ ಬಸದಿಗಳು ಇಟ್ಟಿಗೆ ಮತ್ತು 
ಗಾರೆಗಳಿಂದ ತಳಪಾಯವಿಲ್ಲದ ಕಟ್ಟಡಗಳಾಗಿದ್ದವು ಎಂದು ತಿಳಿಯುತ್ತದೆ. ಆದರೆ ಇವುಗಳ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 286 


ಅವಶೇಷಗಳನ್ನು, ಭಗ್ನ ತೀರ್ಥಂಕರರ ಪ್ರತಿಮೆಗಳನ್ನು ಕಂಡಾಗ ಇವು ಪ್ರಕೃತಿ ವಿಕೋಪದಿಂದ 
ಹಾಳಾಗಿವೆ ಎನ್ನುವುದಕ್ಕಿಂತ ಧಾರ್ಮಿಕ ಸಂಘರ್ಷದಿಂದ ಹಾಳಾಗಿರುವುದು ಸ್ಪಷ್ಟ 


ಸವಣಪ್ಪಗುಡ್ಡದ ಗೂಮ್ಮಟ ಮೂರ್ತಿ : ಅರೆತಿಪ್ಲೂರಿನಿಂದ ಒಂದು ಕಿ.ಮೀ. ದೂರದಲ್ಲಿರುವ 
ಚನ್ನಪಟ್ಟಣ ತಾಲ್ಲೂಕಿಗೆ ಸೇರುವ ಸವಣಪುಗುಡ್ಡದ ಮೇಲಿನ ಗೊಮ್ಮಟ ಮೂರ್ತಿಯು 
ಶ್ರವಣಬೆಳಗೊಳದ ಮೂರ್ತಿಗಿಂತಲೂ ಪ್ರಾಚೀನವಾದುದ್ದಾಗಿದೆ. ಶ್ರವಣಬೆಳಗೊಳದಲ್ಲಿ 
ಚಾವುಂಡರಾಯನಿಂದ ಕ್ರಿಶ. 984ರಲ್ಲಿ ಪ್ರಶಿಷ್ಠಾಪನೆಗೊಂಡರೆ, ಇಲ್ಲಿ ಕ್ರಿಶ. 917ಕ್ಕಿಂತಲೂ 
ಪೂರ್ವದಲ್ಲಿಯೇ ಸ್ಥಾಪನೆಗೊಂಡಿದೆ. ಬೆಟ್ಟದ ಮೇಲಿರುವ ಏಕಶಿಲಾ ಗೊಮ್ಮಟ ಮೂರ್ತಿಯೂ 
ಸುಮಾರು ಹನ್ನೆರಡು ಅಡಿ ಎತ್ತರವಾಗಿದೆ. ಈ ಮೂರ್ತಿಯು ಶಿಲ್ಪಕಲೆಯ ಅದ್ಭುತ 
ಚಾತುರ್ಯವನ್ನೊಳಗೊಳ್ಳದಿದ್ದರೂ ಮನಮೋಹಕವಾಗಿದೆ. ಖಡ್ಗಾಸನ ಭಂಗಿಯಲ್ಲಿ ಶಾಂತ, ಸ್ಪಿಗ್ಧ, 
ಪ್ರಸನ್ನ ಭಾವದಲ್ಲಿ ನಿಂತಿರುವ ಈ ಮೂರ್ತಿ ಗಂಗರ ಶೈಲಿಯನ್ನೊಳಗೊಂಡಿದೆ. ಸುರುಳಿ ಸುತ್ತಿದ 
ಗುಂಗುರು ಕೂದಲು, ಅಗಲವಾದ ಕಿವಿಗಳ ರಚನೆಯಿದ್ದು, ಕೈಕಾಲುಗಳಿಗೆ ಲತಾಬಳ್ಳಿಗಳು 
ಸುತ್ತಿಕೊಂಡಿರುವಂತೆ ಕಡೆಯಲಾಗಿದೆ. ಈ ಲತಾಬಳ್ಳಿಗಳನ್ನು ಬಿಡಿಸುತ್ತಿರುಂತೆ ಗೊಮ್ಮಟನ ಇಕ್ಕೆಲಗಳಲ್ಲಿ 
ಆತನ ಸಹೋದರಿಯರಾದ ಬ್ರಾಹ್ಮಿ ಮತ್ತು ಸುಂದರಿಯರ ಸುಮಾರು ಮೂರು ಅಡಿ ಎತ್ತರದ 
ಉಬ್ಬುಶಿಲ್ಲದ ಕೆತ್ತನೆಯನ್ನು ಮಾಡಲಾಗಿದೆ. ಗೊಮ್ಮಟ ಹಿಂಭಾಗದಲ್ಲಿನ ಪ್ರಭಾವಳಿಯು 
ಗಜಾಪುಷ್ಠಾಕಾರದಲ್ಲಿದ್ದು, ಅಲಂಕಾರ ರಹಿತವಾಗಿದೆ. 


ಸುಪಾರ್ಶನಾಥ : ಮತ್ತಿಕೆರೆ ಗ್ರಾಮದ ಬೆಂಗಳೂರು-ಮೈಸೂರು ಮುಖ್ಯರಸ್ತೆಯ ಪಕ್ಕದಲ್ಲಿ ಕ್ರಿಶ. 
ಎಂಟನೇ ಶತಮಾನಕ್ಕೆ ಸೇರಿದ ಸುಪಾರ್ಶ್ರನಾಥನ ಶಿಲ್ಪವಿದೆ. ಈ ಶಿಲ್ಲವು ಸುಮಾರು ಮೂರುವರೆ ಅಡಿ 
ಎತ್ತರವಿದ್ದು, ಸುಪಾರ್ಶನಾಥನ ತಲೆಯ ಮೇಲೆ ಐದು ಏಡೆಗಳ ಸರ್ಪದ ಚಿತ್ರಣವಿದೆ. 
ಶಾಂತಭಂಗಿಯಲ್ಲಿ ನಿಂತಿರುವ ಸುಪಾರ್ಶ್ರನಾಥನ ಶಿಲ್ಲವು ಸಾಧಾರಣ ಲಕ್ಷಣವನ್ನು ಹೊಂದಿದೆ. ಈ 
ಶಿಲ್ಪ ಸಾಕಷ್ಟು ಸವೆದಿರುವುದರಿಂದ ಸೂಕ್ಷ್ಮವಾಗಿ ಗುರುತಿಸುವುದು ಕಷ್ಟ ಸುಪಾರ್ಶ್ರನಾಥನ ಹಿಂಭಾಗ 
ಸರ್ಪವು ಸುರುಳಿಯಾಕಾರದಲ್ಲಿ ಬಲಗಾಲಿನ ಬಳಿಯವರೆಗೆ ಚಾಚಿದೆ. ಈ ಶಿಲದ ಎಡಭಾಗದಲ್ಲಿಯೇ 
ಕೈಮುಗಿದು ಕುಳಿತಿರುವ ವ್ಯಕ್ತಿಯೊಬ್ಬನ ಶಿಲ್ಲದ ಕೆತ್ತನೆಯಿದೆ. 


ಸರ್ವಾಹ್ನ ಯಕ್ಷ : ದೊಡ್ಡಮಳೂರು ಗ್ರಾಮದ ಅಪ್ರಮೇಯಸ್ವಾಮಿ ದೇವಾಲಯದ 
ಆವರಣದಲ್ಲಿರುವ ಪುಟ್ಟ ಮಂಟಪವೊಂದರಲ್ಲಿ ಇಪ್ಪತ್ತೆರಡನೆಯ ಜೈನ ತೀರ್ಥಂಕರನಾದ 
ನೇಮಿನಾಥನ ಯಕ್ಷನಾದ ಸರ್ವಾಹ್ನನ ಶಿಲ್ಪವಿದೆ. ಸುಮಾರು ಎರಡುವರೆ ಅಡಿ ಎತ್ತರದ ಈ ಶಿಲ್ಪವು 
ಕ್ರಿಶ. 8ನೇ ಶತಮಾನಕ್ಕೆ ಸೇರಿದ್ದುದಾಗಿದೆ. ಸರ್ವಾಹ್ನನು ದ್ವಿಬಾಹುವುಳ್ಳವನಾಗಿದ್ದಾನೆ. ಪೀಠದ ಮೇಲೆ 
ಸುಖಾಸೀನ ಭಂಗಿಯಲ್ಲಿ ಕುಳಿತಿರುವ ಸರ್ವಾಹ್ನನು ಕರಂಡ ಮಕುಟವನ್ನು ಹೊಂದಿದ್ದು, ಬಲಗೈ 
ಅಭಯ ಮುದೆಯಲ್ಲಿದ್ದರೆ, ಎಡಗೈಲಿ ಬೀಜಪೂರವಿದೆ. ತಲೆಯ ಹಿಂದೆ ಚಿಕ್ಕ ಶಿರಚ್ಛಕ್ರವಿದೆ. 
ಸರ್ವಾಭರಣಗಳನ್ನು ಧರಿಸಿರುವಂತೆ ಈ ಶಿಲ್ಲವನ್ನು ಸುಂದರವಾಗಿ ಕಡೆಯಲಾಗಿದೆ. 


ಅಂಬಿಕಾ ಯಕ್ಷಿ : ದೊಡ್ಡಮಳೂರು ಗ್ರಾಮದ ನದಿನರಸಿಂಹಸ್ಥಾಮಿ ದೇವಾಲಯಕ್ಕೆ ಹೋಗುವ 
ರಸ್ತೆಯಲ್ಲಿ ಪ್ರಾಚೀನವಾದ ಕೊಳವೊಂದಿದೆ. ಇದರ ಪಕ್ಕದಲ್ಲಿ ಸುಮಾರು ಎರಡುವರೆ ಅಡಿ ಎತ್ತರದ 
ಅಂಬಿಕಾ ಯಕ್ಷಿಯ ಭಗ್ನಗೊಂಡಿರುವ ಮೂರ್ತಿಯಿದೆ. ಪೀಠದ ಮೇಲೆ ಸುಖಾಸೀನ ಭಂಗಿಯಲ್ಲಿ 
ಕುಳಿತಿರುವ ಅಂಬಿಕಾ ಯಕ್ಷಿಯು ದ್ವಿಭುಜೆಯಾಗಿದ್ದಾಳೆ. 22ನೇ ಜೈನ ತೀರ್ಥಂಕರನಾದ ನೇಮಿನಾಥನ 
ಯಕ್ಷಿಯಾದ ಈಕೆಯ ಬಲಗೈಯಲ್ಲಿರುವ ವಸ್ತು ಭಗ್ನಗೊಂಡಿರುವುದರಿಂದ ಸ್ಪಷ್ಟವಿಲ್ಲ. (ಸಾಮಾನ್ಯವಾಗಿ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 287 


ಈ ಕೈಯಲ್ಲಿ ಮಾವಿನ ಕಾಯಿಯ ಗೊಂಚಲನ್ನು ಹಿಡಿದಿರುತ್ತಾಳೆ) ಎಡಗೈಯಿಂದ ತನ್ನ ತೊಡೆಯ 
ಮೇಲೆ ಕುಳಿತಿರುವ ತನ್ನ ಮಗನಾದ ಪ್ರಿಯಂಕರನನ್ನು ಹಿಡಿದುಕೊಂಡಿರುವಂತೆ ಚಿತ್ರಿಸಲಾಗಿದೆ. 
ಕೈಗಳಲ್ಲಿ ಬಳೆಗಳು, ಕಾಲುಗಳಲ್ಲಿ ಗೆಚ್ಚೆಯ ಸರ, ಕೊರಳಲ್ಲಿ ಪದಕಗಳಿಂದ ಕೂಡಿರುವ ಸರಗಳನ್ನು 
ಧರಿಸಿದ್ದಾಳೆ. ಇದರಲ್ಲಿ ಒಂದು ಸರವು ಉದರವರೆಗೂ ಇರುವ ದೊಡ್ಡ ಸರವಾಗಿದೆ. ಈಕೆಯ 
ಕಿವಿಗಳಲ್ಲಿ ಕುಂಡಲಗಳು, ತಲೆಯ ಮೇಲಿನ ಕರಂಡ ಮಕುಟ, ಹರಡಿರುವ ತಲೆಯ ಕೂದಲನ್ನು 
ಹೊಂದಿದ್ದು, ಮೂರ್ತಿಯು ಭಗ್ಗಗೊಂಡಿರುವುದರಿಂದ ಲಕ್ಷಣವನ್ನು ಸೂಕ್ಷವಾಗಿ ಗುರುತಿಸುವುದು 
ಕಷ್ಟ ಮೂರ್ತಿಯ ಎಡಗಡೆಯಲ್ಲಿ ಅಂಬಿಕಾ ಯಕ್ಷಿಯ ಮತ್ತೊಬ್ಬ ಮಗನಾದ ಶುಭಂಕರನ ಶಿಲವಿದೆ. 
ಒಟ್ಟಿನಲ್ಲಿ ಗಂಗರ ಶೈಲಿಯನ್ನು ಹೊಂದಿರುವ ಈ ಮೂರ್ತಿಯು ಕ್ರಿಶ ಎಂಟನೇ ಶತಮಾನಕ್ಕೆ 
ಸೇರಿದ್ದಾಗಿದೆ. 


ಕುಬೇರ ಯಕ್ಷ : ಕೊಂಡಾಪುರ ಗ್ರಾಮದಿಂದ ಹುಚ್ಚಯ್ಯನದೊಡ್ಡಿಗೆ ಹೋಗುವ ರಸ್ತೆಯಲ್ಲಿ ಸುಮಾರು 
ಮೂರು ಅಡಿ ಎತ್ತರದ ಸುಂದರವಾದ ಕುಬೇರನ ವಿಗ್ರಹವಿದೆ. ಕ್ರಿಶ. 8ನೇ ಶತಮಾನಕ್ಕೆ ಸೇರಿದ ಈ 
ವಿಗಹದಲ್ಲಿ ಕುಬೇರನು ದ್ವಿಬಾಹುವನ್ನು ಹೊಂದಿದ್ದು, ಸುಖಾಸೀನ ಭಂಗಿಯಲ್ಲಿ ಕುಳಿತಿರುವಂತಿದೆ. 
19ನೇ ತೀರ್ಥಂಕರನಾದ ಮಲ್ಲಿನಾಥನ ಯಕ್ಷನಾದ ಕುಬೇರನ ಬಲಗೈ ಅಭಯ ಹಸ್ತವಾಗಿದ್ದರೆ, 
ಎಡಗೈಯು ಎಡಗಾಲಿನ ತೊಡೆಯ ಮೇಲಿದ್ದು, ಕೈಯಲ್ಲಿ ಹಿಡಿದಿರುವ ವಸ್ತು ಸಷ್ಟವಿಲ್ಲ. ಕೊರಳಲ್ಲಿ 
ಪದಕಗಳಿಂದ ಕೂಡಿದ ಸರಗಳು, ಯಜ್ಞೋಪವೀತ, ಉದರಬಂಧ, ನಡುಪಟ್ಟಿ ತೋಳಬಂಧ, 
ಕೈಕಡಗಗಳು ಮೊದಲಾದ ಆಭರಣಗಳನ್ನು ಧರಿಸಿದ್ದಾನೆ. ಕುಬೇರನು ಕಿರೀಟ ಮಕುಟವನ್ನು ಧರಿಸಿದ್ದು, 
ತಲೆಗೂದಲು ಕೆದರಿದಂತಿದೆ. ಕಿರೀಟವು ವಿಶೇಷವಾಗಿದ್ದು, ಐದು ಕೊಡೆಯಾಕಾರದಲ್ಲಿ ಕಡೆಯಲಾಗಿದೆ. 


ಹೀಗೆ ಚನ್ನಪಟ್ಟಣ ತಾಲ್ಲೂಕಿನಲ್ಲಿನ ಪ್ರಾಚೀನ ಕಾಲದಲ್ಲಿ ನಿರ್ಮಾಣಗೊಂಡಿರುವ 
ದೇವಾಲಯಗಳ ವಾಸ್ತುಶಿಲ್ಲ ಹಾಗೂ ಮೂರ್ತಿಶಿಲ್ಲದ ಲಕ್ಷಣಗಳನ್ನು ಸ್ಪತಃ ನಾನು ಕೈಗೊಂಡ 
ಕ್ಷೇತಕಾರ್ಯದ ಸಹಾಯದಿಂದ ವಿಶ್ಲೇಷಿಸಲಾಗಿದೆ. ಇವು ಅಂದಿನ ಕಾಲದ ಸಾಂಸ್ಕೃತಿಕ 


ಶ್ರೀಮಂತಿಕೆಯನ್ನು ಹೊತ್ತು ನಿಂತಿರುವ ಸಾಧನಗಳಾಗಿರುವುದನ್ನು ಗುರುತಿಸಬಹುದು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 288 


ಕೊನೆ ಟಿಪ್ಪಣಿಗಳು 


ಎಂ.ಎ.ಆರ್‌.1946-57, ಪು.32 

ಬಿ.ಎಲ್‌. ರೈಸ್‌ (ಸಂ) : £೭, ಚನ್ನಪಟ್ಟಣ-115, 117, 118, ಕೂಡ್ಲೂರು, ಷು.157 
ಎಂ.ಎ.ಆರ್‌-1935, ಪು.15 

ಎಂ.ಎ.ಆರ್‌-1946-57, ಮ.32 

ಎಂ.ಎ.ಆರ್‌-1935, ಪು.15 

ಎಂ.ಎ.ಆರ್‌-1946-57, ಪು.32-33. 

ದೇವರ ಕೊಂಡಾರೆಡ್ಡಿ : ತಲಕಾಡಿನ ಗಂಗರ ದೇವಾಲಯಗಳು, ಪು.142 
ಎಂ.ಎ.ಆರ್‌-1946-57, ಮ.32 

ದೇವರ ಕೊಂಡಾರೆಡ್ಡಿ : ತಲಕಾಡಿನ ಗಂಗರ ದೇವಾಲಯಗಳು, ಪು.176 


ಕ್ಷೇತಕಾರ್ಯದ ಸಂದರ್ಭದಲ್ಲಿ ತಮಿಳಿನಲ್ಲಿರುವ ಈ ಅಪ್ರಕಟಿತ ಶಾಸನಗಳು ಪತ್ತೆಯಾದವು. 
ಪ್ರಸ್ತುತದಲ್ಲಿ ಈ ದೇವಾಲಯದ ಜೀರ್ಣೋದ್ದಾರ ಮಾಡುವ ಸಂದರ್ಭದಲ್ಲಿ ಅಧಿಷ್ಠಾನದಲ್ಲಿರುವ 
ಶಾಸನಗಳಿರುವ ಕಲ್ಲನ್ನು ನಯಗೊಳಿಸಿರುವುದರಿಂದ ಶಾಸನಗಳು ಬಹುಭಾಗ ಹಾಳಾಗಿವೆ. 


ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-224, ಕೃಷ್ಣಾಪುರ, ಪು.52 

ಎಂ.ಎ.ಆರ್‌-1942, ಶಾಸನ ಸಂಖ್ಯೆ.24, ಪು.124 

ದೇವರ ಕೊಂಡಾರೆಡ್ಡಿ : ತಲಕಾಡಿನ ಗಂಗರ ದೇವಾಲಯಗಳು, ಪು.222 

ಡಾ. ಕೆ. ವಸಂತಲಕ್ಷ್ಮಿ : ಕರ್ನಾಟಕದ ಶೈವಶಿಲ್ಲಗಳು, ಪು.32 

ದೇವರ ಕೊಂಡಾರೆಡ್ಡಿ : ತಲಕಾಡಿನ ಗಂಗರ ದೇವಾಲಯಗಳು, ಪು.90 

ಎಂ.ವಿ. ಕೃಷ್ಣಪ್ಪ, ಹೆಚ್‌.ಟಿ. ತಳವಾರ (ಸಂ) : ವಿಜಯನಗರ ಅಧ್ಯಯನ, ಸಂಪುಟ-4, ು.5 
ರಾಮಚಂದ್ರರಾವ್‌. ಎಸ್‌.ಕೆ : ಮೂರ್ತಿಶಿಲ್ಪ - ನೆಲೆ ಹಿನ್ನೆಲೆ, ಪು.123 

ಎಂ.ವಿ. ಕೃಷ್ಣಪ್ಪ, ಹೆಚ್‌.ಟಿ. ತಳವಾರ (ಸಂ) : ವಿಜಯನಗರ ಅಧ್ಯಯನ, ಸಂಪುಟ-4, ಪು.5 
ದೇವರ ಕೊಂಡಾರೆಡ್ಡಿ : ತಲಕಾಡಿನ ಗಂಗರ ದೇವಾಲಯಗಳು, ಪು.99 


. ಪೂರ್ವೋಕ್ತ, ಪು.98-101 


* 3% kkk 


MZ MLN ML NMC AML AML AML NL ML MLM AML AMC NMC NMC MLN ML AML NL NL AML NL NL MLN NM NL 


BRIR AR AT ARIK IR IR AKA ATI IRIR ARAKI AKIRA ATKIN AR ANTIK 


AA AVA 
AN KN 
ky ೫ 
3 ಧಾ ದಿನ: 5 
x ಅ ರಿ ಐದು x 
3 ೫ 
3 3 
ye ಸುಲ ರಕ ಶಿಲ ಗಳು Ko: 
x x 
3 “ ವೀರಗಲ್ಲುಗಳು 3% 
3 AL 
4 » ತುರುಗೋಳ್‌ / ಗೋಗ್ರಹಣದ ವೀರಗಲ್ಲುಗಳು 
AN IN 
pS > ಪೆಣ್ಣುಯ್ಕಲು ಹೋರಾಟದಲ್ಲಿ ಮಡಿದವರ ವೀರಗಲ್ಲುಗಳು pS 
AA Alc 
Rs » ಕಳ್ಳರೊಡಗಿನ ಹೋರಾಟದ ವೀರಗಲ್ಲುಗಳು Ky 
AN 2K 
pS » ಕೋಟೆ ಕಾಳಗದ ವೀರಗಲ್ಲುಗಳು pS 
AA Alc 
RN » ಯುದ್ಧದ ವೀರಗಲ್ಲುಗಳು Ky 
ZN 2 KN 
pS » ಊರಳಿವಿನ ವೀರಗಲ್ಲುಗಳು pS 
AA Alc 
1 >» ಬೇಟೆಯ ವೀರಗಲ್ಲುಗಳು Ko 
3% » ಆನೆ ಕಾಳಗದ ವೀರಗಲ್ಲುಗಳು 3% 
3% FS 
3 ಈ ವೀರಗಲುಗಳ ಶಿಲಗಳು % 
AL ಊ Ww xl 
9N LN 
AA AVA 
ಘಾ * ಮಹಾಸತಿ ಆಚರಣೆ ಸು 
8 FN 
3 3 
Ky * ಮಾನಿಕಲುಗಳ ಶಿಲಗಳು ಸ 
2N ಜಾರಿ ಊ ಬ BN 
ko » ಒಕ್ಕೆ ಮಾಸಿಶಿಲ್ಲಗಳು, ಸತಿ-ಪತಿ ಶಿಲ್ಲಗಳು 3% 
PN A 
3% ಏ ವೀರಮಾಸಿಗಲ್ಲುಗಳ ಶಿಲಗಳು 3% 
» aE ಫೆ p< 
AA AVA 
ಸ * ಮಹಿಳೆಗಾಗಿ ನಿರ್ಮಿಸಿರುವ ಅಪರೂಪದ ಸ್ಮಾರಕ ಶಿಲ್ಪಗಳು (ಪ್ತ 
4N NN 
3 3 
Wy ನ: ರೈತರ ಕಲಹದ ಚಿತ್ರಣವಿರುವ ಅಪರೂಪದ ಶಿಲ್ಪ Wl 
lL Alc 
EN A 
೫ “ಈ ಆತ್ಮ ಬಲಿದಾನ ಪದ್ದತಿ pS 
3 3 
Kp > ಧಾರ್ಮಿಕ ಬಲಿದಾನ ಮತ್ತು ಲೌಕಿಕ ಬಲಿದಾನ Wl 
3% 3 
Kh ಲ್ಲೇ ಆತಾ ಹುತಿ ಸಾ ರಕ ಶಿಲಗಳು ಸ 
ಸ 4 $ 4 SU 
EN KN 
pS ಿ ಶಾಸನ ಶಿಲ್ಪಗಳು yk 
lL Alc 
EN 2 


ML MLN ML NMC AML AML AML NMC MLM AML AML AMC NCNM MLN NM MLN NL MLN NL MLN NL NL 


ARIA ARK AT AT IRR IR IR AT AKIRA IRINA AKIN AR ARKIN IRANIAN ARRAN ANI 


ಅಧ್ಯಾಯ — ಐದು 


ಸ್ಮಾರಕ ಶಿಲ್ಪಗಳು 


"ಸ್ಮಾರಕ' ಎಂಬ ಶಬ್ದವು 'ಸ್ಮ(ಸ್ಮರಿಸು) ಎಂಬ ಧಾತುವಿನಿಂದ ಬಂದಿದೆ. ಯಾವುದು ಸ್ಮರಣೆಗೆ 
ಬರುವಂತೆ ಮಾಡಲ್ಲಡುತ್ತದೆಯೋ ಅದನ್ನು ಸ್ಮಾರಕ ಎನ್ನಬಹುದಾಗಿದೆ. ವ್ಯಕ್ತಿಯು ಸತ್ತ ನಂತರ ಆತನ 
ಸ್ಮರಣೆಗಾಗಿ ನಿಗದಿಯಾದ ಸ್ಥಳದಲ್ಲಿ ನಿರ್ಮಿಸಲಾದ ಸಂಕೇತ ಅಥವಾ ಗುರುತಿನ ಸಾಧನಗಳನ್ನು 
"ಸ್ಮಾರಕ'ಗಳೆಂದು ಕರೆಯಬಹುದು. ಇವು ಮಾನವನು ಸಾಗಿಬಂದ ಹಾದಿಯನ್ನು ತಿಳಿಸುವುದರ 
ಜೊತೆಗೆ ಆತನ ಜೀವನ ಶೈಲಿ ಮತ್ತು ಸಂಸ್ಕೃತಿಯನ್ನು ತೆರೆದಿಡುತ್ತವೆ. ಇಂತಹ ಸಾರಕಗಳು 
ಬಹುತೇಕವಾಗಿ ಶಿಲೆಗಳಿಂದ ನಿರ್ಮಾಣಗೊಂಡವುಗಳಾಗಿವೆ. ಸ್ಮಾರಕಗಳು ಕೇವಲ ಮನುಷ್ಯ 
ಮಾತ್ರರಿಗಷ್ಣೇ ಮೀಸಲಾಗದೆ ಪ್ರಾಣಿ, ಗಿಡ ಮರ ಮುಂತಾದ ವಸ್ತುಗಳಿಗೂ ಸಂಬಂಧಿಸಿದವುಗಳಾಗಿವೆ. 
ಅಂದರೆ ಮಾನವನು ಯಾವ ಪ್ರಾಣಿಗಳ ಮೇಲೆ ಹೆಚ್ಚು ಅವಲಂಬಿತನಾಗಿ ಅವುಗಳೊಂದಿಗೆ 
ಆತ್ಮೀಯತೆ ಹೊಂದಿದ್ದನೋ, ಆ ಪ್ರಾಣಿ ತೀರಿದ ಮೇಲೆ ಅದರ ನೆನಪಿಗಾಗಿಯೂ ಸ್ಮಾರಕಗಳನ್ನು 
ನಿರ್ಮಿಸಲು ಮುಂದಾದನು. ಅದೇ ರೀತಿ ವ್ಯಕ್ತಿಯ ಸಾವಿನ ನಂತರ ನಿಲ್ಲಿಸಿದ ಶಿಲೆಯೊಂದೇ 
ಸ್ಥಾರಕವಾಗದೆ ಅವನು ವಾಸಿಸುವ ಮನೆ. ಉಪಯೋಗಿಸುವ ವಸ್ತುಗಳೂ ಕೂಡ 
ಸ್ಮಾರಕಗಳಾಗಬಲ್ಲವು. ಹೀಗೆ "ಸ್ಮಾರಕ' ಎಂಬ ಪದಕ್ಕೆ ವಿಶಾಲವಾದ ಅರ್ಥವನ್ನು ನೀಡಬಹುದು. 


“ದುರ್ದೈವದಿಂದ ನಮ್ಮ ನಾಡಿನ ಮತ್ತು ಹೊರನಾಡಿನ ಎಲ್ಲ ಮರಣ ಸ್ಮಾರಕಗಳ 
ಪರಿವೀಕ್ಷಣಾ ಕಾರ್ಯ ಪೂರ್ಣವಾಗಿಲ್ಲ. ಪರಿವೀಕ್ಷತೀ ಮರಣ ಸ್ಥಾರಕಗಳಿಗೆ ಸಂಬಂಧಿಸಿದಂತೆ ಅಲ್ಲಿಯ 
ಬರವಣಿಗೆಗಳು ಪಕಟವಾಗಿವೆಯೋ ಹೊರತು, ಚಚಿತ್ರಗಳಲ್ಲ. ಕೇವಲ ಚಿತ್ರವಿರುವ ಮರಣ 
ಸ್ಮಾರಕಗಳನ್ನು ನಾವು ಕಣ್ಣೆತ್ತಿ ಸಹ ನೋಡಿಲ್ಲ. ಹೀಗೆ ಮೂರು ರೀತಿಯಲ್ಲಿ ಇವುಗಳ ಕ್ಷೇತ್ರಕಾರ್ಯ 
ಅಪೂರ್ಣವಾಗಿ ಉಳಿದಿರುವುದರಿಂದ ಮರಣ ಸ್ಮಾರಕಗಳ ಬಗೆಗೆ ವಿವೇಚಿಸುವುದು ಇಂದು ಕಷ್ಟದ 
ಕೆಲಸವೇ ಸರಿ*' ಎಂಬ ಡಾ.ಎಂ.ಎಂ.ಕಲಬುರ್ಗಿ ಅವರ ಮಾತುಗಳಿಗೆ ಚನ್ನಪಟ್ಟಣ ತಾಲ್ಲೂಕಿನ 
ಮರಣ ಸ್ನಾರಕಗಳು ಹೊರತಾಗಿವೆ ಎಂದು ಹೇಳುವಂತಿಲ್ಲ. ಕ್ಷೇತಕಾರ್ಯದ ಮೂಲಕ ತಾಲ್ಲೂಕಿನ 
ಹಳ್ಳಿಗಳಲ್ಲಿನ ವೀರಗಲ್ಲು, ಮಾಸ್ತಿಕಲ್ಲು, ಆತ್ಮಾಹುತಿ ಮೊದಲಾದ ವೈವಿಧ್ಯಮಯ ಸ್ಮಾರಕಗಳನ್ನು 
ಕುರಿತಂತೆ ಮಾಹಿತಿ ಸಂಗಹಿಸಿ ಮತ್ತು ಅವುಗಳನ್ನು ವಿಶ್ಲೇಷಿಸುವ ಕಾರ್ಯವನ್ನು ಪ್ರಸ್ತುತ 
ಅಧ್ಯಾಯದಲ್ಲಿ ಮಾಡಲಾಗಿದೆ. ಈ ಸ್ಮಾರಕಗಳ ಕುರಿತ ಶಾಸನ ಬರವಣಿಗೆ ಅತ್ಯಲ್ಲವಾದರೂ, 
ಉಳಿದವುಗಳ ಶಿಲ್ಪ್ಲಗಳ ಆಧಾರದಿಂದ ಅರ್ಥೈಸುವ ಪ್ರಯತ್ನವನ್ನು ಮಾಡಲಾಗಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 289 


A 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 290 


de he 


ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ದೊರೆಯುವ ವೀರಗಲ್ಲುಗಳು, ಮಾಸ್ತಿಕಲ್ಲುಗಳು, ಆತ್ಮಾಹುತಿ 
ಸ್ನಾರಕಗಳೆಲ್ಲವೂ ಕಣಶಿಲೆಯ ಫಲಕದ ಮೇಲೆ ಕಡೆದಿರುವ ಉಬ್ಬುಶಿಲ್ಲಗಳಾಗಿವೆ. ಆದ್ದರಿಂದ 
ಪ್ರತ್ಯೇಕವಾಗಿ ಸ್ಮಾರಕಗಳನ್ನು ವರರ್ಕಿಸುವಾಗ ಶಿಲೆಯ ಬಳಕೆ ಹಾಗೂ ಅದು ಉಬ್ಬುಶಿಲ್ಲ ರಚನೆಯೆಂದು 
ಹೇಳಿರುವುದಿಲ್ಲ. ನೇರವಾಗಿ ಆ ಶಿಲ್ಲಗಳ ವರ್ಣನೆಯನ್ನು ವಿವರಿಸಿ, ವಿಶ್ಲೇಷಣೆ ಮಾಡಲಾಗುವುದು. 


ವೀರಗಲ್ಲುಗಳು 4 


ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ಹೇರಳವಾಗಿ ವೀರಗಲ್ಲುಗಳು ದೊರೆಯುತ್ತವೆ. ಈ ವೀರಗಲ್ಲುಗಳಲ್ಲಿ 
ಶಾಸನ ಸಹಿತ ಶಿಲ್ಲಗಳಿಗಿಂತ ಶಾಸನ ರಹಿತ ಶಿಲ್ಪಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿವೆ. ಆದರೂ 
ಇವೆರಡರ ಉದ್ದೇಶವೂ ಒಂದೇ ಆಗಿರುತ್ತದೆ. ಯುದ್ದದಲ್ಲಿ ಹೋರಾಡಿ ಮಡಿದ ವೀರರನ್ನು 
ಗೋವುಗಳ ರಕ್ಷಣೆ, ಸ್ತೀಯರ ಮಾನ ಕಾಪಾಡುವುದಕ್ಕೆ, ಕೋಟೆ, ದೇವಾಲಯಗಳ ರಕ್ಷಣೆಗಾಗಿ 
ಹೋರಾಡಿ ಪ್ರಾಣ ತ್ಯಾಗ ಮಾಡಿದ ವೀರರನ್ನು, ಹುಲಿ, ಚಿರತೆ, ಹಂದಿಯಂತಹ ಪ್ರಾಣಿಗಳ 
ಬೇಟೆಯಲ್ಲಿ ಮಡಿದ ವೀರರನ್ನು ಅಮರರಾಗಿ ಉಳಿಯುವಂತೆ ಮಾಡಲು, ಇವರ ಸ್ಮಾರಕವಾಗಿ 
ವೀರಗಲ್ಲುಗಳನ್ನು ಹಾಕಿಸುತ್ತಿದ್ದರು. ಇದಲ್ಲದೇ ರಾಜನೊಬ್ಬನು ಸತ್ತಾಗ ಅವನ ಜೊತೆಯಲ್ಲಿಯೇ 
ಪ್ರಾಣತ್ಯಾಗ ಮಾಡುತ್ತಿದ್ದ ಹಾಗೂ ರಾಜನ ಒಳಿತಿಗಾಗಿ ಆತ್ಮಾಹುತಿಯಾಗುತ್ತಿದ್ದವರಿಗೂ 
ವೀರಗಲ್ಲುಗಳನ್ನು ಹಾಕಿಸುತ್ತಿದ್ದರು ಎಂಬುದನ್ನು ಶಾಸನಗಳಿಂದ ತಿಳಿಯಬಹುದು. 


ಅನೇಕ ವೀರಗಲ್ಲುಗಳ ಅಂತ್ಯದಲ್ಲಿ ಈ ಸಂಸ್ಥ 
ಕಾಣಿಸಿಕೊಂಡಿರುವುದನ್ನು ಗುರುತಿಸಬಹುದು. 


ಫ ಶ್ಲೋಕವೊಂದು ಸಾಮಾನ್ಯವಾಗಿ 


"ಜಿತೇನ ಲಭ್ಯತೇ ಲಕ್ಷ್ಮೀ ಮೃತೇನಾಪಿ ಸುರಾಂಗನಾ 
ಕ್ಷಣ ವಿಧ್ವಂಸಿನಿಕಾಯೇ ಕಾ ಚಿಂತಾ ಮರಣೇ ರಣೇ॥” 


ಅಂದರೆ "ಪ್ರಾಚೀನ ಕನ್ನಡಿಗ ಯೋಧರ ಮನಸಿನಲ್ಲಿ ಮನೆಮಾಡಿದ ಭಾವನೆಯಿದು. 
ಯುದ್ದದಲ್ಲಿ ಗೆದ್ದರೆ ಲಕ್ಷ್ಮಿ ದೊರಕುವಳು, ಸತ್ತರೆ (ಸ್ಪರ್ಗದಲ್ಲಿ) ಸುರಾಂಗನೆಯರು ದೊರಕುವರು; 
ದೇಹವು ಕ್ಷಣದಲ್ಲಿ ವಿಧ್ವಂಸವಾಗುವ ವಸ್ತುವಾದ್ದರಿಂದ ರಣರಂಗದಲ್ಲಿ ಮಡಿಯುವ ವಿಷಯದಲ್ಲಿ 
ಚಿಂತೆ ಏಕೆ? ಎಂಬುದಾಗಿದೆ. ಈ ಬಗೆಯ ಭಾವನೆಗಳು ಅಂದಿನ ಕಾಲದ ವೀರರನ್ನು 
ಉತ್ತೇಜನಗೊಳಿಸಿ ರಣರಂಗದಲ್ಲಿ ಮುನ್ನುಗ್ಗಿ ಕಾಯವನ್ನು ಕಡ್ಡಿಗಿಂತ ಕಡೆಗಣಿಸಿ ಹೋರಾಡಿ ಗೆದ್ದು 
ಮರಳಲು ಇಲ್ಲವೇ ಸೋತು ರಣರಂಗದಲ್ಲಿ ಮಡಿಯಲು ಪ್ರೇರೇಪಿಸುತ್ತಿದ್ದವು. ವೀರಮರಣವನ್ನಪ್ಪಿದ್ದರೆ 
ಸ್ಪರ್ಗದಲ್ಲಿ ಸುರಾಂಗನೆಯರು ದೊರಕುವರು ಎಂಬುದರ ಪ್ರತೀಕವಾಗಿ ವೀರಗಲ್ಲುಗಳ ಮಧ್ಯದ 
ಹಂತದಲ್ಲಿ ಸುರಾಂಗನೆಯರು ವೀರನನ್ನು ಸ್ಪರ್ಗಕ್ಕೆ ಕೊಂಡೊಯ್ಯುವಂತೆ ಚಿತಿಸುತ್ತಿದ್ದದು ಇದಕ್ಕೆ 
ಸಾಕ್ಷಿಯಾಗಿದೆ. ಹೀಗೆ ಉದಾತ್ತವಾದ ಉದ್ದೇಶದಿಂದ ಯುದ್ದದಲ್ಲಿ ಹೋರಾಡಿ ಮಡಿದ ವೀರರ 
ಸ್ನಾರಕವಾಗಿ ನಿಲ್ಲಿಸುವ ಕಲ್ಲುಗಳೇ ವೀರಗಲ್ಲುಗಳಾಗಿವೆ. 


ಶೌರ್ಯ, ಪರಾಕ್ರಮದಿಂದ ತಮ್ಮ ಪ್ರಾಣದ ಹಂಗನ್ನು ತೊರೆದ ವೀರನನ್ನು ಸಮಾಜಕ್ಕೆ 
ಮಾದರಿಯಾಗಿ ಜನಮಾನಸದಲ್ಲಿ ಚಿರಕಾಲ ಉಳಿಯಬೇಕೆಂಬ ಉದ್ದೇಶದಿಂದ ವೀರಗಲ್ಲನ್ನು ರಚಿಸಿ, 
ಅದಕ್ಕೆ ಗುಡಿಯನ್ನು ಕಟ್ಟಿ ಆರಾಧಿಸುವ ಸಂಪ್ರದಾಯ ಪ್ರಾಚೀನ ಕಾಲದಿಂದಲೂ ನಡೆದುಬಂದಿದೆ. 
"ವೀರಗಲ್ಲುಗಳು ಯಾವ ವಿಷಯವನ್ನು ವಾಚ್ಯವಾಗಿ ಹೇಳುತ್ತವೆಯೋ ಅದಕ್ಕೆ ಮಿಗಿಲಾಗಿ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 291 


ile he 


ಧನಿಪೂರ್ಣವಾಗಿ ಅವು ಹೇಳುವ ಅಥವಾ ಅವುಗಳಿಂದ ಧ್ಧನಿತವಾಗುವ ಜೀವನ ಮೌಲ್ಯಗಳು 
ಮಹತ್ವದ್ದಾಗಿವೆ”? 


ವೀರಗಲ್ಲುಗಳನ್ನು ಸಾಂಸ್ಕೃಶಿಕ ನೆಲೆಯಿಂದ ವಿಶ್ಲೇಷಣೆಗೆ ಒಳಪಡಿಸಬಹುದು. ವೀರಗಲ್ಲು 
ಪ್ರತಿನಿಧಿಸುವ ವೀರನ ಸಾವಿಗೆ ಕಾರಣವಾದ ಹೋರಾಟವನ್ನು ಪರಿಚಯಿಸಿಕೊಡುವುದರ ಜೊತೆಗೆ 
ಆತನ ಜೀವನ ಮೌಲ್ಯವನ್ನು ಅರಿಯುವಲ್ಲಿ ಸಹಕಾರಿಯಾಗಿದೆ. ಏಕೆಂದರೆ ವೀರರು ತಮ್ಮ ಜೀವದ 
ಹಂಗನ್ನು ತೊರೆದು ತಮ್ಮ ಅರಸರ ಪರವಾಗಿ ಹೋರಾಡಿ ಪ್ರಾಣತ್ಯಾಗ ಮಾಡುವುದು, ಅವರ 
ಪರಾಕ್ರಮ ಕೇವಲ ಪಶುಬಲವಾಗಿರದೆ ಸಾಮಾಜಿಕ ನಿಷ್ಟೆ ಸ್ವಾಮಿಭಕ್ತಿ ಸ್ಹಾಭಿಮಾನಗಳಿಂದ 
ಕೂಡಿದುದಾಗಿದೆ. "ಅಂದಿನ ಸಮಾಜದಲ್ಲಿಯೂ ಇದ್ದ ಸಣ್ಣಪುಟ್ಟ ಕಾರಣಗಳಿಗಾದರೂ ಹೊಡೆದಾಡುವ 
ಜನರ ಪ್ರವೃತ್ತಿ ಅಧಿಕಾರದ ಮದದಿಂದ ಕಿರುಕುಳ ಕೊಡುವ ಅಧಿಕಾರಶಾಹಿ ಮನೋಧರ್ಮ, 
ಅವಕಾಶ ದೊರೆಯಿತೆಂದು ಅಬಲೆಯರ ಮೇಲೆರಗುವ ಕಾಮುಕರ ಕಾಮುಕತೆ ಮುಂತಾದ ಸಮಾಜ 
ವಿರೋಧಿ ಚಟುವಟಿಕೆಗಳ ಪರಿಚಯವೂ ಈ ವೀರಗಲ್ಲುಗಳಿಂದ ಆಗುತ್ತದೆ. ಇಂಥವರನ್ನು ಎದುರಿಸಿ 
ಮಡಿದವರು ವೀರಗಲ್ಲುಗಳ ವೀರರು”.* 


ಪ್ರಾಚೀನ ಕಾಲದಲ್ಲಿದ್ದ ವೀರಸಂಸ್ಕೃತಿಯನ್ನು ರನ್ನ ಕವಿಯು ತನ್ನ "'ಗದಾಯುದ್ದ' ಅಥವಾ 
"ಸಾಹಸ ಭೀಮ ವಿಜಯ” ಎಂಬ ಕಾವ್ಯದಲ್ಲಿ ದೌಪತಿಯ ಮೂಲಕ ಈ ರೀತಿ ಹೇಳಿಸಿದ್ದಾನೆ. 


“ತುಳುಗೋಳೊಳ್‌ ಪೇಬ್ಣುಯ್ಯಲೊ 

ಳೆಜ್‌ವೆಸದೊಳ್‌ ನಂಟನೆಡಳಳ್‌ ಊರಣಚಿವಿನೊಳರಂ । 

ತಣೆಸಂದು ಗಂಡುತನಮನೆ 

ನೆಣಪದವಂ ಗಂಡನಲ್ಲನೆಂತುಂ ಷಂಡಂ ॥” 
ಅಂದರೆ ತುರುಗಾಳಗದಲ್ಲಿ, ಪೆಣ್ಣುಯ್ಯಲಿನಲ್ಲಿ, ಸ್ಥಾಮಿಕಾರ್ಯದಲ್ಲಿ, ನಂಟನಿಗೆ ತೊಂದರೆ ಬಂದಾಗ, 
ಊರು ನಾಶವಾಗುವಾಗ ಯಾವನು ದೃಢ ನಿರ್ಧಾರ ಮಾಡಿ ತನ್ನ ಗಂಡುತನವನ್ನು 
ಮೆರೆಯುವುದಿಲ್ಲವೋ ಅವನು ಗಂಡಸಲ್ಲ, ನಪುಂಸಕ ಎಂಬ ಭಾವನೆ ಅಂದಿನ ಕಾಲದ ಸಮಾಜದಲ್ಲಿ 
ನೆಲೆಯೂರಿತ್ತು ತುರುಗಳು, ಸ್ತ್ರೀಯರು, ಊರುಗಳನ್ನು ಶತುಗಳಿಂದ ರಕ್ಷಿಸುವುದು ಗಂಡಸರ ಪರಮ 


ಕರ್ತವ್ಯವಾಗಿತ್ತೆಂದು ತಿಳಿದುಬರುತ್ತದೆ. 


ಯಾವುದೋ ಕಾರಣದಿಂದ ಮಡಿದ ವೀರನ ಪರಾಕ್ರಮವನ್ನು ಮೆಚ್ಚಿ ಅವನ ಪರಾಕ್ರಮ 
ಸದಾಕಾಲ ಜನರ ನೆನಪಿನಲ್ಲಿ ಉಳಿಯಲೆಂದು ವೀರಗಲ್ಲುಗಳನ್ನು ಪ್ರತಿಷ್ಠಾಪಿಸುತ್ತಿದ್ದರು. ರಾಜ ಅಥವಾ 
ಜನರ ಒಳಿತಿಗಾಗಿ ಹೋರಾಡಿ ಸತ್ತ ವೀರನು ದೈವತ್ವ ಸ್ಥಾನವನ್ನು ಪಡೆದು, ಆತನ ವೀರಗಲ್ಲುಗಳಿಗೆ 
ಗುಡಿಗಳನ್ನು ನಿರ್ಮಿಸಿ, ಪೂಜಿಸಿಕೊಂಡು ಬರುತ್ತಿರುವುದನ್ನು ಚನ್ನಪಟ್ಟಣ ತಾಲ್ಲೂಕಿನ ಬಹುತೇಕ 
ಕಡೆಗಳಲ್ಲಿ ಕಾಣಬಹುದಾಗಿದೆ. ಹೀಗೆ ಸಮಾಜದ ಒಳಿತಿಗಾಗಿ ಮಡಿದ ವೀರ ಜನರಿಗೆ ಸಕಲವನ್ನು 
ಕರುಣಿಸುವ ದೈವವಾಗಿರುತ್ತಾನೆ. ಅಂದರೆ ಹುತಾತ್ಮನಾದ ವೀರನ ಬಗ್ಗೆ ಜನರು ಅಂದಿನ 
ಕಾಲದಿಂದಲೂ ಹೊಂದಿದ ಭಾವನೆ, ರೂಢಿ ಸಂಪ್ರದಾಯದಿಂದ ವೀರನಿಗೆ ದೈವತ್ವದ ಸ್ಥಾನ 
ಪಡೆದಿರುವುದನ್ನು ಕಾಣಬಹುದು. ವೀರನು ಸತ್ತಾಗ ಆತನ ವೀರಗಲ್ಲನ್ನು ಪ್ರತಿಷ್ಠಾಪಿಸಿ, ಆತನ 
ಕುಟುಂಬಕ್ಕೆ ಜೀವನೋಪಾಯಕ್ಕಾಗಿ ದಾನದತ್ತಿ ನೀಡುವ ಮೂಲಕ ಪ್ರಾಚೀನ ಸಮಾಜದಲ್ಲಿ ವೀರರನ್ನು 
ಹುರಿದುಂಬಿಸಲಾಗುತ್ತಿತ್ತು ಎಂದು ಶಾಸನಗಳಿಂದ ತಿಳಿಯುತ್ತದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 292 


dy he 


ವೀರಗಲ್ಲುಗಳನ್ನು ಬಹಳ ಸುಲಭವಾಗಿ ಗುರುತಿಸಬಹುದು. ಸಾಮಾನ್ಯವಾಗಿ ವೀರಗಲ್ಲುಗಳು 
ಮೂರು ಹಂತಗಳನ್ನು ಹೊಂದಿರುತ್ತವೆ. ಕೆಳಹಂತದಲ್ಲಿ ವೀರ ಶತ್ರುಗಳೊಂದಿಗೆ ಹೋರಾಡುವಂತೆ 
ಚಿತ್ರಿಸಿರುತ್ತಾರೆ. ಈ ಹಂತದಲ್ಲಿ ತುರುಗೋಳ್‌ ವೀರಗಲ್ಲಾದರೆ ವೀರನ ಹಿಂಬದಿಯಲ್ಲಿ ತುರುಗಳನ್ನು 
ಪೇಬ್ಭುಯಲ್‌ ವೀರಗಲ್ಲಾದರೆ ಹುಯ್ಯಲ್ಲಿಡುತ್ತಿರುವ ಹೆಣ್ಣಿನ ಚಿತ್ರಣವನ್ನು ಪ್ರಾಣಿಬೇಟಿಯಾದರೆ ವೀರನು 
ಪ್ರಾಕಿಯೊಂದಿಗೆ ಹೋರಾಡುತ್ತಿರುವಂತೆಯೂ ಚಿತ್ರಿಸಿರುತ್ತಾರೆ. ಮಧ್ಯದ ಹಂತದಲ್ಲಿ ಮಡಿದ ವೀರನನ್ನು 
ದೇವತಾ ಸ್ತ್ರೀಯರು (ಚಾಮರಧಾರಿಣಿಯರು) ವೀರಸ್ಪರ್ಗಕ್ಕೆ ಹೊತ್ತೊಯ್ಯತ್ತಿರುವಂತೆಯೂ 
ಚಿತ್ರಿಸಲಟ್ಟಿದ್ದರೆ, ಮೇಲಿನ ಹಂತದಲ್ಲಿ ವೀರನು ಭಗವಂತನ ಸಾನ್ನಿಧ್ಯದಲ್ಲಿರುವಂತೆಯೂ ಅಥವಾ 
ವೀರನು ಸ್ಪರ್ಗಸುಖವನ್ನು ಅನುಭವಿಸುತ್ತಿರುವಂತೆಯೂ ಕಡೆಯಲಾಗಿರುತ್ತದೆ. 


ಕೆಲವು ವೀರಗಲ್ಲುಗಳಲ್ಲಿ ಕೇವಲ ಕೆಳಗಿನ ಹಂತವಾದ ವೀರನ ಹೋರಾಟದ ಚಿತ್ರಣವನ್ನು 
ಮಾತ್ರ ಹೊಂದಿದ್ದರೆ, ಮತ್ತೆ ಕೆಲವು ವೀರಗಲ್ಲುಗಳು ನಾಲ್ಕರಿಂದ ಆರು ಹಂತಗಳವರೆಗೂ ಇರುತ್ತವೆ. 
ಇಂತಹ ವೀರಗಲ್ಲುಗಳಲ್ಲಿ ಕೆಳಗಿನ ಎರಡರಿಂದ ಮೂರು ಹಂತಗಳವರೆಗೆ ಹೋರಾಟದ ಚಿತ್ರಣವನ್ನು 
ಬಿಂಬಿಸಿರುತ್ತಾರೆ. ಗಂಗರ ಕಾಲದ ವೀರಗಲ್ಲುಗಳಲ್ಲಿ ಬಹುಪಾಲು ಏಕ ಹಂತವನ್ನು ಹೊಂದಿರುತ್ತವೆ. 
ಇಂತಹ ವೀರಗಲ್ಲುಗಳಲ್ಲಿ ವೀರನನ್ನು ದೊಡ್ಡದಾಗಿ ಬಿಡಿಸಿ ಆತನನ್ನು ಅಲಂಕೃತವಾಗಿ, ಆಯುಧ 
ಸಮೇತನಾಗಿ ನಿಂತಿರುವಂತೆ ಬಿಡಿಸಿರುವುದು ಗಂಗರ ಕಾಲದ ವೈಶಿಷ್ಟ್ಯ. ಈ ಮೇಲಿನ ಎಲ್ಲಾ ತರಹದ 
ವೀರಗಲ್ಲುಗಳ ಯುದ್ದದ ಚಿತ್ರಣದ ಹಂತದಲ್ಲಿ ವೀರನನ್ನು ಶತ್ರುವನ್ನೊಳಗೊಂಡಂತೆ ಉಳಿದ 
ಸೈನಿಕರಿಗಿಂತ ದೊಡ್ಡದಾಗಿ ಬಿಡಿಸಿರುತ್ತಾರೆ. ಸಾಮಾನ್ಯವಾಗಿ ವೀರಗಲ್ಲುಗಳಲ್ಲಿ ಬಲಭಾಗದಲ್ಲಿ ವೀರನು 
ಹೋರಾಡುತ್ತಾ ನಿಂತಿರುವಂತೆ ಚಿತ್ರಿಸಿತ್ತಾರೆ. ಆದರೂ ಕೆಲವು ವೀರಗಲ್ಲುಗಳಲ್ಲಿ ಎಡಭಾಗದಲ್ಲಿ 
ವೀರನನ್ನು ಚಿತ್ರಿಸಿರುವುದನ್ನು ಕಾಣಬಹುದು. 


ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ದೊರೆಯುವ ವೀರಗಲ್ಲುಗಳನ್ನು ಗಮನಿಸಿದಾಗ ವೀರರ ಸಾವಿಗೆ 
ಕಾರಣವಾದ ಅವರ ವೀರಕೃತ್ಯಗಳನ್ನು ಅವಲೋಕಿಸಿ ವೀರಗಲ್ಲುಗಳನ್ನು ಈ ಕೆಳಗಿನಂತೆ 
ವಿಂಗಡಿಸಬಹುದು. 

1. ತುರುಗೋಳ್‌ ವೀರಗಲ್ಲುಗಳು 
ಪೇಬ್ಬುಯಲಿನ ವೀರಗಲ್ಲುಗಳು 
ಕಳ್ಳರೊಡಗಿನ ಹೋರಾಟದ ವೀರಗಲ್ಲುಗಳು 
ಕೋಟೆ ಕಾಳಗದ ವೀರಗಲ್ಲುಗಳು 
ಯುದ್ದದ ವೀರಗಲ್ಲುಗಳು 


ಊರಳಿವು - ಊರ ಹುಯ್ಯಲಿನ ವೀರಗಲ್ಲುಗಳು 
ಬೇಟೆಯ ವೀರಗಲ್ಲುಗಳು (ಹುಲಿ, ಹಂದಿ, ಜಿಂಕೆ ಮೊದಲಾದವುಗಳ ಬೇಟೆ) 
ಆನೆ ಕಾಳಗದ ವೀರಗಲ್ಲುಗಳು 
ಮೊದಲಾದವುಗಳ ಕಾರಣಗಳಿಂದಾಗಿ ಮಡಿದ ವೀರರ ನೆನಪಿಗಾಗಿ ಹಾಕಿಸಿದ 
ವೀರಗಲ್ಲುಗಳನ್ನು ಕಾಣಬಹುದು. 


TS 


ವೀರಗಲ್ಲುಗಳು ಸಮಾಜದ ಒಳಿತಿಗಾಗಿ ಮಾಡಿದ ತ್ಯಾಗದ ಸಂಕೇತಗಳು ಎನ್ನಬಹುದು. 
ವೀರರು ತಮ್ಮ ಪ್ರಾಣವನ್ನು ಸಮಾಜಕ್ಕಾಗಿ ತ್ಯಜಿಸುತ್ತಿದ್ದುದರಿಂದ ಅವರನ್ನು ದೈವಾಂಶ 
ಸಂಭೂತರೆಂದು ತಿಳಿದು, ವೀರರ ಗುಡಿಗಳ ಪೂಜೆಗೆ ದಾನದತ್ತಿಗಳನ್ನು ಕೊಡುವ ಅಥವಾ ನೀಡುವ 
ಸಂಪ್ರದಾಯ ಬಹಳ ಹಿಂದಿನಿಂದಲೂ ಬೆಳೆದುಬಂದಿರುವಂತಹ ಅಂಶವಾಗಿದೆ. ಮಡಿದ ವೀರನ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 293 
ಕ: ನ ಲ 


ಮಕ್ಕಳು ಆತನ ಅಂತ್ಯ ಸಂಸ್ಕಾರ ಮಾಡಿ ವೀರಗಲ್ಲನ್ನು ನಿಲ್ಲಿಸುತ್ತಿದ್ದರು. ಆತನಿಗೆ ಮಕ್ಕಳಿಲ್ಲದಿದ್ದರೆ 
ಅವನ ಸಂಬಂಧಿಕರು ವೀರಗಲ್ಲನ್ನು ಪ್ರತಿಷ್ಠಾಪಿಸಿ, ದಾನವಿತ್ತು ಪೂಜೆ ಮಾಡುತ್ತಿದ್ದರು. 
ವೀರಮರಣವನ್ನು ಪಡೆಯುವುದು ವೀರನಿಗೆ ಮಾತ್ರವಲ್ಲ ಆತನ ಎಲ್ಲಾ ಸಂಬಂಧಿಕರಿಗೂ ಹೆಮ್ಮೆಯ 
ವಿಷಯವಾಗಿತ್ತು. ಜೊತೆಗೆ ಸಾರ್ವಜನಿಕರೂ ಸ್ಥಇಚ್ಛೆಯಿಂದ ವೀರನ ಬಗ್ಗೆ ಇರುವ ವಿಶ್ನಾಸಕ್ಕೆ 
ಪಾತ್ರರಾಗಿ ವೀರಗಲ್ಲನ್ನು ಹಾಕಿಸಿ ಕೃತಜ್ಞತೆ ಸಲ್ಲಿಸುತ್ತಿದ್ದರು. ಒಟ್ಟಿನಲ್ಲಿ ವೀರಗಲ್ಲುಗಳನ್ನು ಇಂತವರೇ 
ಹಾಕಿಸಬೇಕೆಂಬ ಕಟ್ಟುನಿಟ್ಟಾದ ನಿಯಮಗಳೇನೂ ಇರಲಿಲ್ಲ ಎಂದು ತಿಳಿಯುತ್ತದೆ. 


1. ತುರುಗೋಳ್‌ / ಗೋಗಹಣದ ವೀರಗಲ್ಲುಗಳು : 


ಪ್ರಾಚೀನ ಕಾಲದಿಂದಲೂ ದನ-ಕರುಗಳು ಮಾನವನಿಗೆ ಸಹಾಯಕ ಹಾಗೂ ಅತ್ಯವಶ್ಯಕವಾದ 
ಜೀವಿಗಳಾಗಿವೆ. ಅಲ್ಲದೆ ಅಂದಿನ ಕಾಲದ ಜನರ ಮೂಲ ಕಸುಬು ವ್ಯವಸಾಯವಾದ್ದರಿಂದ ಪಶುಗಳು 
ಅತ್ಯಾವಶ್ಯಕ ಸಾಧನಗಳಾಗಿದ್ದವು. ಒಂದರ್ಥದಲ್ಲಿ ಹೇಳುವುದಾದರೆ ಪಶುಗಳಿಲ್ಲದೆ ಗ್ರಾಮೀಣರ ಬದುಕೇ 
ಇಲ್ಲ. ಅವರ ಆರ್ಥಿಕ ಮೂಲಗಳೇ ಪಶುಗಳಾಗಿದ್ದವು. ಇಂದಿಗೂ ಗ್ರಾಮೀಣ ಭಾಗದಲ್ಲಿ ಬಹಳಷ್ಟು 
ಕುಟುಂಬಗಳು ಪಶುಗಳನ್ನೇ ಅವಲಂಬಿಸಿವೆ. ಇಂತಹ ಪಶುಗಳನ್ನು ಪ್ರಾಚೀನ ಕಾಲದಿಂದಲೂ 
ಸಂಪತ್ತಿನಲ್ಲಿ ಒಂದೆಂದು ಪರಿಗಣಿಸಲಾಗಿತ್ತು. ಎತ್ತುಗಳು ಕೃಷಿ ಚಟುವಟಿಕೆಗೆ, ಸರಕು ಸಾಗಾಕಿಿಕೆಗೆ 
ಮುಖ್ಯವಾದರೆ, ಆಕಳುಗಳು ಮುಖ್ಯ ಆಹಾರಗಳಲ್ಲಿ ಒಂದಾದ ಹಾಲಿಗೆ ಮುಖ್ಯವಾಗಿದ್ದವು. ಈ 
ಕಾರಣದಿಂದಾಗಿ ದನ-ಕರುಗಳು ನಮ್ಮ ಗಾಮೀಣ ಸಮಾಜದಲ್ಲಿ ದೈವೀ ಸ್ವರೂಪವಾಗಿ ಬೆಳದು 
ನಿಂತವು. ಇದರ ಪರಿಣಾಮವಾಗಿ ಇವುಗಳ ಪಾಲನೆ-ಪೋಷಣೆಯ ಅಗತ್ಯತೆಯೊಂದಿಗೆ ಇವುಗಳ 
ರಕ್ಷಣೆಯೂ ಬಹಳ ಮುಖ್ಯವಾಯಿತು. 


ಪಶುಪಾಲನೆ ಆರ್ಥಿಕ ಮೂಲವಾದಂತೆ ಅವುಗಳನ್ನು ಕದಿಯುವ, ಅಪಹರಿಸುವ ಪ್ರವೃತ್ತಿ 
ಹೆಚ್ಚಾಗ ತೊಡಗಿತು. ಇದಕ್ಕಾಗಿ ದನಗಳ ರಕ್ಷಣೆಗಾಗಿ ಅನೇಕ ಯುವಕರು ಗ್ರಾಮಗಳಲ್ಲಿ ಸದಾಕಾಲ 
ಜಾಗೃತರಾಗಿರುತ್ತಿದ್ದರು. ಪ್ರಾಣಕೊಟ್ಟರೂ ಸರಿ ತುರುಗಳನ್ನು ಅಪಹರಿಸಲು ಬಿಡುವುದಿಲ್ಲವೆಂಬ ವೀರರು 
ಒಂದು ಕಡೆ, ಪ್ರಾಣ ನೀಗಿದರೂ ಸರಿ ಅವರ ತುರುಗಳನ್ನು ಅಪಹರಿಸಲೇಬೇಕೆಂಬ ಪ್ರತಿವೀರರು 
ಮತ್ತೊಂದು ಕಡೆ. ಈ ಇಬ್ಬರ ನಡುವೆ ಅಪಾಯಕ್ಕೊಳಗಾಗುತ್ತಿದ್ದುದು ದನ-ಕರುಗಳು ಹಾಗೂ 
ಹೋರಾಟದಲ್ಲಿ ಮಡಿದವರ ಹೆಂಡತಿ-ಮಕ್ಕಳು-ಕುಟುಂಬದವರು. ಇದರ ಹೊಣೆಯರಿತ ಗಾಮ 
ಸಮುದಾಯ ಇಂತಹ ಹೋರಾಟಗಳಲ್ಲಿ ಮಡಿದವರ ಕುಟುಂಬದವರಿಗೆ ದಾನದತ್ತಿಯನ್ನು 
ನೀಡುತ್ತಿದ್ದರು. ಇಂತಹ ನೂರಾರು ಉದಾಹರಣೆಗಳು ನಮ್ಮ ಕರ್ನಾಟಕದ ಶಾಸನಗಳಲ್ಲಿ 
ದೊರೆಯುತ್ತವೆ. ಬರಹಗಳಲ್ಲಿ ಮಾತ್ರವಲ್ಲದೆ ಶಿಲ್ಲಗಳಲ್ಲೂ ಈ ಗೋಗಹಣ ಅಥವಾ ಗೋರಕ್ಷಣೆಯ 
ವಿಷಯಗಳನ್ನು ಮನಮುಟ್ಟುವಂತೆ ಚಿತ್ರಿತವಾಗಿರುವುದನ್ನು ಗುರುತಿಸಬಹುದು.” 


ಪಶುಗಳಿಗಾಗಿ ನಡೆದ ಯುದ್ಧವು ಪ್ರಾಚೀನ ಕಾಲದ ಯುದ್ದಗಳಲ್ಲಿ ಬಹಳ ಪ್ರಸಿದ್ದವಾದ 
ಯುದ್ಧವಾಗಿತ್ತು. ಪ್ರತಿವೀರರು ಅಥವಾ ಕಳ್ಳರು ಒಂದು ಗ್ರಾಮದ ಅಥವಾ ಒಬ್ಬ ವ್ಯಕ್ತಿಯ ದನಗಳನ್ನು 
ಅಪಹರಿಸುವ ಘಟನೆಗೆ ತುಜುಗೋಳ್‌, ತುಖುಗೊಳ್‌ ಅಥವಾ ಗೋಗಹಣ ಎಂದು ಕರೆಯಲಾಗಿದೆ. 
ಈ ಘಟನೆಯನ್ನಷ್ಟೆ ಅಲ್ಲದೆ ಈ ಕಾರಣಕ್ಕೆ ನಡೆಯುವ ಯುದ್ದವನ್ನು ಅಥವಾ ಸಂಘರ್ಷವನ್ನೂ 
ತುಖುಗೋಳ್‌ ಎಂದು ಕರೆಯಲಾಗಿದೆ. "ತುಜು + ಕೊಳ್‌ = ತುರುಗೋಳ್‌' ಎಂದರೆ ದನಗಳನ್ನು 
ತೆಗೆದುಕೊ, ಹಿಡಿದುಕೊ ಎಂದು ಅರ್ಥ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 294 


ವ್‌ 


ತುರುಗಾಳಗವು ಪಮುಖವಾಗಿ ಮೂರು ಕಾರಣಗಳಿಂದ ಮಹತ್ತ್ವ ಪಡೆದುಕೊಂಡಿರುವುದೆಂದು 
ಡಾ.ಎಂ.ಜಿದಾನಂದಮೂರ್ತಿಯವರು ಗುರುತಿಸಿರುತ್ತಾರೆ. ಮೊದಲನೆಯದಾಗಿ, ಗೋವು 
ಪೂಜನೀಯವಾದುದು. ಎರಡನೆಯದಾಗಿ, ಅದು ಕಳೆದುಕೊಳ್ಳಲಾಗದ ಆಸ್ತಿ ಮೂರನೆಯದಾಗಿ, 
ಅವುಗಳನ್ನು ಕಳೆದುಕೊಳ್ಳುವುದರಲ್ಲಿ ಊರಿನ ವ್ಯಕ್ತಿಯ ಮಾನದ ಪ್ರಶ್ನೆಯೂ ಇದೆ ಎಂದು 
ವಿಶ್ಲೇಷಿಸುತ್ತಾರೆ.” ಈ ಕಾರಣದಿಂದ ಯೋಧನೊಬ್ಬ ಮಡಿದರೆ ಮರುಗುತ್ತಿದ್ದ ಸಮಾಜ ಅದು ಪುಣ್ಯ 
ಮರಣ, ಆತ ದೇವಮಾನವನೆಂದು ಭಾವಿಸುತ್ತಿದ್ದರು. ಹೀಗೆ ಇಹಲೋಕದಲ್ಲಿ ಜೀವಧಾರಣ ಮಾಡಲು 
ಅವಶ್ಯಕವೆನಿಸಿ ಯುಗ ಮೌಲ್ಯವಾಗಿ ಪರಿಗಣಿಸಿದ ವೀರತನ, ಪರಲೋಕ ಸಾಧ್ಯತೆಯ ಸಾಧನವೆನಿಸಿ 


ಜೀವನದ ಪರಮ ಆದರ್ಶವಾಗಿ ಪರಿಗಣಿಸಿತು. 


ತುರುಗಾಳಗಗಳನ್ನು ನಾವು ಕೇವಲ ಒಂದು ಯುದ್ದದ ಪ್ರಭೇದವೆಂದು ಪರಿಗಣಿಸಬಾರದು. 
ಇದು ಗ್ರಾಮ ಸಮಾಜ ಮತ್ತು ಆರ್ಥಿಕ ವ್ಯವಸ್ಥೆಯ ನಡುವಿನ ಸಂಬಂಧವನ್ನು ಪ್ರತಿಬಿಂಬಿಸುತ್ತದೆ. 
ಒಬ್ಬರ ಬಳಿ ನೂರಾರು ದನಗಳಿವೆಯೆಂದರೆ ಅವುಗಳ ಪಾಲನೆ ಸುಲಭದ ಮಾತಲ್ಲ. ಅವುಗಳಿಂದ 
ಲಾಭವಿದ್ದರೆ ಮಾತ್ರ ಹೀಗೆ ಪೋಷಿಸಲು ಸಾಧ್ಯ, ಈ ಮೊದಲೇ ತಿಳಿಸಿದಂತೆ ಎತ್ತುಗಳು ವ್ಯವಸಾಯಕ್ಕೆ 
ಮುಖ್ಯವಾಗಿದ್ದರೆ, ಇತರ ಆರ್ಥಿಕ ಮೂಲವಾಗಿ ಮತ್ತು ಹಾಲು, ಮೊಸರು, ಬೆಣ್ಣೆಗಾಗಿ ಹಸುಗಳು 
ಅತ್ಕಾವಶ್ಯಕವಾಗಿದ್ದವು. ಇವು ಆಯಾ ಕುಟುಂಬಗಳ ಮತ್ತು ಗ್ರಾಮ ಸಮುದಾಯಗಳ ಆರ್ಥಿಕ 
ಮೂಲಗಳೂ ಆಗಿದ್ದವು. ಈ ಆರ್ಥಿಕ ಮೂಲಗಳು ಕೆಲವು ವೇಳೆ ವೈಷಮಕ್ಕೆ ಕಾರಣವಾಗಿ 
ಸಂಘರ್ಷಗಳಾಗಿರಬಹುದು. ಒಬ್ಬನ ಅರ್ಥವ್ಯವಸ್ಥೆಯನ್ನು ಕೆಡಿಸಿದರೆ ಅವನ ಬಲವನ್ನು ಕುಗ್ಗಿಸಿದಂತೆ. 
ಆದ್ದರಿಂದ ಪಶುಗಳನ್ನು ಅಪಹರಿಸುವ ಪ್ರಯತ್ನ ಮಾಡುತ್ತಿದ್ದರು ಎನ್ನಬಹುದು. 


ಯಾವುದೇ ಮುನ್ನೂಚನೆಯೂ ಇಲ್ಲದೆ ಆಕಸ್ಥಿಕವಾಗಿ ನಡೆಯುತ್ತಿದ್ದ ಒಂದು ರೀತಿಯ 
ಗಹಣದಂತೆ ತುರುಗಾಳಗವು ಜರುಗುತ್ತಿದ್ದುದರಿಂದ ಗೋಗ್ರಹಣ ಎಂದು ಕರೆಯಲಾಗಿದೆ. "ತುರುಗಾಳಗ 
ಪ್ರಮುಖವಾಗಿ ರಾಜಕೀಯ ಉದ್ದೇಶದಿಂದ ನಡೆಯುತ್ತಿತ್ತು. ಶತ್ತುರಾಜರ ತುರುಗಳನ್ನು 
ಅಪಹರಿಸುವುದರ ಮೂಲಕ ಅವರ ಮೇಲೆ ಸವಾಲು ಎಸೆದು ಅವರನ್ನು ಕೆಣಕಿ ಯುದ್ಧಕ್ಕೆ 
ಆಹ್ಹಾನವನ್ನೀಯುವುದಕ್ಕಾಗಿ ಈ ತುರುಗಾಳಗವನ್ನು ಆರಂಭಿಸುತ್ತಿದ್ದರು'.” ಆಗ ತಮ್ಮ ಗೌರವವನ್ನು 
ಉಳಿಸಿಕೊಂಡು ಸ್ತರಕ್ಷಣೆ ಮಾಡಿಕೊಳ್ಳುವುದಕ್ಕಾಗಿ ಅವರು ಹೋರಾಡುತ್ತಿದ್ದರು. 


ಯಾವ ಕಾರಣದಿಂದಲಾದರೂ ಶತ್ರುಗಳು ದನಗಳನ್ನು ಅಪಹರಿಸಿದಾಗ ಆ ದನಗಳನ್ನು 
ರಕ್ಷಿಸಿಕೊಳ್ಳಲು ವೀರರು ಪ್ರಾಣವನ್ನು ಲೆಕ್ಕಿಸದೆ ಹೋರಾಡುತ್ತಿದ್ದರು. ಆ ಹೋರಾಟದಲ್ಲಿ ಕೆಲವರು 
ಗೆದ್ದು ಹಿಂತಿರುಗಿ ಬಂದರೆ ಮತ್ತೆ ಕೆಲವರು ಸಾವನ್ನಪುತ್ತಿದ್ದರು. ಹೀಗೆ ತುರುಗಳಿಗಾಗಿ ಮಡಿದ ವೀರರ 
ನೆನಪಿಗಾಗಿ ನಿಲ್ಲಿಸಿದ ವೀರಗಲ್ಲುಗಳನ್ನು ನಾವು ಸುಲಭವಾಗಿ ಗುರುತಿಸಬಹುದು. ವೀರಗಲ್ಲುಗಳ 
ಹೋರಾಟದ ಹಂತದ ಶಿಲ್ಲದಲ್ಲಿ ಅಂದರೆ ವೀರಗಲ್ಲಿನ ಕೆಳಹಂತದಲ್ಲಿ ಯಾವುದಾದರೂ ಒಂದು ಕಡೆ 
ದನಗಳು ನಿಂತಿರುವಂತೆ ಚಿತ್ರಿಸಿರುತ್ತಾರೆ. 


ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ಪ್ರಾಚೀನ ಕಾಲದಲ್ಲಿ ನಡೆದ ತುರುಗಾಳಗವನ್ನು ಚಿತ್ರಿಸುವ ಹತ್ತಾರು 
ವೀರಗಲ್ಲುಗಳು ದೊರೆಯುತ್ತವೆ. ತಾಲ್ಲೂಕಿನ ಮೊಟ್ಟಮೊದಲ ತುರುಗಾಳಗದ ವಿವರವಿರುವ ಕ್ರಿಶ. 
10ನೇ ಶತಮಾನಕ್ಕೆ ಸೇರಿದ ಶಾಸನವೊಂದು ಮಳೂರುಪಟ್ಟ ಗಾಮದಲ್ಲಿ ದೊರೆಯುತ್ತದೆ. ಗಂಗರ 
ಕಾಲಕ್ಕೆ ಸೇರಿದ ಈ ಶಾಸನದಲ್ಲಿನ್‌ ಶಕವರ್ಷ 918ನೆಯ ದುರ್ಮುಖಿ ಸಂವತ್ಸರದ ಭಾದಪದ 
ಮಾಸದ ಶುದ್ಧ 4 ಅಂದರೆ ಕ್ರಿಶ. 996ರ ಆಗಸ್ಟ್‌ 21 ಶುಕ್ರವಾರದಂದು ಕದಮ್ದಯ್ಸನ ಮಕ್ಕಳಾದ 
ಕಕ್ಕಯ್ಯ ಮತ್ತು ಅಯ್ಯಯ್ಯ ಎಂಬುವರು ತುರುಗಾಳಗವೊಂದರಲ್ಲಿ ಮಡಿದ ವಿವರವಿದೆ. ಅದೇರೀತಿ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 295 


its dhe 


ಇಗ್ಗಲೂರು ಗ್ರಾಮದ ಶಂಭುಲಿಂಗೇಶ್ವರ ದೇವಾಲಯದ ಸಮೀಪವಿರುವ ವೀರಗಲ್ಲಿನಲ್ಲಿ" "ಸಗ ವರ್ಷ 
ಸಾಸಿರದ ತೊಂಬತ್ತ ಎಣ್ಬು ವಿಕಾರಿ ಸಮ್ಮಚ್ಚರದ ವೈಸಾಕ ಬಹುಳ ಪಳ್ಗುಮಿ ವಡ್ಡವಾರ' ಅಂದರೆ ಕ್ರಿ.ಶ. 
1179ರ ಏಪ್ರಿಲ್‌ 26ನೇ ಗುರುವಾರದಂದು ಹೊಯ್ದಳ ದೊರೆ 2ನೇ ವೀರಬಲ್ಲಾಳದೇವನ ಆಳ್ಗಿಕೆಯ 
ಕಾಲದಲ್ಲಿ ಇಗ್ಗಲೂರ ಕಲ್ಲುವರ ಬಮ್ಮಗವುಣ್ಣ, ಏಚಗವುಣ್ಣನ ಮಗ ಮಂಚಚನ್ನಗವುಣ್ಣ, ಅಕ್ಕಸಾಲೆ 
ಜಕ್ಕೊದ್ದರಯ್ಯನ ಮಗ ಕಲ್ಲುವೊಚರು "ತುಖುಗಾಳೊಳು ಕಾದಿ ಸತ್ತು ಸಗ್ಗಸ್ಪರಾದ' ವಿವರವನ್ನು 
ಕಾಣಬಹುದು. 


ಅಮ್ಮನಹಳ್ಳಿದೊಡ್ಡಿಯ ವೀರಭದ್ರ ದೇವಸ್ಥಾನದೊಳಗೆ ಪ್ರಶಿಷ್ಠಾಏಿಸಲಾಗಿರುವ ವೀರಗಲ್ಲಿನಲ್ಲಿ"” 
"ಪ್ಲವ ಸಂವತ್ತರದ ಆಷಾಡ ಸು 1 ಸೋ' ಅಂದರೆ ಕ್ರಿಶ. 1181ರ ಜೂನ್‌ 21ರ ಸೋಮವಾರದಂದು 
'ಅಮನಹಳ್ಳಿಯ ರಾಮಗೌಂಡನ ಮಗ ಬೊಂಮಂಣನು ತುುವಿಗೆ ಹೊದೆಗ ಕಳ್ಳರು ಕೊಂದದಕೆ 
ವೀರಗಲ ಹುಯಿಸಿಕೊಂಡನು' ಎಂಬ ವಿವರವಿದೆ. ಈ ಶಾಸನದ ವಿಶೇಷವೆಂದರೆ ಬೊಮ್ಮಣ್ಣನು 
ತುರುಗಳ  ಕಳ್ಳರೊಂದಿಗಿನ ಹೋರಾಟದಲ್ಲಿ ಹತನಾಗಿ ವೀರಗಲ್ಲನ್ನು ಹುಯಿಸಿಕೊಂಡ ಎಂಬ 
ಪ್ರಸ್ತಾಪವನ್ನು ವೀರಮರಣದ ನಂತರ ವೀರಗಲ್ಲಿನ ಪ್ರತಿಷ್ಠಾಪನೆಯೊಂದಿಗೆ ಚಿರಸ್ಥಾಯಿಯಾದ 
ಎಂಬುದಾಗಿ ಪರಿಗಣಿಸಬೇಕು. ಸುಮಾರು ನಾಲ್ಕು ಅಡಿ ಉದ್ದ ಮತ್ತು ಎರಡುವರೆ ಅಡಿ 
ಅಗಲವಾಗಿರುವ ಈ ವೀರಗಲ್ಲು ಮೂರು ಹಂತಗಳ ಚಿತ್ರಣವನ್ನು ಹೊಂದಿದೆ. ಮೊದಲ ಹಂತದಲ್ಲಿ 
ಚಂದ್ರಾಯುಧ, ಗುರಾಣಿಗಳನ್ನು ಹಿಡಿದಿರುವ ವೀರನು ಎದುರಿಗೆ ಇರುವ ಕುದುರೆಯ ಮೇಲೆ ಕುಳಿತ 
ಶತ್ರುವಿನೊಂದಿಗೆ ಹೋರಾಡುತ್ತಿದ್ದಾನೆ. ವೀರನ ಕಾಲಬಳಿ ಶತ್ತುವೊಬ್ಬ ಸತ್ತು ಬಿದ್ದಿದ್ದಾನೆ. ವೀರನ 
ಹಿಂಬದಿಯಲ್ಲಿ ಗೋವುಗಳ ಚಿತ್ರಣವನ್ನು ಕಡೆಯಲಾಗಿದೆ. ಎರಡನೇ ಹಂತದಲ್ಲಿ ವೀರನನ್ನು 
ಚಾಮರಧಾರಿಣಿಯರು ಎತ್ತಿಕೊಂಡು ಹೋಗುವಂತೆ ಚಿತ್ರಿಸಿದ್ದರೆ, ಮೂರನೇ ಹಂತದಲ್ಲಿ 
ದೇವಾಲಯದಲ್ಲಿನ ನಂದಿ ಮತ್ತು ಶಿವಲಿಂಗದ ಮುಂದೆ ವೀರನು ಕೈಮುಗಿದು ಪದ್ಗಾಸನದಲ್ಲಿ 
ಕುಳಿತಿದ್ದು, ವ್ಯಕ್ತಿಯೊಬ್ಬ ವೀರನಿಗೆ ಪೂಜೆ ಮಾಡುತ್ತಿರುವಂತೆ ಚಿತ್ರಿಸಲಾಗಿದೆ. 


ಕ್ರಿಶ. 1369ರ ಮಳೂರುಪಟ್ಟ ಗ್ರಾಮದ ವೀರಗುಡಿಯೊಂದರಲ್ಲಿರುವ ಶಾಸನದಲ್ಲಿ" 
ವಿಜಯನಗರದ ಅರಸ ವೀರಬುಕ್ಕಣ್ಣೊಡೆಯನು ಆಳ್ಳಿಕೆ ಮಾಡುವ ಕಾಲದಲ್ಲಿ ಹೊಯ್ದಳ ದೊರೆ 
ವೀರಬಲ್ಲಾಳನ ಬಲವೆಂಕಟಪ್ಪನಾಯಕರಿಗೆ ಆತ್ಮೀಯನಾದ ರಾಯನಾಯಕನೆಂಬ ಮಾಂಡಲೀಕನು 
ಕೊಂಗುನಾಡು ಮಧ್ಯದ ಕುಂದೂರದುರ್ಗ(ಈಗಿನ ಮಳವಳ್ಳಿ ತಾಲ್ಲೂಕಿನ ಕುಂದೂರು ಗ್ರಾಮಂ)ದಲ್ಲಿ 
ರಾಜ್ಯವನ್ನಾಳುವಾಗ, ಈತನ ತುಜುಗಳ ಹಿಂಡು ಕಾವೇರಿ ತೀರದಲ್ಲಿರುವಾಗ ತಿರುವಣಂಬಿಯ 
ಕಂಪಣ್ಣೊಡೆಯರಸನು ದಾಳಿ ಮಾಡಿ ತುರುಗಳನ್ನು ಹಿಡಿದಾಗ ಕೆಳಲೆನಾಡ ಮಹಾಪಭು 
ಮಳಲೂರಪಟ್ಟಣದ ಯೆರೆಯಂಗ ಕುಲೋದ್ದಾರ ಬೊಮ್ಮಗೌಡನ ತನೂಭವನಾದ ವಿಜಯಣ್ಣನು 
ತಮ್ಮನಾಳುವ ರಾಯನಾಯಕರ ನಿರೂಪದಿಂದ ತುರುಗಳನ್ನು ಮರಳಿ ತರುವಾಗ ಶತ್ರುಗಳೊಂದಿಗೆ 
ಹೋರಾಡಿ ವೀರಸ್ಪರ್ಗ ಪಡೆದ ವಿವರವಿದೆ. ಈ ವೀರಗಲ್ಲನ್ನು ವಿಜಯಣ್ಣನ ಅಣ್ಣನಾದ ರಾಮಗೌಡನು 
ಪ್ರತಿಷ್ಠಾಪಿಸಿದನೆಂಬ ವಿವರ ಇದೇ ಶಾಸನದಲ್ಲಿದೆ. 


ಈ ವೀರಗಲ್ಲು ಗುಡಿಯಲ್ಲಿ ಸುಮಾರು ಐದು ಅಡಿ ಉದ್ದ ಮತ್ತು ಮೂರು ಅಡಿ ಅಗಲದ 
ವೀರಗಲ್ಲು ಶಿಲ್ಲ್ಪವಿದ್ದು, ಮೂರು ಹಂತದ ಚಿತ್ರಣವನ್ನು ಹೊಂದಿದೆ. ಮೊದಲ ಹಂತದಲ್ಲಿ ಕುದುರೆ 
ಮೇಲೆ ಕುಳಿತಿರುವ ವೀರನು ತನ್ನ ಹಿಂಭಾಗದಲ್ಲಿ ಕುದುರೆ ಮೇಲೆ ಕುಳಿತು ಹೋಗುತ್ತಿರುವ ಶತ್ರುವನ್ನು 
ಕಠಾರಿಯಿಂದ ಚುಚ್ಚಿದ್ದಾನೆ. ವೀರನ ಮುಂಭಾಗ ಕುದುರೆ ಮೇಲೆ ಕುಳಿತ ಮತ್ತೊಬ್ಬ ಶತುವು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 296 


des Whe 


ಉದ್ದನೆಯ ಭರ್ಜಿ ಹಿಡಿದು ವೀರನೆಡೆಗೆ ಧಾವಿಸಿ ಬರುತ್ತಿದ್ದಾನೆ. ಅವನ ಹಿಂಬದಿಯಲ್ಲೊಬ್ಬ ಕಾಲಾಳು 
ಸೈನಿಕನೊಬ್ಬನ ಚಿತ್ರಣವಿದೆ. 


ವೀರಗಲ್ಲಿನ ಎರಡನೇ ಹಂತದಲ್ಲಿ ಸುಂದರವಾದ ಮಂಟಪದಲ್ಲಿ ಕೈಮುಗಿದು ವೀರನು 
ಕುಳಿತಿದ್ದು, ಈ ಮಂಟಪವನ್ನು ಇಕ್ಕೆಲಗಳಲ್ಲಿರುವ ಚಾಮರಧಾರೀಕಿಯರು ಎತ್ತಿಕೊಂಡು 
ಹೋಗುತ್ತಿದ್ದಾರೆ. ಈ ಚಾಮರಧಾರೀಕಿಯರ ಹಿಂಬದಿಗಳಲ್ಲಿ ಆನೆಯ ಮೇಲೆ ಕುಳಿತ ಮತ್ತಿಬ್ಬರು 
ಚಾಮರಧಾರಿಣಿಯರಿದ್ದಾರೆ. ಮೂರನೇ ಹಂತದ ಮಧ್ಯಭಾಗದಲ್ಲಿ ಶಿವಲಿಂಗವಿದ್ದು, ಇದರ 
ಬಲಬದಿಯಲ್ಲಿ ದೀಪಕಂಬದ ಚಿತ್ರಣವಿದ್ದು, ಶಿವಲಿಂಗಕ್ಕೆ ಗಡ್ಡಧಾರಿ ಯತಿಯೊಬ್ಬ ಪೂಜೆ ಮಾಡುತ್ತಾ 
ನಿಂತಿದ್ದಾನೆ. ಅವನ ಹಿಂಬದಿಯಲ್ಲಿ ನರ್ತಕಿಯೊಬ್ಬಳು ನಾಟ್ಯ ಭಂಗಿಯಲ್ಲಿದ್ದರೆ, ಅವಳ ಪಕ್ಕದಲ್ಲಿ 
ವ್ಯಕ್ತಿಯೊಬ್ಬ ಮದ್ದಳೆಯನ್ನು ಬಾರಿಸುತ್ತಾ ನಿಂತಿದ್ದಾನೆ. ಅವರ ಮುಂಭಾಗದಲ್ಲಿ ನಂದಿಯ ಶಿಲ್ಪವಿದೆ. 
ಶಿವಲಿಂಗದ ಬಲಬದಿಯಲ್ಲಿ ಪೀಠದ ಮೇಲೆ ವೀರನು ಸುಖಾಸೀನ ಭಂಗಿಯಲ್ಲಿ ಕೈಮುಗಿದು 
ಕುಳಿತಿದ್ದಾನೆ. ವೀರನ ಮುಂಭಾಗದಲ್ಲಿ ವ್ಯಕ್ತಿಯೊಬ್ಬ ವೀರನಿಗೆ ಸೇವೆಯನ್ನು ಮಾಡುತ್ತಾ ನಿಂತಿದ್ದಾನೆ. 
ವೀರನ ಹಿಂಭಾಗದಲ್ಲಿ ಚಾಮರಧಾರಿಯೊಬ್ಬ ವೀರನಿಗೆ ಚಾಮರ ಸೇವೆಗೈಯುತ್ತಾ ನಿಂತಿದ್ದಾನೆ. ಈತನ 
ಎಡಗೈಯಲ್ಲಿ ಕಮಂಡಲವಿದೆ. 


ಈ ವೀರಗಲ್ಲು ಶಿಲ್ಲದ ಸುತ್ತಲಿನ ಪಟ್ಟಿಗೆಯು ಹೂವಿನ ದಳಗಳಿಂದ ಅಲಂಕೃತಗೊಂಡಿದ್ದು, 
ಮೇಲ್ಭಾಗ ಎಲೆಗಳ ತೋರಣದ ಚಿತ್ರಣವಿದೆ. ಈ ವೀರಗಲ್ಲು ಗುಡಿಯ ಬಲಬದಿಯ ಕಲ್ಲಿನಲ್ಲಿ 
ಶಾಸನವು ತಿಳಿಸುವಂತೆ ತುರುಗಳನ್ನು ಕದ್ದೊಯ್ಯುತ್ತಿರುವ ಚಿತ್ರಣವಿದೆ. ಈ ಕಲ್ಲಿನಲ್ಲಿ ಎರಡು ಹಂತದ 
ಚಿತ್ರಣವಿದೆ. ಮೊದಲ ಹಂತದಲ್ಲಿ ಐದು ತುರುಗಳನ್ನು ಬಿಲ್ಲುಬಾಣಗಳನ್ನು ಹಿಡಿದ ನಾಲ್ಲರು ಸೈನಿಕರು 
ಅಟ್ಟಿಸಿಕೊಂಡು ಹೋಗುತ್ತಿದ್ದರೆ, ಎರಡನೇ ಹಂತದಲ್ಲಿ ನಾಲು ತುರುಗಳನ್ನು ಭರ್ಜಿ ಹಿಡಿದಿರುವ 
ಇಬ್ಬರು ಸೈನಿಕರು ಹೊಡೆದುಕೊಂಡು ಹೋಗುತ್ತಿರುವಂತೆ ಕೆತ್ತಲಾಗಿದೆ. ತುರುಗೋಳ್‌ ಯುದ್ದವನ್ನು 
ವರ್ಣಿಸಲು ಪ್ರತ್ಯೇಕವಾದ ಕಲ್ಲಿನಲ್ಲಿ ಚಿತ್ರಿಸಿರುವುದು ವಿಶೇಷ. 


ಈ ಮೇಲಿನ ವಿವರಣೆಯು ಚನ್ನಪಟ್ಟಣ ತಾಲ್ಲೂಕಿನ ಶಾಸನಸಹಿತ ತುರುಗೋಳ್‌ 
ವೀರಗಲ್ಲುಗಳ ವಿವರಣೆಯಾದರೆ, ಶಾಸನ ರಹಿತವಾದ ತುರುಗೋಳ್‌ ವೀರಗಲ್ಲುಗಳನ್ನು ತಾಲ್ಲೂಕಿನ 
ನಾಗವಾರ, ಹಾರೋಕೊಪ್ಪ, ಕೂರಣಗೆರೆ, ಬೇವೂರು, ಮಾಕಳಿ, ಚಿಕ್ಕೇನಹಳ್ಳಿ, ಗುಡ್ಡೆತಿಮ್ಮಸಂದ, 
ಹನುಮಾಪುರದೊಡ್ತಿ, ಕುಕ್ಕೂರು, ಅವ್ಹೇರಹಳ್ಳಿ, ಮಾಳಗಾಳು, ಭೈರಶೆಟ್ಟರಹಳ್ಳಿ ಮೊದಲಾದ 
ಗ್ರಾಮಗಳಲ್ಲಿ ಕಾಣಬಹುದು. 


ನಾಗವಾರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಹಿಂಭಾಗದ ರಸ್ತೆಯ ಪಕ್ಕದಲ್ಲಿ ಗಂಗರ 
ಕಾಲದ ತುರುಗೋಳ್‌ ವೀರಗಲ್ಲೊಂದಿದೆ. ಸುಮಾರು ನಾಲ್ಕುವರೆ ಅಡಿ ಉದ್ದ ಮತ್ತು ಎರಡುವರೆ ಅಡಿ 
ಅಗಲವಿರುವ ಈ ವೀರಗಲ್ಲು ಮೂರು ಹಂತಗಳ ಚಿತ್ರಣವನ್ನು ಹೊಂದಿದೆ. ಒಟ್ಟಾರೆ ಶಿಲ್ಲದ 
ಅರ್ಧಕ್ಕಿಂತ ಹೆಚ್ಚಿನ ಭಾಗ ಮೊದಲನೇ ಹಂತವನ್ನು ಕಡೆಯಲಾಗಿದೆ. ಈ ಹಂತದಲ್ಲಿ ದೊಡ್ಡದಾಗಿ 
ವೀರನನ್ನು ಬಿಡಿಸಲಾಗಿದ್ದು, ಆತನ ಎಡಭಾಗದಲ್ಲಿ ತುರುಗಳು, ಮಹಿಳೆ ಹಾಗೂ ಶತ್ರು ಸೈನಿಕನ 
ಶಿಲ್ಲಗಳನ್ನು ಸಣ್ಣಸಣ್ಣದಾಗಿ ಚಿತ್ರಿಸಲಾಗಿದೆ. ವೀರನು ಎಡಗೈಯಲ್ಲಿ ಬಿಲ್ಲುಬಾಣವನ್ನು ಹಿಡಿದಿದ್ದರೆ, 
ಬಲಗೈಯಲ್ಲಿ ಸೊಂಟಕ್ಕೆ ನೇತುಹಾಕಿರುವ ಖಡ್ಗವನ್ನು ಹಿಡಿದಿದ್ದಾನೆ. ವೀರನು ಕೊರಳಲ್ಲಿ ಉದ್ದನೆಯ 
ಪದಕವುಳ್ಳ ಸರವನ್ನು ಧರಿಸಿದ್ದಾನೆ. ವೀರನ ಕಾಲ ಬಳಿ ಶತ್ತುವೊಬ್ಬನು ಸತ್ತು ಬಿದ್ದಿದ್ದಾನೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 297 


dy Whe 


ವೀರನ ಬಲಭಾಗದಲ್ಲಿ ಚಿಕ್ಕದಾಗಿ ಮೂರು ತುರುಗಳ ಚಿತ್ರಣವಿದ್ದು, ಅವುಗಳ ಪಕ್ಕದಲ್ಲಿ 
ಪ್ರಾಣ-ಮಾನ ರಕ್ಷಣೆಗಾಗಿ ಚೀರುತ್ತಿರುವ ಹೆಂಗಸು, ಆಕೆಯ ಪಕ್ಕದಲ್ಲಿ ಖಡ್ಗವನ್ನಿಡಿದ ಶತುವೊಬ್ಬ 
ನಿಂತಿದ್ದಾನೆ. ಆದ್ದರಿಂದ ಈ ವೀರಗಲ್ಲಿನಿಂದ ತುರುಗೋಳ್‌ ಮತ್ತು ಪೇಬ್ಬುಯಲಿಗಾಗಿ ನಡೆದ 
ಕಾಳಗದಲ್ಲಿ ವೀರನು ಮಡಿದಿದ್ದಾನೆ ಎಂದು ತಿಳಿಯುತ್ತದೆ. ಈ ವೀರಗಲ್ಲಿನ ಮಧ್ಯದ ಹಂತದಲ್ಲಿ 
ವೀರನನ್ನು ಚಾಮರಧಾರಿಣಿಯರು ಎತ್ತಿಕೊಂಡು ಹೋಗುತ್ತಿದ್ದರೆ, ಮೇಲಿನ ಹಂತದಲ್ಲಿ ನಂದಿ, 
ಶಿವಲಿಂಗದ ಮುಂದೆ ವೀರನು ಧ್ಯಾನಸ್ಥನಾಗಿ ಕುಳಿತಿರುವ ಚಿತ್ರಣವನ್ನು ಕಡೆಯಲಾಗಿದೆ. ಒಟ್ಟಿನಲ್ಲಿ 


ಗಂಗರ ಕಾಲದ ಸುಂದರವಾದ ಕೆತ್ತನೆ ಇದಾಗಿದೆ ಎನ್ನಬಹುದು. 


ಹಾರೋಕೊಪ್ಪ ಗ್ರಾಮದ ಭೈರವೇಶ್ವರ ದೇವಾಲಯದ ಎಡಬದಿಯಲ್ಲಿರುವ ವೀರಗಲ್ಲುಗಳಲ್ಲಿ 
ಗಂಗರ ಕಾಲದ ತುರುಗೋಳ್‌ ವೀರಗಲ್ಲೊಂದಿದೆ. ಸುಮಾರು ಮೂರುವರೆ ಅಡಿ ಉದ್ದ ಹಾಗೂ 
ಎರಡು ಅಡಿ ಅಗಲವಿರುವ ಈ ವೀರಗಲ್ಲು ಮೂರು ಹಂತಗಳಲ್ಲಿ ಚಿತ್ರಿತವಾಗಿದೆ. ಮೊದಲ ಹಂತದಲ್ಲಿ 
ವೀರನು ಬಿಲ್ಲುಬಾಣವನ್ನಿಡಿದು ಶತ್ರುವಿನೊಂದಿಗೆ ಹೋರಾಡುತ್ತಿದ್ದರೆ, ಶತುವು ಕತ್ತಿಯಿಂದ ವೀರನಿಗೆ 
ಚುಚ್ಚಲು ಮುನ್ನುಗ್ಗುತ್ತಿದ್ದಾನೆ. ವೀರನ ಹಿಂಬದಿಯಲ್ಲಿ ತುರುಗಳು ಹಿಮ್ಮುಖವಾಗಿ ನಿಂತಿರುವಂತೆ 
ಚಿತ್ರಿಸಲಾಗಿದೆ. ಎರಡನೇ ಹಂತದಲ್ಲಿ ನಿಂತಿರುವ ವೀರನ ಕೈಗಳನ್ನಿಡಿದು ಚಾಮರಧಾರಿಣಿಯರು 
ಎತ್ತಿಕೊಂಡು ಹೋಗುವಂತೆ ಚಿತ್ರಿಸಿದ್ದರೆ, ಮೂರನೇ ಹಂತದಲ್ಲಿ ಸುಖಾಸೀನ ಭಂಗಿಯಲ್ಲಿ ವೀರನು 
ಕೈಮುಗಿದು ಕುಳಿತಿದ್ದು, ವೀರನಿಗೆ ವ್ಯಕ್ತಿಯೊಬ್ಬ ಪೂಜೆ ಮಾಡುತ್ತಾ ನಿಂತಿರುವ ಚಿತ್ರಣವನ್ನು 
ಕಾಣಬಹುದು. 


ಕೂರಣಗೆರೆ ಗ್ರಾಮದ ಮಧ್ಯಭಾಗದಲ್ಲಿರುವ ಮಾರಮ್ಮ ದೇವಾಲಯದ ಸಮೀಪ 
ತುರುಗೋಳ್‌ ಮತ್ತು ಪೆಣ್ಣುಯಲ್‌ ವಿವರವನ್ನು ತಿಳಿಸುವ ಹೊಯ್ದಳರ ಕಾಲದ ಸುಂದರವಾದ 
ವೀರಗಲ್ಲೊಂದಿದೆ. ಸುಮಾರು ಐದು ಅಡಿ ಉದ್ದ ಹಾಗೂ ಎರಡುವರೆ ಅಡಿ ಅಗಲವಿರುವ ಈ 
ವೀರಗಲ್ಲು ನಾಲ್ಕು ಹಂತಗಳ ಚಿತ್ರಣವನ್ನು ಹೊಂದಿದೆ. ಮೊದಲ ಹಂತದ ಬಲಭಾಗದಲ್ಲಿ ಇಬ್ಬರು 
ಮಹಿಳೆಯರು ತಮ್ಮ ಬಲಗೈಯನ್ನು ಮೇಲಕ್ಕೆ ಎತ್ತಿ ಹಿಡಿದು ಸಹಾಯಕ್ಕಾಗಿ ಹುಯಿಲಿಡುವಂತೆ 
ಅರೆನಗ್ನರಾಗಿ ನಿಂತಿದ್ದಾರೆ. ಅವರ ಎಡಭಾಗದಲ್ಲಿ ತುರುವೊಂದು ಮುಂದಿನ ಕಾಲುಗಳನ್ನು ದಿಣ್ಣೆಯ 
ಮೇಲಿಟ್ಟು ನಿಂತಿದೆ. ಅದರ ಪಕ್ಕದಲ್ಲಿ ಖಡ್ಗವನ್ನಿಡಿದ ವೀರನು ತನ್ನ ಎಡಗೈಯಲ್ಲಿ ತುಂಡರಿಸಿದ 
ಶತ್ರುವಿನ ರುಂಡವನ್ನು ಹಿಡಿದು ನಿಂತಿದ್ದಾನೆ. 


ಎರಡನೇ ಹಂತದಲ್ಲಿ ಐದು ಜನ ಸೈನಿಕರು ಆಯುಧಧಾರಿಗಳಾಗಿ ನಿಂತಿರುವ ಚಿತ್ರಣವಿದೆ. ಈ 
ಹಂತದಲ್ಲಿ ಹೋರಾಟದ ಚಿತ್ರಣವಿಲ್ಲದೇ ಇರುವುದರಿಂದ ಇವರು ವೀರನ ಕಡೆಯ ಸೈನಿಕರೆಂದು 
ಗುರುತಿಸಬಹುದು. ಬಲಬದಿಯ ಮೊದಲ ಇಬ್ಬರು ಸೈನಿಕರು ಖಡ್ಗ, ಗುರಾಣಿಗಳನ್ನು ಹಿಡಿದಿದ್ದರೆ. 
ಮೂರನೆಯವನು ಚಕ್ರಾಯುಧ, ಭರ್ಜಿಗಳನ್ನು ಹಿಡಿದಿದ್ದಾನೆ. ನಾಲ್ಕನೆಯವನು ಬಲಗೈಯಲ್ಲಿ ಕತ್ತಿ 
ಎಡಗೈಯಲ್ಲಿ ಖಡ್ಗವನ್ನು ಹಿಡಿದಿದ್ದರೆ, ಕೊನೆಯವನು ಕೆಳಗೆ ಇಳಿಬಿಟ್ಟ ಗುರಾಣಿಯನ್ನು ಹಿಡಿದು 
ಎಡಗೈಯಿಂದ ಬಲಗೈಯನ್ನು ಹಿಡಿದು ನಿಂತಿದ್ದಾನೆ. ಈ ಹಂತದಲ್ಲಿರುವ ಎಲ್ಲರಿಗೂ ದಪ್ಪನೆಯ 
ಮೀಸೆಯಿದ್ದು, ಆಭರಣಗಳಿಂದ ಅಲಂಕೃತಗೊಂಡಿದ್ದಾರೆ. ಮೂರನೇ ಹಂತವನ್ನು ಚಿಕ್ಕದಾಗಿ 
ಕೆತ್ತಲಾಗಿದ್ದು, ಕೈಮುಗಿದು ಪದ್ಗಾಸನದಲ್ಲಿ ಕುಳಿತ ವೀರನನ್ನು ಚಾಮರಧಾರೀಕಿಯರು ಎತ್ತಿಕೊಂಡು 
ಹೋಗುತ್ತಿದ್ದಾರೆ. ನಾಲ್ಕನೇ ಹಂತದಲ್ಲಿ ಶಿವಲಿಂಗದ ಮುಂದೆ ವೀರನು ಕೈಮುಗಿದು ಪದ್ಗಾಸನ 
ಭಂಗಿಯಲ್ಲಿ ಕುಳಿತಿದ್ದಾನೆ. ಯತಿಯೊಬ್ಬ ಶಿವಲಿಂಗದ ಮೇಲೆ ತನ್ನ ಬಲಗೈಯನ್ನು ಇಟ್ಟು, 
ಎಡಗೈಯಲ್ಲಿ ಗಂಟೆಯನ್ನಿಡಿದು ಪೂಜೆ ಮಾಡುತ್ತಿದ್ದಾನೆ. ಈತನ ಹಿಂಬದಿಯಲ್ಲಿ ನಂದಿಯ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 298 


shies dhe 


ಚಿತ್ರಣವಿದೆ. ನಂದಿಯು ಮುಂದಿನ ಬಲಗಾಲನ್ನು ಮೇಲಕ್ಕೆ ಎತ್ತಿಕೊಂಡು ನಿಂತಿರುವಂತೆ 
ಕಡೆದಿರುವುದು ವಿಶೇಷ. 


ಕುಕ್ಟೂರು ಗ್ರಾಮದ ವೀರರ ಗುಡಿಗಳಲ್ಲಿ ವಿಜಯನಗರ ಕಾಲದ ತುರುಗೋಳ್‌ 
ವೀರಗಲ್ಲೊಂದಿದೆ. ಸುಮಾರು ನಾಲ್ಕುವರೆ ಅಡಿ ಉದ್ದ ಹಾಗೂ ಮೂರು ಅಡಿ ಅಗಲವಾದ ಈ 
ವೀರಗಲ್ಲು ಮೂರು ಹಂತಗಳ ಚಿತ್ರಣವನ್ನು ಹೊಂದಿದೆ. ಮೊದಲ ಹಂತದಲ್ಲಿ ವೀರನು 
ಖಡ್ಗಗುರಾಣಿಯನ್ನಿಡಿದು ಶತ್ತುವಿನೊಂದಿಗೆ ಹೋರಾಡುತ್ತಿದ್ದಾನೆ. ವೀರನ ಹಿಂಬದಿಯಲ್ಲಿ ಎರಡು 
ತುರುಗಳು ವೀರನನ್ನು ನೋಡುತ್ತಾ ನಿಂತಿದ್ದರೆ, ಖಡ್ಗ, ಗುರಾಣಿಯನ್ನಿಡಿದಿರುವ ಶತ್ರು ಮತ್ತು ವೀರನ 
ನಡುವೆ ಒಂದು ತುರುವಿನ ಚಿತ್ರಣವಿದೆ. ಇದು ವೀರನು ತುರುಗಳನ್ನು ಶತ್ರುಗಳಿಂದ ಬಿಡಿಸುವ 
ಹಂತದಲ್ಲೇ ಮಡಿದಿರುವುದನ್ನು ತಿಳಿಸುತ್ತದೆ. ಎರಡನೇ ಹಂತದಲ್ಲಿ ಮಂಟಪದಲ್ಲಿ ದಂಪತಿಗಳಿಬ್ಬರು 
ಕೈಮುಗಿದು ಕುಳಿತಿದ್ದರೆ, ಮಂಟಪದ ಇಕ್ಕೆಲಗಳಲ್ಲಿ ಚಾಮರಧಾರೀಕಿಯರಿಬ್ದರ ಚಿತ್ರಣವಿದೆ. ಇದು 
ವೀರನು ಮಡಿದಾಗ ಆತನ ಮಡದಿಯು ಸಹಗಮನಗೊಂಡಿರುವುದನ್ನು ತಿಳಿಸುತ್ತದೆ. ಮೂರನೇ 
ಹಂತದ ಬಲಭಾಗದಲ್ಲಿ ದಂಪತಿಯರು ಪದ್ಮಾಸನದಲ್ಲಿ ಕೈಮುಗಿದು ಕುಳಿತಿದ್ದರೆ, ಇವರಿಗೆ ವ್ಯಕ್ತಿಯೊಬ್ಬ 
ಪೂಜೆ ಮಾಡುತ್ತಾ ನಿಂತಿದ್ದಾನೆ. ಈ ಹಂತದ ಎಡಭಾಗದಲ್ಲಿ ಶಿವಲಿಂಗ, ನಂದಿಯ ಚಿತ್ರಣವಿದ್ದು, 
ಇವುಗಳ ಮಧ್ಯದಲ್ಲಿ ಯತಿಯೊಬ್ಬನು ಶಿವಲಿಂಗಕ್ಕೆ ಪೂಜೆ ಮಾಡುತ್ತಿರುವಂತೆ ಬಿಡಿಸಲಾಗಿದೆ. 


ಬೇವೂರು ಗ್ರಾಮದ ಕೆರೆಯ ದಂಡೆಯ ಮೇಲಿರುವ ವೀರರ ಗುಡಿಯಲ್ಲಿ ವಿಜಯನಗರ 
ಕಾಲದ ತುರುಗೋಳ್‌ ವೀರಗಲ್ಲು, ಮೂರು ಹಂತಗಳ ಚಿತ್ರಣದ ಕೆತ್ತನೆಯನ್ನು ಹೊಂದಿದೆ. ಸುಮಾರು 
ಎರಡುವರೆ ಅಡಿ ಉದ್ದ ಮತ್ತು ಎರಡು ಅಡಿ ಅಗಲವಿರುವ ಈ ವೀರಗಲ್ಲಿನ ಮೊದಲ ಹಂತದಲ್ಲಿ 
ಖಡ್ಗವನ್ನಿಡಿದು ವೀರನು ಖಡ್ಗ ಗುರಾಣಿಯನ್ನಿಡಿದಿರುವ ಶತ್ರುವಿನೊಂದಿಗೆ ಹೋರಾಡುತ್ತಿದ್ದಾನೆ. 
ವೀರನ ಹಿಂಬದಿಯಲ್ಲಿ ಎರಡು ತುರುಗಳು ವೀರನೆಡೆಗೆ ಮುಖಮಾಡಿ ನಿಂತಿದ್ದರೆ, ಶತ್ರುವಿನ 
ಹಿಂಬದಿಯಲ್ಲಿಯೂ ಒಂದು ತುರುವಿನ ಚಿತ್ರಣವಿದೆ. ಎರಡನೇ ಹಂತದಲ್ಲಿ ದಂಪತಿಗಳಿಬ್ಬರು 
ಕೈಮುಗಿದು ಕುಳಿತಿದ್ದು, ಅವರನ್ನು ಚಾಮರಧಾರೀಕಿಯರು ಎತ್ತಿಕೊಂಡು ಹೋಗುತ್ತಿದ್ದಾರೆ. ಮೂರನೇ 
ಹಂತದ ಎಡಬದಿಯಲ್ಲಿ ಮಂಟಪದಲ್ಲಿ ಶಿವಲಿಂಗ, ಅದರ ಎದುರಿಗೆ ನಂದಿಯ ಶಿಲವಿದೆ. ಈ 
ಮಂಟಪದ ಮುಂಭಾಗದಲ್ಲಿ ದಂಪತಿಗಳು ಕೈ ಮುಗಿದು ಕುಳಿತಿದ್ದಾರೆ. ಇವರಿಗೆ ವ್ಯಕ್ತಿಯೊಬ್ಬ ಪೂಜೆ 
ಮಾಡುತ್ತಾ ನಿಂತಿದ್ದಾನೆ. ಇಲ್ಲಿ ಹೆಂಡತಿ ಪದ್ಧಾಸನ ಭಂಗಿಯಲ್ಲಿ ಕುಳಿತಿದ್ದರೆ, ವೀರನು ಸುಖಾಸೀನ 
ಭಂಗಿಯಲ್ಲಿ ಕುಳಿತಿರುವ ಚಿತ್ರಣವಿದೆ. 


ಗುಡ್ಡೆತಿಮ್ಮಸಂದ ಗ್ರಾಮದ ಆಂಜನೇಯ ದೇವಾಲಯದ ಬಲಭಾಗದಲ್ಲಿ ವಿಜಯನಗರ 
ಕಾಲದ ತುರುಗೋಳ್‌ ವೀರಗಲ್ಲೊಂದಿದೆ. ಸುಮಾರು ನಾಲ್ಕುವರೆ ಅಡಿ ಉದ್ದ, ಎರಡುವರೆ ಅಡಿ 
ಅಗಲವಿರುವ ಈ ವೀರಗಲ್ಲು ನಾಲ್ಕು ಹಂತಗಳ ಚಿತ್ರಣವನ್ನು ಹೊಂದಿದೆ. ಈ ವೀರಗಲ್ಲಿನ 
ವಿಶೇಷವೆಂದರೆ ಮೂರು ಜನ ವೀರರು ತುರುಗಾಳಗದಲ್ಲಿ ಮಡಿದಿರುವುದು. ವೀರಗಲ್ಲಿನ ಮೊದಲ 
ಹಂತದಲ್ಲಿ ವೀರನೊಬ್ಬನು ಖಡ್ಗ, ಗುರಾಣಿಯನ್ನಿಡಿದು ಬಿಲ್ಲುಬಾಣಗಳನ್ನು ಹಿಡಿದಿರುವ ಶತ್ರುವಿನೊಡನೆ 
ಹೋರಾಡುತ್ತಿದ್ದಾನೆ. ವೀರನ ಹಿಂಬದಿಯಲ್ಲಿ ವೀರನೆಡೆಗೆ ಮುಖಮಾಡಿ ನಿಂತಿರುವ ಮೂರು 
ತುರುಗಳ ಚಿತ್ರಣವಿದೆ. ಎರಡನೇ ಹಂತದಲ್ಲಿ ನಾಲ್ಕು ಮಂದಿ ಸೈನಿಕರು ಖಡ್ಗ ಗುರಾಣಿಗಳನ್ನು 
ಹಿಡಿದು ಹೋರಾಡುತ್ತಿದ್ದಾರೆ. ಇವರಲ್ಲಿ ಇಬ್ಬರು ವೀರರು ಮತ್ತಿಬ್ಬರು ಶತ್ರುಗಳೊಂದಿಗೆ 
ಹೋರಾಡುತ್ತಿದ್ದಾರೆ. ಮೂರನೇ ಹಂತದಲ್ಲಿ ಮಂಟಪವೊಂದರಲ್ಲಿ ಕೈಮುಗಿದು ಪದ್ಮಾಸನದಲ್ಲಿ ಕುಳಿತ 
ಮೂರು ಜನ ವೀರರನ್ನು ಚಾಮರಧಾರಿಣಿಯರು ಎತ್ತಿಕೊಂಡು ಹೋಗುತ್ತಿದ್ದಾರೆ. ನಾಲ್ಕನೇ ಹಂತದಲ್ಲಿ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 299 


lets dhe 


ಮೂವರು ವೀರರು ಶಿವಲಿಂಗ, ನಂದಿಯ ಮುಂದೆ ಕೈಮುಗಿದು ಕುಳಿತಿದ್ದರೆ, ಯತಿಯೊಬ್ಬ 
ಶಿವಲಿಂಗಕ್ಕೆ ಪೂಜೆ ಮಾಡುತ್ತಾ ನಿಂತಿರುವಂತೆ ಕಡೆಯಲಾಗಿದೆ. 


ಅವ್ಹೇರಹಳ್ಳಿ(ಗುಡ್ಡೆತಿಮ್ಮಸಂದ್ರದ ಪಕ್ಕದ ಗ್ರಾಮ) ಗ್ರಾಮದ ವೀರರ ಗುಡಿಯಲ್ಲಿ ಸುಮಾರು 
ನಾಲ್ಕು ಅಡಿ ಉದ್ದ ಮತ್ತು ಎರಡುವರೆ ಅಡಿ ಅಗಲವಾದ ತುರುಗೋಳ್‌ ವೀರಗಲ್ಲು ಶಿಲ್ಪವಿದ್ದು, 
ಮೂರು ಹಂತಗಳ ಚಿತ್ರಣವಿದೆ. ಮೊದಲ ಹಂತದ ಬಲಭಾಗದಲ್ಲಿ ವೀರನು ಬಿಲ್ಲುಬಾಣವನ್ನಿಡಿದು 
ಗುರಾಣಿ, ಖಡವಿಡಿದ ಶತ್ರುವಿನೊಂದಿಗೆ ಹೋರಾಡುತ್ತಿದ್ದಾನೆ. ಇಲ್ಲಿ ವೀರ ಮತ್ತು ಶತ್ರುಗಳನ್ನು 
ಆಭರಣಗಳಿಂದ ಸಿಂಗರಿಸಿದ್ದು, ಇಬ್ಬರ ಸೊಂಬದಲ್ಲಿ ಚಿಕ್ಕದಾದ ಕತ್ತಿಯನ್ನು ನೇತುಹಾಕಲಾಗಿದೆ. 
ಶತ್ರುವಿನ ಹಿಂಭಾಗ ಎರಡು ತುರುಗಳ ಚಿತ್ರಣವಿದೆ. ಎರಡನೇ ಹಂತದಲ್ಲಿ ಚಾಮರಧಾರಿಣಿಯರು 
ಮಂಟಪದಲ್ಲಿ ಕೈಮುಗಿದು ಕುಳಿತ ವೀರನನ್ನು ಎತ್ತಿಕೊಂಡು ಹೋಗುವ ಚಿತ್ರಣವಿದ್ದರೆ, ವೀರ ಕುಳಿತ 
ಮಂಟಪದ ಮೇಲ್ಭಾಗವು ಮೂರು ಗೋಪುರಗಳನ್ನು ಹೊಂದಿದೆ. ಮೂರನೇ ಹಂತದಲ್ಲಿ ನಂದಿ, 
ಶಿವಲಿಂಗಕ್ಕೆ ಯತಿಯೊಬ್ಬ ಪೂಜೆ ಮಾಡುತ್ತಿದ್ದರೆ. ಪಕ್ಕದಲ್ಲಿ ವೀರನು ಕೈಮುಗಿದು ಕುಳಿತಿದ್ದಾನೆ. ಈತನ 
ಮೇಲ್ಲಾಗದಲ್ಲಿ ಕೈಮುಗಿದು ಕುಳಿತ ವ್ಯಕ್ತಿಯೊಬ್ಬನನ್ನು ಚಿಕ್ಕದಾಗಿ ಚಿತ್ರಿಸಲಾಗಿದೆ. ಈ ವೀರಗಲ್ಲು 
ಗುಡಿಯ ಇಕ್ಕೆಲಗಳ ಕಲ್ಲುಚಪುಡಿಗಳ ಒಳಭಾಗದಲ್ಲಿ ಕಂಬದಿಂದ ಹೊರಟ ಎತ್ತಿದ 
ಬಲತೋಳುಗೈ(ಒಕ್ಕೈ ಮಾಸ್ತಿಕಲ್ಲು) ಚಿತ್ರಣವಿದ್ದು, ವೀರ ಮಡಿದಾಗ ಆತನ ಇಬ್ಬರು ಮಡದಿಯರು 
ಸಹಗಮನ ಮಾಡಿರುವುದಕ್ಕೆ ಪ್ರತೀಕವಾಗಿವೆ. 


ಮಾಳಗಾಳು ಗ್ರಾಮದ ಆಂಜನೇಯ ದೇವಾಲಯದ ಮುಂಭಾಗವಿರುವ ವೀರಗಲ್ಲುಗಳಲ್ಲಿ 
ವಿಜಯನಗರ ಕಾಲದ ತುರುಗೋಳ್‌ ವೀರಗಲ್ಲೊಂದಿದೆ. ಸುಮಾರು ಮೂರು ಅಡಿ ಉದ್ದ ಮತ್ತು 
ಎರಡು ಅಡಿ ಅಗಲವಿರುವ ಈ ವೀರಗಲ್ಲು ಎರಡು ಹಂತಗಳನ್ನು ಹೊಂದಿದೆ. ಕೆಳಹಂತದಲ್ಲಿ ವೀರನು 
ಖಡ್ಗ, ಗುರಾಣಿಗಳನ್ನು ಹಿಡಿದು ಶತುುವಿನೊಂದಿಗೆ ಹೋರಾಡುತ್ತಿದ್ದಾನೆ. ವೀರನ ಕಾಲಬಳಿಯಲ್ಲಿ 
ಶತುವೊಬ್ಬ ಶರಣಾಗತನಾಗಿ ಅಡ್ಡಬಿದ್ದು ನಮಸ್ಸರಿಸುತ್ತಿದ್ದಾನೆ. ವೀರನ ಹಿಂಬದಿಯಲ್ಲಿ ಒಂದು 
ತುರುವಿನ ರೇಖಾಚಿತ್ರವನ್ನು ಬಿಡಿಸಲಾಗಿದೆ. ಮೇಲಿನ ಹಂತದಲ್ಲಿ ನಂದಿ, ಶಿವಲಿಂಗಕ್ಕೆ ಯತಿಯೊಬ್ಬ 
ಪೂಜೆ ಮಾಡುತ್ತಾ ನಿಂತಿರುವ ಚಿತ್ರಣವನ್ನು ಕಡೆಯಲಾಗಿದೆ. 


ಭೈರಶೆಟ್ಟರಹಳ್ಳಿಯ ವಿಜಯನಗರ ಕಾಲದ ವೀರಗಲ್ಲೊಂದು ತುರುಗಾಳಗದಲ್ಲಿ ಇಬ್ಬರು 
ವೀರರು ಹೋರಾಡಿ ಮಡಿದ ವಿವರವನ್ನು ತಿಳಿಸುತ್ತದೆ. ಸುಮಾರು ಮೂರುವರೆ ಅಡಿ ಉದ್ದ ಮತ್ತು 
ಎರಡು ಅಡಿ ಅಗಲವಿರುವ ಈ ಶಿಲ್ಲವು ಮೂರು ಹಂತಗಳನ್ನು ಹೊಂದಿದೆ. ಮೊದಲನೇ ಹಂತದಲ್ಲಿ 
ಬಲಬದಿಯಲ್ಲಿ ತುರುವೊಂದು ದಿಣ್ಣೆಯ ಮೇಲೆ ನಿಂತಿದೆ. ತುರುವಿನ ಕೊಂಬುಗಳು ಮತ್ತು ಕೊರಳಿಗೆ 
ಹೂವಿನ ಮಾಲೆಗಳಿಂದ ಅಲಂಕರಿಸಲಾಗಿದೆ. ತುರುವಿನ ಮುಂಭಾಗದಲ್ಲಿ ವೀರರಿಬ್ಬರು 
ಶತ್ರುವಿನೊಂದಿಗೆ ಹೋರಾಡುತ್ತಿದ್ದಾರೆ. ಮೊದಲನೇ ವೀರನು ಚಂದ್ರಾಯುಧವನ್ನು ಹಿಡಿದಿದ್ದರೆ, 
ಎರಡನೇ ವೀರನು ಖಡ್ಗ, ಗುರಾಣಿಯನ್ನು ಹಿಡಿದಿದ್ದಾನೆ. ಈತನಿಗೆ ಶತ್ರುವು ಖಡ್ಗದಿಂದ ಹೊಟ್ಟೆಯ 
ಭಾಗಕ್ಕೆ ಚುಚ್ಚಿದ್ದಾನೆ. ತುರುವಿನ ಹಿಂಬದಿಯಲ್ಲಿಯೂ ಸೈನಿಕನೊಬ್ಬ ಖಡ್ಗವಿಡಿದು ನಿಂತಿರುವ 
ಚಿತ್ರಣವಿದೆ. ಎರಡನೇ ಹಂತದಲ್ಲಿ ಇಬ್ಬರು ವೀರರು ಕೈಮುಗಿದು ಪದ್ಮಾಸನ ಭಂಗಿಯಲ್ಲಿ ಕುಳಿತಿದ್ದು. 
ಅವರನ್ನು ಚಾಮರಧಾರಿಣಿಯರು ಎತ್ತಿಕೊಂಡು ಹೋಗುತ್ತಿದ್ದಾರೆ. ಮೂರನೇ ಹಂತದಲ್ಲಿ 
ಎಡಬದಿಯಲ್ಲಿ ಮಂಟಪದಲ್ಲಿ ನಂದಿ, ಶಿವಲಿಂಗದ ಚಿತ್ರಣವಿದ್ದು, ಅದರ ಮುಂಭಾಗ ವೀರರಿಬ್ಬರು 
ಸುಖಾಸೀನ ಭಂಗಿಯಲ್ಲಿ ಕುಳಿತಿದ್ದು, ಅವರಿಗೆ ವ್ಯಕ್ತಿಯೊಬ್ಬ ಪೂಜೆ ಮಾಡುತ್ತಿರುವಂತೆ ಕಡೆಯಲಾಗಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 300 
ಕ: ಬ ಲ 


ಇವಲ್ಲದೆ ಮಾಕಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಅವರಣದಲ್ಲಿ ವಿಜಯನಗರ 
ಕಾಲದ ಎರಡು ತುರುಗೋಳ್‌ ವೀರಗಲ್ಲುಗಳಿದ್ದು, ಮೂರು ಹಂತಗಳ ರಚನೆಯನ್ನು ಹೊಂದಿವೆ. 
ಇದೇ ಗ್ರಾಮದ ಈಶ್ವರ ಗುಡಿಯ ಮುಂಭಾಗ ಒಂದು ಹಂತದ ಹೊಯ್ದಳರ ಕಾಲದ ಸುಂದರ 
ವೀರಗಲ್ಲೊಂದಿದೆ. ಅಪೂರ್ಣವಾದ ಕೆತ್ತನೆಯ ಈ ವೀರಗಲ್ಲಿನಲ್ಲಿ ಒಬ್ಬ ವೀರ ಹಾಗೂ ಮೂರು 
ತುರುಗಳ ಚಿತ್ರಣವಿದೆ. ಇವಲ್ಲದೇ ಚಿಕ್ಕೇನಹಳ್ಳಿ ಹನುಮಾಪುರದೊಡ್ಡಿ ಗ್ರಾಮಗಳಲ್ಲಿ ತಲಾ 
ಒಂದೊಂದು ವಿಜಯನಗರ ಕಾಲದ ತುರುಗಾಳಗವನ್ನು ಬಿಂಬಿಸುವ ವೀರಗಲ್ಲುಗಳಿವೆ. 


ಚಿಕ್ಕೇನಹಳ್ಳಿಯ ವೀರಗಲ್ಲಿನಲ್ಲಿ ಮೂರು ಜನ ವೀರರು ತುರುಗಾಳಗವೊಂದರಲ್ಲಿ ಮಡಿದಿರುವ 
ಚಿತ್ರಣವಿದೆ. ಈ ವೀರಗಲ್ಲು ಮೂರು ಹಂತಗಳನ್ನು ಹೊಂದಿದ್ದು, ಮೊದಲ ಹಂತದ ಬಲಭಾಗದಲ್ಲಿ 
ತುರುವೊಂದು ನಿಂತಿದೆ. ಅದರ ಮುಂಭಾಗದಲ್ಲಿ ನಾಲ್ಕು ಜನ ಸೈನಿಕರು ಖಡ್ಗ, ಗುರಾಣಿಗಳನ್ನು 
ಹಿಡಿದು ನಿಂತಿದ್ದಾರೆ. ಇಲ್ಲಿ ಹೋರಾಟದ ಚಿತ್ರಣವಿಲ್ಲ. ಎರಡನೇ ಹಂತದಲ್ಲಿ ಮಂಟಪದಲ್ಲಿ ಮೂವರು 
ವೀರರು ಕೈಮುಗಿದು ಕುಳಿತಿದ್ದು, ಚಾಮರಧಾರಿಣಿಯರು ಎತ್ತಿಕೊಂಡು ಹೋಗುತ್ತಿದ್ದಾರೆ. ಮೂರನೇ 
ಹಂತದಲ್ಲಿ ನಂದಿ, ಶಿವಲಿಂಗಕ್ಕೆ ಯತಿಯೊಬ್ಬ ಪೂಜೆ ಮಾಡುತ್ತಿರುವಂತೆ ಚಿತ್ರಿಸಲಾಗಿದೆ. ಇಲ್ಲಿ ವೀರರ 
ಚಿತ್ರಣವಿರುವುದಿಲ್ಲ. ಹೀಗೆ ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ದೊರೆತ ತುರುಗಾಳಗದಲ್ಲಿ ಮಡಿದ ವೀರರ 
ವೀರಗಲ್ಲುಗಳನ್ನು ಗುರ್ತಿಸಬಹುದು. 


2. ಹೇಣ್ಣುಯ್ಯಲು ಹೋರಾಟದಲ್ಲಿ ಮಡಿದವರ ವೀರಗಲ್ಲುಗಳು : 


"ಹೆೇಬ್ಣುಯಲ್‌' ಎಂದರೆ ಹೆಣ್ಣಿನ ಅಸಹಾಯ ಆರ್ತದಧ್ದನಿ ಅಥವಾ ಕೂಗು ಎಂಬರ್ಥ. 
ಯಾವುದೇ ಕಾರಣದಿಂದ ಎರಡು ರಾಜ್ಯಗಳ ನಡುವೆ, ಎರಡು ನಾಡುಗಳ ನಡುವೆ, ಎರಡು ಹಳ್ಳಿಗಳ 
ನಡುವೆ ಕದನ, ಹೋರಾಟಗಳಾದಾಗ ದಾಳಿಕಾರರು ಹೆಣ್ಣು ಮಕ್ಕಳ ಮಾನಭಂಗಕ್ಕೆ ಯತ್ನಿಸುತ್ತಿದ್ದರು. 
"ಒಮೊಮ್ಮೆ ಕೇವಲ ಸ್ತ್ರೀಯರನ್ನು ಅವಮಾನಗೊಳಿಸುವ ಉದ್ದೇಶದಿಂದಲೂ ದಾಳಿಕಾರರು 
ಬರುತ್ತಿದ್ದರು” ಅಥವಾ "ಹೇಣ್ಣಮಕ್ಕಳ ಸೀರೆಯನ್ನು ಸೆಳೆದು ಅವಮಾನಿಸುವ ಮೂಲಕ ಯುದ್ಧವನ್ನು 
ಸಾರುತ್ತಿದ್ದರು'.” ಇಂತಹ ಸಂದರ್ಭಗಳಲ್ಲಿ ಹೆಣ್ಣಿನ ಹುಯ್ಯಲನ್ನು(ಕೂಗನ್ನು ಕೇಳಿ ಗ್ರಾಮದ 
ಯುವಕರು ಅವಳನ್ನು ರಕ್ಷಿಸಲು ಹೋರಾಡಿ ಮಡಿಯುತ್ತಿದ್ದರು. ಇವರ ಸ್ನರಣಾರ್ಥವಾಗಿ ಹಾಕಿಸಿರುವ 
ಸ್ನಾರಕಗಳೇ ಪೆಣ್ಣುಯ್ಕಲಿನ ವೀರಗಲ್ಲುಗಳು. ಈ ವೀರಗಲ್ಲುಗಳನ್ನು ಪತ್ತೆಹಚ್ಚುವುದು ಸುಲಭ. ಈ 
ಶಿಲ್ಪಗಳಲ್ಲಿ ವೀರನ ಹೋರಾಟದ ಹಂತವನ್ನು ವರ್ಣಿಸುವಲ್ಲಿ ವೀರನು ಶತ್ರುಗಳೂಂದಿಗೆ 
ಹೋರಾಡುತ್ತಿದ್ದರೆ, ಹೆಂಗಸರು ಒಂದು ಬದಿಯಲ್ಲಿ ನಿಂತಿರುವಂತೆ ಚಿತ್ರಿಸಿಲಾಗಿರುತ್ತದೆ. 


ಇಂತಹ ವೀರಗಲ್ಲುಗಳನ್ನು ಗಮನಿಸಿದಾಗ ಶತ್ರುಗಳು ಒಂದು ಊರಿನ ತುರುಗಳನ್ನು 
ಕದಿಯಲು ಬಂದಾಗ ಕಳ್ಳತನದ ಜೊತೆಗೆ ಆ ಊರಿನ ಸ್ತ್ರೀಯರನ್ನು ಅವಮಾನಗೊಳಿಸುತ್ತಿದ್ದರು. 
ಕೆಲವು ಸಾರಿ ತುರುಗಳ ಜೊತೆಯಲ್ಲಿ ಸ್ತ್ರೀಯರನ್ನು ಅಪಹರಿಸುತ್ತಿದ್ದರು. ಆಗ ರಕ್ಷಣೆಗಾಗಿ 
ಹುಯ್ಯಲಿಡುತ್ತಿದ್ದರು ಅಂದರೆ ಕೂಗಿಕೊಳ್ಳುತ್ತಿದ್ದರು. ಆದ್ದರಿಂದಲೇ ಅದನ್ನು "ಪೆ್ಣುಯ್ಕಲ್‌' ಎಂದು 
ಕರೆಯಲಾಗಿದೆ. ಇಂತಹ ಸ್ತೀಯರ ಕೂಗನ್ನು ಕೇಳಿ ಆಕೆಯ ರಕ್ಷಣೆಗೆ ಹೋರಾಡಿ ಮಡಿದ ವೀರನ 
ಸ್ನಾರಕಗಳೇ ಪೇಣ್ಣುಯ್ಯಲ್‌ ವೀರಗಲ್ಲುಗಳು. ತುರುಗಳು ಮತ್ತು ಹೆಣ್ಣಿನ ರಕ್ಷಣೆಗಾಗಿ ಮಡಿದವರ 
ವೀರಗಲ್ಲುಗಳಲ್ಲಿ ತುರು ಮತ್ತು ಹೆಣ್ಣಿನ ಚಿತ್ರಣವನ್ನು ಕಡೆದಿರುವುದನ್ನು ಕಾಣಬಹುದು. ಚನ್ನಪಟ್ಟಣ 
ತಾಲ್ಲೂಕಿನಲ್ಲಿಯೂ ಪೇ್ಣುಯ್ಯಲಿನ ಹೋರಾಟದ ಚಿತ್ರಣವಿರುವ ವೀರಗಲ್ಲುಗಳು ದೊರೆಯುತ್ತವೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 301 


ವರ್‌ 


ತಾಲ್ಲೂಕಿನ ಮಾಕಳಿ, ನಾಗವಾರ, ಹಾರೋಪಹಳ್ಳಿದೊಡ್ಡಿ, ಕೂರಣಗೆರೆ, ಚಕ್ಕೆರೆ ಕೂಡ್ತೂರು, 
ದಶವಾರ, ಬಾಣಗಳ್ಳಿ, ವೀರೇಗೌಡನದೊಡ್ಡಿ ತೌಟನಹಳ್ಳಿ ಮೊದಲಾದೆಡೆಗಳಲ್ಲಿ ಪೆಣ್ಣುಯ್ಕಲಿನ 
ಚಿತ್ರಣವಿರುವ ವೀರಗಲ್ಲುಗಳನ್ನು ಕಾಣಬಹುದು. ನಾಗವಾರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ 
ಹಿಂಭಾಗದ ರಸ್ತೆಯ ಪಕ್ಕದಲ್ಲಿ ಗಂಗರ ಕಾಲದ ಪೇಬ್ಗುಯ್ಯಲ್‌ ವೀರಗಲ್ಲೊಂದಿದೆ. ಶತ್ರುಗಳು ಊರಿನ 
ಮೇಲೆ ದಾಳಿ ಮಾಡಿ ತುರುಗಳನ್ನು ಅಪಹರಿಸುವುದರ ಜೊತೆಗೆ ಮಹಿಳೆಯೊಬ್ಬಳ ಮಾನಭಂಗಕ್ಕೆ 
ಪ್ರಯತ್ನಿಸಿದಾಗ ವೀರನು ಶತುವಿನೊಂದಿಗೆ ಹೋರಾಡಿ ಪ್ರಾಣತ್ಕಾಗ ಮಾಡಿದ ವಿವರ ಈ 
ವೀರಗಲ್ಲಿನಲ್ಲಿದೆ. ಈ ವೀರಗಲ್ಲು ಶಿಲ್ಲವನ್ನು "ತುರುಗೋಳ್‌ ವೀರಗಲ್ಲುಗಳು” ವಿಭಾಗದಲ್ಲಿ 
ವರ್ಣಿಸಲಾಗಿದೆ. ಇದೇ ಗ್ರಾಮದ ತೋಪಿನ ಬಳಿ ಹಾಗೂ ಗ್ರಾಮದಿಂದ ಬಸವ ದೇವಾಲಯಕ್ಕೆ 
ಹೋಗುವ ರಸ್ತೆಯಲ್ಲಿನ ತೋಟವೊಂದರಲ್ಲಿ ತಲಾ ಒಂದೊಂದು ವಿಜಯನಗರ ಕಾಲದ 
ಪೇಬ್ಬುಯ್ಯಲಿನ ವೀರಗಲ್ಲುಗಳಿವೆ. 


ಕೂರಣಗೆರೆ ಗ್ರಾಮದಲ್ಲಿ ಹೊಯ್ದಳರ ಕಾಲದ ಪೆಣ್ಣುಯ್ಯಲಿನ ಸುಂದರವಾದ ವೀರಗಲ್ಲು 
ಶಿಲ್ಪವಿದೆ. ಇಲ್ಲಿಯೂ ಶತ್ರುಗಳು ಗ್ರಾಮಕ್ಕೆ ದಾಳಿ ಮಾಡಿ ತುರುಗಳು ಮತ್ತು ಸ್ತ್ರೀಯರನ್ನು ಅಪಹರಿಸುವ 
ಹಂತದಲ್ಲಿ ವೀರನು ಅವರೊಂದಿಗೆ ಹೋರಾಡಿ ಮಡಿದ ವರ್ಣನೆಯಿದೆ. ನಾಲ್ಕು ಹಂತಗಳಲ್ಲಿ 
ಕಡೆದಿರುವ ಈ ವೀರಗಲ್ಲು ಶಿಲವನ್ನೂ "ತುರುಗೋಳ್‌ ವೀರಗಲ್ಲುಗಳು” ವಿಭಾಗದಲ್ಲಿ ವರ್ಣಿಸಲಾಗಿದೆ. 
ತಾಲ್ಲೂಕಿನ ಮಾಕಳಿ ಗ್ರಾಮದಲ್ಲಿ ವಿಜಯನಗರ ಅರಸರ ಕಾಲದ ಸುಮಾರು ಎಂಟು ಪೆಣ್ಣುಯ್ಕಲಿನ 
ವೀರಗಲ್ಲುಗಳು ದೊರೆಯುವುದರಿಂದ ಆಗಿನ ಕಾಲದಲ್ಲಿ ಈ ಪ್ರದೇಶ ಪದೇಪದೇ ಶತ್ರುಗಳ ದಾಳಿಗೆ 
ಒಳಗಾಗಿತ್ತು ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. 


ಈ ವೀರಗಲ್ಲುಗಳು ಸುಮಾರು ಮೂರುವರೆ ಅಡಿ ಉದ್ದ ಹಾಗೂ ಎರಡು ಅಡಿ 
ಅಗಲವಾಗಿವೆ. ಈ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಪೆಣ್ಣುಯ್ಕಲಿನ 
ಚಿತ್ರಣವಿರುವ ಐದು ವೀರಗಲ್ಲುಗಳಿವೆ. ಮೊದಲನೇ ವೀರಗಲ್ಲಿನಲ್ಲಿ ಮೂರು ಹಂತದ ಚಿತ್ರಣವಿದೆ. ಈ 
ವೀರಗಲ್ಲಿನ ಮೊದಲನೇ ಹಂತದಲ್ಲಿ ವೀರನು ಬಿಲ್ಲುಬಾಣವನ್ನಿಡಿದು ಶತ್ರುವಿನೊಂದಿಗೆ 
ಹೋರಾಡುತ್ತಿದ್ದಾನೆ. ಶತ್ರುವು ಭರ್ಜಿಯನ್ನಿಡಿದು ವೀರನಿಗೆ ಚುಚ್ಚುವಂತೆ ಹಿಡಿದಿದ್ದಾನೆ. ವೀರನ 
ಹಿಂಭಾಗದಲ್ಲಿ ಅರೆನಗ್ಗಳಾದ ಸ್ತ್ರೀಯೊಬ್ಬಳು ಕೈಮುಗಿದು ನಿಂತಿದ್ದಾಳೆ. ಆಕೆಯ ಪಕ್ಕದಲ್ಲಿ ತುರುವೊಂದು 
ನಿಂತಿದೆ. ಎರಡು ಮತ್ತು ಮೂರನೇ ಹಂತಗಳಲ್ಲಿ ವೀರನ ಸ್ಪರ್ಗಾರೋಹಣ, ಸ್ಪರ್ಗಪ್ರಾಪ್ತಿಯ 
ಚಿತ್ರಣವನ್ನು ಕಡೆಯಲಾಗಿದೆ. 


ಎರಡನೇ ವೀರಗಲ್ಲಿನಲ್ಲಿಯೂ ಮೂರು ಹಂತಗಳ ಚಿತ್ರಣವಿದ್ದು, ಮೊದಲ ಹಂತದಲ್ಲಿ 
ವೀರನು ಬಿಲ್ಲುಬಾಣವಿಡಿದು ಖಡ್ಗವನ್ನಿಡಿದಿರುವ ಶತ್ರುವಿನೊಂದಿಗೆ ಹೋರಾಡುತ್ತಿದ್ದಾನೆ. ವೀರನ 
ಕಾಲಬಳಿ ಶತ್ರುವೊಬ್ಬ ಸತ್ತು ಬಿದ್ದಿದ್ದಾನೆ. ವೀರನ ಹಿಂಭಾಗದಲ್ಲಿ ಸ್ತ್ರೀಯೊಬ್ಬಳು ಕೈಮುಗಿದು 
ನಿಂತಿದ್ದಾಳ. ಶತ್ರುವಿನ ಹಿಂಭಾಗದಲ್ಲಿಯೂ ಮತ್ತೊಬ್ಬ ಸ್ತ್ರೀಯು ರಕ್ಷಣೆಗೆ ಅಂಗಲಾಚುತ್ತಾ ಕೈಮುಗಿದು 
ನಿಂತಿರುವುದನ್ನು ಕಾಣಬಹುದು. ಎರಡನೇ ಹಂತದಲ್ಲಿ ವೀರ ಮತ್ತು ಆತನ ಪತ್ನಿ ಕೈಮುಗಿದು 
ಪದ್ಮಾಸನದಲ್ಲಿ ಕುಳಿತಿದ್ದಾರೆ. ಇಲ್ಲಿ ಚಾಮರಧಾರೀಕಿಯರ ಚಿತ್ರಣವಿಲ್ಲ. ವೀರ ಪೇ್ಣುಯ್ಕಲಿನಲ್ಲಿ 
ಮಡಿದಾಗ ಆತನ ಮಡದಿ ಸಹಗಮನಗೊಂಡಿರುವುದನ್ನು ಈ ಹಂತದಲ್ಲಿ ಕಾಣಬಹುದು. ಮೂರನೇ 
ಹಂತದಲ್ಲಿ ನಂದಿ ಮತ್ತು ಶಿವಲಿಂಗಕ್ಕೆ ಯತಿಯೊಬ್ಬ ಪೂಜೆ ಮಾಡುತ್ತಾ ನಿಂತಿರುವ ಚಿತ್ರಣವಿದೆ. 


ಮೂರನೇ ವೀರಗಲ್ಲು ಸಹ ಎರಡನೇ ವೀರಗಲ್ಲಿನ ಲಕ್ಷಣವನ್ನೇ ಹೊಂದಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 302 


ly Whe 


ನಾಲ್ಕನೇ ವೀರಗಲ್ಲಿನಲ್ಲಿ ನಾಲ್ಕು ಹಂತಗಳ ಚಿತ್ರಣವಿದೆ. ಮೊದಲ ಹಂತದಲ್ಲಿ ಮಧ್ಯದಲ್ಲಿ 
ವ್ಯಕ್ತಿಯೊಬ್ಬ ಖಡ್ಗ, ಗುರಾಣಿಯನ್ನಿಡಿದು ನಿಂತಿದ್ದಾನೆ. ಅವನ ಇಕ್ಕೆಲಗಳಲ್ಲಿ ಇಬ್ಬರು ಸ್ತೀಯರು ತಮ್ಮ 
ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ ಹಿಡಿದು ಸಹಾಯಕ್ಕೆ ಅಂಗಲಾಚುತ್ತಾ ನಿಂತಿರುವಂತೆ ಚಿತ್ರಿಸಲಾಗಿದೆ. 
ಎರಡನೇ ಹಂತದಲ್ಲಿ ವೀರ ಮತ್ತು ಆತನ ಕಡೆಯ ಇಬ್ಬರು ಸೈನಿಕರು ತಲಾ ಒಬ್ಬೊಬ್ಬ 
ಶತ್ರುಗಳೊಂದಿಗೆ ಹೋರಾಡುತ್ತಿದ್ದಾರೆ. ಈ ಹಂತದ ಎಡಭಾಗದಲ್ಲಿ ತುರುವೊಂದರ ಚಿತ್ರಣವಿದೆ. 
ಮೂರನೇ ಹಂತದಲ್ಲಿ ಮಂಟಪದಲ್ಲಿ ಕುಳಿತ ವೀರನನ್ನು ಚಾಮರಧಾರಿಣಿಯರು ಎತ್ತಿಕೊಂಡು 
ಹೋಗುತ್ತಿದ್ದರೆ, ನಾಲ್ಕನೇ ಹಂತದಲ್ಲಿ ಯತಿಯೊಬ್ಬ ನಂದಿ ಮತ್ತು ಶಿವಲಿಂಗಕ್ಕೆ ಪೂಜೆ ಮಾಡುತ್ತಾ 
ನಿಂತಿರುವ ಚಿತ್ರಣವನ್ನು ಕಡೆಯಲಾಗಿದೆ. ಒಟ್ಟಿನಲ್ಲಿ ಈ ವೀರಗಲ್ಲನ್ನು ಪೆಣ್ಣುಯ್ಯಲು ಹಾಗೂ 
ತುರುಗಾಳಗದಲ್ಲಿ ಮಡಿದ ವೀರನ ಸ್ನರಣಾರ್ಥ ಹಾಕಿಸಿದ್ದಾರೆ ಎನ್ನಬಹುದು. 


ಐದನೇ ವೀರಗಲ್ಲು ಮೂರು ಹಂತಗಳ ಚಿತ್ರಣವನ್ನು ಹೊಂದಿದೆ. ಮೊದಲ ಹಂತದಲ್ಲಿ 
ವೀರನು ಶತ್ರುಗಳೊಂದಿಗೆ ಹೋರಾಡುತ್ತಿದ್ದಾನೆ. ವೀರನ ಹಿಂಭಾಗ ಇಬ್ಬರು ಸ್ತ್ರೀಯರು ಎರಡೂ 
ಕೈಗಳನ್ನು ಇಳಿಬಿಟ್ಟು ನಿಂತಿದ್ದಾರೆ. ವೀರನ ಮುಂಭಾಗ ಶತುವೊಬ್ಬ ಸತ್ತು ಬಿದ್ದಿದ್ದಾನೆ. ಈ ವೀರಗಲ್ಲಿನ 
ವಿಶೇಷವೆಂದರೆ ಎರಡನೇ ಮತ್ತು ಮೂರನೇ ಹಂತದ ಸ್ಪರ್ಗಾರೋಹಣ, ಸ್ಪರ್ಗಪ್ರಾಪ್ಪಿಯ ಹಂತದಲ್ಲಿ 
ವೀರನ ಬದಲಾಗಿ ಸ್ತ್ರೀಯೊಬ್ಬಳು ಕೈಮುಗಿದು ಪದ್ಮಾಸನದಲ್ಲಿ ಕುಳಿತಿರುವಂತೆ ಚಿತ್ರಸಲಾಗಿರುವುದರಿಂದ 
ಪೇಣ್ಣುಯ್ಯಲಿನ ಹೋರಾಟದಲ್ಲಿ ವೀರನು ಮಡಿದಾಗ, ಆತನ ಮಡದಿ ಸಹಗಮನಗೊಂಡಿರುವುದನ್ನು 
ಸೂಚಿಸುತ್ತದೆ. 


ಈ ಸ್ಥಳದಿಂದ ಸ್ವಲ್ಪ ದೂರದಲ್ಲಿರುವ ಅರಳಿಕಟ್ಟೆಯ ಬಳಿಯಿರುವ ಮತ್ತೊಂದು ವೀರಗಲ್ಲಿನಲ್ಲಿ 
ಮೂವರು ವೀರರು ಪೇಬ್ಣುಯ್ಕಲಿನ ಹೋರಾಟದಲ್ಲಿ ಮಡಿದಿರುವುದನ್ನು ಕಾಣಬಹುದು. ಈ 
ವೀರಗಲ್ಲು ಮೂರು ಹಂತಗಳ ಚಿತ್ರಣವನ್ನು ಹೊಂದಿದ್ದು, ಮೊದಲ ಹಂತದಲ್ಲಿ ವೀರನೊಬ್ಬನು 
ಬಿಲ್ಲುಬಾಣವನ್ನು ಹಿಡಿದು ಶತ್ತುವಿನೊಂದಿಗೆ ಹೋರಾಡುತ್ತಿದ್ದರೆ. ಶತ್ರುವು ಭರ್ಜಿಯಿಂದ ವೀರನಿಗೆ 
ಚುಚ್ಚಲು ಯತ್ನಿಸುತ್ತಿದ್ದಾನೆ. ವೀರನ ಕಾಲಬಳಿ ಶತ್ರುವೊಬ್ಬ ಸತ್ತು ಬಿದ್ದಿದ್ದರೆ ವೀರನ ಹಿಂಭಾಗ 
ಸ್ತೀಯೊಬ್ಬಳು ಕೈಮುಗಿದು ನಿಂತಿದ್ದಾಳೆ. ಎರಡನೇ ಹಂತದಲ್ಲಿ ಮೂವರು ವೀರರು ಕೈಮುಗಿದು 
ಪದ್ಮಾಸನದಲ್ಲಿ ಕುಳಿತಿದ್ದಾರೆ. ಇಲ್ಲಿ ಚಾಮರಧಾರಿಣಿಯರ ಚಿತ್ರಣವಿಲ್ಲ. ಈ ವೀರಗಲ್ಲಿನ ಮೊದಲನೇ 
ಹಂತದಲ್ಲಿ ಮೂವರು ವೀರರ ಬದಲಿಗೆ ಒಬ್ಬ ವೀರನ ಚಿತ್ರಣವನ್ನು ಸಾಂಕೇತಿಕವಾಗಿ ನೀಡಿರುವುದನ್ನು 
ಕಾಣಬಹುದು. ಮೂರನೇ ಹಂತದಲ್ಲಿ ನಂದಿ, ಶಿವಲಿಂಗಕ್ಕೆ ಯತಿಯೊಬ್ಬ ಪೂಜೆ ಮಾಡುತ್ತಾ 
ನಿಂತಿರುವ ಚಿತ್ರಣವನ್ನು ಕಾಣಬಹುದು. ಈ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ ಕೈಚಾಲಿತ ಕೊಳವೆಬಾವಿಯ 
ಬಳಿ ಮತ್ತೆರಡು ಪೆಣ್ಣುಯ್ಯಲಿನ ವೀರಗಲ್ಲುಗಳಿವೆ. ಈ ಗ್ರಾಮ ವಿಜಯನಗರ ಅರಸರ ಕಾಲದಲ್ಲಿ 
ಪಾಳೆಯಪಟ್ಟಿನ ಕೇಂದವಾಗಿದ್ದರಿಂದ ಶತ್ರುಗಳು ಆಗಾಗ ದಾಳಿ ಮಾಡಿ ತುರುಗಳನ್ನು ಮಹಿಳೆಯರನ್ನು 
ಅಪಹರಿಸುವ ಪ್ರಯತ್ನ ಮಾಡುತ್ತಿದ್ದರು ಹಾಗೂ ಶತ್ರುಗಳೂಂದಿಗೆ ಹೋರಾಡಿ ತುರುಗಳನ್ನು ಹಾಗೂ 
ಮಹಿಳೆಯರನ್ನು ರಕ್ಷಿಸಲು ಗ್ರಾಮದ ವೀರರು ತಮ್ಮ ಪ್ರಾಣ ಲೆಕ್ಕಿಸದೇ ಹೋರಾಡಿ ಮಡಿದಿರುವುದನ್ನು 
ಇಲ್ಲಿನ ಏಳೆಂಟು ವೀರಗಲ್ಲುಗಳು ಚಿತ್ರಿಸಿವೆ. 


(b 


ಹಾರೋಪಹಳ್ಳಿದೊಡ್ಡಿ ಗ್ರಾಮದಲ್ಲಿರುವ ವಿಜಯನಗರ ಕಾಲದ ಪೆಣ್ಣುಯ್ಯಲಿನ ವೀರಗಲ್ಲು 
ಸುಮಾರು ನಾಲ್ಕು ಅಡಿ ಉದ್ದ ಹಾಗೂ ಎರಡುವರೆ ಅಡಿ ಅಗಲವಾಗಿದ್ದು, ನಾಲ್ಕು ಹಂತಗಳನ್ನು 
ಹೊಂದಿದೆ. ಮೊದಲನೇ ಹಂತದಲ್ಲಿ ವೀರನು ಭರ್ಜಿಯನ್ನಿಡಿದು ಖಡ್ಗವಿಡಿದಿರುವ ಶತ್ರುವಿನೊಂದಿಗೆ 
ಹೋರಾಡುತ್ತಿದ್ದಾನೆ. ವೀರನ ಹಿಂಭಾಗ ಮಹಿಳೆಯೊಬ್ಬಳು ಹುಯ್ಯಲಿಡುತ್ತಾ ನಿಂತಿದ್ದಾಳೆ. ಎರಡನೇ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 303 


Dd ಹಳ 


ಹಂತದಲ್ಲಿ ವೀರನ ಕಡೆಯ ಇಬ್ಬರು ಸೈನಿಕರು ಮತ್ತಿಬ್ಬರು ಶತ್ತುಪಾಳೆಯದ ಸೈನಿಕರೊಂದಿಗೆ 
ಹೋರಾಡುತ್ತಿದ್ದಾರೆ. ವೀರನ ಕಡೆಯ ಮೊದಲನೇ ಸೈನಿಕನು ಭರ್ಜಿಯನ್ನು ಹಿಡಿದಿದ್ದರೆ, 
ಎರಡನೆಯವನು ಖಡ್ಗ, ಗುರಾಣಿಯನ್ನು ಹಿಡಿದಿದ್ದಾನೆ. ಶತ್ತುಸೈನಿಕರು ಖಡ್ಗ ಬಿಲ್ಲುಬಾಣಗಳನ್ನು 
ಹಿಡಿದಿದ್ದಾರೆ. ಮೂರನೇ ಹಂತದಲ್ಲಿ ಮಂಟಪದಲ್ಲಿ ಕುಳಿತ ವೀರನನ್ನು ಆನೆಯ ಮೇಲೆ ಕುಳಿತ 
ಚಾಮರಧಾರಿಣಿಯರು ಎತ್ತಿಕೊಂಡು ಹೋಗುವ ಚಿತ್ರಣವಿದೆ. ನಾಲ್ಕನೇ ಹಂತದಲ್ಲಿ ನಂದಿ, 
ಶಿವಲಿಂಗದ ಮುಂದೆ ವೀರನು ಕೈಮುಗಿದು ಕುಳಿತಿದ್ದು, ಶಿವಲಿಂಗಕ್ಕೆ ಯತಿಯೊಬ್ಬ ಪೂಜೆ ಮಾಡುತ್ತಾ 
ನಿಂತಿದ್ದಾನೆ. ವೀರ ಮತ್ತು ನಂದಿ ಮಧ್ಯೆ ಮತ್ತೊಬ್ಬ ವ್ಯಕ್ತಿಯು ಶಂಖವನ್ನು ಊದುತ್ತಾ ನಿಂತಿರುವ 
ಚಿತ್ರಣವನ್ನು ಕಾಣಬಹುದು. 


ಚಕ್ಕೆರೆ ಗ್ರಾಮದ ಈರಣ್ಣನ ಗುಡಿಯ ಮುಂಭಾಗ ವಿಜಯನಗರ ಕಾಲದ ಪೇಬ್ಬಯ್ಯಲಿನ 
ವೀರಗಲ್ಲೊಂದಿದ್ದು, ಮೂರು ಹಂತಗಳನ್ನು ಹೊಂದಿದೆ. ಸುಮಾರು ಎರಡು ಅಡಿ ಅಗಲ, ಮೂರು 
ಅಡಿ ಉದ್ದವಾದ ಈ ವೀರಗಲ್ಲಿನ ಮೊದಲ ಹಂತದಲ್ಲಿ ವೀರನು ಚಂದ್ರಾಯುಧ, ಗುರಾಣಿಯನ್ನು 
ಹಿಡಿದು ಶತ್ರುವಿನೊಂದಿಗೆ ಹೋರಾಡುತ್ತಿದ್ದಾನೆ. ಶತ್ರುವೂ ಚಂದ್ರಾಯುಧ ಮತ್ತು ಗುರಾಣಿಯನ್ನು 
ಹಿಡಿದಿದ್ದಾನೆ. ವೀರನ ಹಿಂಭಾಗದಲ್ಲಿ ಸ್ತ್ರೀಯೊಬ್ಬಳು ನಿಂತಿದ್ದಾಳೆ. ಎರಡು ಮತ್ತು ಮೂರನೇ 
ಹಂತಗಳಲ್ಲಿ ವೀರನ ಸ್ಪರ್ಗಾರೋಹಣ, ಸ್ಪರ್ಗಪ್ರಾಪ್ಲಿಯ ಚಿತ್ರಣಗಳಿವೆ. 


ಬಾಣಗಹಳ್ಳಿ ಗ್ರಾಮದಲ್ಲಿ ಸುಮಾರು ಎರಡು ಅಡಿ ಅಗಲ, ಮೂರು ಅಡಿ ಉದ್ದದ 
ವಿಜಯನಗರ ಕಾಲದ ಪೆಣ್ಣುಯ್ಯಲಿನ ವೀರಗಲ್ಲೊಂದಿದೆ. ಮೂರು ಹಂತಗಳ ಈ ವೀರಗಲ್ಲು ಶಿಲ್ಪದಲ್ಲಿ 
ಮೊದಲನೇ ಹಂತದಲ್ಲಿ ವೀರನು ಕತ್ತಿ, ಗುರಾಣಿಯಿಡಿದು ಹೋರಾಡುತ್ತಿದ್ದಾನೆ. ಶತ್ರುವು ಭರ್ಜಿಯಿಂದ 
ವೀರನಿಗೆ ಚುಚ್ಚಿದ್ದಾನೆ. ವೀರನ ಹಿಂಭಾಗದಲ್ಲಿ ಸ್ತ್ರೀಯೊಬ್ಬಳು ಅರೆನಗ್ನಳಾಗಿ ಕೈಮುಗಿದು ನಿಂತಿದ್ದಾಳೆ. 
ಎರಡನೇ ಹಂತದಲ್ಲಿ ಮೂವರು ಸ್ತ್ರೀಯರು ಕೈಮುಗಿದು ಪದ್ಧಾಸನದಲ್ಲಿ ಕುಳಿತಿರುವ ಚಿತ್ರಣವಿದೆ. 
ಇವರು ಸತ್ತ ವೀರನ ಪಶ್ನಿಯರಾಗಿದ್ದು, ಸಹಗಮನಗೊಂಡಿದ್ದಾರೆ ಎನ್ನಬಹುದು. ಮೂರನೇ 
ಹಂತದಲ್ಲಿ ನಂದಿ, ಶಿವಲಿಂಗಕ್ಕೆ ವ್ಯಕ್ತಿಯೊಬ್ಬ ಪೂಜೆ ಮಾಡುತ್ತಾ ನಿಂತಿದ್ದರೆ, ಆತನ ಪಕ್ಕದಲ್ಲಿ ಮತ್ತೊಬ್ಬ 
ವ್ಯಕ್ತಿ ಮದ್ದಳಯನ್ನು ಬಾರಿಸುತ್ತಾ ನಿಂತಿರುವ ಚಿತ್ರಣವಿದೆ. 


ವೀರೇಗೌಡನದೊಡ್ಡಿ ಗ್ರಾಮದ ಹೊರವಲಯದಲ್ಲಿರುವ ವೀರಗಲ್ಲು ಗುಡಿಯ ಹಿಂಭಾಗದಲ್ಲಿ 
ಬಿದ್ದಿರುವ ಪೇಖ್ಬಯ್ಯಲಿನ ವೀರಗಲ್ಲು ವಿಜಯನಗರ ಕಾಲದ್ದಾಗಿದೆ. ಸುಮಾರು ಮೂರುವರೆ ಅಡಿ 
ಉದ್ದ, ಎರಡು ಅಗಲವಿರುವ ಈ ಶಿಲ್ಲವು ಮೂರು ಹಂತಗಳ ಚಿತ್ರಣವನ್ನು ಹೊಂದಿದೆ. ಮೊದಲನೇ 
ಹಂತದಲ್ಲಿ ವೀರನು ಭರ್ಜಿಯಿಂದ ಶತ್ರುವಿನ ಕತ್ತಿನ ಭಾಗಕ್ಕೆ ಚುಚ್ಚಿದ್ದಾನೆ. ಅದೇ ರೀತಿ ಶತುವು 
ಭರ್ಜಿಯಿಂದ ವೀರನಿಗೆ ಚುಚ್ಚಲು ಪ್ರಯತ್ನಿಸುತ್ತಿದ್ದಾನೆ. ವೀರನ ಹಿಂಭಾಗ ಅರೆನಗ್ಗಳಾದ 
ಸ್ತೀಯೊಬ್ಬಳು ನಿಂತಿದ್ದಾಳೆ. ಎರಡು ಮತ್ತು ಮೂರನೇ ಹಂತದಲ್ಲಿ ಸ್ಪರ್ಗಾರೋಹಣ, ಸ್ಪರ್ಗಪ್ರಾಪ್ಪಿಯ 


ಬ 


ಚಿತ್ರಣಗಳಿವೆ. 


(b 


ತೌಟನಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಹಿಂಭಾಗ ಸುಮಾರು ನಾಲ್ಕು ಅಡಿ 
ಅಗಲ, ಮೂರುವರೆ ಅಡಿ ಉದ್ದವಿರುವ ವಿಜಯನಗರ ಕಾಲದ ಪೇಬ್ಬುಯ್ಯಲ್‌ ವೀರಗಲ್ಲು ಶಿಲವಿದೆ. 
ಮೂರು ಹಂತಗಳುಳ್ಳ ಈ ವೀರಗಲ್ಲಿನ ವಿಶೇಷವೆಂದರೆ ಪೆಣ್ಣುಯ್ಕಲಿನ ಹೋರಾಟದಲ್ಲಿ ವೀರರಿಬ್ಬರು 
ಮಡಿದಾಗ, ಅವರಲ್ಲಿ ಒಬ್ಬ ವೀರನ ಇಬ್ಬರು ಮಡದಿಯರು ಸಹಗಮನ ಮಾಡಿರುವುದನ್ನು 
ಕಾಣಬಹುದು. ಮೊದಲ ಹಂತದಲ್ಲಿ ವೀರರಿಬ್ಬರು ಮತ್ತಿಬ್ಬರು ಶತ್ರುಗಳೂಂದಿಗೆ ಹೋರಾಡುತ್ತಿದ್ದಾರೆ. 
ಒಬ್ಬ ವೀರನು ಖಡ್ಗ, ಗುರಾಣಿಯನ್ನು ಹಿಡಿದಿದ್ದರೆ, ಮತ್ತೊಬ್ಬ ವೀರನು ಭರ್ಜಿ, ಗುರಾಣಿಯನ್ನು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 304 


dy he 


ಹಿಡಿದಿದ್ದಾನೆ. ಶತ್ರುಗಳು ಖಡ್ಗ, ಗುರಾಣಿಯನ್ನು ಹಿಡಿದಿದ್ದಾರೆ. ವೀರರ ಹಿಂಭಾಗದಲ್ಲಿ ಇಬ್ಬರು 
ಸ್ಲೀಯರು ಅಸಹಾಯಕರಾಗಿ ನಿಂತಿರುವ ಚಿತ್ರಣವಿದೆ. 


ಎರಡನೇ ಹಂತದಲ್ಲಿ ಮಂಟಪದಲ್ಲಿ ಇಬ್ಬರು ವೀರರು ಹಾಗೂ ಇಬ್ಬರು ಸ್ತ್ರೀಯರು 
ಪದ್ಮಾಸನದಲ್ಲಿ ಕುಳಿತಿದ್ದು ಚಾಮರಧಾರಿಣಿಯರು ಎತ್ತಿಕೊಂಡು ಹೋಗುವಂತೆ ಚಿತ್ತಿತವಾಗಿದ್ದರೆ, 
ಮೂರನೇ ಹಂತದಲ್ಲಿ ನಂದಿ. ಶಿವಲಿಂಗಕ್ಕೆ ಯತಿಯೊಬ್ಬ ಪೂಜೆ ಮಾಡುತ್ತಾ ನಿಂತಿದ್ದಾನೆ. ಶಿವಲಿಂಗದ 
ಎದುರಿಗೆ ಇಬ್ಬರು ವೀರರು ಸುಖಾಸೀನ ಭಂಗಿಯಲ್ಲಿ ಕೈಮುಗಿದು ಕುಳಿತಿದ್ದರೆ, ಇಬ್ಬರು ಸ್ತ್ರೀಯರು 
ಪದ್ಮಾಸನದಲ್ಲಿ ಕೈಮುಗಿದು ಕುಳಿತಿದ್ದಾರೆ. ಇವರಿಗೆ ವ್ಯಕ್ತಿಯೊಬ್ಬ ನಮಸ್ಕರಿಸುತ್ತಾ ನಿಂತಿರುವ 
ಚಿತ್ರಣವನ್ನು ಕಾಣಬಹುದು. 


ಕೂಡ್ಲೂರು ಗ್ರಾಮದ ಆಂಜನೇಯ ದೇವಾಲಯದ ಮುಂಭಾಗ ರಸ್ತೆಯ ಬದಿಯಲ್ಲಿ 
ವಿಜಯನಗರ ಕಾಲದ ಪೆಣ್ಣುಯ್ಕಲಿನ ವೀರಗಲ್ಲು ಶಿಲವೊಂದಿದೆ. ಸುಮಾರು ಎರಡು ಅಡಿ ಅಗಲ, 
ಎರಡುವರೆ ಅಡಿ ಉದ್ದದ ಈ ವೀರಗಲ್ಲು ಮೂರು ಹಂತಗಳನ್ನು ಹೊಂದಿದೆ. ಮೊದಲನೇ ಹಂತದಲ್ಲಿ 
ವೀರನು ಖಡ್ಗ, ಗುರಾಣಿಯನ್ನು ಹಿಡಿದು ಶತ್ತುವಿನೊಂದಿಗೆ ಹೋರಾಡುತ್ತಿದ್ದಾನೆ. ವೀರನ ಹಿಂಭಾಗ 
ಸ್ತ್ರೀಯೊಬ್ಬಳು ಅರೆನಗ್ನಳಾಗಿ ನಿಂತಿದ್ದಾಳೆ. ಎರಡನೇ ಹಂತದಲ್ಲಿ ಮಹಿಳೆಯೊಬ್ಬಳು ಕೈಮುಗಿದು 
ಕುಳಿತಿದ್ದು, ಆಕೆಯನ್ನು ಚಾಮರಧಾರಿಣಿಯರು ಎತ್ತಿಕೊಂಡು ಹೋಗುತ್ತಿದ್ದಾರೆ. ಈಕೆ ವೀರನ 
ಮಡದಿಯಾಗಿದ್ದು, ವೀರ ಸತ್ತಾಗ ಈಕೆ ಸಹಗಮನ ಮಾಡಿದ್ದಾಳೆ ಎನ್ನಬಹುದು. ಮೂರನೇ 
ಹಂತದಲ್ಲಿ ನಂದಿ, ಶಿವಲಿಂಗದ ಮುಂದೆ ವೀರನು ಕೈಮುಗಿದು ಪದ್ಗಾಸನದಲ್ಲಿ ಕುಳಿತಿದ್ದರೆ, 
ಯತಿಯೊಬ್ಬ ಶಿವಲಿಂಗಕ್ಕೆ ಪೂಜೆ ಮಾಡುತ್ತಾ ನಿಂತಿರುವ ಚಿತ್ರಣವನ್ನು ಕಾಣಬಹುದು. 


ಹೀಗೆ ಗಂಗರ ಕಾಲದಿಂದ ವಿಜಯನಗರ ಅರಸರ ಕಾಲದವರೆಗಿನ ಪೇಬ್ಣುಯ್ಕಲಿನ 
ವೀರಗಲ್ಲುಗಳು ಅಂದಿನ ಕಾಲದಲ್ಲಿ ಶತ್ರುಗಳು ಊರಿನ ಮೇಲೆ ದಾಳಿ ಮಾಡಿ ಸ್ತ್ರೀಯರನ್ನು 
ಅಪಹರಿಸುವ ಸಮಯದಲ್ಲಿ ಆ ಗ್ರಾಮದ ಯುವಕರು ಅವರೊಂದಿಗೆ ಹೋರಾಡಿ ತಮ್ಮ ಪ್ರಾಣವನ್ನು 
ತ್ಯಜಿಸಿರುವುದನ್ನು ಕಾಣಬಹುದು. ಜೊತೆಗೆ ಪೇಬ್ಣುಯ್ಕಲಿನ ಹೋರಾಟದಲ್ಲಿ ಮಡಿದ ವೀರರ 
ಪತ್ನಿಯರೂ ಸಹಗಮನ ಕೈಗೊಂಡು ಪ್ರಾಣತ್ಯಾಗ ಮಾಡಿರುವುದನ್ನು ಈ ವೀರಗಲ್ಲುಗಳಲ್ಲಿ 
ಗುರುತಿಸಬಹುದು. 


3. ಕಳ್ಳರೊಡಗಿನ ಹೋರಾಟದ ವೀರಗಲ್ಲುಗಳು : 


ಕಳ್ಳರೊಡನೆ ಹೋರಾಡಿ ಮಡಿದವರ ವೀರಗಲ್ಲುಗಳನ್ನು ಗುರುತಿಸಲು ಬಹಳ ಕಷ್ಟವಾಗುತ್ತದೆ. 
ಈ ಕಾರ್ಯಕ್ಕೆ ಶಾಸನ ಪಾಠದ ಸಹಾಯ ಬೇಕೇಬೇಕು. ಪೇಬ್ಬುಯ್ಯಲ್‌ ಅಥವಾ ತುರುಗೋಳ್‌ 
ವೀರಗಲ್ಲುಗಳಂತೆ ಇವನ್ನು ಪ್ರತ್ಯೇಕಿಸಲು ಆಗುವುದಿಲ್ಲ ಅಥವಾ ನೋಡಿದ ತಕ್ಷಣ ಗುರುತಿಸಲು 
ಸಾಧ್ಯವಾಗುವುದಿಲ್ಲ. ಏಕೆಂದರೆ ಈ ಬಗೆಯ ಶಿಲ್ಲಗಳು ಸಾಮಾನ್ಯ ವೀರಗಲ್ಲುಗಳ ಶಿಲದಂತೆಯೇ 
ಇರುತ್ತವೆ. ಶಾಸನ ಪಠ್ಯವನ್ನು ಗಮನಿಸಿ ಕಳ್ಳರೊಡಗಿನ ಹೋರಾಟದಲ್ಲಿ ಮಡಿದಿದ್ದಾರೆ ಎಂಬುದನ್ನು 
ನಿರ್ಧರಿಸಬಹುದು. ಕಳ್ಳರೊಡನೆ ಹೋರಾಡಿ ವೀರಮರಣವನ್ನಪ್ಪಿದ ವೀರರನ್ನು "ದಾರಿಗಳ್ಳರೊಡನೆ 
ಹೋರಾಡಿ ಮಡಿದವರು” ಹಾಗೂ "ಊರಿಗೆ ಕಳ್ಳತನಕ್ಕಾಗಿ ಬಂದ ಕಳ್ಳರೊಡನೆ ಹೋರಾಡಿ ಮಡಿದ 
ವೀರರು” ಎಂದು ಎರಡು ಬಗೆಯಾಗಿ ಡಾ.ಆರ್‌.ಶೇಷಶಾಸ್ತಿಯವರು ವಿಂಗಡಿಸುತ್ತಾರೆ.” 


ಕಳ್ಳರು ಗ್ರಾಮದ ಹೊರವಲಯಗಳಲ್ಲಿ ಮೇಯುತ್ತಿರುವ ತುರುಗಳನ್ನು ಅಪಹರಿಸುವುದನ್ನು 
ಮಾಡುತ್ತಿದ್ದರು. ಇದಲ್ಲದೇ ದಾರಿಯಲ್ಲಿನ ಪ್ರಯಾಣಿಕರನ್ನು ದೋಚುವುದು, ಕೆಲವೊಮ್ಮೆ ಗ್ರಾಮಗಳಿಗೆ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 305 


Cua 


ದಾಳಿ ಮಾಡಿ ಮನೆ, ದೇವಾಲಯಗಳಿಗೆ ನುಗ್ಗಿ ಕಳ್ಳತನ ಮಾಡುತ್ತಿದ್ದರು. ಪ್ರಾಚೀನ ಕಾಲದಲ್ಲಿ ಇಂತಹ 
ಸಮಯದಲ್ಲಿ ಕಳ್ಳರೊಡನೆ ಹೋರಾಡಿ ಮಡಿದವರಿಗೆ ನಿರ್ಮಿಸಿರುವ ವೀರಗಲ್ಲುಗಳನ್ನು ಚನ್ನಪಟ್ಟಣ 
ತಾಲ್ಲೂಕಿನಲ್ಲಿಯೂ ಕಾಣಬಹುದು. ಮಳೂರುಪಟ್ಟ ಗ್ರಾಮದ ಚೌಡೇಶ್ವರಿ ದೇವಾಲಯದ ಮುಂದೆ 
ಇರುವ ವೀರರ ಗುಡಿಯಲ್ಲಿನ ಕ್ರಿಶ. 1432ರ ಶಾಸನ ಬಹಳ ಕುತೂಹಲಕಾರಿ ವಿಷಯವನ್ನು 
ತಿಳಿಸುತ್ತದೆ.” 


ವಿಜಯನಗರದ ಅರಸ ಪ್ರೌಢದೇವರಾಯನ ಆಳಿಕೆಯ ಕಾಲದಲ್ಲಿ ನಡೆದ ಘಟನೆ ಇದಾಗಿದೆ. 
ಮಳೂರುಪಟ್ಟ ಗ್ರಾಮದವರೆಲ್ಲಾ ಶಿವರಾತ್ರಿ ಹಬ್ಬದ ದಿವಸ ಉಪವಾಸವಿದ್ದು, ಮಲ್ಲಯ್ಯ ದೇವರ 
ಬನದಲ್ಲಿ ಸೇರಿ ಜಾಗರಣೆ ಮಾಡುತ್ತಿರುತ್ತಾರೆ. ಆ ಸಮಯದಲ್ಲಿ ಈ ದೇವಾಲಯಕ್ಕೆ ಕಳ್ಳರು ದಾಳಿ 
ಮಾಡಿದಾಗ ಅವರನ್ನು ಎದುರಿಸಿ ಹೋರಾಡಿದ ಕೆಳಲೆನಾಡ ಮಳಲೂರಪಟ್ಟಣದ ಗೌಡರ 
ಮಾಯಿದೇವನ ಮಗನಾದ ಮಾಯಿತಮ್ಮ ಎಂಬುವನು ಕಳ್ಳರನ್ನು ಗಾಯಗೊಳಿಸಿ, ತಾನೂ 
ಗಾಯಗೊಂಡು ಕೆಲಕಾಲದ ನಂತರ ಮಡಿಯುತ್ತಾನೆ. ಈ ಸಂದರ್ಭದಲ್ಲಿ ಮಾಯಿತಮ್ಮನ ತಮ್ಮನಾದ 
ಮಂಚಿಯಣ್ಣ ಎಂಬುವನು ಅಣ್ಣನಿಗೆ ವೀರಗಲ್ಲನ್ನು ಹಾಕಿಸಿದ ವಿವರ ಶಾಸನದಲ್ಲಿ ದಾಖಲಾಗಿದೆ. 
ವಿದ್ವಾಂಸರೊಬ್ಬರು ಈ ಶಾಸನವನ್ನು ಕುರಿತು "ಈ ರೀತಿಯ ವಿಷಯ ತಿಳಿಸುವ ವೀರಗಲ್ಲು ಕನ್ನಡದಲ್ಲಿ 
ಇದೊಂದೇ ಆಗಿದೆ” ಎಂದು ವರ್ಣಿಸಿರುವುದನ್ನು ಕಾಣಬಹುದು. 


ಈ ಶಾಸನವಿರುವ ಗುಡಿಯಲ್ಲಿನ ವೀರಮಾಸ್ತಿ ಶಿಲ್ಲದಲ್ಲಿ ಇಬ್ಬರು ವೀರರು ಮಡಿದಾಗ ಅವರ 
ಪತ್ನಿಯರು ಸಹಗಮನ ಮಾಡಿರುವುದನ್ನು ಚಿತ್ತಿಸಿರುವುದನ್ನು ಕಾಣಬಹುದು. (ಆದರೆ ಶಾಸನದಲ್ಲಿ 
ಒಬ್ಬ ವ್ಯಕ್ತಿ ಮಾತ್ರ ಮಡಿದ ಉಲ್ಲೇಖವಿದೆ) ಸುಮಾರು ಆರು ಅಡಿ ಉದ್ದ ಹಾಗೂ ಐದು ಅಡಿ 
ಅಗಲವಿರುವ ಈ ಶಿಲ್ಲವನ್ನು ನಾಲ್ಕು ಹಂತಗಳಲ್ಲಿ ಸುಂದರವಾಗಿ ಕಡೆಯಲಾಗಿದೆ. ಮೊದಲನೇ 
ಹಂತದಲ್ಲಿ ಇಬ್ಬರು ವೀರರನ್ನು ಪ್ರತ್ಯೇಕವಾದ ಪಲ್ಲಕ್ಕಿಯ ಮೇಲೆ ಹೊತ್ತು ಕಾಲ್ಲಳ-ಕುದುರೆದಳ ಹಾಗೂ 
ವಾದ್ಯವೃಂದದೊಂದಿಗೆ ರಣರಂಗಕ್ಕೆ ಸಾಗುತ್ತಿರುವ ಚಿತ್ರಣವಿದೆ. ಇಬ್ಬರೂ ವೀರರ ಪಲ್ಲಕ್ಕಿಗಳ 
ಹಿಂಬದಿಯಲ್ಲಿ ಶ್ರೇತಛತ್ರಿಯನ್ನು ಹಿಡಿದ ವ್ಯಕ್ತಿಗಳು, ಬುತ್ತಿಯ ಗಂಟು ಹಾಗೂ ನೀರಿನ 
ಕಮಂಡಲವನ್ನು ಹಿಡಿದ ವ್ಯಕ್ತಿಗಳ ಚಿತ್ರಣವಿರುವುದರಿಂದ ಈ ವೀರರು ಪ್ರಮುಖ ಹುದ್ದೆಯಲ್ಲಿದ್ದವರು 
ಎಂದು ತಿಳಿಯುತ್ತದೆ. 


ಎರಡನೇ ಹಂತದಲ್ಲಿ ಹೋರಾಟದ ಚಿತ್ರಣವಿದೆ. ಎಡಭಾಗದಲ್ಲಿ ಮೊದಲನೇ ವೀರನು ಖಡ್ಗ 
ಗುರಾಣಿ ಹಿಡಿದು ಶತ್ರುಗಳೊಂದಿಗೆ ಹೋರಾಡುತ್ತಿದ್ದಾನೆ. ವೀರನು ಕುಸಿದುಬಿದ್ದಿರುವ ಶತ್ತುವೊಬ್ಬನಿಗೆ 
ಖಡ್ಗದಿಂದ ಚುಚ್ಚಿದ್ದಾನೆ. ಆ ಶತುುವು ಕತ್ತಿಯಿಂದ ವೀರನ ಎದೆಯ ಭಾಗಕ್ಕೆ ಚುಚ್ಚಿದ್ದಾನೆ. ಶತ್ರುವಿನ 
ಹಿಂಬದಿಯಲ್ಲಿ ಮತ್ತೊಬ್ಬನು ಚಂದ್ರಾಯುಧ ಮತ್ತು ಗುರಾಣಿಯನ್ನು ಹಿಡಿದು ನಿಂತಿದ್ದಾನೆ. ವೀರನ 
ಹಿಂಭಾಗದಲ್ಲಿ ಇಬ್ಬರು ಸೈನಿಕರಿದ್ದಾರೆ. ಒಬ್ಬನು ಚಂದ್ರಾಯುಧವನ್ನು ಹಿಡಿದಿದ್ದರೆ, ಮತ್ತೊಬ್ಬನು 
ಕುದುರೆ ಮೇಲೆ ಖಡವಿಡಿದು ಕುಳಿತಿದ್ದಾನೆ. ವೀರನನ್ನು ಸುಂದರವಾಗಿ ಚಿತ್ರಿಸಿದ್ದು, ಕೊರಳಲ್ಲಿ ಸರಗಳು, 
ಗಂಟುಗಳಿಂದ ಕೂಡಿದ ಜನಿವಾರ, ಕೈಕಡಗ, ತೋಳ್ಗಂದಿ ಹಾಗೂ ಕಾಲುಗಳಲ್ಲಿ ಎರಡೆರಡು 
ದಪ್ಪನೆಯ ಬಳೆಗಳು ಮೊದಲಾದ ಆಭರಣಗಳನ್ನು ಧರಿಸಿರುವಂತೆ ಕಡೆಯಲಾಗಿದೆ. ಈ ಹಂತದ 
ಬಲಭಾಗದಲ್ಲಿ ಮತ್ತೊಬ್ಬ ವೀರನು ಕುದುರೆ ಮೇಲೆ ಕುಳಿತು ಕಠಾರಿಯಿಂದ ತನ್ನ ಹಿಂದೆ 
ಹಿಮ್ಮುಖವಾಗಿ ಹೋಗುತ್ತಿರುವ ಕುದುರೆ ಮೇಲೆ ಕುಳಿತ ಶತುವಿಗೆ ಚುಚ್ಚಿದ್ದಾನೆ. ಈ ವೀರನೂ 
ದಪುನೆಯ ಜನಿವಾರ ತೊಟ್ಟದ್ದು, ಮೊದಲನೇ ವೀರನ ರೀತಿಯಲ್ಲಿಯೇ ಆಭರಣಗಳಿಂದ 
ಅಲಂಕೃತಗೊಂಡಿದ್ದಾನೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 306 


ly Whe 


ಈ ವೀರಗಲ್ಲಿನ ಮೂರನೇ ಹಂತದಲ್ಲಿ ದೊಡ್ಡದಾದ ಮಂಟಪದಲ್ಲಿ ಮೊದಲನೇ ವೀರನು 
ಇಬ್ಬರು ಪತ್ನಿಯರೊಂದಿಗೆ ಕುಳಿತಿದ್ದರೆ, ಎರಡನೇ ವೀರನು ತನ್ನ ಪತ್ನಿಯೊಬ್ಬಳೊಂದಿಗೆ ಕೈಮುಗಿದು 
ಕುಳಿತಿದ್ದಾನೆ. ಇವರು ಕುಳಿತ ಮಂಟಪವನ್ನು ಇಕ್ಕೆಲಗಳಲ್ಲಿರುವ ಚಾಮರಧಾರಿಣಿಯರು ಎತ್ತಿಕೊಂಡು 
ಹೋಗುತ್ತಿದ್ದರೆ, ಇವರ ಹಿಂಬದಿಯಲ್ಲಿ ಕೈಗಳಲ್ಲಿ ದೀಪವಿಡಿದು ಆನೆಗಳ ಮೇಲೆ ಕುಳಿತ 
ಸ್ತೀಯರಿಬ್ದರನ್ನು ಕಾಣಬಹುದು. ನಾಲ್ಕನೇ ಹಂತದ ಎಡಭಾಗದಲ್ಲಿ ದೇವಾಲಯದಲ್ಲಿ ಶಿವಲಿಂಗ, 
ನಂದಿ ಹಾಗೂ ವ್ಯಕ್ತಿಯೊಬ್ಬ ಕೈಮುಗಿದು ನಿಂತಿರುವ ಚಿತ್ರಣವಿದೆ. ದೇವಾಲಯದ ಮುಂಭಾಗದಲ್ಲಿ 
ಇಬ್ಬರು ವೀರರು ಕೈಮುಗಿದು ಸುಖಾಸೀನ ಭಂಗಿಯಲ್ಲಿ ಕುಳಿತಿದ್ದರೆ, ಮೊದಲನೇ ವೀರನ 
ಬಲಬದಿಯಲ್ಲಿ ಆತನ ಇಬ್ದರು ಪತಶ್ಲಿಯರು, ಎರಡನೇ ವೀರನ ಬಲಬದಿಯಲ್ಲಿ ಪತ್ನಿಯೊಬ್ಬಳು 
ಕೈಮುಗಿದು ಪದ್ಮಾಸನ ಭಂಗಿಯಲ್ಲಿ ಕುಳಿತಿರುವ ಚಿತ್ರಣವಿದೆ. ಇವರ ಎಡಭಾಗದಲ್ಲಿ ವ್ಯಕ್ತಿಯೊಬ್ಬ 
ಹೂವಿನ ಮಾಲೆ ಹಿಡಿದು ನಿಂತಿದ್ದರೆ, ಆತನ ಹಿಂಬದಿಯಲ್ಲಿ ನರ್ತಕಿಯೊಬ್ಬಳು ನರ್ತನ ಭಂಗಿಯಲ್ಲಿ 
ನಿಂತಿದ್ದು, ಪಕ್ಕದಲ್ಲಿ ವ್ಯಕ್ತಿಯೊಬ್ಬ ಮದ್ದಳೆಯನ್ನು ಬಾರಿಸುತ್ತಿರುವ ಚಿತ್ರಣವನ್ನು ಕಡೆಯಲಾಗಿದೆ. ಈ 
ವೀರಮಾಸ್ತಿ ಶಿಲದ ಮೇಲ್ಲಾಗದಲ್ಲಿ ಹೂವಿನ ಹಾಗೂ ಎಲೆಗಳ ತೋರಣಗಳಿಂದ ಸಿಂಗರಿಸಲಾಗಿದ್ದು, 
ಶಿಲದ ಮಧ್ಯದ ಪಟ್ಟಿಗೆಗಳಲ್ಲೂ ಅಲಂಕಾರವನ್ನು ಮಾಡಲಾಗಿದೆ. ಒಟ್ಟಿನಲ್ಲಿ ಈ ಶಿಲ್ಲವನ್ನು ಕಡೆದ 
ಶಿಲ್ಲಿಯು ನೈಪುಣ್ಯತೆಯನ್ನು ಪಡೆದವನೆಂಬುದು ಸಷ್ಟ. 


ದಾರಿಗಳ್ಳರ ಹಾವಳಿಯು ಪ್ರಾಚೀನ ಕಾಲದಿಂದಲೂ ಇರುವ ಸಮಸ್ಯೆಯಾಗಿದೆ. ಹಿಂದಿನ 
ಕಾಲದಲ್ಲಿ ವ್ಯಾಪಾರ, ವ್ಯವಹಾರಗಳಿಗಾಗಿ ಜನಸಾಮಾನ್ಯರು ಮತ್ತು ವ್ಯಾಪಾರಿಗಳು ಎತ್ತಿನ ಗಾಡಿಗಳ 
ಮೇಲೆ, ಪ್ರಾಣಿಗಳ ಮೇಲೆ ಅಥವಾ ಕಾಲು ನಡಿಗೆಯಲ್ಲಿ ಓಡಾಡುತ್ತಿದ್ದರು. ಇವರನ್ನು ಸುಲಿಗೆ 
ಮಾಡುವ ಉದ್ದೇಶದಿಂದ ಆಗಾಗ್ಗೆ ಕಳ್ಳರು ದಾಳಿ ಮಾಡುತ್ತಿದ್ದರು. ಬೇಡರ ಪಡೆಯೂ ಇದೇ 
ಉದ್ದೇಶದಿಂದ ಇವರ ಮೇಲೆ ದಾಳಿ ಮಾಡುತ್ತಿತ್ತು ಅಂತಹ ಸಂದರ್ಭಗಳಲ್ಲಿ ವ್ಯಾಪಾರಿಗಳು ಹಾಗೂ 
ಜನಸಾಮಾನ್ಯರು ಕಳ್ಳರೊಡನೆ ಹೋರಾಡಿ ಮಡಿಯುತ್ತಿದ್ದ ಉಲ್ಲೇಖ ಶಾಸನಗಳಲ್ಲಿ 
ದಾಖಲಾಗಿರುವುದನ್ನು ಕಾಣಬಹುದು. 


ಕಬ್ಬಾಳು ಗ್ರಾಮದ(ಪ್ರಸ್ತುತ ಚನ್ನಪಟ್ಟಣ ತಾಲ್ಲೂಕಿನ ಗಡಿಯಲ್ಲಿರುವ ಕನಕಪುರ ತಾಲ್ಲೂಕಿಗೆ 
ಸೇರಿರುವ ಗ್ರಾಮ) ಕ್ರಿಶ. 1291ರ ಶಾಸನವೊಂದರಲ್ಲಿ ಹೊಯ್ದಳ ದೊರೆ ಮೂರನೇ ಬಲ್ಲಾಳನ 
ಆಳ್ಗಿಕೆಯ ಕಾಲದಲ್ಲಿ "ಕಬ್ಬಹಾಳ (ಈಗಿನ ಕಬ್ಲಾಳು) ಸೋಮಗವುಂಡನ ಮಗ ಶಾವುರಂಣ್ಣನು 
ಹನೆಯೂರ (ಈಗಿನ ಚನ್ನಪಟ್ಟಣ ತಾಲ್ಲೂಕಿನ ಹನಿಯೂರು ಗ್ರಾಮ) ಸಂತೆಗೆ ಹೋಗಿ ಬರುತ್ತಿದ್ದಲ್ಲಿ 
ಕಳ್ಳರು ತಾಗಿ ಕಾದಿ ಸ್ಪರ್ಗ್ಗಸ್ತನಾದ' ಎಂಬ ವಿವರವಿದೆ ಈ ಶಾಸನದಲ್ಲಿ ಶಾವುರಣ್ಣನು 
ಹನಿಯೂರಿನಲ್ಲಿ ನಡೆಯುತ್ತಿದ್ದ ಸಂತೆಗೆ ವ್ಯಾಪಾರಕ್ಕಾಗಿ ಹೋಗಿ ಬರುತ್ತಿದ್ದ ಸಂದರ್ಭದಲ್ಲಿ ದಾರಿ 
ಮಧ್ಯೆ ಕಳ್ಳರು ದಾಳಿ ಮಾಡಿದಾಗ ಅವರೊಂದಿಗೆ ಹೋರಾಡಿ ಮರಣವನ್ನಪ್ಪಿದ ವಿವರ ತಿಳಿಯುತ್ತದೆ. 
ಹೀಗೆ ಪ್ರಾಚೀನ ಕಾಲದಲ್ಲಿ ಕಳ್ಳರ ಹಾವಳಿಯಿಂದ ತೊಂದರೆಗೆ ಒಳಗಾದ ಜನ, ಅವರೊಂದಿಗೆ 
ಹೋರಾಡಿ ಮಡಿದಿರುವುದನ್ನು ಕಾಣಬಹುದು. 


4. ಕೋಟೆ ಕಾಳಗದ ವೀರಗಲ್ಲುಗಳು : 


ಕೋಟೆ ಎಂಬುದು ಪ್ರಾಚೀನ ಕಾಲದ ರಾಜಕೀಯ ವ್ಯವಸ್ಥೆಯ ಮತ್ತು ಜನರ ರಕ್ಷಣೆಯ 
ಭಾರವನ್ನು ಹೊತ್ತಿತ್ತು ಕೋಟೆಯ ಬಲದ ಮೇಲೆ ಆಡಳಿತ ವ್ಯವಸ್ಥೆಯ ಉಳಿವು-ಅಳಿವು ಕೆಲವೊಮ್ಮೆ 
ಅವಲಂಬಿಸುತ್ತಿತ್ತು. ಹಳ್ಳಿ ನಗರಗಳ ಸುತ್ತ ಎತ್ತರವಾದ ಕೋಟೆಯನ್ನು ಪ್ರಾಚೀನರು ನಿರ್ಮಾಣ 
ಮಾಡುತ್ತಿದ್ದರು. ಶತ್ರುಗಳಿಂದ ಇದು ರಕ್ಷಣೆ ನೀಡುತ್ತಿದ್ದರಿಂದ ಪ್ರತಿಯೊಂದು ರಾಜ್ಯದ ರಾಜಧಾನಿಯೂ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 307 


dys Whe 


ಸಹಜವಾದ ರಕ್ಷಣೆ ಇಲ್ಲವೇ ಕೋಟೆಯಿಂದ ಸುತ್ತುವರಿಯಲ್ಲಟ್ಟಿತ್ತು ಆದ್ದರಿಂದ ಕೋಟೆಯಿಂದಾಗಿ 
ಶತ್ರುಗಳು ಆ ಪ್ರದೇಶವನ್ನು ಸುಲಭವಾಗಿ ವಶಪಡಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ 
ಸುರಕ್ಷಿತವಾದ ಕೋಟೆಯಲ್ಲಿ ಅಡಗಿ ಕುಳಿತ ಪ್ರತಿಪಕ್ಷದವರನ್ನು ನುಗ್ಗಿ ಸದೆಬಡಿಯುವುದು ಕಠಿಣ 
ಸವಾಲಾಗಿತ್ತು. ಇಂತಹ ಕೋಟೆಯನ್ನು ಆಕ್ರಮಣ ಮಾಡುವಲ್ಲಿ, ಕೋಟಿಯನ್ನು ಉಳಿಸಿಕೊಳ್ಳುವಲ್ಲಿ 
ಹೋರಾಡಿ ಮಡಿದ ವೀರರ ವೀರಗಲ್ಲುಗಳು ನಮ್ಮ ನಾಡಿನಲ್ಲಿ ದೊರೆಯುತ್ತವೆ. 


ಚನ್ನಪಟ್ಟಣ ತಾಲ್ಲೂಕಿನಲ್ಲೂ ಕೋಟೆ ಕಾಳಗದ ವಿವರವನ್ನು ತಿಳಿಸುವ ವೀರಗಲ್ಲೊಂದಿದೆ. 
ತಾಲ್ಲೂಕಿನ ಹೊಂಗನೂರು ಗ್ರಾಮದ ಈಶ್ವರ ದೇವಾಲಯದ ಮುಂದೆ ನಿಲ್ಲಿಸಿರುವ ಕ್ರಿಶ. 1155ರ 
ವೀರಗಲ್ಲು ಶಾಸನದಲ್ಲಿ ಹೊಯ್ದಳ ದೊರೆ ಮೂರನೇ ನರಸಿಂಹನ ಆಳಿಕೆಯ ಕಾಲದಲ್ಲಿ 
ಕನಕಯ್ಯನಾಯಕ ಎಂಬ ವೀರನು ಹೊಸಗುಂದದ ಕೋಟೆ ಕಾಳಗದಲ್ಲಿ ಕಾದು ಸ್ಪರ್ಗಸ್ತನಾದ 
ವಿವರವಿದೆ. ಈ ಸಂದರ್ಭದಲ್ಲಿ ಕನಕಯ್ಕನಾಯಕನ ಮಡದಿಯಾದ ನಾಗವ್ದೆಯು ಗಂಡನಿಗೆ 
ವೀರಗಲ್ಲು ಪ್ರಶಿಷ್ಠಾಪಿಸಿದಳೆಂಬ ಉಲ್ಲೇಖ ಇದೇ ಶಾಸನದಲ್ಲಿದೆ. ಶಾಸನೋಕ್ತ ಕೋಟೆಯಿದ್ದ 
ಹೊಸಗುಂದವು ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಹೊಸಗುಂದವಾಗಿರಬಹುದು. ಕನಕಯ್ಯನಾಯಕನು 
ಹೊಸಗುಂದ ಕೋಟೆ ಕಾಳಗದಲ್ಲಿ ಭಾಗವಹಿಸಿದಾಗ ಮಡಿದಿದ್ದಾನೆ. ಆಗ ಆತನ ಸ್ಪಂತ ಊರಾದ 
ಹೊಂಗನೂರಿನಲ್ಲಿ ವೀರಗಲ್ಲು ಪ್ರತಿಷ್ಠಾಪಿಸಿದ್ದಾರೆ ಎಂದು ನಿರ್ಧರಿಸಬಹುದು. 


[) 


ಈ ವೀರಗಲ್ಲು ಶಿಲ್ಲವನ್ನು ಸುಮಾರು ಐದುವರೆ ಅಡಿ ಉದ್ದ ಮತ್ತು ಮೂರು ಅಡಿ 
ಅಗಲವಾದ ಕಣಶಿಲೆಯ ಫಲಕದ ಮೇಲೆ ಕಂಡರಿಸಲಾಗಿದ್ದು, ನಾಲ್ಕು ಹಂತಗಳಲ್ಲಿ ಚಿತ್ರಿತವಾಗಿದೆ. 
ಮೇಲಿನ ಮೂರು ಹಂತಗಳ ಮಧ್ಯದಲ್ಲಿನ ಪಟ್ಟಿಗೆಯಲ್ಲಿ ಎರಡೆರಡು ಸಾಲುಗಳಂತೆ ಶಾಸನ 
ಪಾಠವನ್ನು ಕೊರೆಯಲಾಗಿದೆ. ಮೊದಲ ಹಂತದಲ್ಲಿ ಮೂರು ಜನ ಸೈನಿಕರು ಕತ್ತಿ ಮತ್ತು 
ಗುರಾಣಿಯನ್ನು ಹಿಡಿದು ನಿಂತಿರುವ ಚಿತ್ರಣವಿದೆ. ಎರಡನೇ ಹಂತದಲ್ಲಿ ವೀರನನ್ನು ದೊಡ್ಡದಾಗಿ 
ಚಿತ್ತಿಸಲಾಗಿದ್ದು, ವೀರನು ಎಡಗೈಯಲ್ಲಿ ಕೆಳಗೆ ಬಿದ್ದಿರುವ ಶತ್ರುವಿನ ಜುಟ್ಟನ್ನು ಹಿಡಿದು ಬಲಗೈಯಲ್ಲಿ 
ಖಡ್ಗವನ್ನು ಹಿಡಿದು ಕತ್ತರಿಸಲು ಹೊರಟಿದ್ದಾನೆ. ವೀರನನ್ನು ಸಕಲ ಆಭರಣಗಳಿಂದ ಸಿಂಗರಿಸಲಾಗಿದೆ. 
ವೀರನ ಹಿಂಭಾಗ ವ್ಯಕ್ತಿಯೊಬ್ಬ ಇವರನ್ನು ನೋಡುತ್ತಾ ನಿಂತಿದ್ದಾನೆ. 


ಮೂರನೇ ಹಂತದಲ್ಲಿ ವೀರನು ಕೈಮುಗಿದು ಪದ್ಮಾಸನದಲ್ಲಿ ಕುಳಿತಿದ್ದು, 
ಚಾಮರಧಾರಿಣಿಯರು ಎತ್ತಿಕೊಂಡು ಹೋಗುತ್ತಿದ್ದಾರೆ. ನಾಲ್ಕನೇ ಹಂತದಲ್ಲಿ ಮಂಟಪದಲ್ಲಿ 
ಶಿವಲಿಂಗವಿದ್ದು, ಇದರ ಬಲಬದಿಯಲ್ಲಿ ವೀರನು ಕೈಮುಗಿದು ಕುಳಿತಿದ್ದಾನೆ. ಶಿವಲಿಂಗದ ಎಡಬದಿಗೆ 
ನಂದಿ ಶಿಲ್ಲವಿದ್ದು, ಪಕ್ಕದಲ್ಲಿ ವ್ಯಕ್ತಿಯೊಬ್ಬ ಕೈಮುಗಿದು ನಿಂತಿರುವಂತೆ ಚಿತ್ರಿಸಲಾಗಿದೆ. ಸಾಮಾನ್ಯವಾಗಿ 
ಕೋಟೆಕಾಳಗದ ವೀರಗಲ್ಲುಗಳ ಮೊದಲ ಹಂತದಲ್ಲಿ ಕೋಟೆಯ ಗೋಡೆಯ ಚಿತ್ರಣವನ್ನು 
ಬಿಡಿಸಲಾಗಿರುತ್ತದೆ. ಆದರೆ ಈ ವೀರಗಲ್ಲಿನಲ್ಲಿ ಕೋಟೆಯ ಗೋಡೆಯ ಚಿತ್ರಣವಿಲ್ಲ. 


5, ಯುದ್ದದ ವೀರಗಲ್ಲುಗಳು : 


ಯುದ್ದ ಎಂಬುದು ಮಾನವ ತನ್ನ ವೈಯಕ್ತಿಕ ಪ್ರತಿಷ್ಠೆ ಅನುಕೂಲತೆಗಳನ್ನು ಹೆಚ್ಚಿಸಿಕೊಳ್ಳಲು 
ನಡೆಸಿದ ಪ್ರಯತ್ನಗಳ ಫಲ. ಪ್ರಾಚೀನ ಕಾಲದ ಎಲ್ಲಾ ಅರಸರು ಮಾಡಿದ ಯುದ್ಧಗಳ, ಹೋರಾಟಗಳ 
ಮುಖ್ಯ ಉದ್ದೇಶವೆಂದರೆ ಭೂಮಿಯನ್ನು ತಮ್ಮ ವಶ ಮಾಡಿಕೊಂಡು ಅದರಿಂದ ಬರುವ ಲಾಭವನ್ನು 
ಅನುಭವಿಸುವುದು. ಈ ಯುದ್ದಗಳಲ್ಲಿ ಬಲಿಪಶುಗಳಾದವರು ಮಾತ್ರ ಸಾಮಾನ್ಯ ಸೈನಿಕರು. "ರಾಜ 
ಪ್ರತ್ಯಕ್ಷ ದೈವ' ಎಂಬ ಪರಿಕಲ್ಲನೆಯನ್ನು ಮೂಡಿಸಿ, ಜೊತೆಗೆ ಯುದ್ದದಲ್ಲಿ ಮಡಿದರೆ ಸ್ವರ್ಗ / 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 308 


dys Whe 


ದೇವಲೋಕ ಪ್ರಾಪ್ತಿಯಾಗುತ್ತದೆ ಎಂಬ ಭ್ರಮೆಯನ್ನು ವೀರರ ಮನಸಿನಲ್ಲಿ ಹುಟ್ಟಿಸಿ, ಯುದ್ಧಕ್ಕೆ 
ತರಬೇತಿ ನೀಡುತ್ತಿದ್ದರು. 


ಯುದ್ಧಗಳು ಸಂಭವಿಸಲು ಹಲವಾರು ಕಾರಣಗಳಿವೆ. ರಾಜಮನೆತನಗಳ ನಡುವೆ ಬೆಳೆದು 
ಬಂದ ಮತ್ತರ, ದಾಯಾದಿ ಅಥವಾ ತಂದೆಮಕ್ಕಳ ನಡುವಿನ ವೈಮನಸ್ಯ, ಅರಸ ಮತ್ತು ಸಾಮಂತರ 
ನಡುವಿನ ವೈಯಕ್ತಿಕ ಘರ್ಷಣೆಗಳು ಹಾಗೂ ಪರಸ್ಪರರಲ್ಲಿ ಉಂಟಾದ ತಪುಗಹಿಕೆಗಳು, ಕೆಲವೊಮ್ಮೆ 
ಅರಸರ ಅಥವಾ ಅಧಿಕಾರಿಗಳ ದೌರ್ಜನ್ಯವನ್ನು ಪ್ರತಿಭಟಿಸಿ ಅವರ ಮೇಲೆ ಸಿಡಿದೆದ್ದು ಹೋರಾಟ 
ನಡೆಸುವುದು. ಇದು ಸಾಮ್ರಾಜ್ಯವನ್ನು ತಮ್ಮ ಕೈವಶ ಮಾಡಿಕೊಂಡು ಅವುಗಳ ಮೇಲೆ ತಮ್ಮ 
ಪ್ರಭುತ್ವವನ್ನು ಸ್ಥಾಪಿಸಿ ಅನುಭವಿಸಬೇಕು ಎಂಬ ಆಕಾಂಕ್ಷೆಯಿಂದ ಪ್ರಾಚೀನ ಕಾಲದಿಂದಲೂ 
ಯುದ್ಧಗಳು ನಡೆಯುತ್ತಾ ಬಂದಿವೆ. ಇದಲ್ಲದೇ ಸಣ್ಣಪುಟ್ಟ ಕಾರಣಕ್ಟಾಗಿಯೂ ಜಗಳ, ಕಾಳಗಗಳು 
ನಡೆದಿರುವುದನ್ನು ಕಾಣಬಹುದು. ಇಂತಹ ಕದನಗಳಲ್ಲಿ ಸಾಮಾನ್ಯವಾಗಿ ಪ್ರಾಣಾರ್ಪಣೆ ಮಾಡುವುದು 
ಸಾಮಾನ್ಯ ವೀರರು. ಇಂತಹ ಯುದ್ದಗಳಲ್ಲಿ ಮಡಿದಿರುವ ಅನೇಕ ವೀರರ ವೀರಗಲ್ಲುಗಳು ಚನ್ನಪಟ್ಟಣ 
ತಾಲ್ಲೂಕಿನಲ್ಲಿವೆ. 


ಮಳೂರು ಗ್ರಾಮದ ಕೈಲಾಸೇಶ್ವರ ದೇವಸ್ಥಾನದ ಮೇಲ್ಲಾವಣಿಗೆ ಬಳಸಿರುವ ಕಲ್ಲಿನಲ್ಲಿರುವ 
ಶಾಸನದಲ್ಲಿ ಗಂಗರಿಗೂ ಹಾಗೂ ಕಲ್ಯಾಣ ಚಾಲುಕ್ಕರಿಗೂ ನಡೆದ ಯುದ್ದದ ಮಾಹಿತಿ 
ದೊರೆಯುತ್ತದೆ."* ಕ್ರಿಶ. 973ರ ಕಾಲಘಟ್ಟದ ಈ ಶಾಸನದಲ್ಲಿ ಗಂಗ ದೊರೆ ಇಮ್ಮಡಿ ಮಾರಸಿಂಹನ 
ಆಳ್ಗಿಕೆಯ ಕಾಲದಲ್ಲಿ ಕಲ್ಯಾಣಚಾಲುಕ್ಕ ದೊರೆ 2ನೇ ತೈಲಪ(ತೈಲೋಕ್ಕಮಲ್ಲ)ನೊಂದಿಗೆ ಯುದ್ದ 
ನಡೆದು, ಮಾರಸಿಂಹನ ಸಾಮಂತನಾದ ಪಾಂಚಾಲದೇವನ ಸೈನ್ಯದ ಸಾಲ್ಲಿಬಹ್ಮ ಎಂಬ ವೀರನು 
ತೈಲಪನ ಸೈನ್ಯದ ಬಲ್ಲವತಿಯ ಬ್ರಹ್ನನೊಡನೆ ಹೋರಾಡಿ ಮಡಿದ ವಿವರವಿದೆ. ಈ ಶಾಸನದಲ್ಲಿ 
ಸಾಲ್ಲಿಬ್ರಹನು ಪಾಂಚಾಲದೇವನ ಅಧಿಕಾರಿಯಾಗಿದ್ದ ಹೊಲೆತಾಳ್ಸನ ಮನೆಸೇವಕನಾಗಿದ್ದನೆಂಬ 
ಉಲ್ಲೇಖವಿದೆ. ಈ ವೀರಗಲ್ಲನ್ನು ಚಿಂಗಯ್ಯ-ಚಾವಬ್ಲೆಯರ ಮಗನಾದ ಹೋಚ ಎಂಬುವನು 


ನಿರ್ಮಿಸಿದನೆಂದು ತಿಳಿಯುತ್ತದೆ. 


ಇದೇ ಗ್ರಾಮದ ಮತ್ತೊಂದು ವೀರಗಲ್ಲಿನಲ್ಲಿ ಪೊಲೆತಾಳ್ಳನ ಮನೆಸೇವಕಿಯ(ಮನೆವಗತಿ) 
ಅಳಿಯನಾದ ದುಗ್ಗ ಎಂಬ ವೀರನು ಕ್ರಿಶ. 975ರಲ್ಲಿ ಮಟ್ಲುರೊಳ್‌ (ಈಗಿನ ಮಳೂರು) ನಡೆದ 
ಅಜ್ಜುನರಾಯ-ಪೊಲೆತಾಳ್ಸರ ನಡುವೆ ಕಾಳಗ ನಡೆದಾಗ ಕಾಲ್ಲಳದಲ್ಲಿ ಹೋರಾಟ ನಡೆಸಿ ಸ್ಪರ್ಗಸ್ತನಾದ 
ವಿವರವಿದೆ. ಈ ಸಂದರ್ಭದಲ್ಲಿ ದುಗ್ಗನಿಗೆ (ಬಹುಶಃ ಆತನ ಸಂಬಂಧಿಕರಿಗೆ) ವೈಜವಾರನಪಳ್ಳಿಯ 
(ಪ್ರಸ್ತುತ ಈ ಹೆಸರಿನ ಗ್ರಾಮ ಅಸ್ತಿತ್ವದಲ್ಲಿಲ್ಲ) ಮಣ್ಣಿನ ಹೊಳೆಯ ಮೇಲಿ ಹನ್ನೆರಡು 
ಖಂಡುಗ(ಪನ್ನಿರ್ಬಿಣ್ಣುಗ) ಭೂಮಿಯನ್ನು ದಾನ ಕೊಟ್ಟ ವಿವರ ಇದೇ ವೀರಗಲ್ಲಿನಲ್ಲಿದೆ. ಶಾಸನೋಕ್ತ 
ಪೊಲೆತಾಳ್ಳನು ಗಂಗದೊರೆ ಇಮ್ಮಡಿ ಮಾರಸಿಂಹನ ಮಾಂಡಲೀಕನಾಗಿದ್ದ ಪಾಂಚಾಲದೇವನ 
ಅಧಿಕಾರಿಯಾಗಿದ್ದನೆಂದು ಕ್ರಿಶ. 973ರ ಶಾಸನದಲ್ಲಿ ದಾಖಲಾಗಿದೆ.3* ಈ ಮೇಲೆ ವಿವರಿಸಿದ ಗಂಗ 
ಮತ್ತು ಚಾಲುಕ್ಕರಿಗೂ ನಡೆದ ಯುದ್ದದಲ್ಲಿಯೇ ಪೊಲೆತಾಳ್ಗನ ಮಗನಾದ ಭುವನಾದಿತ್ಕನು ಮಡಿದ 
ವಿವರ ಶಾಸನವೊಂದರಲ್ಲಿ ಉಲ್ಲೇಖವಾಗಿದೆ.3 


ಮೇಲೆ ವಿವರಿಸಿದ ಮಳೂರಿನ ದುಗ್ಗನ ವೀರಗಲ್ಲು ಸುಮಾರು ಐದುವರೆ ಅಡಿ ಉದ್ದ ಮತ್ತು 
ಎರಡುವರೆ ಅಡಿ ಅಗಲವಾಗಿದ್ದು, ಸುಂದರವಾಗಿ ಕಡೆಯಲ್ಲಟ್ರ್ಟ ಎರಡು ಹಂತಗಳ ಚಿತ್ರಣವಿದೆ. 
ಮೊದಲ ಹಂತದಲ್ಲಿ ವೀರನನ್ನು ದೊಡ್ಡದಾಗಿ ಬಿಡಿಸಲಾಗಿದೆ. ವೀರನು ಶತ್ರು ಸೈನ್ಯದ ಕಾಲ್ದಳ, 
ಅಶ್ತದಳದೊಂದಿಗೆ ಹೋರಾಟ ಮಾಡುತ್ತಿದ್ದಾನೆ. ವೀರನು ಕುದುರೆಯೊಂದನ್ನು ಮತ್ತು ಶತ್ರುಗಳನ್ನು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 309 


lets Whe 


ಹೊಡೆದುರುಳಿಸಿದ ದ್ಯೋತಕವಾಗಿ ವೀರನ ಕಾಲಬಳಿ ಸತ್ತ ಕುದುರೆ ಮತ್ತು ಶತ್ರುಗಳ ದೇಹಗಳು 
ಬಿದ್ದಿವೆ. ವೀರನು ಖಡ್ಗ ಗುರಾಣಿಗಳನ್ನಿಡಿದು ಹೋರಾಡುತ್ತಿದ್ದರೆ, ಶತ್ತುಪಾಳೆಯದ ಕಾಲ್ಲಳದ ಇಬ್ಬರು 
ಸೈನಿಕರು ಭರ್ಜಿ ಮತ್ತು ಗುರಾಣಿಗಳನ್ನು ಹಿಡಿದಿದ್ದಾರೆ. ಶತ್ತುಸೈನ್ಯದ ಮತ್ತಿಬ್ಬರು ಕುದುರೆಗಳ ಮೇಲೆ 
ಕುಳಿತಿದ್ದು, ಖಡ್ಗ, ಭರ್ಜಿಗಳನ್ನಿಡಿದು ವೀರನತ್ತ ಮುನ್ನುಗ್ಗಿ ಬರುತ್ತಿದ್ದಾರೆ. ಇಲ್ಲಿ ವೀರ, ಶತ್ರುಗಳು 
ಹಾಗೂ ಕುದುರೆಗಳನ್ನು ಆಭರಣಗಳಿಂದ ಅಲಂಕರಿಸಲಾಗಿದೆ. ದೊಡ್ಡದಾಗಿ ಚಿತ್ರಿತನಾಗಿರುವ ವೀರನ 
ಶಿಲ್ಪದಲ್ಲಿ ತಲೆಯ ಮುಡಿ ರುಮಾಲಿನಿಂದ ಸುತ್ತಲಾಗಿದೆ. ಕಾಲ್ಲಡಗ, ಸೊಂಟಪಟ್ಟಿ, ಕೈಕಡಗ, 
ತೋಳ್ಸಂದಿ, ಕತ್ತಿನಲ್ಲಿ ಸರಗಳು, ಕಿವಿಗೆ ಧರಿಸಿರುವ ಓಲೆಗಳನ್ನು ಶಿಲ್ಲಿಯು ಸೂಕ್ಷ್ಮವಾಗಿ ಕಡೆದಿದ್ದಾನೆ. 


ಎರಡನೇ ಹಂತದಲ್ಲಿ ವೀರನು ಪೀಠದ ಮೇಲೆ ಸುಖಾಸೀನ ಭಂಗಿಯಲ್ಲಿ ಕುಳಿತಿದ್ದು 
ಬಲಗೈಯಲ್ಲಿ ಕಮಲದ ಮೊಗ್ಗನ್ನು ಹಿಡಿದಿದ್ದು, ಎಡಗೈಯನ್ನು ತೊಡೆಯ ಮೇಲಿಟ್ಟುಕೊಂಡಿದ್ದಾನೆ. ಈ 
ಹಂತದಲ್ಲಿ ವೀರನು ಸ್ಪರ್ಗಸುಖ ಅನುಭವಿಸುತ್ತಿದ್ದಾನೆ ಎಂಬುದಕ್ಕೆ ಆತನ ಇಕ್ಕೆಲಗಳಲ್ಲಿ ನಿಂತಿರುವ 
ಚಾಮರಧಾರಿಣಿಯರು ಚಾಮರವನ್ನಿಡಿದು ಸೇವೆ ಮಾಡುತ್ತಿರುವುದನ್ನು ಬಿಡಿಸಲಾಗಿದೆ. ವೀರನ 
ಇಕ್ಕೆಲಗಳಲ್ಲಿರುವ ಚಾಮರಧಾರಿಣಿಯರ ಪಕ್ಕದಲ್ಲಿ ಪೂರ್ಣಕುಂಭಗಳ ಚಿತ್ರಣವಿದ್ದು, ಅದರ ಪಕ್ಕದಲ್ಲಿ 
ದೀಪಕಂಬಗಳಿವೆ. ಒಟ್ಟಿನಲ್ಲಿ ಈ ವೀರಗಲ್ಲು ಗಂಗರ ಶೈಲಿಯ ಉತ್ತಮ ಉದಾಹರಣೆ ಎನ್ನಬಹುದು. 


ಮಳೂರುಪಟ್ಟ ಗ್ರಾಮದ ಗಂಗರ ಕಾಲದ ವೀರಗಲ್ಲೊಂದರಲ್ಲಿ ಕಿಳಿಬಯ್ಯನ ಮಗ 
ಕಶಯ್ಯನೆಂಬ ವೀರನ ಉಲ್ಲೇಖವನ್ನು ಕಾಣಬಹುದು. ಆದರೆ ಈತ ಯಾವ ಯುದ್ದದಲ್ಲಿ ಮಡಿದ 
ಎಂಬುದರ ವಿವರ ಲಭ್ಯವಿಲ್ಲ. ಅದೇ ರೀತಿ ಸರಗೂರು ಗ್ರಾಮದ ಹೊರವಲಯದಲ್ಲಿರುವ ಅಪ್ರಕಟಿತ 
ಗಂಗರ ಕಾಲದ (ಕ್ರಿಶ. 9ನೇ ಶತಮಾನ) ವೀರಗಲ್ಲಿನಲ್ಲಿ ಆಜ್ವೊಡೆಯ (ಅಂಕೊಡೆಯ) ಎಂಬ 
ವೀರನು ಯುದ್ಧವೊಂದರಲ್ಲಿ ಮಡಿದ ವಿಷಯ ತಿಳಿಯುತ್ತದೆ.” ಮೂರು ಸಾಲುಗಳಲ್ಲಿರುವ ಈ 
ಶಾಸನ ತ್ರುಟಿತವಾಗಿರುವುದರಿಂದ ಹೆಚ್ಚಿನ ಮಾಹಿತಿ ಲಭ್ಯವಿಲ್ಲ. ಈ ವೀರಗಲ್ಲು ಸುಮಾರು ಆರು ಅಡಿ 
ಅಗಲ ಮತ್ತು ನಾಲ್ಕುವರೆ ಅಡಿ ಉದ್ದವಿದ್ದು, ಸುಂದರವಾಗಿ ಕಡೆಯಲಾಗಿದೆ. 


ಈ ವೀರಗಲ್ಲು ಒಂದು ಹಂತದ ರಚನೆಯಾಗಿದ್ದು, ವೀರನನ್ನು ದೊಡ್ಡದಾಗಿ ಬಿಡಿಸಲಾಗಿದೆ. 
ವೀರನು ಕುದುರೆಯ ಮೇಲೆ ಕುಳಿತಿದ್ದು, ಬಲಗೈಯಲ್ಲಿ ಉದ್ದನೆಯ ಭರ್ಜಿಯನ್ನು ಎಸೆಯುವ 
ಭಂಗಿಯಲ್ಲಿ ಹಿಡಿದಿದ್ದಾನೆ. ವೀರನ ಎಡಗೈಯಲ್ಲಿ ಚಿಕ್ಕದಾದ ಗುರಾಣಿಯನ್ನು ಹಿಡಿದಿದ್ದು, ಕುದುರೆಯು 
ಮುಂದಿನ ಕಾಲುಗಳನ್ನು ಮೇಲಕ್ಕೆ ತ್ರಿದ್ದು ಮುನ್ನುಗ್ಗುತ್ತಿರುವಂತಿದೆ. ವೀರನ ಹಿಂಭಾಗದಲ್ಲಿ ವ್ಯಕ್ತಿಯೊಬ್ಬ 
ಎಡಗೈಯಲ್ಲಿ ಶ್ವೇತಛತ್ರಿಯನ್ನು ಹಿಡಿದು, ಬಲಗೈಯಲ್ಲಿ ಕೆಳಗೆ ಇಳಿಬಿಟ್ಟ ಕತ್ತಿಯನ್ನು ಹಿಡಿದು 
ನಿಂತಿದ್ದಾನೆ. ಆತನ ಹಿಂಭಾಗದಲ್ಲಿ ಮತ್ತೊಬ್ಬ ವ್ಯಕ್ತಿಯು ತಲೆಯ ಮೇಲೆ ಕುಂಭವನ್ನು ಹೊತ್ತು, 
ಬಲಗೈಯಲ್ಲಿ ಹಿಡಿದಿದ್ದಾನೆ. ಈ ವೀರಗಲ್ಲಿನಲ್ಲಿ ವೀರನಿಗೆ ಶ್ವೇತಛತ್ರಿಯನ್ನು ಹಿಡಿದಿರುವುದರಿಂದ ಈತ 
ಸಾಮಂತ ರಾಜನಾಗಿದ್ದ ಎಂದು ತಿಳಿಯುತ್ತದೆ. 


ಚನ್ನಮಾನಹಳ್ಳಿಯ ಕ್ರಿಶ. 1278ರ ಶಾಸನವೊಂದರಲ್ಲಿ ಹೊಯ್ದಳ ದೊರೆ ಮೂರನೇ 
ನರಸಿಂಹನ ಆಳ್ಗಿಕೆಯ ಕಾಲದಲ್ಲಿ ಆತನ ಮಹಾಪ್ರಧಾನನಾಗಿದ್ದ ಚಿಕ್ಕಕೇತಯ್ಯದಣ್ಣಾಯಕನೊಡನೆ 
ಚೆಂನಮಾಡಿಹಳ್ಳಿಯ (ಈಗಿನ ಚನ್ನಮಾನಹಳ್ಳಿ) ಕಂಚಿಯನಾಯಕರ ಮಗ  ಚೆಲುವಯ್ಯನು 
ಹೊಂಗನೂರಿನಲ್ಲಿ ನಡೆದ ಕಾಳಗದಲ್ಲಿ ಮಡಿದ ವಿವರ ದಾಖಲಾಗಿದೆ. ಕ್ರಿಶ. 1286ರ ಗರಕಹಳ್ಳಿ 
ಗ್ರಾಮದ ವೀರಗಲ್ಲೊಂದರಲ್ಲಿ ಹೊಯ್ದಳ ದೊರೆ ವೀರನಾರಸಿಂಗದೇವ (ಮೂರನೇ ನರಸಿಂಹ)ನ 
ಆಳಿಕೆಯ ಕಾಲದಲ್ಲಿ ತುಂಗಣಿ ನಾಡಾಳುವ ಗೌಡನ ಮಗ ಭೀಮಗೌಡ ಎಂಬ ವೀರನು ಹುಯಲಲ್ಲಿ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 310 


ವರ್‌ 


ಬಿದ್ದು ಸ್ಪರ್ಗಸ್ತನಾದ ವಿವರವಿದೆ.” ಈ ವೀರಗಲ್ಲಿನಲ್ಲಿ ಯಾವ ಕಾರಣಕ್ಕಾಗಿ ಹುಯಿಲು (ಯುದ್ಧ) 
ನಡೆಯಿತು ಎಂಬುದು ತಿಳಿಯುವುದಿಲ್ಲ. 


ಇಗ್ಗಲೂರು ಗ್ರಾಮದ ಶಂಭುಲಿಂಗೇಶ್ವರ ದೇವಸ್ಥಾನ ಬಳಿಯ ವೀರಗಲ್ಲೊಂದರಲ್ಲಿ 
ವಿಜಯನಗರದರಸ ವೀರಬುಕ್ಕಣ್ಣವೊಡೆಯರ ಕಾರ್ಯಕರ್ತ ಹರಿಯಪ್ಪ ಒಡೆಯನ ಆಳ್ಳಿಕೆಯ 
ಕಾಲದಲ್ಲಿ  ಇಗ್ಲಲೂರ ಭೂಮಿಕಾರರು, ಹೆಗ್ಗಡುಗಳ ಉಲ್ಲೇಖವಿದೆನ್‌ ಈ ಶಾಸನ 
ತುಟಿತವಾಗಿರುವುದರಿಂದ ವೀರನ ವಿವರ ತಿಳಿಯುವುದಿಲ್ಲ. ಈ ವೀರಗಲ್ಲು ಸುಮಾರು ನಾಲ್ಕು ಅಡಿ 
ಉದ್ದ ಮತ್ತು ಎರಡು ಅಡಿ ಅಗಲವಾಗಿದ್ದು, ಮೂರು ಹಂತಗಳ ಚಿತ್ರಣವನ್ನು ಹೊಂದಿದೆ. 
ಕೆಳಹಂತದಲ್ಲಿ ವೀರನು ಕತ್ತಿ ಗುರಾಣಿಯನ್ನು ಹಿಡಿದು ಹೋರಾಡುತ್ತಿದ್ದಾನೆ. ವೀರನ ಮುಂಭಾಗ 
ಶತುವೊಬ್ಬ ಬಿಲ್ಲುಬಾಣಗಳನ್ನಿಡಿದು ವೀರನಿಗೆ ಬೆನ್ನು ಮಾಡಿ ಹೋಗುತ್ತಿರುವಂತೆ ಚಿತ್ರಿಸಲಾಗಿದೆ. 
ವೀರನ ಹಿಂಭಾಗದಲ್ಲಿ ಕಂಬದ ಮೇಲಿರುವ ನಂದಿಯ ಶಿಲವನ್ನು ಬಿಡಿಸಲಾಗಿದೆ. 


ಎರಡನೇ ಹಂತದಲ್ಲಿ ಚಾಮರಧಾರಿಣಿಯರು ವೀರನನ್ನು ಎತ್ತಿಕೊಂಡು ಹೋಗುತ್ತಿದ್ದಾರೆ. ಇಲ್ಲಿ 
ವೀರನು ಕೈಮುಗಿದು ನಿಂತಿದ್ದಾನೆ. ಇವರ ಬಲಬದಿಯಲ್ಲಿ ಪೂರ್ಣಕುಂಭದ ಚಿತ್ರಣವಿದೆ. ಮೂರನೇ 
ಹಂತದಲ್ಲಿ ನಂದಿ, ಶಿವಲಿಂಗದ ಮುಂದೆ ವೀರ ಮತ್ತು ಆತನ ಮಡದಿ ಕೈಮುಗಿದು ಪದ್ಧಾಸನದಲ್ಲಿ 
ಕುಳಿತಿದ್ದಾರೆ. ಯಶಿಯೊಬ್ಬ ಶಿವಲಿಂಗಕ್ಕೆ ಪೂಜೆ ಮಾಡುತ್ತಿರುವ ಚಿತ್ರಣವನ್ನು ಕಾಣಬಹುದು. ಈ 
ವೀರಗಲ್ಲಿನಲ್ಲಿರುವ ಈ ಕಂಬದ ನಂದಿಯ ಚಿತ್ರಣವು ಪ್ರಸ್ತುತ ಈ ಗಾಮದ ಸೋಮೇಶ್ವರ 
ದೇವಾಲಯದ ಹಿಂಭಾಗ ಸ್ಪಲ್ಪ ದೂರದಲ್ಲಿ ಶಿಂಷಾ ನದಿಯ ದಂಡೆಯ ಮೇಲೆ ಸುಮಾರು 12 ಅಡಿ 
ಎತ್ತರದ ಕಂಬದ ಮೇಲಿನ ನಂದಿಯ ಶಿಲ್ಲವಿರುವುದರಿಂದ, ಈ ಪ್ರದೇಶದಲ್ಲಿಯೇ ನಡೆದ ಕಾಳಗದಲ್ಲಿ 
ವೀರನು ಮಡಿದಿದ್ದಾನೆ ಎಂದು ನಿರ್ಧರಿಸಬಹುದು. 


ಮಳೂರುಪಟ್ಟ ಗ್ರಾಮಕ್ಕೆ ಉತ್ತರದ ವೀರರ ಗುಡಿಯ ಪಕ್ಕದಲ್ಲಿರುವ ಕ್ರಿ.ಶ. 1414ರ ಶಾಸನದಲ್ಲಿ 
ವಿಜಯನಗರದ ದೊರೆ ವೀರಪ್ರತಾಪದೇವರಾಯನ ಆಳ್ಗಿಕೆಯ ಕಾಲದಲ್ಲಿ ಕೆಳಲೆನಾಡ ಮಹಾಪ್ರಭು 
ಮಳಲೂರಪಟ್ಟಣದ  ಕಿತ್ತಿಗೆಡನ ಮಕ್ಕಳಾದ ಮಂಜಪ್ಪ ಮತ್ತು ದೇವಗೌಡರು ಸುಖದಿಂದ 
ಆಳುತ್ತಿರುವಾಗ, ಈ ಅಣ್ಣತಮ್ಮಂದಿರು ಜಯ ಸಂವತ್ಸರದ ಚೈತ್ರ ಮಾಸ ಬಹುಳ 2 ಶನಿವಾರದಂದು 
ಎಲೆಯಕೇರಿಯಲ್ಲಿ (ಈಗಿನ ಚನ್ನಪಟ್ಟಣ ನಗರಕ್ಕೆ ಹೊಂದಿಕೊಂಡಿರುವ ಗ್ರಾಮ) ಹೋಗುತ್ತಿರುವಾಗ 
ಕಾಳ, ಹುಚ್ಚ ಮತ್ತು ಬೊಮ್ಮಕ್ಸನ ಮಾರಸಿಂಗ ಎಂಬುವರು ಇವರೊಂದಿಗೆ ಕಾಳಗಕ್ಕೆ ನಿಂತಾಗ, 
ಮಂಜಪ್ಪ-ದೇವಗೌಡರು ಶತ್ರು ಮಾರಸಿಂಗನ ತಲೆಯನ್ನು ಕಡಿದು, ತಾವೂ ಕಾಳಗದಲ್ಲಿ ಸ್ಪರ್ಗಸ್ಪರಾದ 
ವಿಷಯ ದಾಖಲಾಗಿದೆ” ಆಗ ಇವರ ತಮ್ಮ ಸೊಣ್ಣಪ್ಪನ ಮಕ್ಕಳಾದ ಚಿಕ್ಕಸೊಣ್ಣಪ್ಪ ದೇವಪ್ಪ 
ಎಂಬುವರು ಈ ವೀರಗಲ್ಲನ್ನು ಪ್ರತಿಷ್ಟಾಪಿಸಿದರು ಹಾಗೂ ಈ ವೀರಗಲ್ಲನ್ನು ತಿದ್ದಿದವರು ಗೂಳಿಅಲ್ಲಪ್ಪು 
ಎಂಬ ವಿಷಯ ಇದೇ ಶಾಸನದಲ್ಲಿ ದಾಖಲಾಗಿದೆ. 


ಗರಕಹಳ್ಳಿ ಗ್ರಾಮದ ಕ್ರಿಶ. 1417ರ ವೀರಗಲ್ಲಿನಲ್ಲಿ ವಿಜಯನಗರದ ದೊರೆ ವೀರದೇವರಾಯನ 
ಆಳ್ಲಿಕೆಯ ಕಾಲದಲ್ಲಿ "ಗಜುಕೆಹಳ್ಳಿ'ಯ ಗ್ರಾಮದ ಗೌಂಡನ ಮಕ್ಕಳಾದ ಶಿವಣ್ಣ ಮತ್ತು ಕೇತಣ್ಣ 
ಎಂಬುವರು ಯುದ್ದ್ಧವೊಂದರಲ್ಲಿ ಮಡಿದಾಗ ವೀರಗಲ್ಲನ್ನು ಪ್ರತಿಷ್ಠಾಪಿಸಿದ ಉಲ್ಲೇಖವಿದೆ. ಆದರೆ 
ಯಾವ ಕಾರಣಕ್ಕಾಗಿ ಯುದ್ದ ನಡೆಯಿತು ಎಂಬುದು ಶಾಸನ ತ್ರುಟಿತವಾಗಿರುವುದರಿಂದ ಸ್ಪಷ್ಟವಿಲ್ಲ. 


ಊ 


ಕ್ರಿಶ. 1426ರ ಕುಕ್ಟೂರು ಗ್ರಾಮದ ವೀರರ ಗುಡಿಯಲ್ಲಿನ ಶಾಸನದಲ್ಲಿ ವಿಜಯನಗರದರಸ 
ಪ್ರತಾಪ ದೇವರಾಯನ ಆಳ್ಲಿಕೆಯ ಕಾಲದಲ್ಲಿ ಕೋಡಂಬಳ್ಳಿಯ ಕಲಗೌಡನ ಮಗನಾದ ಬಯಿಚಣ್ಣ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 311 


ವರ್‌ 


ಹಾಗೂ ಲಕ್ಕಣ್ಣರ ನಡುವೆ ಯಾವುದೋ ವಿಷಯದಲ್ಲಿ ಗಲಾಟೆಯಾದಾಗ ಅವರ ಪರವಾಗಿ 
ಹೋರಾಡಿದ ಕುಕ್ಟೂರ ಗ್ರಾಮಾಧಿಪತಿ ಮಂಚೇಗೌಡನ ಮಗನಾದ ದೇವಪುನು ಆಯುಧದ ಏಟಿನಿಂದ 
ಗಾಯಗೊಂಡು ಎರಡು ವರ್ಷಗಳ ನಂತರ ವೀರಸ್ಪರ್ಗ ಪಡೆದ ವಿವರವಿದೆ. ವಿಶೇಷವೆಂದರೆ ಈ 
ಶಾಸನದಲ್ಲಿ "ವೀರಸ್ಪಗ್ಲಾಧಿಪನಾದ ದೇವಪ್ಪನ ಸಿಲಾಸ್ಟಿತಿ ಸಖವರುಷ ಸಾವಿರದ ಮುನ್ನೂಜಿ 
ಅಯಿವತ್ತನೆಯ ಕೀಲಕ ಸಂವತ್ಸರದ ಮಾರ್ಗಸಿರ ಸು 1 ಸೋಮವಾರ ದಿನ ಪೂರ್ವಾಹ್ಪ ಕಾಲದಲ್ಲಿ 
ಸತ್ರಗೀತ ವಾದ್ಯ ಪ್ರಜಾಸಮೂಹದೊಳು ಧರ್ಮಪುರಃ ಸರವಾಗಿ ಯಿಂದ್ರಲೋಕ . ... ಸಿಲಾಸ್ಥಾಪನೆ 
ಆಯಿತು ಶುಭಮಸ್ತು” ಎಂಬ ವರ್ಣನೆ ಬರುತ್ತದೆ. ಈ ರೀತಿಯ ಯುದ್ದದ ಪರಿಣಾಮವನ್ನು ತಿಳಿಸುವ 
ಅಪರೂಪದ ಶಾಸನವೆಂದು ಹೇಳಬಹುದು. 


ಶಾಸನದಲ್ಲಿ ವರ್ಣಿಸಿರುವಂತೆ ಈ ವೀರಗಲ್ಲನ್ನು ನೋಡುಗನ ಮನ ಸೆಳೆಯುವಂತೆ 
ಕಡೆಯಲಾಗಿದೆ. ಸುಮಾರು ಆರು ಅಡಿ ಉದ್ದ ಮತ್ತು ಐದು ಅಡಿ ಅಗಲವಿರುವ ಈ ವೀರಗಲ್ಲು 
ನಾಲ್ಕು ಹಂತಗಳನ್ನು ಹೊಂದಿದೆ. ಮೊದಲನೇ ಹಂತದಲ್ಲಿ ಕಾಲ್ಲಳ, ಕುದುರೆದಳ ಹಾಗೂ ವಾದ್ಯ 
ಸಮೇತವಾಗಿ ವೀರನನ್ನು ಪಲ್ಲಕ್ಕಿಯಲ್ಲಿ ಹೊತ್ತು ರಣರಂಗಕ್ಕೆ ಕರೆದೊಯ್ಯುತ್ತಿರುವ ಚಿತ್ರಣವಿದೆ. 
ಎರಡನೇ ಹಂತದಲ್ಲಿ ವೀರ ಖಡ್ಗ ಗುರಾಣಿಯನ್ನು ಹಿಡಿದು ಶತ್ರುವಿನೊಂದಿಗೆ ಹೋರಾಡುತ್ತಿದ್ದಾನೆ. 
ವೀರನ ಹಿಂಭಾಗ ಇಬ್ಬರು ಸೈನಿಕರು ಖಡ್ಗ ಗುರಾಣಿಗಳನ್ನು ಹಿಡಿದು ನಿಂತಿದ್ದಾರೆ. ಅವರ 
ಹಿಂಭಾಗದಲ್ಲಿ ಕುದುರೆ ಮೇಲೆ ಕುಳಿತ ಸೈನಿಕನೊಬ್ಬನಿದ್ದಾನೆ. ಕುದುರೆ ಶತ್ರುಗಳತ್ತ ಮುನ್ನುಗ್ಗುವಂತೆ 
ತನ್ನ ಮುಂದಿನ ಕಾಲುಗಳನ್ನು ಮೇಲೆ ಎತ್ತಿ ನಿಂತಿದೆ. ಶತ್ರು ಪಕ್ಷದಲ್ಲಿ ಮಲಗಿರುವ ಭಂಗಿಯಲ್ಲಿರುವ 
ಸೈನಿಕನೊಬ್ಬ ವೀರನ ಮುಂಭಾಗದಲ್ಲಿನ ಸೈನಿಕನನ್ನು ಖಡ್ಗದಿಂದ ಇರಿದಿರುವ ಚಿತ್ರಣವಿದೆ. 
ಶತ್ತುಪಾಳೆಯದ ಇಬ್ಬರು ಸೈನಿಕರು ಕುಳಿತ ಕುದುರೆಗಳೂ ತಮ್ಮ ಮುಂದಿನ ಕಾಲುಗಳನ್ನು ಮೇಲಕ್ಕೆ 
ಎತಿವೆ. 


ಮೂರನೇ ಹಂತದಲ್ಲಿ ಮಂಟಪವೊಂದರಲ್ಲಿ ವೀರ ಮತ್ತು ಆತನ ಪತ್ನಿ ಕೈ ಮುಗಿದು 
ಕುಳಿತಿದ್ದು, ಇವರ ಇಕ್ಕೆಲಗಳಲ್ಲಿ ಚಾಮರಧಾರಿಣಿಯರು ನಿಂತಿದ್ದಾರೆ. ಇವರಿರುವ ಮಂಟಪವನ್ನು 
ದೇವಕನ್ಯೆಯರು ಎತ್ತಿಕೊಂಡು ಹೋಗುತ್ತಿದ್ದು, ಇವರ ಹಿಂಭಾಗದಲ್ಲಿ ಆನೆಯ ಮೇಲೆ ಕುಳಿತ ಸ್ತೀಯರ 
ಚಿತ್ರಣವನ್ನು ಕಾಣಬಹುದು. ನಾಲ್ಕನೆಯ ಹಂತದ ಎಡಭಾಗದಲ್ಲಿ ದೇವಾಲಯದಲ್ಲಿ ಶಿವಲಿಂಗ, 
ನಂದಿ, ಪೂಜೆ ಮಾಡುತ್ತಾ ನಿಂತಿರುವ ಯತಿಯ ಚಿತ್ರಣವಿದ್ದು ದೇವಾಲಯದ ಮುಂಭಾಗ 
ಸುಖಾಸೀನ ಭಂಗಿಯಲ್ಲಿ ವೀರ ಕುಳಿತಿದ್ದು, ಆತನ ಪಕ್ಕದಲ್ಲಿ ಆತನ ಮಡದಿಯು ಪದ್ಗಾಸನ 
ಭಂಗಿಯಲ್ಲಿ ಕೈಮುಗಿದು ಕುಳಿತಿದ್ದಾಳೆ. ಇವರಿಗೆ ವಾದ್ಯ, ನಾಟ್ಯ ಮೊದಲಾದ ಸೇವೆಯನ್ನು 
ಮಾಡುತ್ತಿರುವ ವ್ಯಕ್ತಿಗಳ ಚಿತ್ರಣವನ್ನು ಮಾಡಲಾಗಿದೆ. ಶಾಸನದಲ್ಲಿ ವೀರನ ಮಡದಿ 
ಸಹಗಮನಗೊಂಡ ಉಲ್ಲೇಖವಲ್ಲದಿದ್ದರೂ, ಶಿಲ್ಪದಲ್ಲಿ ಮಡದಿಯ ಚಿತ್ರಣವನ್ನು ಮಾಡಲಾಗಿದೆ. ವೀರನ 
ಬಲಿದಾನದ ಮುಂದೆ, ಆತನ ಮಡದಿಯು ಸಹಗಮನಗೊಂಡ ವಿಷಯ ಗೌಣವಾಗಿದೆ. ಒಟ್ಟಿನಲ್ಲಿ ಈ 
ವೀರಗಲ್ಲನ್ನು ಶಿಲ್ಲಿಯು ಸುಂದರವಾಗಿ ಕಡೆದಿದ್ದಾನೆ ಎನ್ನಬಹುದು. 


ಕ್ರಿಶ. 1437ರ ಮಳೂರುಪಟ್ಟ ಗ್ರಾಮದ ಚೌಡೇಶ್ವರಿ ದೇವಾಲಯದ ಮುಂಭಾಗ ನಿಲ್ಲಿಸಿರುವ 
ವೀರಗಲ್ಲಿನಲ್ಲಿ  ವಿಜಯನಗರದರಸ ವೀರಪ್ರಕಾಪದೇವರಾಯನ ಕಾಲದಲ್ಲಿ  ಕೆಳಲೆನಾಡ 
ಮಳಲೂರಪಟ್ಟಣದ ಗೌಂಡದೊಡ್ಡಿ ಸೆಟ್ಟೆಯರ ಮಗ ತಿರುಮಲೆಯ ಎಂಬುವನು ಹೊಂಗನೂರ 
ಹುಯಲೊಳಗೆ ಬಿದ್ದು ಮಡಿದ ವಿವರವಿದೆ. ಈ ಸಂದರ್ಭದಲ್ಲಿ ತಿರುಮಲೆಯನ ಅಣ್ಣತಮ್ಮಂದಿರು 
ಈ ವೀರಗಲ್ಲನ್ನು ನಿಲ್ಲಿಸಿದ ಉಲ್ಲೇಖ ಶಾಸನದಲ್ಲಿದೆ. ಈ ವೀರಗಲ್ಲಿನಲ್ಲಿ ಹೊಂಗನೂರಿನಲ್ಲಿ ನಡೆದ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 312 


ಬ್‌ 


ಕದನದಲ್ಲಿ (ಹುಯಿಲಲ್ಲಿ) ತಿರುಮಲೆಯ ಯಾರೊಂದಿಗೆ ಹೋರಾಡಿ ಮಡಿದ ಎಂಬುದರ ಬಗ್ಗೆ 
ಮಾಹಿತಿಯಿಲ್ಲ. 


ಈ ವೀರಗಲ್ಲು ಶಿಲವು ಸುಮಾರು ಮೂರು ಅಡಿ ಉದ್ದ ಮತ್ತು ಮೂರುವರೆ ಅಡಿ 
ಅಗಲವಾಗಿದ್ದು, ಮೂರು ಹಂತಗಳಲ್ಲಿ ಚಿತ್ರಿತವಾಗಿದೆ. ಮೊದಲ ಹಂತದಲ್ಲಿ ವೀರನು ಕತ್ತಿ 
ಗುರಾಣಿಗಳನ್ನು ಹಿಡಿದು ಹೋರಾಡುತ್ತಿದ್ದಾನೆ. ಚಿಕ್ಕದಾಗಿ ಬಿಡಿಸಿರುವ ಶತುವೊಬ್ಬ ಕತ್ತಿಯಿಂದ ವೀರನ 
ಹೊಟ್ಟೆಯ ಭಾಗಕ್ಕೆ ಚುಚ್ಚಿದ್ದಾನೆ. ವ್ಯಕ್ತಿಯೊಬ್ಬ ವೀರನ ಹಿಂಭಾಗದಲ್ಲಿ ಯುದ್ದ ಸಾಮಾನುಗಳನ್ನು 
ಹೊತ್ತು ನಡೆಯುತ್ತಿದ್ದಾನೆ. ಆತನ ಹಿಂಬದಿಯಲ್ಲಿ ಇಬ್ಬರು ಸೈನಿಕರು ಕುದುರೆ ಮೇಲೆ ಕುಳಿತು 
ಎಡಗೈಯಲ್ಲಿ ಭರ್ಜಿಗಳನ್ನು ಹಿಡಿದು ಬಲಗೈಯಲ್ಲಿ ಕುದುರೆಗೆ ಕಟ್ಟದ ಹಗ್ಗವನ್ನು ಹಿಡಿದು 
ಮುನ್ನುಗ್ಗುತ್ತಿರುವಂತೆ ಬಿಡಿಸಲಾಗಿದೆ. ಇಲ್ಲಿ ವೀರನ ಮುಡಿಯನ್ನು ಬಟ್ಟೆಯಿಂದ ಕಟ್ಟಲಾಗಿದ್ದು, 
ಕೊರಳಿಗೆ ದಪ್ಪನೆಯ ಸರ, ಕಿವಿಗೆ ಆಭರಣವನ್ನು ಧರಿಸಿದ್ದು, ದಪುನೆಯ ಜನಿವಾರವನ್ನು ತೊಟ್ಟಿದ್ದು, 
ಸೊಂಟದಲ್ಲಿ ಕತ್ತಿಯೊಂದನ್ನು ನೇತು ಹಾಕಲಾಗಿದೆ. ಕೈಕಡಗ, ತೋಳ್ಸಂದಿ, ಕಾಲುಗಳಲ್ಲಿ ದಪ್ಪನೆಯ 
ಎರಡೆರಡು ಬಳೆಗಳನ್ನು ತೊಟ್ಟಿರುವಂತೆ ಚಿತ್ರಿಸಲಾಗಿದೆ. 


ಎರಡನೇ ಹಂತದಲ್ಲಿ ಮಂಟಪದಲ್ಲಿ ವೀರರಿಬ್ಬರು ಪದ್ಮಾಸನದಲ್ಲಿ ಕುಳಿತಿದ್ದು, (ಶಾಸನದಲ್ಲಿ 
ಒಬ್ಬ ವೀರನ ಉಲ್ಲೇಖವಿದೆ) ಅವರನ್ನು ಚಾಮರಧಾರೀಕಿಯರು ಎತ್ತಿಕೊಂಡು ಹೋಗುತ್ತಿದ್ದಾರೆ. 
ಇಕ್ಕೆಲಗಳಲ್ಲಿರುವ ಚಾಮರಧಾರಿಣಿಯರ ಹಿಂಭಾಗದಲ್ಲಿ ಆನೆಯ ಮೇಲೆ ಕುಳಿತು ದೀಪವನ್ನು 
ಹಿಡಿದಿರುವ ಸ್ಲೀಯರ ಚಿತ್ರಣವಿದೆ. ಮೂರನೇ ಹಂತದಲ್ಲಿ ದೇವಾಲಯದಲ್ಲಿ ನಂದಿ, ಶಿವಲಿಂಗದ 
ಚಿತ್ರಣವಿದ್ದು, "ದೇವಾಲಯದ ಮುಂಭಾಗ ವೀರರಿಬ್ಬರು ಸುಖಾಸೀನ ಭಂಗಿಯಲ್ಲಿ ಕೈಮುಗಿದು 
ಕುಳಿತಿದ್ದಾರೆ. ಅವರಿಗೆ ವ್ಯಕ್ತಿಯೊಬ್ಬ ಹೂವಿನ ಮಾಲೆಯನ್ನು ಹಿಡಿದು ಸೇವೆಗೈಯುತ್ತಾ ನಿಂತಿದ್ದಾನೆ. 
ಈತನ ಪಕ್ಕದಲ್ಲಿ ವ್ಯಕ್ತಿಯೊಬ್ಬ ಮದ್ದಳಯನ್ನು ಬಾರಿಸುತ್ತಿದ್ದರೆ, ನರ್ತಕಿಯೊಬ್ಗಳು ನರ್ತನ ಮಾಡುವ 
ಭಂಗಿಯಲ್ಲಿದ್ದು ವೀರರು ಸ್ಪರ್ಗಸುಖವನ್ನು ಅನುಭವಿಸುತ್ತಿರುವಂತೆ ಚಿತ್ರಿಸಲಾಗಿದೆ. 


6. ಊರಳಿವಿನ ವೀರಗಲ್ಲುಗಳು ಿ 


ಪ್ರಾಚೀನ ಕಾಲದಲ್ಲಿ ಒಂದು ಊರನ್ನು ಶತ್ರು ಸೇನೆಯವರು, ಕಳ್ಳರು. ಅಕ್ಕಪಕ್ಕದ 
ಊರಿನವರು, ರಾಜಕೀಯ ಅಥವಾ ಸಾಮಾಜಿಕ ಕಾರಣಗಳಿಗಾಗಿ ಮುತ್ತಿಗೆ ಹಾಕಿದಾಗ ಅದು ಊರಿಗೆ 
ಬಂದೊದಗಿದ ವಿನಾಶದ ಪರಿಸ್ಥಿತಿ ಎಂದು ಪರಿಗಣಿಸಿ, ಆ ಊರಿನ ಅಧಿಕಾರಿಗಳು, ವೀರರು ಊರಿನ 
ರಕ್ಷಣೆಗಾಗಿ ಹೋರಾಟಕ್ಕೆ ಮುಂದಾಗುತ್ತಿದ್ದರು. ಈ ಹೋರಾಟದಲ್ಲಿ ಮಡಿದ ವೀರರ ಸ್ನರಣಾರ್ಥ 
ವೀರಗಲ್ಲುಗಳನ್ನು ಹಾಕಿಸಿ, ಅವರ ಸಂಬಂಧಿಕರಿಗೆ ಕೊಡುಗೆಯನ್ನು ನೀಡುತ್ತಿದ್ದರು. ಇಂತಹ 
ಸನ್ನಿವೇಶವನ್ನು "ಊರ(ಟಿ)ಳಿವು' ಎಂದು ಶಾಸನಗಳಲ್ಲಿ ದಾಖಲಿಸಿರುವುದನ್ನು ಕಾಣಬಹುದು. 
ಊರಳಿವಿನ ವೀರಗಲ್ಲುಗಳನ್ನು ಶಿಲ್ಲದ ಆಧಾರದಿಂದ ಗುರುತಿಸುವುದು ಕಷ್ಟ ಇವುಗಳನ್ನು ಆ 
ವೀರಗಲ್ಲಿನ ಶಾಸನ ಪಾಠದ ಮೂಲಕವೇ ಪತ್ತೆಹಚ್ಚಬೇಕಾಗುತ್ತದೆ. 


ಯುದ್ದದಲ್ಲಿ ಗೆದ್ದ ಅರಸನು ತಾನು ಆಕ್ರಮಣ ಮಾಡಿ ಗೆದ್ದ ಪ್ರದೇಶವನ್ನು ಲೂಟಿ 
ಮಾಡುತ್ತಿದ್ದ, ಕೆಲವೊಮ್ಮೆ ಗ್ರಾಮಗಳನ್ನು ಸರ್ವನಾಶಗೊಳಿಸುತ್ತಿದ್ದ ಅಂಶ ತಿಳಿಯುತ್ತದೆ. ಶತ್ರು ಸೈನಿಕರು 
ಸೋತ ರಾಜನಿಗೆ ಸೇರಿದ ಗಾಮಗಳನ್ನು ಆಕ್ರಮಿಸಿ, ಅಲ್ಲಿನ ನಿರಪರಾಧಿಗಳನ್ನು, ನಿರಾಯುಧರನ್ನು, 
ಅಶಕ್ಷರನ್ನು, ಅಬಲೆಯರನ್ನು ಹಿಂಸಿಸಿ ಊರಿನ ಸಂಪತ್ತನ್ನು ಕೊಳ್ಳ ಹೊಡೆಯುತ್ತಿರುವ ಸಂದರ್ಭದಲ್ಲಿ 
ಆ ಗಾಮದ ವೀರರು ತಮ್ಮ ಪ್ರಾಣದ ಹಂಗನ್ನು ತೊರೆದು ಶತ್ರುಗಳೊಂದಿಗೆ ಹೋರಾಟ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 313 


dy Whe 


ಮಾಡುತ್ತಿದ್ದರು. ಒಟ್ಟಾರೆಯಾಗಿ ಹೇಳುವುದಾದರೆ ಶತ್ರುಗಳು ಒಂದು ರಾಜ್ಯವನ್ನೋ, ಪಟ್ಟಣವನ್ನೋ 
ಅಥವಾ ಗ್ರಾಮವನ್ನೋ ಆಕ್ರಮಣ ಮಾಡಿ ಲೂಟಿ ಮಾಡುವ ಸಂದರ್ಭವನ್ನು "ಊರಟಿವು' 
ಎಂಬುದಾಗಿ ಕರೆಯಲಾಗಿದೆ. 


ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ಊರಳಿವಿನ ಚಿತ್ರಣವನ್ನು ಬಿಂಬಿಸುವ ಎರಡು ಶಾಸನಗಳು 
ದೊರೆಯುತ್ತವೆ. ಕಿ.ಶ. 904ರ ಹೊನ್ನಾಯಕನಹಳ್ಳಿಯ ವೀರಗಲ್ಲಿನಲ್ಲಿ ಗಂಗ ದೊರೆ "ನೀತಿಮಾರ್ಗ್ಗ 
ಪೆರ್ಮಾನಡಿ (ಇಮ್ಮಡಿ ರಾಚಮಲ್ಲ)ಗಳ ಪಟ್ಟಂಗಟ್ಟಿದ ಪ್ರಥಮ ವರಿಷದನ್ನು ಗೊಟ್ಟೆಯಣ್ಣಗಾವುಣ್ಣನು 
ಊರಣಿವಿನೊಳು ಕಾದಿ ಸತ್ತು ಸಗ್ಗಸ್ತನಾದ' ಎಂಬ ವಿವರವಿದೆ.” ಶಾಸನದಲ್ಲಿ ಗೊಟ್ಟೆಯಣ್ಣಗಾವುಣ್ಣ 
ಎಂಬುವನು ಊರಳಿವಿನಲ್ಲಿ ಹೋರಾಟ ನಡೆಸಿ, ಮರಣವನ್ನಪ್ಪಿದ ವಿಷಯವಿದೆ. ಆದರೆ ಈ 
ಊರಳಿವು ಯಾವ ವಿಷಯಕ್ಕಾಗಿ, ಯಾರ ಜೊತೆ ನಡೆಯಿತು ಎಂಬುದರ ಬಗ್ಗೆ ಮಾಹಿತಿಯಿಲ್ಲ. 


ಈ ವೀರಗಲ್ಲು ಸುಮಾರು ನಾಲ್ಕುವರೆ ಅಡಿ ಉದ್ದ ಮತ್ತು ಮೂರು ಅಡಿ ಅಗಲವಾಗಿದ್ದು, 
ಎರಡು ಹಂತಗಳ ಚಿತ್ರಣವನ್ನು ಹೊಂದಿದೆ. ಮೊದಲನೇ ಹಂತದಲ್ಲಿ ವೀರನನ್ನು ದೊಡ್ಡದಾಗಿ 
ಬಿಡಿಸಲಾಗಿದ್ದು, ವೀರನು ಎಡಗೈಯಲ್ಲಿ ಆಳೆತ್ತರದ ಬಿಲ್ಲನ್ನು ಹಿಡಿದು ಬಲಗೈಯಲ್ಲಿಡಿದ ಬಾಣವನ್ನು 
ಪ್ರಯೋಗಿಸುತ್ತಿರುವಂತೆ ನಿಂತಿದ್ದಾನೆ. ವೀರನ ದೇಹಕ್ಕೆ ಮೂರ್ನಾಲ್ಕು ಬಾಣಗಳು ನಾಟಿವೆ. ವೀರನ 
ಮುಡಿಯನ್ನು ಬಟ್ಟೆಯಿಂದ ಕಟ್ಟಲಾಗಿದ್ದು, ಸಕಲ ಆಭರಣಗಳಿಂದ ಶೃಂಗಾರಗೊಂಡವನಂತೆ 
ಕಡೆಯಲಾಗಿದೆ. ಎರಡನೇ ಹಂತದಲ್ಲಿ ವೀರನು ಪೀಠದ ಮೇಲೆ ಸುಖಾಸೀನ ಭಂಗಿಯಲ್ಲಿ ಕುಳಿತಿದ್ದು, 
ಬಲಗೈಯಲ್ಲಿ ತಾವರೆ ಮೊಗ್ಗನ್ನು ಹಿಡಿದಿದ್ದಾನೆ. ವೀರನ ಇಕ್ಕೆಲಗಳಲ್ಲಿ ಚಾಮರಧಾರಿೀಣಿಯರು 
ನಿಂತಿದ್ದಾರೆ. ಈ ಎರಡು ಹಂತಗಳ ಮಧ್ಯದ ಪಟ್ಟಿಗೆಯಲ್ಲಿ ಹಾಗೂ ಶಿಲ್ಲಫಲಕದ ಬಲಬದಿಯಲ್ಲಿ 
ಎಂಟು ಸಾಲುಗಳ ಶಾಸನ ಪಾಠವನ್ನು ಕಂಡರಿಸಲಾಗಿದೆ. 


ವೀರೇಗೌಡನದೊಡ್ಡಿಯ ಹೊರವಲಯದ ತೋಟವೊಂದರಲ್ಲಿರುವ ವೀರಗಲ್ಲು 
ಗುಡಿಯಲ್ಲಿರುವ ಅಪ್ರಕಟಿತ ಶಾಸನದಲ್ಲಿ ಹೊಯ್ದಳ ದೊರೆ ಮೂರನೇ ನರಸಿಂಹನ ಆಳ್ಗಿಕೆಯ 
ಕಾಲದಲ್ಲಿ ನುಣ್ಣನೂರು, ನೆಜ್‌ಲೂರ ಮಾದಿಗರೊಳ್ಳಿಯ ಗೌಡಿಯರ ಮೇದಗೌಡನ ಮಗನಾದ 
ವೈಜೆಯ ಎಂಬುವನು "ಊಜುಹಳಿವಿನಲ್ಲಿ ಬಿದ್ದು ಸ್ಪರ್ಗಸ್ತನಾದ' ವಿವರ ದಾಖಲಾಗಿದೆ. ಈ 
ಸಂದರ್ಭದಲ್ಲಿ "ನುಣ್ಣನೂರು ನೆಜ್‌ಲೂರ ಸಮಸ್ತ ಗವುಂಡುಗಳು' ಗ್ರಾಮದ ಹಿರಿಯ ಕೆರೆಯ ಕೆಳಗೆ 
ಮೇದಗಾವುಂಡನಿಗೆ "ಗೌಉಂಡಕೊಡುಗೆ'ಯಾಗಿ ಸಲಗೆ-1 ಅಳತೆಯ ಗದ್ದೆಯನ್ನು ದಾನವಾಗಿ ಕೊಟ್ಟ 
ವಿವರ ಹಾಗೂ ಶಾಸನವನ್ನು ಆದಿಓಜ ಎಂಬುವನು ಕಂಡರಿಸಿದ ಎಂಬುದು ಈ ಶಾಸನದಲ್ಲಿ 
ದಾಖಲಾಗಿದೆ. 


ಈ ವೀರಗಲ್ಲು ಗುಡಿಯ ಮಧ್ಯದ ಚಪ್ಪಡಿಯಲ್ಲಿ ವೀರಗಲ್ಲು ಶಿಲವಿದ್ದರೆ, ಬಲಗಡೆ 
ಚಪ್ಪಡಿಯಲ್ಲಿ ಶಾಸನವನ್ನು ಕಂಡರಿಸಲಾಗಿದೆ. ಈ ವೀರಗಲ್ಲು ಶಿಲ್ಲವು ಸುಮಾರು ಮೂರು ಅಡಿ ಅಗಲ 
ಮತ್ತು ನಾಲ್ಕುವರೆ ಅಡಿ ಉದ್ದವಿದ್ದು, ಮೂರು ಹಂತಗಳನ್ನು ಹೊಂದಿದೆ. ಕೆಳಹಂತದಲ್ಲಿ ವೀರನು 
ಶತ್ರುವಿನೊಂದಿಗೆ ಹೋರಾಡುತ್ತಿದ್ದಾನೆ. ಬಲಭಾಗದಲ್ಲಿ ವೀರನನ್ನು ದೊಡ್ಡದಾಗಿ ಕೆತ್ತಲಾಗಿದ್ದು, ವೀರನು 
ಎಡಗೈಯಲ್ಲಿ ಆಳೆತ್ತರದ ಬಿಲ್ಲನ್ನು ಹಿಡಿದು, ಬಲಗೈಯಲ್ಲಿ ಸೊಂಟದಲ್ಲಿರುವ ಖಡ್ಗವನ್ನು ಹಿಡಿದು 
ಶತ್ರುವನ್ನು ಎದುರಿಸುವಂತೆ ನಿಂತಿದ್ದಾನೆ. ಶತ್ರುವು ಭರ್ಜಿ, ಗುರಾಣಿಯನ್ನು ಹಿಡಿದು ವೀರನೆಡೆಗೆ ದಾಳಿ 
ಮಾಡುವಂತೆ ನಿಂತಿದ್ದಾನೆ. ಎರಡನೇ ಹಂತದಲ್ಲಿ ಮಂಟಪದಲ್ಲಿ ಕುಳಿತ ವೀರನನ್ನು 
ಚಾಮರಧಾರಿಣಿಯರು ಎತ್ತಿಕೊಂಡು ಹೋಗುತ್ತಿದ್ದಾರೆ. ಮೂರನೇ ಹಂತದಲ್ಲಿ ನಂದಿ, ಶಿವಲಿಂಗದ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 314 


dys Whe 


ಮುಂದೆ ವೀರನು ಕೈಮುಗಿದು ಪದ್ಗಾಸನದಲ್ಲಿ ಕುಳಿತಿದ್ದು, ಯತಿಯೊಬ್ಬ ಶಿವಲಿಂಗಕ್ಕೆ ಹೂಜೆ 
ಮಾಡುತ್ತಾ ನಿಂತಿರುವ ಚಿತ್ರಣವಿದೆ. 


ಈ ಉಊರಳಿವಿನ ವೀರಗಲ್ಲುಗಳನ್ನು ಗಮನಿಸಿದಾಗ ಸಾಮಾನ್ಯವಾಗಿ ಎಲ್ಲಾ 
ವೀರಗಲ್ಲುಗಳಲ್ಲಿರುವ ಲಕ್ಷಣವನ್ನೇ ಹೊಂದಿವೆ. ಆದ್ದರಿಂದ ಶಾಸನರಹಿತವಾದ  ಊರಳಿವಿನ 
ವೀರಗಲ್ಲುಗಳನ್ನು ಗುರುತಿಸುವುದು ಕಷ್ಟ. 


7. ಬೇಟೆಯ ವೀರಗಲ್ಲುಗಳು » 


ಬಹಳ ಪ್ರಾಚೀನ ಕಾಲದಿಂದಲೂ ಮಾನವನು ಪ್ರಾಣಿಗಳನ್ನು ಬೇಟಿಯಾಡುವ ಪದ್ಧತಿಯನ್ನು 
ರೂಢಿಸಿಕೊಂಡು ಬಂದಿದ್ದಾನೆ. ಕೆಲವರು ಪ್ರಾಣಿಗಳ ಮಾಂಸಕ್ಕಾಗಿ ಬೇಟಿಯಾಡಿದರೆ, ಮತ್ತೆ ಕೆಲವರು 
ಮೋಜಿಗಾಗಿ ಅಥವಾ ತಮ್ಮ ಶೌರ್ಯ ಪ್ರದರ್ಶನಕ್ಕಾಗಿ ಬೇಟೆಯಾಡುತ್ತಿದ್ದರು. ಈ ಪ್ರಾಣಿಗಳನ್ನು 
ಬೇಟೆಯಾಡಲು ಮತ್ತೊಂದು ಕಾರಣವೂ ಇದೆ. ಅದೇನೆಂದರೆ ಕೆಲವು ಪ್ರಾಣಿಗಳು ಊರಿಗೆ ನುಗ್ಗಿ 
ಜನರಿಗೆ, ಜಾನವಾರುಗಳಿಗೆ ತೊಂದರೆ ಕೊಡುವುದಲ್ಲದೆ, ಕಷ್ಟದಿಂದ ಬೆಳದ ಬೆಳೆಗಳನ್ನು 
ನಾಶಪಡಿಸುತ್ತಿದ್ದವು. ಇಂತಹ ಪ್ರಾಣಿಗಳ ತೊಂದರೆಯನ್ನು ತಪ್ಪಿಸಲು ಆ ಗ್ರಾಮದ ವೀರರು ಅಂತಹ 
ಪ್ರಾಣಿಗಳನ್ನು ಬೇಟಿಯಾಡಿ ಕೊಂದು ಹಾಕಿದ ಅಥವಾ ಕೊಲ್ಲಲು ಹೋಗಿ ತಾವೇ ಮರಣವನ್ನಪ್ಪಿದ 
ಘಟನೆಗಳನ್ನು ತಿಳಿಸುವ ವೀರಗಲ್ಲುಗಳು ಚನ್ನಪಟ್ಟಣ ತಾಲ್ಲೂಕಿನಲ್ಲಿಯೂ ದೊರೆಯುತ್ತವೆ. 


ವೀರನು ನೇರವಾಗಿ ಪ್ರಾಣಿಗಳೊಂದಿಗೆ ಹೋರಾಡುವ ಶಾಸನಶಿಲ್ಲಗಳು ವಿಶಿಷ್ಠ್ಟವಾದವುಗಳು. 
ಇವುಗಳಲ್ಲಿ ಹಂದಿಬೇಟೆ, ಹುಲಿಬೇಟೆ, ಜಿಂಕೆಬೇಟೆ ಮೊದಲಾದವುಗಳಲ್ಲಿ ಮಡಿದ ವೀರರ ಶಿಲಗಳನ್ನು 
ಕಾಣಬಹುದು. ಈ ರೀತಿಯ ವೀರಗಲ್ಲುಗಳು ಹೆಚ್ಚಾಗಿ ಬರಹ ರಹಿತವಾಗಿರುತ್ತವೆ. ಇವುಗಳನ್ನು 
ಸುಲಭವಾಗಿ ಪತ್ತೆ ಹಚ್ಚಬಹುದು. ವೀರ ಬೇಟೆಯಾಡಿದ ಪ್ರಾಕಿಯ ಚಿತ್ರಣವಿರುವುದರಿಂದ ಯಾವ 
ಪ್ರಾಣಿಯೊಂದಿಗೆ ಹೋರಾಡಿ ಮಡಿದಿದ್ದಾನೆ ಎಂಬುದನ್ನು ಗುರುತಿಸಬಹುದು. ಇಂತಹ 
ವೀರಗಲ್ಲುಗಳಲ್ಲಿ ವೀರ ಮತ್ತು ಆತನು ಬೇಟೆಯಾಡಿದ ಪ್ರಾಣಿಯ ಚಿತ್ರಣವೇ ಪ್ರಮುಖವಾಗಿರುವ 
ಶಿಲ್ಲದ ಭಾಗವೇ ಪ್ರಾಮುಖ್ಯತೆಯನ್ನು ಪಡೆದು ನಮ್ಮ ಗಮನ ಸೆಳೆಯುತ್ತದೆ. 


ಹಂದಿಬೇಟೆ : ಹಂದಿಯನ್ನು ಮಾಂಸಕ್ಕಾಗಿ ಬೇಟೆಯಾಡುವುದು ಒಂದು ಕಾರಣವಾದರೆ, ರೈತರ 
ಹೊಲ- ಗದ್ದೆಗಳಿಗೆ ನುಗ್ಗಿ ಬೆಳೆಯನ್ನು ನಾಶಪಡಿಸುತ್ತಿದ್ದುದರಿಂದ ಅವುಗಳನ್ನು ಬೇಟಿಯಾಡುತ್ತಿದ್ದರು. 
ಪ್ರಸ್ತುತ ಕಾಲವನ್ನು ಗಮನಿಸಿದಾಗ ಹಂದಿಗಳು ರೈತರ ಪರಮಶತ್ತು ಎನ್ನಬಹುದು. ಸಾಮಾನ್ಯವಾಗಿ 
ಹಂದಿಗಳು ರಾತ್ರಿ ಸಮಯದಲ್ಲಿ ಹೊಲ-ಗದ್ದೆಗಳಿಗೆ ನುಗ್ಗಿ ಬೆಳೆಯನ್ನು ತಿಂದು ಮುಗಿಸುತ್ತವೆ. ಅವು 
ತಿನ್ನುವುದಕ್ಕಿಂತಲೂ ಆ ಬೆಳೆಯನ್ನು ನಾಶಮಾಡುವುದೇ ಹೆಚ್ಚು. ಹೀಗಾಗಿ ಹಂದಿ ಬೇಟೆಯಾಡುವ 
ಹಾಗೂ ಬೇಟೆಯಾಡಲು ಹೋಗಿ ಪ್ರಾಣ ಕಳೆದುಕೊಂಡ ವಿಷಯವನ್ನು ತಿಳಿಸುವ ಹಲವಾರು 
ವೀರಗಲ್ಲುಗಳು ತಾಲ್ಲೂಕಿನಲ್ಲಿ ದೊರೆಯುತ್ತವೆ. 


ವೀರನು ಹಂದಿಬೇಟಿಯಾಡುವುದಕ್ಕಿಂತ ಮುಂಚೆ ನಾಯಿಗಳ ಸಹಾಯದಿಂದ ತಾನು 
ಬೇಟಿಯಾಡುವ ಪ್ರಾಕಿಯನ್ನು ಗುರುತಿಸುತ್ತಿದ್ದ ಅಥವಾ ಆ ಪ್ರಾಣಿಯ ಹೆಜ್ಜೆಯ ಗುರುತುಗಳನ್ನು 
ಅನುಸರಿಸಿ ಹೋಗಿ ಅದು ಎಲ್ಲಿದೆ ಎಂಬುದನ್ನು ಪತ್ತೆಹಚ್ಚಿ ಬೇಟೆಯಾಡುತ್ತಿದ್ದ. ಮೊದಲಿಗೆ 
ನಾಯಿಗಳನ್ನು ಹಂದಿಯ ಮೇಲೆ ಛೂ ಬಿಟ್ಟು ಹೋರಾಡುವಂತೆ ಮಾಡುತ್ತಿದ್ದ, ತಾನೂ ದೂರದಲ್ಲಿ 
ನಿಂತು ನಾಯಿಗಳಿಗೆ ಏಟು ಬೀಳದಂತೆ, ಪ್ರಾಣಿಯನ್ನೇ ಗುರಿಯಿಟ್ಟು ಶಸ್ತ್ರ ಪ್ರಯೋಗ ಮಾಡುತ್ತಿದ್ದ. ಈ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 315 


lle he 


ವಿಧಾನಕ್ಕೆ ಹಂದಿಯು ಮಡಿಯದೇ ಹೋದರೆ ವೀರನು ನೇರವಾಗಿ ಹೋಗಿ ಹಂದಿಯನ್ನು 
ಇರಿಯುವ ಪ್ರಯತ್ನವನ್ನು ಮಾಡುತ್ತಿದ್ದ. ಈ ಸಂದರ್ಭದಲ್ಲಿ ಹಂದಿಯ ದಾಳಿಯಿಂದ ಗಾಯಗೊಂಡು 
ಮಡಿದ ವೀರರ ಸ್ಮರಣಾರ್ಥವಾಗಿ ಅಂದಿನ ಸಮಾಜದಲ್ಲಿ ವೀರಗಲ್ಲುಗಳನ್ನು ಪ್ರತಿಷ್ಠಾಪಿಸಿರುವುದನ್ನು 
ಕಾಣಬಹುದು. 


ಚನ್ನಪಟ್ಟಣ ತಾಲ್ಲೂಕಿನ ಮಳೂರುಪಟ್ಟ, ತಗಚಗೆರೆ ಇಗ್ಗಲೂರು,  ಉಜ್ಜನಹಳ್ಳಿ 
ಮೊದಲಾದೆಡೆಗಳಲ್ಲಿ ಹಂದಿಬೇಟೆಯ ವೀರಗಲ್ಲುಗಳನ್ನು ಕಾಣಬಹುದು. ಮಳೂರುಪಟ್ಟಣದ ಹರಿಜನ 
ಕೇರಿಯಲ್ಲಿ ಗಂಗರ ಕಾಲದ ಸುಂದರವಾದ ಹಂದಿಬೇಟೆಯ ವೀರಗಲ್ಲೊಂದಿದೆ. ಸುಮಾರು ಎರಡು 
ಅಡಿ ಉದ್ದ, ಎರಡು ಅಡಿ ಅಗಲವಿರುವ ಈ ಶಿಲ್ಪದಲ್ಲಿ ವೀರನು ಹಂದಿಯ ಬಾಯಿಯನ್ನು 
ಎಡಗೈಯಿಂದ ಭದವಾಗಿ ಹಿಡಿದು, ಬಲಗೈಯಲ್ಲಿ ಹಿಡಿದ ಕತ್ತಿಯಿಂದ ಅದನ್ನು ಕೊಲ್ಲಲು 
ಪ್ರಯತ್ಲಿಸುತ್ತಿದ್ದಾನೆ. ಅಲ್ಲದೆ ಎರಡು ನಾಯಿಗಳು ಹಂದಿಯ ಮೇಲೆರಗಿ ಕಚ್ಚುತ್ತಿವೆ. ಈ ಚಿತ್ರಣದ 
ಮೇಲ್ಲಾಗದಲ್ಲಿ ವೀರನನ್ನು ದೇವಕನ್ಯೆಯರು ಸ್ವರ್ಗಲೋಕಕ್ಕೆ ಎತ್ತಿಕೊಂಡು ಹೋಗುತ್ತಿರುವ ಚಿತ್ರಣವನ್ನು 
ಚಿಕ್ಕದಾಗಿ ಬಿಡಿಸಲಾಗಿದೆ. 


ತಗಚಗೆರೆ ಗ್ರಾಮದ ಹೊರವಲಯದ  ತೆಂಗಿನತೋಟವೊಂದರಲ್ಲಿ ಕ್ರಿಶ. ಸುಮಾರು 
ಹದಿಮೂರನೇ ಶತಮಾನದ ಹೊಯ್ದಳ ಶೈಲಿಯ ಹಂದಿಬೇಟೆ ವೀರಗಲ್ಲಿದೆ. ಇದು ಸುಮಾರು ಐದು 
ಅಡಿ ಎತ್ತರ ಹಾಗೂ ಎರಡುವರೆ ಅಡಿ ಅಗಲವಿದ್ದು, ಮೂರು ಹಂತಗಳನ್ನು ಹೊಂದಿದೆ. ಮೊದಲ 
ಹಂತದಲ್ಲಿ ವೀರನು ತನ್ನ ಎರಡೂ ಕೈಗಳಲ್ಲಿ ಕತ್ತಿಗಳನ್ನು ಹಿಡಿದು ಹಂದಿಯ ಕತ್ತು ಹಾಗೂ ಹೊಟ್ಟೆಯ 
ಭಾಗಕ್ಕೆ ಚುಚ್ಚಿದ್ದಾನೆ. ಹಂದಿಯು ವೀರನ ಎಡತೊಡೆಯನ್ನು ಕಚ್ಚುತ್ತಿದ್ದೆ, ನಾಯಿಯೊಂದು ಹಂದಿಯ 
ಮೇಲೆರಗಿ ಕಚ್ಚುತ್ತಿದೆ. ಈ ದೃಶ್ಯವನ್ನು ವ್ಯಕ್ತಿಯೊಬ್ಬ ದೂರದಿಂದ ಗಾಬರಿಯಿಂದ ನೋಡುತ್ತಿದ್ದಾನೆ. ಈ 
ಹಂತದಲ್ಲಿ ವೀರನನ್ನು ದೊಡ್ಡದಾಗಿ ಚಿತ್ರಿಸಲಾಗಿದೆ. ದೂರದಿಂದ ನೋಡುತ್ತಿರುವ ವ್ಯಕ್ತಿಯನ್ನು ತುಂಬಾ 
ಚಿಕ್ಕದಾಗಿ ಕೆತ್ತಲಾಗಿದೆ. ವೀರನು ಸಕಲ ಅಭರಣಗಳಿಂದ ಅಲಂಕೃತಗೊಂಡಿದ್ದು, ಸೊಂಬದಲ್ಲಿ 
ಕತ್ತಿಯೊಂದನ್ನು ಕಟ್ಟಲಾಗಿದೆ. ಎರಡನೇ ಹಂತದಲ್ಲಿ ವೀರ ಮತ್ತು ಆತನ ಹೆಂಡತಿ ಒಬ್ಬರನ್ನೊಬ್ಬರು 
ಕೈಗಳನ್ನು ಹಿಡಿದು ನಿಂತಿದ್ದು, ಚಾಮರಧಾರಿಣಿಯರು ಇವರನ್ನು ಎತ್ತಿಕೊಂಡು ಹೋಗುತ್ತಿದ್ದಾರೆ. 
ಮೂರನೇ ಹಂತದಲ್ಲಿ ದಂಪತಿಗಳು ಪದ್ಮಾಸನದಲ್ಲಿ ಕುಳಿತಿದ್ದಾರೆ. ಅವರ ಎಡಭಾಗದಲ್ಲಿ ನಂದಿ, 
ಶಿವಲಿಂಗವಿದ್ದು, ಯತಿಯೊಬ್ಬ ಪೂಜೆ ಮಾಡುತ್ತಾ ನಿಂತಿರುವ ಚಿತ್ರಣವಿದೆ. ಈ ವೀರಗಲ್ಲನ್ನು 
ಕೆಂಪುಬಣ್ಣದ ಕಣಶಿಲೆಯಲ್ಲಿ ಸೂಕ್ಷ್ಮವಾಗಿ ಕಡೆಯಲಾಗಿದೆ. 


ಇಗ್ಗ್ಲಲೂರು ಗ್ರಾಮದ ಆಂಜನೇಯ ದೇವಾಲಯದಿಂದ ಸ್ವಲ್ಲ ದೂರದಲ್ಲಿ ವಿಜಯನಗರ 
ಕಾಲದ ಹಂದಿಬೇಟೆ ವೀರಗಲ್ಲಿದೆ. ಸುಮಾರು ನಾಲ್ಕುವರೆ ಅಡಿ ಉದ್ದ ಮತ್ತು ಎರಡುವರೆ ಅಡಿ 
ಅಗಲವಿದ್ದು, ಮೂರು ಹಂತಗಳ ಚಿತ್ರಣವನ್ನು ಹೊಂದಿದೆ. ಮೊದಲ ಹಂತದಲ್ಲಿ ವೀರನು 
ಈಟಿಯಿಂದ ಹಂದಿಯ ತಲೆಯ ಮೇಲ್ಗಾಗಕ್ಕೆ ಚುಚ್ಚುತ್ತಿದ್ದರೆ ಹಂದಿಯು ವೀರನ ಮೇಲೆ ದಾಳಿ 
ಮಾಡಲು ಮುನ್ನುಗ್ಗುತ್ತಿದೆ. ನಾಯಿಯೊಂದು ಹಂದಿಯ ಮೇಲೆರಗಿ ಕಚ್ಚುತ್ತಿದ್ದರೆ ಮತ್ತೊಂದು 
ನಾಯಿಯು ಹಂದಿಯ ಹಿಂಬದಿಯಿಂದ ದಾಳಿಯಿಟ್ಟಿದೆ. ಎರಡನೇ ಹಂತದಲ್ಲಿ ವೀರ ಮತ್ತು ಆತನ 
ಇಬ್ಬರು ಮಡದಿಯರು ಪೀಠದ ಮೇಲೆ ಪದ್ಮಾಸನದಲ್ಲಿ ಕೈಮುಗಿದು ಕುಳಿತಿದ್ದರೆ, ಇವರನ್ನು 
ಚಾಮರಧಾರಿಣಿಯರು ಎತ್ತಿಕೊಂಡು ಹೋಗುತ್ತಿದ್ದಾರೆ. ಮೂರನೇ ಹಂತದಲ್ಲಿ ನಂದಿ, ಶಿವಲಿಂಗಕ್ಕೆ 
ಯತಿಯೊಬ್ಬ ಪೂಜೆ ಮಾಡುತ್ತಿರುವ ಚಿತ್ರಣವನ್ನು ಕಡೆಯಲಾಗಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 316 


det Whe 


ಉಜ್ಜನಹಳ್ಳಿ ಗ್ರಾಮದ ಆಂಜನೇಯ ದೇವಾಲಯದ ಮುಂಭಾಗದಲ್ಲಿ ಸುಮಾರು ಒಂದುವರೆ 
ಅಡಿ ಉದ್ದ, ಎರಡು ಅಡಿ ಅಗಲವಿರುವ ಒಂದು ಹಂತದ ಹಂದಿಬೇಟೆಯ ವೀರಗಲ್ಲೊಂದಿದೆ. ಇದು 
ವಿಜಯನಗರ ಕಾಲದ್ದಾಗಿದೆ. ತಾಲ್ಲೂಕಿನ ಉಳಿದೆಲ್ಲ ಹಂದಿಬೇಟಿಯ ಶಿಲ್ಪದಲ್ಲಿ ವೀರನು 
ಬಲಭಾಗದಿಂದ ಎಡಭಾಗದಲ್ಲಿರುವ ಹಂದಿಯನ್ನು ಬೇಟೆಯಾಡುವಂತಹ ಚಿತ್ರಣವಿದ್ದರೆ, ಈ 
ವೀರಗಲ್ಲಿನಲ್ಲಿ ಅದಕ್ಕೆ ತದ್ದಿರುದ್ದವಾಗಿ ಕಡೆಯಲಾಗಿದೆ. ವೀರನು ಈಟಿಯಿಂದ ಹಂದಿಯ ಕುತ್ತಿಗೆ 
ಭಾಗಕ್ಕೆ ಚುಚ್ಚಿದ್ದಾನೆ. ಹಂದಿಯು ತನ್ನ ಮುಂಗಾಲುಗಳನ್ನು ಮೇಲಕ್ಕೆ ಎತ್ತಿ ವೀರನ ಮೇಲೆ ದಾಳಿ 
ಮಾಡುವಂತಿದೆ. ಹಂದಿಯ ಹಿಂಬದಿಯನ್ನು ಎರಡು ನಾಯಿಗಳು ಕಚ್ಚುತ್ತಿರುವಂತೆ ಬಿಡಿಸಲಾಗಿದೆ. 


ಮೇಲಿನ ಹಂದಿಬೇಟಿಯ ವೀರಗಲ್ಲು ಶಿಲ್ಪಗಳನ್ನು ಗಮನಿಸಿದಾಗ ಬೇಟೆಯಾಡುವ ವ್ಯಕ್ತಿಗಳು 
ನಾಯಿಗಳನ್ನು ಕಡ್ಡಾಯವಾಗಿ ಕರೆದೊಯ್ಯುತ್ತಿದ್ದರೆಂದು ತಿಳಿಯುತ್ತದೆ. ಹಂದಿಬೇಟೆಯ ಎಲ್ಲಾ 
ವೀರಗಲ್ಲುಗಳಲ್ಲಿಯೂ ನಾಯಿಗಳು ಸಕ್ರಿಯ ಪಾತ್ರವಹಿಸಿದ ಚಿತ್ರಣ ದೊರೆಯುತ್ತದೆ. ನಾಯಿಗಳು 
ವೀರನಿಗಿಂತ ಮುಂಚಿತವಾಗಿ ಹಂದಿಯನ್ನು ತಲುಪಿ ಮುಂದೆ ಹೋಗದಂತೆ ತಡೆಯುವಲ್ಲಿ 
ಯಶಸ್ವಿಯಾಗುತ್ತಿದ್ದವು. ಇವು ನಾಯಿಗಳ ಚುರುಕುತನವನ್ನು ಸ್ಥಾಮಿನಿಷ್ಠ್ಟೆಯನ್ನು ಹಾಗೂ 
ಹೋರಾಟದ ಗುಣವನ್ನು ತೋರಿಸುತ್ತವೆ. 


ಹುಲಿಬೇಟೆ : ನಮ್ಮ ನಾಡಿನಲ್ಲಿ ಬಹಳ ಪ್ರಾಚೀನ ಕಾಲದಿಂದಲೂ ಹುಲಿಯ ಬೇಟೆ ಪ್ರಚಲಿತದಲ್ಲಿತ್ತು. 
ಅಂದಿನ ಕಾಲದಲ್ಲಿದ್ದ ದಟ್ಟವಾದ ಕಾಡುಗಳಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿತ್ತು. 
ಅವುಗಳಿಂದ ತೊಂದರೆಯನ್ನು ಅನುಭವಿಸುತ್ತಿದ್ದ ಜನತೆ, ಹುಲಿಯನ್ನು ಕೊಂದ ವ್ಯಕ್ತಿಯ ಬಗ್ಗೆ ಅವನ 
ಪರಾಕ್ರಮದ ಬಗ್ಗೆ ಗೌರವ ಭಾವನೆ ಹೊಂದಿದ್ದರು. ಹುಲಿಬೇಟಿಯ ಸಂದರ್ಭದಲ್ಲಿ ಪ್ರಾಣ 
ಕಳೆದುಕೊಳ್ಳುತ್ತಿದ್ದ ವೀರನ ಸ್ಥರಣಾರ್ಥವಾಗಿ ವೀರಗಲ್ಲನ್ನು ನಿಲ್ಲಿಸುತ್ತಿದ್ದರು. ಹುಲಿಯನ್ನು 
ಬೇಟೆಯಾಡುವವನು ನಿಜವಾಗಿಯೂ ಧೈರ್ಯಶಾಲಿಯಾಗಿರಬೇಕು. ಏಕೆಂದರೆ ಹುಲಿಯು 
ಮನುಷ್ಯನಿಗಿಂತ ಬಲಿಷ್ಠವಾದ ಪ್ರಾಣಿ. ಇಂತಹ ಪ್ರಾಣಿಯೊಂದಿಗೆ ಹೋರಾಡಿದ ವಿಷಯವನ್ನು 
ತಿಳಿಸುವ ಅನೇಕ ವೀರಗಲ್ಲುಗಳು ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ದೊರೆಯುತ್ತವೆ. ಹುಲಿಬೇಟೆಯನ್ನು 
ತಿಳಿಸುವ ಲಿಪಿಬರಹಗಳಿಲ್ಲದಿದ್ದರೂ, ವೀರಗಲ್ಲು ಶಿಲಗಳ ಆಧಾರದಿಂದ ಗುರುತಿಸಬಹುದು. 


ತಾಲ್ಲೂಕಿನ ಸೋಗಾಲ, ನಿಡಗೋಡಿ, ನುಣ್ಣೂರು, ಉಜ್ಜನಹಳ್ಳಿ, ಮಾಕಳಿ ಹಾಗೂ 
ಮೆಣಸಿಗನಹಳ್ಳಿ ಗಾಮಗಳಲ್ಲಿ ಹುಲಿಬೇಟೆಯ ವೀರಗಲ್ಲುಗಳಿವೆ. ಸೋಗಾಲ ಗ್ರಾಮದ ಇಗ್ಗಲೂರಿಗೆ 
ಹೋಗುವ ರಸ್ನೆಯಲ್ಲಿ ನಾಲ್ಕು ಹುಲಿಬೇಟಿಯ ವೀರಗಲ್ಲುಗಳಿವೆ. ಮೊದಲಿಗೆ ಸಿಗುವ ಐದಾರು 
ವೀರಗಲ್ಲು-ಮಾಸ್ತಿಗಲ್ಲುಗಳ ಸಾಲಿನ ಮೊದಲನೆಯ ಹುಲಿಬೇಟಿಯ ವೀರಗಲ್ಲು ಗಂಗರ ಕಾಲದ್ದಾಗಿದೆ. 
ಈ ವೀರಗಲ್ಲು ಸುಮಾರು ಮೂರು ಅಡಿ ಉದ್ದ ಎರಡು ಅಡಿ ಅಗಲವಿದ್ದು, ಸಾಧಾರಣ 
ಕೆತ್ತನೆಯಿಂದ ಕೂಡಿದೆ. ಈ ಶಿಲ್ಲದಲ್ಲಿ ವೀರನು ಹುಲಿಯೊಂದಿಗೆ ಹೋರಾಡುತ್ತಿರುವ ಚಿತ್ರಣವಿದೆ. 
ವೀರನು ತನ್ನ ಎಡಗೈಯಿಂದ ಹುಲಿಯ ಬಾಯಿಯನ್ನು ಹಿಡಿದಿದ್ದು, ಬಲಗೈಯಲ್ಲಿ ಹಿಡಿದಿರುವ 
ಕತ್ತಿಯಿಂದ ಹುಲಿಯ ಎದೆಯ ಭಾಗಕ್ಕೆ ಚುಚ್ಚಿದ್ದಾನೆ. ಹುಲಿಯು ತನ್ನ ಮುಂದಿನ ಎಡಗಾಲನ್ನು 
ಮೇಲೆತ್ತಿ ವೀರನೆಡೆಗೆ ದಾಳಿಮಾಡಲು ಪ್ರಯತ್ನಿಸುತ್ತಿದ್ದರೆ, ನಾಯಿಯೊಂದು ಹುಲಿಯ ಮೇಲೆಗರಿ 
ಹುಲಿಯ ತಲೆಭಾಗವನ್ನು ಕಚ್ಚಿ ಹಿಡಿದಿರುವಂತೆ ಚಿತ್ರಿಸಲಾಗಿದೆ. 


ಇಲ್ಲಿನ ಮೂರನೇ ವೀರಗಲ್ಲು ಹುಲಿಬೇಟೆಯದಾಗಿದ್ದು, ವಿಜಯನಗರ ಕಾಲದಲ್ಲಿ 
ರಚನೆಗೊಂಡಿದ್ದುದಾಗಿದೆ. ಸುಮಾರು ಐದು ಅಡಿ ಉದ್ದ, ಮೂರು ಅಡಿ ಅಗಲವಿರುವ ಈ ವೀರಗಲ್ಲು 
ನಾಲ್ಕು ಹಂತಗಳ ಚಿತ್ರಣವನ್ನು ಹೊಂದಿದೆ. ಮೊದಲನೇ ಹಂತದಲ್ಲಿ ಮೂರು ಜನ ವೀರರು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 317 


kde ahs 


ಬಿಲ್ಲುಬಾಣಗಳನ್ನು ಹಿಡಿದು ಪ್ರಯೋಗ ಮಾಡುವಂತೆ ನಿಂತಿದ್ದಾರೆ. ಇವರ ಹಿಂಬದಿಯಲ್ಲಿ ವ್ಯಕ್ತಿಯೊಬ್ಬ 
ಹುಲಿಬೇಟೆಯ ದೃಶ್ಯವನ್ನು ನೋಡುತ್ತಾ ನಿಂತಿದ್ದಾನೆ. ಎರಡನೇ ಹಂತದಲ್ಲಿ ವೀರನು ಬಲಿಷ್ಠವಾಗಿರುವ 
ಹುಲಿಯೊಂದಿಗೆ ಹೋರಾಡುತ್ತಿದ್ದಾನೆ. ವೀರನು ಕತ್ತಿಯನ್ನು ಹುಲಿಯ ಬಾಯಿಯೊಳಕ್ಕೆ ತೂರಿಸಿದ್ದಾನೆ. 
ಚುಚ್ಚಿದ ಕತ್ತಿಯು ಹುಲಿಯ ಕತ್ತಿನ ಹಿಂಭಾಗದಿಂದ ಹೊರಬಂದಿದೆ. 


ಹುಲಿಯು ತನ್ನ ಬಲಿಷ್ಟವಾದ ಹಿಂಗಾಲುಗಳ ಮೇಲೆ ನಿಂತು. ಮುಂಗಾಲುಗಳಿಂದ ವೀರನ 
ತೊಡೆಯ ಭಾಗವನ್ನು ಪರಚುತ್ತಿದೆ. ವೀರನ ಸೊಂಟದಲ್ಲಿ ಮತ್ತೊಂದು ಕತ್ತಿಯನ್ನು 
ನೇತುಹಾಕಲಾಗಿದ್ದು, ವೀರನ ಹಿಂಭಾಗದಲ್ಲಿ ಆಳೆತ್ತರದ ಬಿಲ್ಲೊಂದರ ಚಿತ್ರಣವಿದೆ. ನಾಯಿಯೊಂದು 
ಹುಲಿಯ ಮೇಲೆಗರಿ ಕಚ್ಚಲು ಪ್ರಯತ್ನಿಸುತ್ತಿದೆ. ಮೂರನೇ ಹಂತದಲ್ಲಿ ಮಂಟಪದಲ್ಲಿ ವೀರ ಮತ್ತು 
ಆತನ ಮಡದಿ ಕೈಮುಗಿದು ಪದ್ಗಾಸನದಲ್ಲಿ ಕುಳಿತಿದ್ದು, ಚಾಮರಧಾರಿಣಿಯರು ಎತ್ತಿಕೊಂಡು 
ಹೋಗುವ ಚಿತ್ರಣವಿದೆ. ನಾಲ್ಕನೇ ಹಂತದಲ್ಲಿ ದೇವಾಲಯದಲ್ಲಿ ನಂದಿ, ಶಿವಲಿಂಗವಿದ್ದು, 
ಮುಂಭಾಗದಲ್ಲಿ ದಂಪತಿಗಳು ಸುಖಾಸೀನ ಭಂಗಿಯಲ್ಲಿ ಕುಳಿತಿದ್ದಾರೆ. ವೀರನಿಗೆ ವ್ಯಕ್ತಿಯೊಬ್ಬ ಹೂಜೆ 
ಮಾಡುತ್ತಿರುವಂತೆ ಚಿತ್ರಿಸಲಾಗಿದೆ. 


ಈ ವೀರಗಲ್ಲಿನ ಪಕ್ಕದಲ್ಲಿ ಸುಮಾರು ಮೂರು ಅಡಿ ಎತ್ತರ ಹಾಗೂ ಎರಡು ಅಡಿ 
ಅಗಲವಿರುವ ಭಗ್ಗಗೊಂಡಿರುವ ವಿಜಯನಗರ ಕಾಲದ ಹುಲಿಬೇಟೆ ಶಿಲವಿದ್ದು, ಕೇವಲ ಹುಲಿಯ 
ಚಿತ್ರಣ ಮಾತ್ರ ಉಳಿದಿದೆ. ಬಲಿಷ್ಠವಾದ ಹುಲಿಯು ತನ್ನ ಮುಂದಿನ ಎಡಗಾಲಿನಿಂದ ವೀರನ ಮೇಲೆ 
ದಾಳಿ ಮಾಡಲು ಪ್ರಯತ್ನಿಸುತ್ತಿದೆ. ಪ್ರಸ್ತುತ ವೀರನು ಇರುವ ಭಾಗ ಒಡೆದುಹೋಗಿದೆ. ಹುಲಿಯು 
ಬಾಯಿಯನ್ನು ಅಗಲಿಸಿ ವೀರನನ್ನು ಕಚ್ಚಲು ಪ್ರಯತ್ನಿಸುತ್ತಿರುವಂತೆ ಇದ್ದರೆ, ಅದರ ಬಾಲವು 
ಸುರುಳಿಯಾಕಾರದಲ್ಲಿ ಮೇಲಕ್ಕೆತ್ರಿರುವಂತಿದೆ. ಈ ಸಾಲಿನಲ್ಲಿರುವ ವೀರಗಲ್ಲುಗಳು ಇರುವ ಸ್ಥಳದಿಂದ 
ಸ್ಪಲ್ಪ ದೂರದಲ್ಲಿ ಮನೆಯೊಂದರ ಗೋಡೆಗೆ ಒರಗಿಸಿರುವ ಹುಲಿಬೇಟಿಯ ವೀರಗಲ್ಲು ಸುಮಾರು 
ಐದುವರೆ ಅಡಿ ಎತ್ತರ, ನಾಲ್ಕು ಅಡಿ ಅಗಲವಾಗಿದ್ದು, ಮೂರು ಹಂತಗಳನ್ನು ಹೊಂದಿದೆ. 


ವಿಜಯನಗರ ಕಾಲದ ಈ ವೀರಗಲ್ಲಿನ ಕೆಳಹಂತದಲ್ಲಿ ವೀರನೊಬ್ಬನು ಬಲಿಷ್ಠವಾದ 
ಹುಲಿಯನ್ನು ಎದುರಿಸುತ್ತಿದ್ದು, ತನ್ನ ಎಡಗೈಯಿಂದ ಹುಲಿಯ ಬಾಯಿಯನ್ನು ಹಿಡಿದು ಬಲಗೈಯಲ್ಲಿ 
ಹಿಡಿದಿರುವ ಕತ್ತಿಯಿಂದ ಹುಲಿಯ ಎದೆಗೆ ಇರಿದಿದ್ದಾನೆ. ಹುಲಿಯು ತನ್ನ ಮುಂದಿನ ಬಲಗಾಲಿನಿಂದ 
ವೀರನ ಮುಖ ಭಾಗಕ್ಕೆ ಪರಚಲು ಯತ್ನಿಸುತ್ತಿದೆ. ವಿಶೇಷವೆಂದರೆ ಇಲ್ಲಿ ಹುಲಿಯನ್ನು ವೀರನಿಗಿಂತ 
ದೊಡ್ಡದಾಗಿ ಚಿತ್ರಿಸಲಾಗಿದೆ. ಹುಲಿಗೆ ದಪ್ಪನೆಯ ಕಣ್ಣುಗಳನ್ನು ಬಿಡಿಸಿದ್ದು, ಹಲ್ಲುಗಳು ಹಾಗೂ 
ಕೊರಳಲ್ಲಿನ ಮೂರು ಪಟ್ಟಿಗಳನ್ನು ಕಂಡರಿಸಿದ್ದು, ಹುಲಿಯು ದಪ್ಪನೆಯ ಬಾಲವನ್ನು ಮೇಲಕ್ಕೆ ಎತ್ತಿದೆ. 
ಎರಡನೇ ಹಂತದಲ್ಲಿ ವೀರನನ್ನು ಚಾಮರಧಾರಿಣಿಯರು ಎತ್ತಿಕೊಂಡು ಹೋಗುತ್ತಿದ್ದರೆ, ಮೂರನೇ 
ಹಂತದಲ್ಲಿ ಗೋಪುರ ಸಹಿತವಾದ ದೇವಾಲಯದಲ್ಲಿ ಶಿವಲಿಂಗ, ನಂದಿಯ ಚಿತ್ರಣವಿದೆ. 
ದೇವಾಲಯದ ಮುಂಭಾಗ ವೀರ ಮತ್ತು ಆತನ ಪಶ್ಲಿ ಕೈಮುಗಿದು ಪದ್ಗಾಸನದಲ್ಲಿ ಕುಳಿತಿದ್ದು, 
ವ್ಯಕ್ತಿಯೊಬ್ಬ ಇವರಿಗೆ ಪೂಜೆ ಮಾಡುತ್ತಿರುವ ಚಿತ್ರಣವನ್ನು ಕಾಣಬಹುದು. 


ನಿಡಗೋಡಿ ಗ್ರಾಮದ ಕಾಲಭೈರವ ದೇವಾಲಯದ ಮುಂಭಾಗ ವಿಜಯನಗರ ಕಾಲದ 
ಹುಲಿಬೇಟೆಯ ಶಿಲವೊಂದಿದೆ. ಸುಮಾರು ಐದು ಅಡಿ ಅಗಲ ಮತ್ತು ಮೂರು ಅಡಿ ಉದ್ದದ ಈ 
ಶಿಲ್ಲದಲ್ಲಿ ವೀರನೊಬ್ಬನು ತನ್ನ ಮೇಲೆ ಆಕ್ರಮಣ ಮಾಡಲು ಬರುತ್ತಿರುವ ಹುಲಿಯ ಬಾಯಿಯನ್ನು 
ಎಡಗೈಯಲ್ಲಿ ಹಿಡಿದು, ಬಲಗೈಯಲ್ಲಿ ಹಿಡಿದ ಖಡ್ಗದಿಂದ ಹುಲಿಯ ಕತ್ತಿನ ಭಾಗಕ್ಕೆ ಇರಿದಿದ್ದಾನೆ. 
ಅವನು ಚುಚ್ಚಿರುವ ಖಡ್ಗವು ಇನ್ನೊಂದು ಭಾಗದಿಂದ ಹೊರಬಂದಿದೆ. ವೀರನು ಗಡ್ಡಧಾರಿಯಾಗಿದ್ದು, 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 318 


de dhe 


ಕೈಕಾಲು, ಕೊರಳಲ್ಲಿ ಆಭರಣಗಳನ್ನು ಧರಿಸಿದ್ದಾನೆ. ಈತನ ಸೊಂಟದಲ್ಲಿ ಕತ್ತಿಯೊಂದನ್ನು 
ನೇತುಹಾಕಲಾಗಿದೆ. ಇತ್ತೀಚೆಗೆ ಈ ಶಿಲ್ಪಕ್ಕೆ ಬಣ್ಣವನ್ನು ಬಳಿದಿರುವುದರಿಂದ ಶಿಲ್ಲದ ಸೂಕ್ಷ್ಮ ಲಕ್ಷಣವನ್ನು 
ಗುರುತಿಸುವುದು ಕಷ್ಟ. 


ಮಾಕಳಿ ಗಾಮದ ಹೊರವಲಯದಲ್ಲಿ ದೊಡ್ಡಿನಿಂಗೇಗೌಡರ ಕೃಷ್ಣಪ್ಪ ಎಂಬುವರಿಗೆ ಸೇರಿದ 
ಹೊಲದಲ್ಲಿರುವ ವೀರಗಲ್ಲಿನಲ್ಲಿ ಮಹಿಳಯೊಬ್ಬಳನ್ನು ಹುಲಿಯಿಂದ ರಕ್ಷಿಸಲು ಹೋಗಿ ಮಡಿದ ವೀರನ 
ಚಿತ್ರಣವಿದೆ. ವಿಜಯನಗರ ಕಾಲದ ಈ ವೀರಗಲ್ಲು ಸುಮಾರು ಮೂರು ಅಡಿ ಉದ್ದ ಮತ್ತು 
ಎರಡುವರೆ ಅಡಿ ಅಗಲವಾಗಿದ್ದು, ಎರಡು ಹಂತಗಳನ್ನು ಹೊಂದಿದೆ. ಮೊದಲ ಹಂತದಲ್ಲಿ 
ಭರ್ಜಿಯನ್ನು ಹಿಡಿದ ವೀರನು ಹುಲಿಯನ್ನು ಎದುರಿಸುತ್ತಿದ್ದಾನೆ. ಆತನ ಹಿಂಬದಿಯಲ್ಲಿ 
ಮಹಿಳೆಯೊಬ್ಬಳು ಭಯದಿಂದ ನೋಡುತ್ತಾ ನಿಂತಿರುವ ಚಿತ್ರಣವಿದೆ. ಎರಡನೇ ಹಂತದಲ್ಲಿ ವೀರ 
ಮತ್ತು ಆತನ ಪತ್ಲಿ ಪದ್ಮಾಸನದಲ್ಲಿ ಕೈಮುಗಿದು ಕುಳಿತಿದ್ದಾರೆ. ಇವರ ಇಕ್ಕೆಲಗಳಲ್ಲಿ ಸೂರ್ಯ, ಚಂದ್ರರ 
ಶಿಲ್ಪಗಳ ಕೆತ್ತನೆಯಿದೆ. ಇದೇ ಸನ್ನಿವೇಶವನ್ನು ಚಿತ್ರಿಸುವ ಹುಲಿಬೇಟೆ ವೀರಗಲ್ಲು ನುಣ್ಣೂರು ಗ್ರಾಮದ 
ಹೊರವಲಯದಲ್ಲಿದೆ. ವಿಜಯನಗರ ಶೈಲಿಯ ಈ ಶಿಲವು ಸುಮಾರು ಮೂರುವರೆ ಅಡಿ ಅಗಲ 
ಮತ್ತು ಮೂರು ಅಡಿ ಉದ್ದವಿದೆ. ವೀರನೊಬ್ಬನು ಖಡ್ಗವಿಡಿದು ತನ್ನೆಡೆಗೆ ಬರುತ್ತಿರುವ ಹುಲಿಯನ್ನು 
ಎದುರಿಸಲು ನಿಂತಿದ್ದಾನೆ. ಆತನ ಹಿಂಬದಿಯಲ್ಲಿ ಮಹಿಳಯೊಬ್ಬಳು ಕೈಮುಗಿದು ನಿಂತಿದ್ದಾಳೆ. ಆಕೆಯ 
ಪಕ್ಕದಲ್ಲಿ ವ್ಯಕ್ತಿಯೊಬ್ಬ ಕಿರಿಚುತ್ತಾ ನಿಂತಿದ್ದಾನೆ. ಎರಡು ನಾಯಿಗಳು ಹುಲಿಯೆಡೆಗೆ ದಾಳಿ ಮಾಡಲು 
ಬರುತ್ತಿರುವ ಚಿತ್ರಣವನ್ನು ಕಾಣಬಹುದು. 


ಮೆಣಸಿಗನಹಳ್ಳಿ ಗ್ರಾಮದ ಹೊರವಲಯದಲ್ಲಿರುವ ಪಾಳು ದೇವಾಲಯದ ಮುಂಭಾಗ 
ವಿಜಯನಗರ ಕಾಲದ ಎರಡುವರೆ ಅಡಿ ಉದ್ದ, ಎರಡು ಅಡಿ ಅಗಲವಿರುವ ಹುಲಿಬೇಟೆ ಶಿಲವಿದೆ. 
ವೀರನೊಬ್ಬನು ತನ್ನ ಎಡಗೈಯಲ್ಲಿ ಕತ್ತಿಯಿಡಿದು ಹುಲಿಯ ಎದೆಯ ಬಾಗಕ್ಕೆ ಚುಚಬ್ಬಿದ್ದು, ಚುಚ್ಚಿದ 
ಕತ್ತಿಯು ಹುಲಿಯ ಇನ್ನೊಂದು ಭಾಗದಿಂದ ಹೊರಬಂದಿದೆ. ವೀರನು ಬಲಗೈಯಲ್ಲಿ ಖಡ ವನ್ನು 
ಹಿಡಿದು ಹುಲಿಗೆ ಪ್ರಯೋಗಿಸುವಂತೆ ಎತ್ತಿ ಹಿಡಿದಿರುವ ಚಿತ್ರಣವಿದೆ. ಅದೇ ರೀತಿ ಉಜ್ಜನಹಳ್ಳಿ 
ಗಾಮದ ಬೀರೇಶ್ವರ ದೇವಾಲಯದ ಮುಂಭಾಗ ಸುಮಾರು ಎರಡು ಅಡಿ ಉದ್ದ, ಒಂದುವರೆ ಅಡಿ 
ಅಗಲವಾದ ಹುಲಿಬೇಟಿ ಶಿಲವಿದೆ. ಈ ಶಿಲವೂ ವಿಜಯನಗರ ಶೈಲಿಯಲ್ಲಿದ್ದು, ಸಾಧಾರಣ 
ಲಕ್ಷಣವನ್ನು ಹೊಂದಿದೆ. 


ಜಿಂಕೆ (ಕಡವೆ) ಬೇಟೆ : ಜಿಂಕೆಯನ್ನು ಬೇಟೆಯಾಡಲು ಹೋಗಿ ಮಡಿದವರಿದ್ದಾರೆ ಎಂದರೆ 
ಆಶ್ಚರ್ಯವಾಗಬಹುದು. ಆದರೆ ಈ ರೀತಿಯ ಒಂದು ವೀರಗಲ್ಲು ತಾಲ್ಲೂಕಿನ ಭೈರನಾಯ್ಯನಹಳ್ಳಿ 
ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಸಮೀಪವಿದೆ. ಸುಮಾರು ನಾಲ್ಕು ಅಡಿ ಎತ್ತರ, ಎರಡುವರೆ 
ಅಡಿ ಅಗಲವಿರುವ ಈ ಶಾಸನಶಿಲವು ವಿಜಯನಗರ ಕಾಲದ್ದಾಗಿದೆ. ಈ ವೀರಗಲ್ಲು ಮೂರು 
ಹಂತಗಳನ್ನು ಹೊಂದಿದ್ದು, ಪ್ರಮಾಣಬದ್ಧವಾಗಿ ಕಂಡರಿಸಲಾಗಿದೆ. ಮೊದಲನೇ ಹಂತದ 
ಎಡಬದಿಯಲ್ಲಿ ಜಿಂಕೆಯ ಶಿಲ್ಪವಿದ್ದು, ಅದರ ಮುಂಭಾಗದಲ್ಲಿ ವೀರನು ಶತ್ರುವಿನೊಂದಿಗೆ 
ಹೋರಾಡುತ್ತಿದ್ದಾನೆ. ವೀರನು ಬಲಗೈಯಲ್ಲಿ ಕತ್ತಿಯಿಂದ ಶತ್ರುವಿನ ಎದೆಯ ಭಾಗಕ್ಕೆ ಚುಚ್ಚಿದರೆ, 
ಎಡಗೈಯಲ್ಲಿ ಚಿಕ್ಕದಾಗಿರುವ ಚೂಪಾದ ಕಲ್ಲಿನ ಆಯುಧವನ್ನು ಹಿಡಿದು, ಮೇಲಕ್ಕೆ ಎತ್ತಿ ಶತ್ರುವಿನ 
ಮೇಲೆ ಪ್ರಯೋಗ ಮಾಡುವಂತೆ ನಿಂತಿದ್ದಾನೆ. ಶತ್ತುವು ಭರ್ಜಿಯಿಂದ ವೀರನ ಹೊಟ್ಟೆಯ ಭಾಗಕ್ಕೆ 
ಚುಚ್ಚಿದ್ದಾನೆ. ಇವರ ಕಾದಾಟವನ್ನು ಜಿಂಕೆಯು ನೋಡುತ್ತಾ ನಿಂತಿರುವಂತಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 319 


ly he 


ಎರಡನೇ ಹಂತದಲ್ಲಿ ಮಂಟಪದಲ್ಲಿ ವೀರನು ಪದ್ಮಾಸನದಲ್ಲಿ ಕುಳಿತಿದ್ದು, 
ಚಾಮರಧಾರಿಣಿಯರು ಎತ್ತಿಕೊಂಡು ಹೋಗುತ್ತಿದ್ದಾರೆ. ಮೂರನೇ ಹಂತದ ಎಡಬದಿಯಲ್ಲಿ ನಂದಿ 
ಮತ್ತು ಶಿವಲಿಂಗಕ್ಕೆ ಯತಿಯೊಬ್ಬ ಪೂಜೆ ಮಾಡುತ್ತಿದ್ದು, ಬಲಬದಿಯಲ್ಲಿ ವೀರನು ಪದ್ಗಾಸನದಲ್ಲಿ 
ಕೈಮುಗಿದು ಕುಳಿತಿದ್ದಾನೆ. ಆತನ ಮೇಲ್ಲಾಗದಲ್ಲಿ ವ್ಯಕ್ತಿಯೊಬ್ಬ ಕೈಮುಗಿದು ಕುಳಿತಿರುವ ಚಿತ್ರಣವಿದೆ. 
ಶಿವಲಿಂಗದ ಮೇಲ್ಬಾಗದಲ್ಲಿ ಸೂರ್ಯ, ಚಂದರ ಶಿಲ್ಪಗಳಿವೆ. ಈ ವೀರಗಲ್ಲನ್ನು ಗಮನಿಸಿದಾಗ ವೀರನು 
ಜಿಂಕೆ ಬೇಟೆಗೆ ಹೋಗಿದ್ದ ಸಂದರ್ಭದಲ್ಲಿ ಇತರ ಬೇಟೆಗಾರನೊಂದಿಗೆ ಕಲಹವುಂಟಾಗಿ ವೀರನು 
ಹತನಾಗಿರಬಹುದು. 


ಹೀಗೆ ಮೇಲೆ ವಿವರಿಸಿದಂತೆ ಪ್ರಾಚೀನ ಕಾಲದಲ್ಲಿ ಮನುಷ್ಠರು ಅನೇಕ ಪ್ರಾಣಿಗಳ ಜೊತೆ 
ಹೋರಾಡಿ ಮಡಿದಿರುವ ವಿವರಗಳು ದೊರೆಯುತ್ತವೆ. ಪ್ರಸ್ತುತ ಕಾಲದಲ್ಲಿಯೂ ಮಾನವ 
ಕಾಡುಪ್ರಾಣಿಗಳಾದ ಹಂದಿ, ಹುಲಿ, ಆನೆ, ಕರಡಿ ಮೊದಲಾದವುಗಳಿಂದ ತೊಂದರೆ ಅನುಭವಿಸುತ್ತಿರುವ 
ವಿವರಗಳನ್ನು ಕೇಳುತ್ತಿರುತ್ತೇವೆ. ಅರಣ್ಯ ಕಡಿಮೆ ಇರುವ ಈಗಲೇ ಹೀಗಾದರೆ ಇನ್ನು ಹಿಂದಿನ ದಿನಗಳ 
ಪರಿಸ್ಥಿತಿಯು ತುಂಬಾ ಭಯಂಕರವಾಗಿರುವುದನ್ನು ಊಹಿಸಿಕೊಳ್ಳುವುದು ಅಸಾಧ್ಯ. 


9. ಆನೆ ಕಾಳಗದ ವೀರಗಲ್ಲುಗಳು : 


ಆನೆಯು ಬಹಳ ಶಕ್ತಿಶಾಲಿ ಹಾಗೂ ದೈತ್ಯ ಪ್ರಾಣಿಯಾದ್ದರಿಂದ ಇದನ್ನು ಪಳಗಿಸಿ 
ಯುದ್ಧರಂಗದಲ್ಲಿ ಪರಿಣಾಮಕಾರಿಯಾಗಿ ಬಳಸುತ್ತಿದ್ದರು. ಅಲ್ಲದೇ ಹೆಚ್ಚು ಆನೆಗಳನ್ನು ಬಳಸಿದ 
ಪಕ್ಷದವರಿಗೆ ಯುದ್ದದಲ್ಲಿ ಸುಲಭವಾಗಿ ಜಯ ಲಭಿಸುತಿತ್ತು. ಆದರೆ ವೀರರು ಈ ಶಕ್ತಿಶಾಲಿಯಾದ 
ಆನೆಗಳಿಗೆ ಸುಲಭವಾಗಿ ಶರಣಾಗುತ್ತಿರಲಿಲ್ಲ. ಯುದ್ದದಲ್ಲಿ ಬಳಸಲ್ಪಟ್ಟ ಆನೆಯೊಂದಿಗೆ ಹೋರಾಟ 
ನಡೆಸಿ ವೀರಮರಣವನ್ನಪ್ಪಿದ ವೀರಗಲ್ಲುಗಳು ಚನ್ನಪಟ್ಟಣ ತಾಲ್ಲೂಕಿನಲ್ಲಿಯೂ ದೊರೆಯುತ್ತವೆ. 


ಕೃಷ್ಣಾಪುರ ಗ್ರಾಮದ ಹೊರವಲಯದಲ್ಲಿರುವ ಪಾಳು ಈಶ್ತರ ದೇವಾಲಯದ ಹೊರಭಿತ್ತಿಯಲ್ಲಿ 
ಆನೆಯೊಂದಿಗಿನ ಕದನದ ಶಿಲ್ಲದ ಕಲ್ಲನ್ನು ಸೇರಿಸಿದ್ದಾರೆ. ಸುಮಾರು ಎರಡು ಅಡಿ ಅಗಲ, ಒಂದುವರೆ 
ಅಡಿ ಉದ್ದವಿರುವ ಈ ಶಿಲ್ಲದಲ್ಲಿ ವೀರನೊಬ್ಬ ಅಂಕುಶದಿಂದ ಆನೆಯ ತಲೆಗೆ ಚುಚ್ಚಿದ್ದಾನೆ. ಆನೆಯು 
ವೀರನ ಸೊಂಟವನ್ನು ತನ್ನ ಸೊಂಡಲಿನಿಂದ ಗಟ್ಟಿಯಾಗಿ ಹಿಡಿದಿದೆ. ಆನೆಯ ಮೈಮೇಲೆ 
ಘಂಟಾಸರಗಳು ಇರುವುದರಿಂದ ಇದು ಪಳಗಿಸಿದ ಆನೆಯಾಗಿದೆ ಎಂದು ತಿಳಿಯುತ್ತದೆ. ಯುದ್ದದ 
ಸಂದರ್ಭದಲ್ಲಿ ನಡೆದ ಮದವೇರಿದ ಆನೆಯನ್ನು ವೀರನು ಪಳಗಿಸುವ ಪ್ರಯತ್ನ ಮಾಡಿ ಆನೆಯ 
ದಾಳಿಗೆ ಸಿಲುಕಿ ಮೃತಪಟ್ಟಿರಬಹುದೆಂದು ನಿರ್ಧರಿಸಬಹುದು. ಈ ಶಿಲ್ಲವನ್ನು ಗಮನಿಸಿದಾಗ ಗಂಗ- 
ಚೋಳರ ಕಾಲದೆಂದು ತಿಳಿಯುತ್ತದೆ. 


ಮೈಲನಾಯ್ದನಹಳ್ಳಿಯಲ್ಲಿ ಆನೆಯೊಂದಿಗಿನ ಕಾಳಗದ ವೀರಗಲ್ಲೊಂದಿದೆ. ಈ ವೀರಗಲ್ಲನ್ನು 
ಪ್ರಸ್ತುತ ಜಾನಪದಲೋಕದಲ್ಲಿ ಸಂರಕ್ಷಿಸಡಲಾಗಿದೆ. ಸುಮಾರು ಆರು ಅಡಿ ಉದ್ದ, ಮೂರುವರೆ ಅಡಿ 
ಅಗಲವಾದ ಈ ವೀರಗಲ್ಲು ನಾಲ್ಕು ಹಂತಗಳ ಚಿತ್ರಣವನ್ನು ಹೊಂದಿದೆ. ಈ ವೀರಗಲ್ಲಿನ 
ವಿಶೇಷವೆಂದರೆ ನಾಲ್ಕು ಮಂದಿ ವೀರರು ಯುದ್ದವೊಂದರಲ್ಲಿ ಮಡಿದಿರುವ ಚಿತ್ರಣವಿದೆ. ಮೊದಲನೇ 
ಹಂತದಲ್ಲಿ ವೀರನೊಬ್ಬ ಕತ್ತಿ, ಗುರಾಣಿ ಹಿಡಿದು ಆನೆಯೊಂದಿಗೆ ಸೆಣಸಾಡುತ್ತಿದ್ದಾನೆ. ಆನೆಯು 
ಸೊಂಡಲಿನಿಂದ ವೀರನ ತಲೆಗೆ ಬಡಿದಿರುವಂತೆ ಚಿತ್ರಿಸಲಾಗಿದೆ. ಇದು ಯುದ್ದದಲ್ಲಿ ಬಳಸಲ್ಪಟ್ಟ 
ಶತ್ರುವಿನ ಆನೆಯೊಂದಿಗೆ ಸೆಣಸಾಡುತ್ತಿರುವ ಚಿತ್ರಣವಾಗಿದೆ. ಇದರ ಪಕ್ಕದಲ್ಲಿ ಮತ್ತೊಬ್ಬ ವೀರನು 
ಕತ್ತಿಯನ್ನಿಡಿದು ಶತ್ರುವಿನೊಂದಿಗೆ ಹೋರಾಡುತ್ತಿದ್ದಾನೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 320 


ile he 


ಎರಡನೇ ಹಂತದಲ್ಲಿ ಇಬ್ಬರು ವೀರರು ಪ್ರತ್ಯೇಕವಾಗಿ ಶತ್ರುಗಳೂಂದಿಗೆ ಹೋರಾಡುತ್ತಿದ್ದಾರೆ. 
ಇಲ್ಲಿ ವೀರರಿಬ್ಬರು ಭರ್ಜಿ, ಗುರಾಣಿಗಳನ್ನು ಹಿಡಿದಿದ್ದರೆ, ಶತ್ರುಪಾಳೆಯದ ಸೈನಿಕರು ಖಡ್ಗ 
ಗುರಾಣಿಗಳನ್ನು ಹಿಡಿದಿದ್ದಾರೆ. ಮೂರನೇ ಹಂತದಲ್ಲಿ ನಾಲ್ಕು ಜನ ವೀರರು ಕೈಮುಗಿದು 
ಪದ್ಮಾಸನದಲ್ಲಿ ಕುಳಿತಿದ್ದು, ಚಾಮರಧಾರೀಕಿಯರು ಇವರನ್ನು ಎತ್ತಿಕೊಂಡು ಹೋಗುವ ಚಿತ್ರಣವಿದೆ. 
ನಾಲ್ಕನೇ ಹಂತದಲ್ಲಿ ನಂದಿ, ಶಿವಲಿಂಗದ ಮುಂಭಾಗದಲ್ಲಿ ನಾಲ್ಪರು ವೀರರು ಕುಳಿತಿದ್ದು, ವ್ಯಕ್ತಿಯೊಬ್ಬ 
ಇವರಿಗೆ ಪೂಜೆ ಮಾಡುತ್ತಾ ನಿಂತಿರುವ ಚಿತ್ರಣವನ್ನು ಕಾಣಬಹುದು. 


ಹೀಗೆ ಪ್ರಾಚೀನ ಕಾಲದಲ್ಲಿ ಕಾಡಿನಲ್ಲಿದ್ದ ಆನೆಯನ್ನು ಹಿಡಿದು ತಂದು, ತಮ್ಮ ಅನುಕೂಲಕ್ಕೆ 
ತಕ್ಕಂತೆ ಪಳಗಿಸಿಕೊಂಡು, ಅದನ್ನು ಯುದ್ದದಲ್ಲಿ ತಮ್ಮ ಬಲದ ಪ್ರಧಾನ ಅಂಶವನ್ನಾಗಿ 
ಮಾಡಿಕೊಳ್ಳುತ್ತಿದ್ದರು ಎಂಬುದನ್ನು ತಿಳಿಯಬಹುದು. 


[R) 


ವೀರಗಲ್ಲುಗಳ ಶಿಲ್ಪಗಳು : 


ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ದೊರೆಯುವ ನೂರಾರು ವೀರಗಲ್ಲುಗಳಲ್ಲಿ ವಿಶಿಷ್ಟವಾಗಿರುವ ಕೆಲವು 


ವೀರಗಲ್ಲುಗಳ ಶಿಲ್ಲದ ವಿಶ್ಲೇಷಣೆಯನ್ನು ಇಲ್ಲಿ ಮಾಡಲಾಗಿದೆ. 


ಬ ಮ 


> ದಶವಾರ ಗ್ರಾಮದ ಹೊರವಲಯದಲ್ಲಿರುವ ಗಂಗರ ಕಾಲದ ವೀರಗಲ್ಲು ಶಿಲ್ಲವು ವಿಶೇಷವಾಗಿದೆ. 
ಸುಮಾರು ಆರುವರೆ ಅಡಿ ಉದ್ದ ಮತ್ತು ನಾಲ್ಕು ಅಡಿ ಅಗಲವಿರುವ ಕಣಶಿಲೆಯ ಮೇಲೆ 
ಕಂಡರಿಸಿರುವ ಈ ಶಿಲ್ಲವು ನಾಲ್ಕು ಹಂತಗಳ ಚಿತ್ರಣವನ್ನು ಹೊಂದಿದೆ. ಮೊದಲನೇ ಹಂತದಲ್ಲಿ 
ಯುದ್ಧಕ್ಕೆ ಹೊರಡುವ ಸನ್ನಿವೇಶವಿದೆ. ಮುಂಭಾಗದಲ್ಲಿ ಮೂವರು ವಾದ್ಯ ನುಡಿಸುತ್ತಾ 
ಹೋಗುತ್ತಿದ್ದರೆ, ಅವರ ಹಿಂಭಾಗದಲ್ಲಿ ಇಬ್ಬರು ಪಲ್ಲಕ್ಕಿಯನ್ನು ಹೊತ್ತುಕೊಂಡಿದ್ದಾರೆ. ಪಲ್ಲಕ್ಕಿಯಲ್ಲಿ 
ವೀರನ ಚಿತ್ರಣವಿಲ್ಲ. ನಂತರದಲ್ಲಿ ಮಹಿಳಯೊಬ್ಬಳು ಪಲ್ಲಕ್ಕಿಯನ್ನು ಹಿಡಿದಿದ್ದಾಳೆ. ಈಕೆಯ 
ಹಿಂಭಾಗ ವ್ಯಕ್ತಿಯೊಬ್ಬ ಬುತ್ತಿಯ ಗಂಟುಗಳನ್ನು ಹೊತ್ತು ನಡೆಯುತ್ತಿರುವ ಚಿತ್ರಣವಿದೆ. 


ಎರಡನೇ ಹಂತದಲ್ಲಿ ವೀರನನ್ನು ದೊಡ್ಡದಾಗಿ ಬಿಡಿಸಲಾಗಿದ್ದು, ಉಳಿದವರನ್ನು ಚಿಕ್ಕದಾಗಿ 
ಕಂಡರಿಸಲಾಗಿದೆ. ವೀರನು ಎಡಗೈಯಲ್ಲಿ ಹಿಡಿದ ಕಠಾರಿಯಿಂದ ಶತುವೊಬ್ಬನ ಕುತ್ತಿಗೆಗೆ 
ಚುಚ್ಚಿದ್ದಾನೆ. ಬಲಗೈಯಲ್ಲಿ ಖಡ್ಗವನ್ನು ಪ್ರಯೋಗಿಸುವಂತೆ ಹಿಡಿದಿದ್ದಾನೆ. ವೀರನನ್ನು ಸಕಲ 
ಆಭರಣಗಳಿಂದ ಅಲಂಕೃತಗೊಂಡಂತೆ ಬಿಡಿಸಲಾಗಿದೆ. ಶತ್ತುಪಾಳೆಯದಲ್ಲಿ ವೀರನು ಚುಚ್ಚಿದ 
ವ್ಯಕ್ತಿಯು ಕತ್ತಿ ಗುರಾಣಿಯನ್ನು ಹಿಡಿದಿದ್ದರೆ, ಆತನ ಹಿಂಭಾಗದಲ್ಲಿರುವ ಮತ್ತೊಬ್ಬ ವ್ಯಕ್ತಿಯು 
ಆಳೆತ್ತರದ ಬಿಲ್ಲು, ಬಾಣವಿಡಿದು ನಿಂತಿದ್ದಾನೆ. ವೀರನ ಹಿಂಭಾಗದಲ್ಲಿ ಖಡ್ಗ, ಗುರಾಣಿಯನ್ನು 
ಹಿಡಿದಿರುವ ವ್ಯಕ್ತಿ ಆತನ ಹಿಂಭಾಗದಲ್ಲಿ ಬುತ್ತಿಯ ಗಂಟನ್ನು ಹೊತ್ತ ಮತ್ತೊಬ್ಬ ವ್ಯಕ್ತಿಯಿದ್ದಾನೆ. 
ಇವರ ಹಿಂಭಾಗದಲ್ಲಿ ಅಲಂಕೃತಗೊಂಡಿರುವ ಕುದುರೆಯ ಚಿತ್ರಣವಿದ್ದು, ಅದರ ಪಕ್ಕದಲ್ಲಿ 
ವ್ಯಕ್ತಿಯೊಬ್ಬ ಶ್ರೇತಛತ್ರಿಯನ್ನು ಹಿಡಿದು ನಿಂತಿದ್ದಾನೆ. ಇದರಿಂದ ವೀರನು ರಾಜನೆಂಬುದು 
ಸ್ಪಷ್ಟವಾಗುತ್ತದೆ. ವೀರನು ಕುದುರೆಯಿಂದ ಕೆಳಗಿಳಿದು ಯುದ್ದ ಮಾಡುತ್ತಿದ್ದಾನೆ ಎಂಬುದು ಸ್ಪಷ್ಟ. 


ಮೂರನೇ ಹಂತದಲ್ಲಿ ಮಂಟಪದಲ್ಲಿ ವೀರನು ಬಲಗೈಯಲ್ಲಿ ಕಮಲದ ಮೊಗ್ಗನ್ನು 
ಹೆಗಲಿಗೆ ಒರಗಿಸಿಕೊಂಡಂತೆ ಹಿಡಿದಿದ್ದು, ಸುಖಾಸೀನ ಭಂಗಿಯಲ್ಲಿ ಕುಳಿತಿದ್ದಾನೆ. ಈ 
ಮಂಟಪವನ್ನು ಚಾಮರಧಾರೀಕಿಯರು ಎತ್ತಿಕೊಂಡು ಹೋಗುತ್ತಿದ್ದಾರೆ. ಇಕ್ಕೆಲಗಳಲ್ಲಿರುವ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 321 


dle he 


ಚಾಮರಧಾರೀಣಿಯರ ಹಿಂಭಾಗದಲ್ಲಿ ತಲಾ ಎರಡೆರಡು ಕಂಬಗಳಿವೆ. ಬಲಭಾಗದ ಕಂಬಗಳ 
ಮಧ್ಯೆ ಮಹಿಳೆಯೊಬ್ಬಳು ಜಾಗಟೆಯನ್ನು ಬಾರಿಸುತ್ತಾ ನಿಂತಿದ್ದರೆ, ಎಡಭಾಗದ ಕಂಬಗಳ 
ಮಧ್ಯದಲ್ಲಿ ವ್ಯಕ್ತಿಯೊಬ್ಬ ಮದ್ದಳಯನ್ನು ಬಾರಿಸುತ್ತಾ ನಿಂತಿರುವ ಚಿತ್ರಣವಿದೆ. 


ನಾಲ್ಕನೇ ಹಂತದ ಮಧ್ಯಭಾಗದಲ್ಲಿ ಗೋಪುರ ಸಹಿತವಾದ ಮಂಟಪದಲ್ಲಿ 
ಶಿವಲಿಂಗವಿದ್ದು, ಬಲಭಾಗಕ್ಕೆ ವೀರನು ಕೈಮುಗಿದು ಪದ್ಧಾಸನ ಭಂಗಿಯಲ್ಲಿ ಕುಳಿತಿದ್ದಾನೆ. ಈತನ 
ಪಕ್ಕದಲ್ಲಿ ವ್ಯಕ್ತಿಯೊಬ್ಬ ಕೈಮುಗಿದು ನಿಂತಿದ್ದಾನೆ. ಶಿವಲಿಂಗದ ಎಡಬದಿಯಲ್ಲಿ ನಂದಿಯ ಶಿಲ್ಪ್ಲವಿದ್ದು, 
ಅದರ ಪಕ್ಕದಲ್ಲಿ ಯತಿಯೊಬ್ಬ ಪೂಜೆ ಮಾಡುತ್ತಾ ನಿಂತಿರುವ ಚಿತ್ರಣವಿದೆ. ಈ ವೀರಗಲ್ಲಿನ ತೀರಾ 
ಮೇಲ್ಲಾಗದಲ್ಲಿ ಸೂರ್ಯ, ಚಂದರ ರಚನೆಯಿದೆ. ಒಟ್ಟಿನಲ್ಲಿ ಈ ವೀರಗಲ್ಲನ್ನು ನಿಪುಣನಾದ ಶಿಲ್ಲಿಯು 
ಸುಂದರವಾಗಿ ಬಿಡಿಸಿದ್ದಾನೆ ಎನ್ನಬಹುದು. 


ಕೂಡ್ಲೂರು ಗ್ರಾಮದ ರಾಮ ದೇವಾಲಯದ ಪಕ್ಕದಲ್ಲಿರುವ ಗಂಗರ ಕಾಲದ ವೀರಗಲ್ಲು 
ಸುಮಾರು ಮೂರುವರೆ ಅಡಿ ಉದ್ದ ಮತ್ತು ಎರಡು ಅಡಿ ಅಗಲವಿದ್ದು, ಎರಡು ಹಂತಗಳ 
ಚಿತ್ರಣವನ್ನು ಹೊಂದಿದೆ. ಸುಂದರವಾಗಿ ಚಿತ್ರಿತವಾಗಿರುವ ಈ ಶಿಲ್ಲದ ಮೊದಲನೇ ಹಂತದಲ್ಲಿ 
ಗಂಗರ ಕಾಲದ ಇತರೆ ವೀರಗಲ್ಲುಗಳಂತೆ ವೀರನನ್ನು ದೊಡ್ಡದಾಗಿ ಬಿಡಿಸಲಾಗಿದೆ. ವೀರನು 
ಎಡಗೈಯಲ್ಲಿ ಶತ್ರುವಿನ ರುಂಡವನ್ನು ಹಿಡಿದಿದ್ದು, ಬಲಗೈಯಲ್ಲಿ ಖಡವಿಡಿದು ನಿಂತಿದ್ದಾನೆ. 
ಆಭರಣಗಳಿಂದ ಅಲಂಕೃತವಾಗಿರುವ ವೀರನ ಸೊಂಟದಲ್ಲಿ ಕತ್ತಿಯೊಂದನ್ನು ನೇತುಹಾಕಲಾಗಿದೆ. 
ವೀರನ ಕಾಲಬಳಿಯಲ್ಲಿ ಶತ್ರುವಿನ ಮುಂಡವು ಬಿದ್ದಿರುವುದನ್ನು ಕಾಣಬಹುದು. ಎರಡನೇ 
ಹಂತದಲ್ಲಿ ವೀರನು ತನ್ನ ಇಕ್ಕೆಲಗಳಲ್ಲಿ ನಿಂತಿರುವ ಚಾಮರಧಾರೀಕಿಯರ ಹೆಗಲ ಮೇಲೆ 
ತನ್ನೆರಡು ಕೈಗಳನ್ನು ಹಾಕಿಕೊಂಡು ನಿಂತಿದ್ದರೆ, ಚಾಮರಧಾರಿಣಿಯರು ವೀರನನ್ನು ಹಿಡಿದು 
ಎತ್ತಿಕೊಂಡು ಹೋಗುವಂತೆ ಚಿತ್ರಿಸಲಾಗಿದೆ. 


ಸಂತೆಮೊಗೇನಹಳ್ಳಿ ಗ್ರಾಮದ ಆಂಜನೇಯ ದೇವಾಲಯದ ಮುಂದೆ ಗಂಗರ ಕಾಲದ 
ವೀರಗಲ್ಲೊಂದಿದೆ. ಸುಮಾರು ಮೂರು ಅಡಿ ಉದ್ದ ಮತ್ತು ಎರಡು ಅಡಿ ಅಗಲವಿರುವ ಈ 
ವೀರಗಲ್ಲು ಶಿಲ್ಲದಲ್ಲಿ ವೀರನು ಬಲಗೈಯಲ್ಲಿ ಖಡ್ಗವಿಡಿದಿದ್ದು, ಎಡಗೈಯಲ್ಲಿ ಉದ್ದನೆಯ 
ಗುರಾಣಿಯನ್ನು ಹಿಡಿದು ವೀರಾವೇಶದಿಂದ ಹೋರಾಡುವಂತೆ ನಿಂತಿದ್ದಾನೆ. ಶತ್ರುಗಳು ಬಿಟ್ಟ 
ಏಳೆಂಟು ಬಾಣಗಳು ವೀರನು ಹಿಡಿದಿರುವ ಗುರಾಣಿಯನ್ನು ಸೀಳಿಕೊಂಡು ಕುತ್ತಿಗೆಯಿಂದ 
ಪಾದದವರೆಗೂ ನಾಟಿಕೊಂಡಿವೆ. ವೀರನ ಕಾಲಬಳಿಯಲ್ಲಿ ಶತ್ತುವೊಬ್ಬ ಸತ್ತುಬಿದ್ದಿರುವ ಚಿತ್ರಣವನ್ನು 
ಕಾಣಬಹುದು. ಏಳೆಂಟು ಬಾಣಗಳು ಚುಚ್ಚಿಕೊಂಡಿದ್ದರೂ ವೀರನು ಧೃತಿಗೆಡದೆ ನಿಂತಿರುವುದು 
ವೀರನ ಧೈರ್ಯ, ಸಾಹಸಕ್ಕೆ ಸಾಕ್ಷಿಯಾಗಿದೆ. 


ನುಣ್ಣೂರು ಗಾಮದಲ್ಲಿ ಹೊಯ್ದಳರ ಕಾಲದ ಸುಂದರ ವೀರಗಲ್ಲು ಶಿಲ್ಲವೊಂದಿದ್ದು, ಇಬ್ಬರು 
ವೀರರ ರಣಾಂಗಣ ಚಿತ್ರಣವನ್ನು ಕಟ್ಟಿಕೊಡುತ್ತದೆ. ಸುಮಾರು ಐದುವರೆ ಅಡಿ ಉದ್ದ ಮತ್ತು ಆರು 
ಅಡಿ ಅಗಲವಿರುವ ಈ ಶಿಲ್ಲದಲ್ಲಿ ಎರಡು ಹಂತಗಳ ರಚನೆಯಿದೆ. ಮೊದಲನೇ ಹಂತವನ್ನು 
ಒಂದು ಅಡಿ ಉದ್ದದಲ್ಲಿ ಕಂಡರಿಸಿದ್ದು, ಇಬ್ಬರು ವೀರರನ್ನು ಪ್ರತ್ಯೇಕವಾಗಿ ಪಲ್ಲಕ್ಕಿಯಲ್ಲಿ ಹೊತ್ತು 
ವಾದ್ಯಗಾರರ ಸಮೇತರಾಗಿ ಸಾಗುತ್ತಿರುವ ಚಿತ್ರಣವಿದೆ. ಎರಡನೇ ಹಂತದ ಮಧ್ಯಭಾಗದಲ್ಲಿ 
ಇಬ್ಬರು ವೀರರನ್ನು ದೊಡ್ಡದಾಗಿ ಚಿತ್ರಿಸಿದ್ದು ಅವರ ಸುತ್ತಲೂ ಇರುವ ಇತರೆ ವ್ಯಕ್ತಿಗಳ 
ಚಿತ್ರಣವನ್ನು ಮಾಡಲಾಗಿದೆ. ಎಡಬದಿಯಲ್ಲಿರುವ ವೀರನು ಎರಡೂ ಕೈಗಳಲ್ಲಿ ದೊಡ್ಡನೆಯ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 322 


det Whe 


ಕಠಾರಿಯನ್ನು ಹಿಡಿದು ಹೋರಾಡುತ್ತಿದ್ದರೆ, ಬಲಬದಿಯಲ್ಲಿ ಚಿತ್ರಿತವಾಗಿರುವ ವೀರನು 
ಬಲಗೈಯಲ್ಲಿ ಖಡ್ಗವಿಡಿದು ಹೋರಾಡುತ್ತಿದ್ದಾನೆ. 


ಈ ವೀರನು ಎಡಗೈಯಲ್ಲಿ ಶತ್ತುವೊಬ್ಬನ ರುಂಡವನ್ನು ಹಿಡಿದಿದ್ದಾನೆ. ಈತನ 
ಕಾಲಬಳಿಯಲ್ಲಿ ಮೂರ್ನಾಲ್ಕು ಜನರು ಸತ್ತುಬಿದ್ದಿದ್ದಾರೆ. ಇಬ್ಬರೂ ವೀರರ ಸೊಂಟದಲ್ಲಿ ಖಡ ವನ್ನು 
ನೇತು ಹಾಕಲಾಗಿದ್ದು, ಸಕಲ ಆಭರಣಗಳಿಂದ ಅಲಂಕೃತಗೊಂಡಂತೆ ಚಿತ್ರಿಸಲಾಗಿದೆ. ವೀರರ 
ಇಕ್ಕೆಲಗಳಲ್ಲಿ ಚಿತ್ರಿತವಾಗಿರುವ ಇನ್ನಿತರೆ ಸೈನಿಕರು ಬಿಲ್ಲು, ಬಾಣ, ಖಡ್ಗ, ಗುರಾಣಿಗಳನ್ನು ಹಿಡಿದು 
ಹೋರಾಡುತ್ತಿದ್ದಾರೆ. ಸೈನಿಕನೊಬ್ಬ ಕುದುರೆ ಮೇಲೆ ಕುಳಿತು ಹೋರಾಡುತ್ತಿದ್ದು, ಉಳಿದ ಎಲ್ಲರೂ 
ಕಾಲ್ಪ್ಲಳದವರಾಗಿದ್ದಾರೆ. ಈ ವೀರಗಲ್ಲಿನ ಮೇಲ್ಸಾಗ ಮುರಿದು ಹೋಗಿದ್ದು, ಸಂಪೂರ್ಣ ಚಿತ್ರಣ 
ಲಭ್ಯವಿಲ್ಲ. ಒಟ್ಟಿನಲ್ಲಿ ಶಿಲ್ಲಿಯು ರಣಾಂಗಣದ ಭಯಂಕರತೆಯನ್ನು ಬಿಂಬಿಸುವ ಈ ವೀರಗಲ್ಲನ್ನು 
ಸುಂದರವಾಗಿ ಕಡೆದಿದ್ದಾನೆ ಎನ್ನಬಹುದು. 


ಈ ವೀರಗಲ್ಲಿನ ಎದುರಿಗೆ ರಸ್ತೆಯ ಪಕ್ಕದಲ್ಲಿ ಮೂರು ಜನ ವೀರರೊಂದಿಗೆ 
ಮಹಿಳಯೊಬ್ಬಳು ಯುದ್ಧದಲ್ಲಿ ಭಾಗವಹಿಸಿ ಮಡಿದಿರುವ ಚಿತ್ರಣವಿರುವ ವೀರಗಲ್ಲೊಂದಿದೆ. ಇದು 
ಹೊಯ್ದಳರ ಕಾಲದ್ದಾಗಿದ್ದು, ಸುಮಾರು ನಾಲ್ಕುವರೆ ಅಡಿ ಉದ್ದ ಮತ್ತು ಐದು ಅಡಿ 
ಅಗಲವಾಗಿದ್ದು, ಮೂರು ಹಂತಗಳ ಚಿತ್ರಣವನ್ನು ಹೊಂದಿದೆ. ಮೊದಲನೇ ಹಂತದಲ್ಲಿ 
ಬಲಭಾಗದಲ್ಲಿ ಮಹಿಳೆಯೊಬ್ಬಳು ಕುದುರೆ ಮೇಲೆ ಕುಳಿತು ಹಿಂಬದಿಯಲ್ಲಿರುವ ಕಾಲ್ಲಳದ 
ಶತುವೊಂದಿಗೆ ಹೋರಾಡುತ್ತಿದ್ದಾಳೆ. ಈಕೆಯು ಎಡಗೈಯಲ್ಲಿ ಖಡ್ಗವಿಡಿದಿದ್ದು, ಬಲಗೈಯಲ್ಲಿ 
ಕುದುರೆಗೆ ಕಟ್ಟಿದ ಲಗಾಮನ್ನು ಹಿಡಿದಿದ್ದಾಳೆ. ಶತ್ರುವು ಎಡಗೈಯಲ್ಲಿ ಖಡ ವಿಡಿದು 
ಹೋರಾಡುತ್ತಿದ್ದಾನೆ. ಈತನ ಹಿಂಬದಿಯಲ್ಲಿ ಮೂವರು ವೀರರು ಕುದುರೆ ಮೇಲೆ ಕುಳಿತಿದ್ದಾರೆ. 
ಮಧ್ಯದಲ್ಲಿರುವ ವೀರನು ಬಲಗೈಯಲ್ಲಿ ಭರ್ಜಿಯನ್ನು ಹಿಡಿದಿದ್ದರೆ, ಉಳಿದ ಇಬ್ಬರು ಬಲಗೈಯಲ್ಲಿ 
ಖಡ ವಿಡಿದು, ಎಡಗೈಯಲ್ಲಿ ಕುದುರೆಯ ಲಗಾಮನ್ನು ಹಿಡಿದಿದ್ದಾರೆ. 


ಎರಡನೇ ಹಂತದಲ್ಲಿ ಮಂಟಪದಲ್ಲಿ ಮೂವರು ವೀರರು ಮತ್ತು ಅವರ ಬಲಬದಿಗೆ 
ಮಹಿಳೆಯು ಕೈ ಮುಗಿದು ಕುಳಿತಿದ್ದು, ಚಾಮರಧಾರೀಕಿಯರು ಮಂಟಪವಿಡಿದು ಎತ್ತಿಕೊಂಡು 
ಹೋಗುತ್ತಿದ್ದಾರೆ. ಇಕ್ಕೆಲಗಳಲ್ಲಿರುವ ಚಾಮರಧಾರಿಣಿರಿಬ್ದರ ಹಿಂಬದಿಯಲ್ಲಿ ಆನೆಯ ಮೇಲೆ ಕುಳಿತ 
ಸ್ತೀಯರಿಬ್ದರ ಚಿತ್ರಣವನ್ನು ಮಾಡಲಾಗಿದೆ. ಮೂರನೇ ಹಂತದ ಎಡಬದಿಯಲ್ಲಿ ದೇವಾಲಯದಲ್ಲಿ 
ಶಿವಲಿಂಗ, ನಂದಿ ಶಿಲವಿದ್ದು ಯತಿಯೊಬ್ಬ ಶಿವಲಿಂಗಕ್ಕೆ ಪೂಜೆ ಮಾಡುತ್ತಿದ್ದು, ಮತ್ತೊಬ್ಬ 
ವ್ಯಕ್ತಿಯು ನಂದಿಯ ಹಿಂಭಾಗ ಕೈಮುಗಿದು ನಿಂತಿದ್ದಾನೆ. ದೇವಾಲಯದ ಮುಂಭಾಗ ಮೂವರು 
ವೀರರು ಸುಖಾಸೀನ ಭಂಗಿಯಲ್ಲಿ ಕೈಮುಗಿದು ಕುಳಿತಿದ್ದು, ಇವರ ಬಲಬದಿಗೆ ಮಹಿಳೆಯು 
ಕೈಮುಗಿದು ಪದ್ಗಾಸನದಲ್ಲಿ ಕುಳಿತಿದ್ದಾಳೆ. ವೀರರ ಎಡಬದಿಯಲ್ಲಿ ವ್ಯಕ್ತಿಯೊಬ್ಬ ಹೂವಿನಮಾಲೆ 
ಹಿಡಿದು ನಿಂತಿದ್ದರೆ, ಪಕ್ಕದಲ್ಲಿ ವ್ಯಕ್ತಿಯೊಬ್ಬ ಮದ್ದಳೆಯನ್ನು ಬಾರಿಸುತ್ತಿದ್ದ, ಆತನ ಎಡಬದಿಗೆ 
ನರ್ತಕಿಯೊಬ್ಬಳು ನರ್ತನ ಮಾಡುತ್ತಾ ನಿಂತಿರುವಂತೆ ಚಿತ್ರಿಸಲಾಗಿದೆ. ಒಟ್ಟಿನಲ್ಲಿ ಈ ವೀರಗಲ್ಲನ್ನು 
ಮುರಿತ ಶಿಲ್ಲಿಯ ಕಲಾಕೃತಿಯೆನ್ನಬಹುದು. 


ಕುಕ್ಕೂರು ಗ್ರಾಮದಲ್ಲಿನ ಎರಡು ವೀರಗಲ್ಲು ಗುಡಿಗಳಲ್ಲಿ ಎಡಬದಿಯ ಗುಡಿಯಲ್ಲಿನ ವೀರಗಲ್ಲನ್ನು 
ಮೂರು ಜನ ವೀರರ ಸ್ಮರಣಾರ್ಥವಾಗಿ ಸ್ಥಾಪಿಸಿರುವುದನ್ನು ಕಾಣಬಹುದು. ವಿಜಯನಗರ 
ಕಾಲದ ಈ ವೀರಗಲ್ಲು ಸುಮಾರು ಆರು ಅಡಿ ಉದ್ದ, ಐದುವರೆ ಅಡಿ ಅಗಲವಾಗಿದ್ದು, ನಾಲ್ಕು 
ಹಂತಗಳ ಚಿತ್ರಣವಿದೆ. ಮೊದಲನೇ ಹಂತದಲ್ಲಿ ವೀರನೊಬ್ಬನನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿಕೊಂಡು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 323 


dy dhe 


ಕಾಲ್ಲಳೆ, ಕುದುರೆದಳ ಹಾಗೂ ವಾದ್ಯ ಸಮೇತರಾಗಿ ರಣಾಂಗಣಕ್ಕೆ ಸಾಗುತ್ತಿರುವ ಚಿತ್ರಣವಿದೆ. 
ಎರಡನೇ ಹಂತದಲ್ಲಿ ವೀರನು  ಕತ್ತಿ-ಗುರಾಣಿಯನ್ನು ಹಿಡಿದು ಶತ್ರುಗಳೊಂದಿಗೆ 
ಹೋರಾಡುತ್ತಿದ್ದಾನೆ. ವೀರನ ಹಿಂಭಾಗದಲ್ಲಿ ಇಬ್ಬರು ಸೈನಿಕರು ಎಡಗೈಯಲ್ಲಿ ಭರ್ಜಿ, ಬಲಗೈಯಲ್ಲಿ 
ಗುರಾಣಿ ಹಿಡಿದು ನಿಂತಿದ್ದಾರೆ. ಇವರ ಹಿಂಬದಿಯಲ್ಲಿ ಮುಂದಿನ ಕಾಲುಗಳನ್ನು ಮೇಲಕ್ಕೆತ್ತಿ 
ನಿಂತಿರುವ ಕುದುರೆಯ ಮೇಲೆ ಗಡ್ಡಧಾರಿ ವ್ಯಕ್ತಿಯೊಬ್ಬ ಕುಳಿತಿದ್ದಾನೆ. ಶತ್ರುಪಾಳೆಯದಲ್ಲಿ ಇಬ್ಬರು 
ಸೈನಿಕರು ಕತ್ತಿ, ಗುರಾಣಿ ಹಿಡಿದಿದ್ದರೆ, ಇವರ ಹಿಂಭಾಗದಲ್ಲಿ ಮತ್ತೊಬ್ಬನು ಬಲಗೈಯಲ್ಲಿ ಬಿಲ್ಲನ್ನು 
ಹಿಡಿದು, ಎಡಗೈಯಲ್ಲಿ ಬಾಣವಿಡಿದು ಪ್ರಯೋಗಿಸುವಂತೆ ನಿಂತಿದ್ದಾನೆ. 


ಈ ವೀರಗಲ್ಲಿನ ಮೂರನೇ ಹಂತದಲ್ಲಿ ಮಂಟಪದಲ್ಲಿ ಮೂವರು ವೀರರು ಕೈಮುಗಿದು 
ಪದ್ಮಾಸನದಲ್ಲಿ ಕುಳಿತಿದ್ದಾರೆ. ಮಧ್ಯದಲ್ಲಿ ಕುಳಿತ ವೀರನಿಗೆ ಇಕ್ಕೆಲಗಳಲ್ಲಿ ನಿಂತಿರುವ 
ಚಾಮರಧಾರೀಕಿಯರು ಒಂದು ಕೈಯಲ್ಲಿ ಚಾಮರ, ಮತ್ತೊಂದು ಕೈಯಲ್ಲಿ ಕಮಂಡಲವನ್ನಿಡಿದು 
ನಿಂತು ಸೇವೆ ಮಾಡುತ್ತಿದ್ದಾರೆ. ಇವರಿರುವ ಮಂಟಪವನ್ನು ಇಕ್ಕೆಲಗಳಲ್ಲಿರುವ ಇಬ್ಬರು 
ದೇವಕನ್ಯೆಯರು ಎತ್ತಿಕೊಂಡು ಹೋಗುತ್ತಿದ್ದಾರೆ. ಇವರ ಹಿಂಭಾಗದಲ್ಲಿ ಆನೆಯ ಮೇಲೆ ಕುಳಿತ 
ಸ್ತೀಯರಿಬ್ಬರ ಚಿತ್ರಣವನ್ನು ಕಾಣಬಹುದು. 


ನಾಲ್ಕನೇ ಹಂತದ ಎಡಭಾಗದಲ್ಲಿ ದೇವಾಲಯದಲ್ಲಿ ನಂದಿ, ಶಿವಲಿಂಗಕ್ಕೆ ಯತಿಯೊಬ್ಬ 
ಪೂಜೆ ಮಾಡುತ್ತಾ ನಿಂತಿದ್ದು, ದೇವಾಲಯದ ಮುಂಭಾಗ ಮೂವರು ವೀರರು ಪೀಠದ ಮೇಲೆ 
ಸುಖಾಸೀನ ಭಂಗಿಯಲ್ಲಿ ಕೈಮುಗಿದು ಕುಳಿತಿದ್ದಾರೆ. ದೇವಾಲಯದ ಕಡೆಗಿರುವ ವೀರನ 
ಬಲಬದಿಯಲ್ಲಿ ವ್ಯಕ್ತಿಯೊಬ್ಬ ಚಾಮರವನ್ನು ಹಿಡಿದು ನಿಂತಿದ್ದರೆ, ಎಡಬದಿಯಲ್ಲಿರುವ ಮತ್ತೊಬ್ಬ 
ವ್ಯಕ್ತಿ ಹೂವಿನ ಮಾಲೆಯನ್ನು ಹಿಡಿದು ನಿಂತಿದ್ದಾನೆ. ಇವರ ಎಡಬದಿಯಲ್ಲಿ ಮೂವರು ವ್ಯಕ್ತಿಗಳಲ್ಲಿ 
ಮೊದಲನೆಯವನು ಮದ್ದಳೆಯನ್ನು ಬಾರಿಸುತ್ತಿದ್ದರೆ, ಪಕ್ಕದಲ್ಲಿ ನರ್ತಕಿಯೊಬ್ಬಳು ನಾಟ್ಕ್ಯಭಂಗಿಯಲ್ಲಿ 
ನಿಂತಿದ್ದು, ಆಕೆಯ ಪಕ್ಕದಲ್ಲಿರುವ ವ್ಯಕ್ತಿಯೊಬ್ಬ ತಂಬೂರಿಯನ್ನು ನುಡಿಸುತ್ತಾ ನಿಂತಿರುವುದನ್ನು 
ಕಾಣಬಹುದು. ಈ ಶಿಲದ ತೀರಾ ಮೇಲ್ಲಾಗದಲ್ಲಿ ಸೂರ್ಯ, ಚಂದರ ಚಿತ್ರಣವನ್ನು ಕಡೆದಿರುವುದನ್ನು 
ಕಾಣಬಹುದು. 


ಸುಳ್ಳೇರಿ ಗ್ರಾಮದ ಬಸವೇಶ್ವರ ದೇವಾಲಯದ ಸಮೀಪ ರಸ್ತೆ ಬದಿಯಲ್ಲಿರುವ ವಿಜಯನಗರ 
ಕಾಲದ ವೀರಗಲ್ಲು ಸುಮಾರು ಆರುವರೆ ಅಡಿ ಉದ್ದ ಮತ್ತು ನಾಲ್ಕುವರೆ ಅಡಿ ಅಗಲವಾಗಿದ್ದು, 
ಮೂರು ಹಂತಗಳ ಚಿತ್ರಣವನ್ನು ಹೊಂದಿದೆ. ಮೊದಲ ಹಂತದಲ್ಲಿ ವೀರನನ್ನು ಪಲ್ಲಕ್ಕಿಯಲ್ಲಿ 
ಹೊತ್ತು ರಣಾಂಗಣಕ್ಕೆ ಸಾಗುವ ಚಿತ್ರಣವಿದೆ. ಮಧ್ಯದಲ್ಲಿ ಇಬ್ಬರು ವ್ಯಕ್ತಿಗಳು ಪಲ್ಲಕ್ಕಿಯನ್ನು ಹೊತ್ತು 
ಸಾಗುತ್ತಿದ್ದಾರೆ. ಮುಂಬದಿಯಲ್ಲಿ ಮಹಿಳೆಯೊಬ್ಬಳ ಚಿತ್ರಣವಿದ್ದು, ಪಲ್ಲಕ್ಕಿಯ ಹಿಂಬದಿಯಲ್ಲಿ 
ವ್ಯಕ್ತಿಯೊಬ್ಬ ಸರಂಜಾಮುಗಳನ್ನು ಹೊತ್ತು ನಡೆಯುತ್ತಿರುವ ಚಿತ್ರಣವಿದೆ. ಎರಡನೇ ಹಂತವನ್ನು 
ಸುಮಾರು ಎರಡುವರೆ ಅಡಿ ಉದ್ದದಲ್ಲಿ ಕಡೆಯಲಾಗಿದ್ದು, ವೀರನನ್ನು ದೊಡ್ಡದಾಗಿ ಬಿಡಿಸಲಾಗಿದೆ. 


ವೀರನು ಎಡಗೈಯಲ್ಲಿ ಬಿಲ್ಲನ್ನು ಹಿಡಿದಿದ್ದು, ಬಲಗೈಯಲ್ಲಿ ಖಡ್ಗವನ್ನು ಹಿಡಿದು 
ಪ್ರಯೋಗಿಸುವಂತೆ ನಿಂತಿದ್ದಾನೆ. ವೀರನ ಸೊಂಟದಲ್ಲಿ ಖಡ್ಗವೊಂದನ್ನು ನೇತುಹಾಕಲಾಗಿದೆ. 
ವೀರನು ಜನಿವಾರ, ಕೊರಳಲ್ಲಿ ಸರಗಳು, ಕೈಕಡಗ, ತೋಳ್ಗಂದಿ ಮೊದಲಾದ ಆಭರಣಗಳನ್ನು 
ಧರಿಸಿದ್ದಾನೆ. ವೀರನ ಹಿಂಭಾಗದಲ್ಲಿ ವ್ಯಕ್ತಿಯೊಬ್ಬ ಕುದುರೆ ಮೇಲೆ ಕುಳಿತು ಶ್ರೇತಛತ್ರಿಯನ್ನು 
ಹಿಡಿದಿದ್ದಾನೆ. ಇದರಿಂದ ವೀರನು ರಾಜಪುರುಷನೆಂದು ತಿಳಿಯುತ್ತದೆ. ವೀರನ ಮುಂಭಾಗದಲ್ಲಿ 
ಕತ್ತಿ, ಗುರಾಣಿ ಹಿಡಿದ ವ್ಯಕ್ತಿಯೊಬ್ಬ ನಿಂತಿದ್ದು, ಆತನ ಮೇಲ್ಲಾಗದಲ್ಲಿ ಮತ್ತೊಬ್ಬ ವ್ಯಕ್ತಿಯು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 324 


dy Whe 


ಚಾಮರವಿಡಿದು ಬೀಸುತ್ತಾ ನಿಂತಿದ್ದಾನೆ. ಮೂರನೇ ಹಂತವನ್ನು ಶಿಲದ ಬಲಭಾಗದಲ್ಲಿ ಚಿಕ್ಕದಾಗಿ 
ಬಿಡಿಸಿದ್ದು, ವೀರನು ಪೀಠದ ಮೇಲೆ ಸುಖಾಸೀನ ಭಂಗಿಯಲ್ಲಿ ಕುಳಿತಿದ್ದು, ಇಕ್ಕೆಲಗಳಲ್ಲಿರುವ 
ಚಾಮರಧಾರೀಣಿಯರು ವೀರನ ಎರಡೂ ತೋಳುಗಳನ್ನು ಬಳಸಿ ಹಿಡಿದುಕೊಂಡು ನಿಂತಿರುವ 
ಚಿತ್ರಣವಿದೆ. ಒಟ್ಟಿನಲ್ಲಿ ಶಿಲ್ಲಿಯು ಈ ವೀರಗಲ್ಲನ್ನು ಸುಂದರವಾಗಿ ಕಡೆದಿದ್ದಾನೆ ಎನ್ನಬಹುದು. 


ಅಕ್ಕೂರುಹೊಸಹಳ್ಳಿ ಗಾಮದಲ್ಲಿ ವಿಜಯನಗರ ಕಾಲದ ಎರಡು ವೀರಗಲ್ಲು ಗುಡಿಗಳಿದ್ದು, 
ಒಂದರಲ್ಲಿ ಮೂರು ಅಡಿ ಎತ್ತರ ಮತ್ತು ಎರಡು ಅಡಿ ಅಗಲದ ಮೂರು ಹಂತಗಳ ಚಿತ್ರಣವಿದ್ದು, 
ಮೂರು ಜನ ವೀರರು ಹೋರಾಟವೊಂದರಲ್ಲಿ ಮಡಿದಾಗ ನಿರ್ಮಿಸಿದ ವೀರಗಲ್ಲಾಗಿದೆ. 
ಮೊದಲನೇ ಹಂತದಲ್ಲಿ ಮೂವರು ವೀರರು ಶತ್ರುಗಳೊಂದಿಗೆ ಹೋರಾಡುವ ಚಿತ್ರಣವಿದ್ದರೆ, 
ಎರಡನೇ ಹಂತದಲ್ಲಿ ಮೂವರು ವೀರರು ಕೈಮುಗಿದು ಕುಳಿತಿರುವ ಚಿತ್ರಣವಿದ್ದು, ಮೂರನೇ 
ಹಂತದಲ್ಲಿ ನಂದಿ ಮತ್ತು ಶಿವಲಿಂಗಕ್ಕೆ ಯತಿಯೊಬ್ಬ ಪೂಜೆ ಮಾಡುತ್ತಾ ನಿಂತಿರುವ ಚಿತ್ರಣವಿದೆ. 
ಮತ್ತೊಂದು ಗುಡಿಯಲ್ಲಿನ ವೀರಗಲ್ಲನ್ನು ನಾಲ್ಕು ಜನ ವೀರರ ಸ್ಮರಣಾರ್ಥವಾಗಿ 
ನಿರ್ಮಿಸಿರುವುದನ್ನು ಕಾಣಬಹುದು. ಸುಮಾರು ಎರಡುವರೆ ಅಡಿ ಎತ್ತರ ಮತ್ತು ಒಂದುವರೆ ಅಡಿ 
ಅಗಲದ ಈ ಶಿಲ್ಲವು ಮೂರು ಹಂತಗಳನ್ನು ಹೊಂದಿದೆ. ಮೊದಲ ಹಂತದಲ್ಲಿ ನಾಲ್ಕು ಜನ 
ಸೈನಿಕರು ಹೋರಾಡುವ ಚಿತ್ರಣವಿದ್ದರೆ, ಎರಡನೇ ಹಂತದಲ್ಲಿ ನಾಲ್ಕು ಜನ ವೀರರು ಕೈಮುಗಿದು 
ಕುಳಿತಿದ್ದಾರೆ. ಮೂರನೇ ಹಂತದಲ್ಲಿ ನಂದಿ, ಶಿವಲಿಂಗಕ್ಕೆ ಯತಿಯೊಬ್ಬ ಪೂಜೆ ಮಾಡುತ್ತಾ 
ನಿಂತಿರುವ ಚಿತ್ರಣವನ್ನು ಕಾಣಬಹುದು. 


ಗರಕಹಳ್ಳಿ ಗ್ರಾಮದ ಆಂಜನೇಯ ದೇವಾಲಯದ ಮುಂಭಾಗವಿರುವ ವಿಜಯನಗರ ಕಾಲದ 
ವೀರಗಲ್ಲುಗಳು ಸುಂದರವಾಗಿ ರಚಿತವಾಗಿವೆ. ಸಾಲಾಗಿ ಜೋಡಿಸಿರುವ ಈ ವೀರಗಲ್ಲುಗಳಲ್ಲಿ 
ಮೊದಲನೆಯದು ಸುಮಾರು ಐದು ಅಡಿ ಉದ್ದ ಮತ್ತು ಮೂರು ಅಡಿ ಅಗಲವಾಗಿದ್ದು, ನಾಲ್ಬು 
ಹಂತಗಳ ರಚನೆಯನ್ನು ಹೊಂದಿದೆ. ಒಂದನೇ ಹಂತದಲ್ಲಿ ವೀರನನ್ನು ಪಲ್ಲಕ್ಕಿಯಲ್ಲಿ ಹೊತ್ತು 
ರಣಾಂಗಣಕ್ಕೆ ತರುವ ಚಿತ್ರಣವಿದೆ. ಮುಂಭಾಗದಲ್ಲಿ ಮೂರು ಜನರು ವಾದ್ಯ ನುಡಿಸುತ್ತಾ 
ನಡೆಯುತ್ತಿದ್ದರೆ, ಅವರ ಹಿಂಭಾಗ ಇಬ್ಬರು ವ್ಯಕ್ತಿಗಳು ಪಲ್ಲಕ್ಕಿಯನ್ನು ಹೊತ್ತುಕೊಂಡಿದ್ದಾರೆ. ಅವರ 
ಹಿಂಭಾಗ ಶ್ಲೇತಛತ್ರಿ ಹಿಡಿದ ವ್ಯಕ್ತಿ ಹಾಗೂ ಬುತ್ತಿಯ ಗಂಟುಗಳನ್ನು ಹೊತ್ತ ಮತ್ತೊಬ್ಬ ವ್ಯಕ್ತಿಯ 
ಚಿತ್ರಣವಿದೆ. ಇದರಿಂದ ಈ ಶಿಲ್ಲದಲ್ಲಿರುವ ವೀರ ರಾಜನೆಂದು ಗುರುತಿಸಬಹುದು. 


ಎರಡನೇ ಹಂತದಲ್ಲಿ ದೊಡ್ಡದಾಗಿ ವೀರ ಮತ್ತು ಅವನೊಂದಿಗೆ ಹೋರಾಡುತ್ತಿರುವ 
ಶತುುವನ್ನು ಬಿಡಿಸಲಾಗಿದೆ. ವೀರನು ಎಡಗೈಯಲ್ಲಿ ಆಳೆತ್ತರದ ಬಾಣವನ್ನು ಹಿಡಿದು, ಬಲಗೈಯಲ್ಲಿ 
ಸೊಂಟದಲ್ಲಿ ನೇತುಹಾಕಿರುವ ಖಡ್ಗವನ್ನು ಹಿಡಿದು ನಿಂತಿದ್ದಾನೆ. ವೀರನನ್ನು ಸಕಲ 
ಆಭರಣಗಳಿಂದ ಅಲಂಕೃತಗೊಂಡಂತೆ ಬಿಡಿಸಲಾಗಿದೆ. ಶತುವು ಭರ್ಜಿ, ಗುರಾಣಿಯನ್ನು 
ಹಿಡಿದಿದ್ದಾನೆ. ವೀರನ ಹಿಂಭಾಗದಲ್ಲಿ ವ್ಯಕ್ತಿಯೊಬ್ಬ ಬುತ್ತಿ ಗಂಟೊಂದನ್ನು ಹೆಗಲ ಮೇಲೆ ಹೊತ್ತು 
ನಿಂತಿದ್ದಾನೆ. ಮೂರನೇ ಹಂತದಲ್ಲಿ ಮಂಟಪದಲ್ಲಿ ವೀರನು ಸುಖಾಸೀನ ಭಂಗಿಯಲ್ಲಿ ಕುಳಿತಿದ್ದು, 
ಬಲಗೈಯಲ್ಲಿ ತಾವರೆ ಮೊಗ್ಗನ್ನು ಹಿಡಿದಿದ್ದಾನೆ. ಈ ಮಂಟಪವನ್ನು ಚಾಮರಧಾರಿಣಿಯರು 
ಎತ್ತಿಕೊಂಡು ಹೋಗುತ್ತಿದ್ದರೆ, ಎಡಭಾಗದ ಚಾಮರಧಾರಿಣಿಯ ಹಿಂಭಾಗದಲ್ಲಿ ಕಂಬವೊಂದಿದ್ದು, 
ಅದರ ಪಕ್ಕದಲ್ಲಿ ಪೂರ್ಣಕುಂಭದ ಚಿತ್ರಣವಿದೆ. ನಾಲ್ಕನೇ ಹಂತದಲ್ಲಿ ಐದು ಕಂಬಗಳ 
ಚಿತ್ರಣವಿದ್ದು, ಈ ಕಂಬಗಳ ಮಧ್ಯದ ಮಂಟಪಗಳಲ್ಲಿ ಕ್ರಮವಾಗಿ ಕೈಮುಗಿದು ಕುಳಿತ ವೀರ, 
ಶಿವಲಿಂಗ, ನಂದಿ, ಕೈಮುಗಿದು ನಿಂತಿರುವ ವ್ಯಕ್ತಿಯ ಚಿತ್ರಣವನ್ನು ಕಾಣಬಹುದು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 325 


Cua 


ಈ ವೀರಗಲ್ಲಿನ ಪಕ್ಕದಲ್ಲಿ ಇದೇ ಲಕ್ಷಣವುಳ್ಳ ಮತ್ತೊಂದು ವೀರಗಲ್ಲಿದೆ. ಸುಮಾರು 
ನಾಲ್ಕುವರೆ ಅಡಿ ಉದ್ದ, ಮೂರು ಅಡಿ ಅಗಲವಿರುವ ಈ ಶಿಲ್ಲವು ನಾಲ್ಕು ಹಂತಗಳ 
ರಚನೆಯನ್ನು ಹೊಂದಿದೆ. ಮೊದಲ ಹಂತದಲ್ಲಿ ವೀರನು ಪಲ್ಲಕ್ಕಿಯಲ್ಲಿ ಯುದ್ಧಕ್ಕೆ ಹೊರಟ 
ಚಿತ್ರಣವಿದೆ. ಎರಡನೇ ಹಂತದಲ್ಲಿ ವೀರನು ಎಡಗೈಯಲ್ಲಿ ಆಳೆತ್ತರದ ಬಿಲ್ಲು ಬಲಗೈಯಲ್ಲಿ 
ಖಡ್ಗವನ್ನು ಹಿಡಿದು ನಿಂತಿದ್ದಾನೆ. ವೀರನ ಸೊಂಟದಲ್ಲಿ ಕತ್ತಿಯನ್ನು ನೇತುಹಾಕಲಾಗಿದೆ. ವೀರನ 
ಹಿಂಭಾಗ ವ್ಯಕ್ತಿಯೊಬ್ಬ ಎಡಗೈಲಿ ಕಮಂಡಲವಿಡಿದು, ಬಲಗೈಯಲ್ಲಿ ಹೆಗಲಮೇಲೆ ಹೊತ್ತ ಬುತ್ತಿಯ 
ಗಂಟನ್ನು ಹಿಡಿದಿದ್ದಾನೆ. ವೀರನ ಮುಂಭಾಗ ಭರ್ಜಿ, ಗುರಾಣಿಯನ್ನು ಹಿಡಿದು ವೀರನೆಡೆಗೆ ದಾಳಿ 
ಮಾಡುವಂತೆ ನಿಂತಿರುವ ಶತ್ರುವೊಬ್ಬನ ಚಿತ್ರಣವಿದೆ. ಈತನ ಹೊಟ್ಟೆಯ ಭಾಗಕ್ಕೆ ವೀರನು ಬಿಟ್ಟ 
ಎರಡು ಬಾಣಗಳು ಬಂದು ನಾಟಿವೆ. 


ಮೂರನೇ ಹಂತದಲ್ಲಿ ಮಂಟಪದಲ್ಲಿ ವೀರನು ಬಲಗೈಲಿ ತಾವರೆ ಮೊಗ್ಗನ್ನು ಹಿಡಿದು 
ಸುಖಾಸೀನ ಭಂಗಿಯಲ್ಲಿ ಕುಳಿತಿದ್ದು, ಚಾಮರಧಾರಿಣಿಯರು ಮಂಟಪವನ್ನು ಹಿಡಿದು 
ಎತ್ತಿಕೊಂಡು ಹೋಗುತ್ತಿದ್ದಾರೆ. ನಾಲ್ಕನೇ ಹಂತದಲ್ಲಿ ಮಂಟಪದಲ್ಲಿನ ಶಿವಲಿಂಗಕ್ಕೆ ವ್ಯಕ್ತಿಯೊಬ್ಬ 
ಪೂಜೆ ಮಾಡುತ್ತಿದ್ದಾನೆ. ಮಂಟಪದ ಎಡಗಡೆ ನಂದಿಯ ಶಿಲ್ಲವಿದ್ದು, ಪಕ್ಕದಲ್ಲಿ ವೀರನು 
ಕೈಮುಗಿದು ಕುಳಿತಿರುವ ಚಿತ್ರಣವನ್ನು ಕಾಣಬಹುದು. 


ಮಹಾಸತಿ ಆಚರಣೆ : 


"ಸತಿ' ಎಂಬ ಪದ ವಿಶಾಲಾರ್ಥದಲ್ಲಿ "ಸ್ತೀ" ಎಂಬುದನ್ನು ಸೂಚಿಸುವುದಾಗಿದ್ದರೂ, 
ನಿರ್ದಿಷ್ಟವಾಗಿ ಗಂಡನ ಮರಣದ ತಕ್ಷಣ ನಿಧನ ಹೊಂದುವ ಪತ್ನಿಯನ್ನು ಸೂಚಿಸುವುದಾಗಿದೆ. ಈ 
ರೀತಿ ನಿಧನ ಹೊಂದುವ ಪದ್ಧತಿ ಪ್ರಾಚೀನ ಕಾಲದಿಂದಲೂ ಜಗತ್ತಿನ ನಾನಾ ಭಾಗಗಳಲ್ಲಿ 
ಬೆಳೆದುಬಂದಂತೆ ಭಾರತದಲ್ಲಿಯೂ ನಡೆದುಕೊಂಡು ಬಂದಿದೆ. ಸತಿ ಸಹಗಮನ ಪದ್ಧತಿಯು ಹಿಂದೂ 
ಸಂಸ್ಕೃತಿಯ ಒಂದು ಸಾಮಾಜಿಕ ಸಂಪ್ರದಾಯವಾಗಿದ್ದು, ವಿಧವೆಯರು ಮರಣ ಹೊಂದಿದ ತಮ್ಮ 
ಪತಿಯ ಚಿತೆಗೆ ಹಾರಿ ತಾವೂ ಪ್ರಾಣತ್ಯಾಗ ಮಾಡುವ ಪದ್ಧತಿಯಾಗಿದ್ದು, ಇದನ್ನೇ ಸತಿಪದ್ಧತಿ ಎಂದು 
ಕರೆಯಲಾಗುತ್ತಿತ್ತು. ಇಂಥ ಸತಿಪದ್ಧತಿ ಇತಿಹಾಸದ ಪುಟಗಳಲ್ಲಿ ಉಗಮಗೊಂಡು 
ಬೆಳೆದುಬಂದಿರುವುದು ಅತ್ಯಂತ ಕ್ರೂರವೆನಿಸುವುದರ ಜೊತೆಗೆ ಸೋಜಿಗವೂ, ವೈಭವಪೂರ್ಣವೂ, 
ಪೂಜನೀಯವಾದ ನೆಲೆಗಳಲ್ಲಿ ರೂಪುಗೊಂಡಿರುವುದನ್ನು ಕಾಣಬಹುದು. 


ಪ್ರಾಚೀನ ಕಾಲದಲ್ಲಿದ್ದ ಈ ಮಹಾಸತಿ ಆಚರಣೆಯ ಹಿಂದಿರುವ ಕಾರಣಗಳನ್ನು ವಿದ್ದಾಂಸರು 
ಈ ಕೆಳಗಿನಂತೆ ಗುರುತಿಸಿದ್ದಾರೆ." 


1. ಅಂದಿನ ಕಾಲದಲ್ಲಿ ಮರಣ ಹೊಂದಿದ ವ್ಯಕ್ತಿಯೊಂದಿಗೆ ಅವನ ಪ್ರಿಯ ವಸ್ತುಗಳನ್ನು 
ಹೂಳಬೇಕೆಂಬ ಇಲ್ಲವೆ ಸುಡಬೇಕೆಂಬ ಭಾವನೆಯಿತ್ತು. 

2. ಹೀಗೆ ಸಾಯುವುದರಿಂದ ಗಂಡನಿಗೆ ಸ್ಪರ್ಗ ಪ್ರಾಪ್ತಿಯಾಗುವುದಲ್ಲದೆ ತಾನೂ ಸ್ವರ್ಗ ಪಡೆದು 
ಮುಂದಿನ ಜನ್ಮದಲ್ಲಿ ಮತ್ತೆ ಪತಿಪತ್ನಿಯರಾಗಿ ಹುಟ್ಟುತ್ತಾರೆಂಬ ನಂಬಿಕೆ. 

3. ತಾನು ಮಡಿದ ನಂತರ ತನ್ನ ಮಡದಿ ಪರಪುರುಷನ ವಶವಾಗಬಾರದು ಅಥವಾ ತನ್ನಿಂದ 
ಅಗಲಿರಬಾರದೆಂಬ ಪುರುಷನ ಸ್ಪಾರ್ಥ ಭಾವನೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 326 


det Whe 


4. ಗಂಡನ ಮರಣದ ತರುವಾಯ ಸ್ತೀ ಬದುಕಿನಲ್ಲಿ ಎದುರಿಸಬಹುದಾದ ಜೀವರಕ್ಷಣೆ, 
ಮಾನರಕ್ಷಣೆಗಳ ಭಯ. 

5. ಸತ್ತ ಪತಿಯೊಂದಿಗೆ ಪತ್ನಿಯನ್ನು ಮರಣಕ್ಕೆ ನೂಕಿ ಅವಳ ಆಸ್ತಿಯನ್ನು ಅಪಹರಿಸುವ 
ಪಿತೂರಿ. 


ಮೊದಲಾದವು ಮಹಾಸತಿ ಆಚರಣೆಗೆ ಕಾರಣಗಳಾದರೂ ಪುರುಷರ, ಪುರೋಹಿತರ ಮತ್ತು 
ಪ್ರಭುಗಳ ಒತ್ತಾಯ, ಮುಗ್ದ ಸ್ತೀಯರ ಒತ್ತಾಸೆಗಳಿಂದಾಗಿ ಈ ಪದ್ಧತಿ ಸಮಾಜದಲ್ಲಿ ಒಂದು ದೈವೀ 
ಮೌಲ್ಯವಾಗಿ ಪರಿಣಮಿಸಿತು. 


ಈ ಆಚರಣೆಯು ಸಹಗಮನ(ಸಹಮರಣ) ಹಾಗೂ ಅನುಗಮನ(ಅನುಮರಣ) ಎಂಬ 
ಎರಡು ಬಗೆಯಲ್ಲಿ ಜಾರಿಯಲ್ಲಿತ್ತು ಗಂಡನ ಶವದೊಂದಿಗೆ ಚಿತೆಯೇರುವುದು ಸಹಗಮನವಾದರೆ, 
ಗಂಡ ದೂರದ ಸ್ಥಳದಲ್ಲಿ ಸತ್ತಾಗ ಅವನ ಪ್ರಿಯ ವಸ್ತುಗಳೊಂದಿಗೆ ಚಿತೆಯೇರುವುದು ಅನುಗಮನ 
ಪದ್ಧತಿಯಾಗಿದೆ. ಪತಿಯ ಯಾವುದೇ ರೀತಿಯ ಮರಣಾನಂತರ ಮಡದಿ ಪ್ರಮುಖವಾಗಿ 
ಅಗ್ನಿಪ್ರವೇಶದ ಮೂಲಕ, ಗೌಣವಾಗಿ ಇತರ ವಿಧಾನಗಳ ಮೂಲಕ ತನ್ನ ಪ್ರಾಣವನ್ನು ಆತ್ಮಾಹುತಿ 
ಮಾಡಿಕೊಳ್ಳಬೇಕೆಂಬುದು ಇಲ್ಲಿಯ ನಿಯತಿ. ಈ ಪದ್ಧತಿಗೆ 'ಸತಿ' ಎಂಬ ಪದ ಹುಟ್ಟಿಕೊಳ್ಳಲು 
ಇರಬಹುದಾದ ಕಾರಣವೊಂದನ್ನು ವಿದ್ವಾಂಸರು ಊಹಿಸಿದ್ದಾರೆ. "ಬಹುಶಃ ಶಿವನ ಪತ್ನಿ ದಾಕ್ಷಾಯಿಣಿ 
ಅಥವಾ ಸತೀದೇವಿಯು ಪತಿಯ ಪರವಾಗಿ ನಿಂತು. ದಕ್ಷಬಹ್ಮನ ಯಜ್ಞದಲ್ಲಿ ಪ್ರಾಣಾರ್ಪಣೆ ಮಾಡಿದ 
ಘಟನೆಯೇ, ಗಂಡನಿಗಾಗಿ ಹೆಂಡತಿ ಚಿತಾಪವೇಶ ಮಾಡುವ ಈ “ಸತಿ” ಪದ್ಧತಿಯ 
ಮೂಲವಾಗಿರಬೇಕು" ಎಂದು ಎಂ.ಎಂ.ಕಲಬುರ್ಗಿಯವರು ಅಭಿಪ್ರಾಯಪಟ್ಟಿದ್ದಾರೆ. ಈ ಪದ್ಧತಿಯ 
ಗೌರವ ಸೂಚಿ ಪದವಾಗಿ ಆತ್ನಾಹುತಿ ಮಾಡಿಕೊಂಡ ಮಡದಿಗೆ "ಮಹಾಸತಿ' ಎಂಬುದಾಗಿ 
ಕರೆಯುವುದು ಬಳಕೆಗೆ ಬಂದಿದೆ. "ಮಹಾಸತಿ'ಯ ತದ್ಗವ ರೂಪ “ಮಾಸಿ” ಆಗಿದೆ. 


ಸತಿಪದ್ಧತಿ ಮೂಲತಃ ಬ್ರಾಹ್ಠಣ ಸಮಾಜದಲ್ಲಿ ಆರಂಭಗೊಂಡು, ನಂತರದಲ್ಲಿ ಕ್ಷತ್ರಿಯರು 
ಹಾಗೂ ಸೈನಿಕ ಸಮಾಜದವರು ಮುಂದುವರಿಸಿಕೊಂಡು ಬಂದರು. ರಾಜರುಗಳ ಅಳಿವು ಉಳಿವಿನ 
ಕಾಲದಲ್ಲಿ ತಮ್ಮ ಪ್ರಾಣಕ್ಕಾಗಿಯೋ, ಮರ್ಕಾದೆಗಾಗಿಯೋ ಅಂಜಿ ರಾಜಸ್ತೀಯರು ಈ ಮರಣವನ್ನು 
ಅನುಸರಿಸುತ್ತಿದ್ದರು. ಹೀಗಾಗಿ ಕರ್ನಾಟಕದಲ್ಲಿ ನಡೆದುಬಂದ ಸತಿ ಆಚರಣೆಯಲ್ಲಿ ಅರಸು, ಸಾಮಂತ, 
ಗಾವುಂಡ ಮನೆತನಗಳಿಗೆ ಸಂಬಂಧಿಸಿದ ಮಹಿಳೆಯರು ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಂಡರು. ಮುಂದೆ 
ಈ ಪದ್ಧತಿ ಸಮಾಜದ ಎಲ್ಲ ವರ್ಗಗಳಿಗೆ ವ್ಯಾಪಿಸಿತೆಂದು ತೋರುತ್ತದೆ. 


ಈ ಮಹಾಸತಿ ಆಚರಣೆಯನ್ನು ಸಾಮಾನ್ಯವಾಗಿ ಪ್ರಾಚೀನ ಸಮಾಜದಲ್ಲಿ ಅನುಸರಿಸುತ್ತಿದ್ದ 
ಕೆಲವು ಸಂದರ್ಭದಲ್ಲಿ ವಿನಾಯಿತಿಯಿತ್ತು ಎಂದು ತಿಳಿಯುತ್ತದೆ. ಮಕ್ಕಳ ತಾಯಂದಿರು ಸಹಗಮನ 
ಮಾಡದಂತೆ ಸಮಾಜ ಪ್ರಯತ್ನಿಸುತ್ತಿದ್ದುದಕ್ಕೆ ಅತ್ತಿಮಬ್ಬಿ ಸತಿಹೋಗದುದೇ ಉದಾಹರಣೆಯಾಗಿದೆ. 
ಆದರೂ ಚನ್ನಪಟ್ಟಣ ತಾಲ್ಲೂಕಿನ ತಗಚಗೆರೆ ಹಾಗೂ ಹಾರೋಕೊಪ್ಪದ ಮಾಸ್ತಿಶಿಲ್ಲಗಳಲ್ಲಿ 
ಚಿಕ್ಕಮಗುವಿನೊಂದಿಗೆ ಸಹಗಮನ ಮಾಡಿರುವುದನ್ನು ಕಾಣಬಹುದು. ತಗಚಗೆರೆಯ 
ಹೊರವಲಯದಲ್ಲಿರುವ ಒಕ್ಕೈಶಿಲ್ಲದಲ್ಲಿ ಮೇಲ್ಲಾಗದ ಪಟ್ಟಿಕೆಯಲ್ಲಿರುವ ದಂಪತಿ ಶಿಲ್ಪದಲ್ಲಿ ಸತಿಯು 
ಮಗುವನ್ನು ಎತ್ತಿಕೊಂಡಿರುವ ಚಿತ್ರಣವಿದೆ. 


ಅದೇ ರೀತಿ ಹಾರೋಕೊಪ್ಪ ಗ್ರಾಮದ ಸೋಮೇಶ್ವರ ದೇವಾಲಯದ ಮುಂದಿರುವ ಸತಿಪತಿ 
ಶಿಲ್ಲದಲ್ಲಿಯೂ ಸತಿಯು ಮಗುವನ್ನು ಎತ್ತಿಕೊಂಡಿರುವ ಚಿತ್ರಣವನ್ನು ಕಾಣಬಹುದು. ಇದರಿಂದಾಗಿ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 327 


iy he 


ಸತಿಯು ಆ ಮುಗ್ಗ ಮಕ್ಕಳೊಂದಿಗೆ ಚಿತೆಯೇರಿ ಆತ್ಮಾಹುತಿ ಮಾಡಿಕೊಂಡಿರುವುದನ್ನು ಕಾಣಬಹುದು. 
ಇದಲ್ಲದೆ ವೀರಮರಣ ಪಡೆದ ವ್ಯಕ್ತಿಗಳಿಗೆ ಅವರ ಮಡದಿಯರೇ ವೀರಗಲ್ಲು ನಿಲ್ಲಿಸಿರುವುದನ್ನು 
ಕಾಣಬಹುದು. ತಾಲ್ಲೂಕಿನ ಹೊಂಗನೂರು ಗ್ರಾಮದ ಕ್ರಿಶ. 1155ರ ಶಾಸನವೊಂದರಲ್ಲಿ ಹೊಯ್ದಳ 
ದೊರೆ ನರಸಿಂಹನ ಆಳ್ಳಿಕೆಯ ಕಾಲದಲ್ಲಿ ಕನಕಯ್ಯನಾಯಕ ಎಂಬುವನು ಕೋಟೆಕಾಳಗವೊಂದರಲ್ಲಿ 
ಮಡಿದಾಗ ಆತನ ಮಡದಿ ನಾಗವ್ವ ವೀರಗಲ್ಲು ನಿಲ್ಲಿಸಿದ ಸಂಗತಿ ತಿಳಿದುಬರುತ್ತದೆ. ಇದನ್ನು 
ಗಮನಿಸಿದರೆ ಅಂದಿನ ಕಾಲದಲ್ಲಿ ಸಹಗಮನ ಪದ್ಧತಿ ಕಡ್ಡಾಯವಾಗಿರದೆ, ಅವರ ಇಚ್ಛೆಯನ್ನು 
ಅವಲಂಬಿಸಿದುದು ಸ್ಪಷ್ಟವಾಗುತ್ತದೆ. 


'ಸಹಜ ಮರಣವನ್ನಪ್ಪಿದದವನ ಮಡದಿಯರಿಗಿಂತ ಯುದ್ದ. ತುರುಗೋಳ್‌, ಊರಳಿವು, 
ಪೇಬ್ಣುಯಲ್‌ ಮೊದಲದ ಘಟನೆಗಳಲ್ಲಿ ಮರಣವನ್ನಪ್ಪಿದ ವೀರವ್ಯಕ್ತಿಯ ಮಡದಿಯರಿಗೆ ಶತ್ರುಗಳ 
ಬಲಾತ್ಕಾರದ ಭಯ ಅಧಿಕವಾಗಿರುವುದರಿಂದ ಇಂಥವರೇ ಅಧಿಕ ಸಂಖ್ಯೆಯಲ್ಲಿ 
ಸಹಗಮನಗೊಳ್ಳುತ್ತಿರಬೇಕು”.“ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಯುದ್ದ ಮರಣ ಹೊಂದಿದ 
ಅಂದರೆ ಪೌಢ ವಯಸ್ಸಿನ ವೀರರ ಮಡದಿಯರೇ ಈ ಕ್ರಿಯೆಯಲ್ಲಿ ಹೆಚ್ಚು ಪಾಲ್ಗೊಂಡಿರುವವರು. 
ಮುಪ್ಪಿನವರಾಗಲಿ, ಚಿಕ್ಕವಯಸ್ಸಿನ ವಿಧವೆಯರಾಗಲಿ ಸಹಗಮನ ಕೈಕೊಂಡುದು ಕಡಿಮೆ ಎಂಬುದು 
ತಿಳಿಯುತ್ತದೆ. 


ಹೀಗಾಗಿ ವೀರಗಲ್ಲುಗಳೂ ಮತ್ತು ಮಾಸ್ತಿಕಲ್ಲುಗಳೂ ಏಕಕಾಲಕ್ಕೆ ಅದರಲ್ಲಿಯೂ ಯುದ್ದದಂಥಾ 
ಮಾರಣಹೋಮದ ಕಾಲಕ್ಕೆ ತಲೆಯೆತ್ತುತ್ತಿದ್ದವು. ಈಗಲೂ ಸಾಮಾನ್ಯವಾಗಿ ವೀರಗಲ್ಲುಗಳಿದ್ದ 
ಊರಿನಲ್ಲಿಯೂ, ಮಾಸಿಕಲ್ಲುಗಳು ದೊರೆಯುವುದಲ್ಲದೆ, ವೀರ ಮತ್ತು ಮಾಸ್ತಿಯರ ಚಿತ್ರಣ ಒಂದೇ 
ಕಲ್ಲಿನಲ್ಲಿ ರೂಪುಗೊಂಡಿರುವುದನ್ನು ಗಮನಿಸಬಹುದು. ಒಟ್ಟಿನಲ್ಲಿ ಪ್ರಾಚೀನ ಕಾಲದಲ್ಲಿ ಒಬ್ಬ ವೀರನ 
ಸಮಾನ ಸ್ಥಾನವನ್ನು ಒಬ್ಬ ಮಹಾಸತಿಯು ಪಡೆದುಕೊಳ್ಳುತ್ತಿದ್ದುದು ಬಹುಮುಖ್ಯ ಸಂಗತಿಯಾಗಿದೆ. 
ಮಾಸಿಶಿಲಗಳಲ್ಲಿ ಸಹಗಮನ ಅಥವಾ ಅನುಗಮನದ ಶಿಲವೆಂದು ಬೇರ್ಪಡಿಸುವುದು ಕಷ್ಟ ಲಿಖಿತ 
ದಾಖಲೆಯಿದ್ದರೆ ಮಾತ್ರ ಯಾವ ಪ್ರಕಾರವೆಂದು ಹೇಳಬಹುದು. ಇಲ್ಲದಿದ್ದರೆ ಎಲ್ಲಾ ಮಾಸಿಶಿಲ್ಲಗಳನ್ನು 
ಸಹಗಮನ ಹೊಂದಿದ ಮಹಿಳೆಯರದ್ದು ಎಂದು ಸಾಮಾನ್ಯವಾಗಿ ಪರಿಗಣಿಸಲಾಗುತ್ತದೆ. 


ಪತಿಯು ಮಡಿದ ನಂತರ ಆತನ ಪತ್ನಿ ಅಥವಾ ಪತ್ನಿಯರು ಸಹಗಮನ ಮಾಡುವ 
ಸನ್ನಿವೇಶ ವೈಭವಯುತವಾಗಿ ನಡೆಯುತ್ತಿತ್ತು. "ಸಾಮಾನ್ಯವಾಗಿ ಊರೊಡೆಯರ ಮನ್ನಣೆ ಪಡೆದು, 
ಹಳದಿ ಸೀರೆಯನ್ನುಟ್ಟು, ಒಂದು ಕೈಯಲ್ಲಿ ನಿಂಬೆಹಣ್ಣು, ಇನ್ನೊಂದು ಕೈಯಲ್ಲಿ ಕನ್ನಡಿ ಹಿಡಿದು, 
ದಂಡೆ-ಬಾಸಿಗ, ಕಾಲಕುಪ್ಪಸ,  ಮೊಲೆಗಟ್ಟುಗಳಿಂದ ಸಿಂಗರಿಸಿಕೊಂಡು, ಬೀದಿಯಲ್ಲಿ 
ಕಾಲುನಡಿಗೆಯಿಂದ ಇಲ್ಲವೆ ಕುದುರೆ-ಪಲ್ಲಕ್ಕಿಗಳನ್ನೇರಿ ಮಾಸ್ತಿಯಾಗುವವಳು ಬರುತ್ತಿದ್ದಳು. ಆಗ 
ವೀರರು ಅವಳಿಂದ ನಿಂಬೆ, ಮುಡಿಯ ಹೂ ಪಡೆಯುತ್ತಿದ್ದರು. ಆಮೇಲೆ ಗೌರಿ ವ್ರತ ಪೂರೈಸಿ, 
ಎಣ್ಣೆಯಲ್ಲಿ ಮುಖನೋಡಿ, ಕೊಂಡದ ಹತ್ತಿರ ಹಿಡಿದ ತೆರೆಗೆ ಎದುರಾಗಿ ಸತಿಕಲ್ಲಿನ ಮೇಲೆ 
ನಿಲ್ಲುತ್ತಿದ್ದಳು. ಕಟ್ಟಿಗೆ ಕರ್ಪೂರಗಳಿಂದ ಬೆಂಕಿ ಉಜ್ಜಲಗೊಳ್ಳುತ್ತಿದ್ದಂತೆ ಆಕೆ ಚಿತೆಯನ್ನು 
ಪ್ರವೇಶಿಸುವುದೇ ತಡ, ಆಗ ಜನ ಗೋಳಿಡುತ್ತಿದ್ದರೆಂದೂ, ಜಯಘೋಷ ಮಾಡುತ್ತಿದ್ದರು'.*' ಹೀಗೆ 
ಪ್ರಾಣತ್ಯಾಗ ಮಾಡಿಕೊಂಡವರು "ಮಹಾಸತಿ' ಎಂಬ ಬಿರುದಾವಳಿ ಪಡೆದು, ದೈವತ್ವಕ್ಕೇರಿ ಜನರಿಂದ 
ಪೂಜಿಸಲ್ಪಡುತ್ತಿದ್ದರು. 

ಅನಾದಿ ಕಾಲದಿಂದಲೂ ಸತಿಪದ್ಧತಿ ನಡೆದು ಬಂದರೂ, ಮಧ್ಯಕಾಲೀನ ಘಟ್ಟದಲ್ಲಿ ಹೆಚು 


ನು ಜ 


ಪ್ರಜೆಲಿತದಲ್ಲಿದ್ದುದು ಕಂಡುಬರುತ್ತದೆ. ಈ ಕಾಲ ಹಿಂದೂ ಸಂಸ್ಕೃತಿಯೊಡನೆ ಮುಸ್ಲಿಂ ಸಂಸ್ಕೃತಿಯ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 328 


ಲ್ಲ 


1 


ಸಂಘರ್ಷ ಹಾಗೂ ಸಮಾವೇಶದ ವಿಶಿಷ್ಟ ಕಾಲವಾಗಿದೆ. ವಿಜಯನಗರ ಕಾಲದ ಕರ್ನಾಟಕದಲ್ಲಿ ಈ 
ಪದ್ಧತಿ ತುತ್ತತುದಿಯಲ್ಲಿದ್ದದು ಕಂಡುಬರುತ್ತದೆ. ವಿಜಯನಗರ ಸಾಮ್ರಾಜ್ಯವು ಮುಖ್ಯವಾಗಿ ಹಿಂದೂ 
ವ ಏಳ್ಗೆಗಾಗಿ ಸ್ಥಾಪನೆಗೊಂಡದ್ದನ್ನು ಸ್ಮರಿಸಬಹುದಾಗಿದೆ. ಇದು ಪರಕೀಯರ ಆಕ್ರಮಣಗಳಿಗೆ 
ಎದುರಿಸಿ ನಿಂತು ಹೋರಾಡಿತ್ತು ಪದೇಪದೇ ಮುಸ್ಲಿಂ ಅರಸರೊಡಗಿನ ಯುದ್ದ ಪ್ರಭಾವದಿಂದಾಗಿ. 
ಯುದ್ದವೀರರ ಪತ್ನಿಯರು ಸತಿಹೋಗುವುದು ಈ ಕಾಲದಲ್ಲಿ ಸಹಜವಾಗಿಯೇ ಹೆಚ್ಚಾಗಿರಬೇಕು. ಈ 
ಕಾಲಘಟ್ಟದಲ್ಲಿನ ಸತಿಪದ್ಧತಿಯನ್ನು ನಿದರ್ಶಿಸುವ ನೂರಾರು ಮಾಸ್ತಿ ಸ್ಥಾರಕಗಳು ಚನ್ನಪಟ್ಟಣ 
ತಾಲ್ಲೂಕಿನಲ್ಲಿಯೂ ದೊರೆಯುತ್ತವೆ. ತದನಂತರದಲ್ಲಿ ಬೆಳೆದುಬಂದ ಸತಿಪದ್ಧತಿ ಬ್ರಿಟಿಷರ ಆಳಿಕೆಯ 
ಕಾಲಘಟ್ಟದಲ್ಲಿ ರಾಜಾರಾಮ ಮೋಹನರಾಯರ ಹೋರಾಟದ ಫಲವಾಗಿ ಕ್ರಿಶ. 1832ರಲ್ಲಿ ಬ್ರಿಟಿಷ್‌ 
ಸರ್ಕಾರ ಸತಿಪದ್ಧತಿ ನಿಷೇಧ” ಕಾಯ್ದೆಯನ್ನು ಜಾರಿಗೆ ತಂದ ನಂತರದಲ್ಲಿ ಸತಿಪದ್ಧತಿ ತಿಯು 
ಇಳಿಮುಖವಾಯಿತು. 


ಹ 


ಚನ್ನಪಟ್ಟಣ ತಾಲ್ಲೂಕಿನಲ್ಲಿಯೂ ಸತಿ ಆಚರಣೆ ತುಂಬ ಪ್ರಚಾರದಲ್ಲಿತ್ತು ಎಂಬುದಕ್ಕೆ 
ಸಾಕ್ಷಿಯಾಗಿ ನೂರಾರು ಮಾಸಿಶಿಲ್ಲಗಳು ದೊರೆಯುತ್ತವೆ. ಇವುಗಳಲ್ಲಿ ಒಂದೆರಡು ಶಾಸನ 
ಸಹಿತವಾದವುಗಳಾದರೆ, ಉಳಿದೆಲ್ಲವುಗಳು ಶಾಸನರಹಿತವಾದ ಶಿಲಾಶಿಲ್ಲಗಳಾಗಿವೆ. ಕೆಲವೆಡೆ ಮಾಸ್ತಿ 
ಸ್ಮಾರಕಗಳಿಗೆ ಚಿಕ್ಕದಾದ ಗುಡಿಯನ್ನು, ಗದ್ದುಗೆಗಳನ್ನು ನಿರ್ಮಿಸಿ ಪೂಜಿಸಿಕೊಂಡು ಬರುತ್ತಿರುವುದನ್ನು 
ಕಾಣಬಹುದು. ಹೀಗೆ ಸತಿಹೋದ ಸೀಯರ (ಮಹಾಸತಿ) ಆರಾಧನೆ ಇಂದಿಗೂ ಜನತೆಯಲ್ಲಿ 
ಉಳಿದುಕೊಂಡು ಬಂದಿರುವುದನ್ನು "ಕಾಣುತ್ತೇವೆ. ಸತಿಯು ಇಂದು ಗ್ರಾಮದೇವತೆಯಾಗಿ, 
ಕುಲದೇವತೆಯಾಗಿ, ಮನೆದೇವತೆಯಾಗಿ ಪೂಜೆಗೊಳ್ಳುತ್ತಿದ್ದಾಳೆ. 


ಸತಿಪದ್ಧತಿ ಬಗೆಗಿನ ಚನ್ನಪಟ್ಟಣ ತಾಲ್ಲೂಕಿನ ಮೊದಲ ಉಲ್ಲೇಖ ಅಮ್ಮನಹಳ್ಳಿದೊಡ್ಡಿಯ 
ಶಾಸನವೊಂದರಲ್ಲಿದೆ."೨  ಅಮ್ಮನಹಳ್ಳಿದೊಡ್ಡಿಯ ವೀರಭದ್ರ ದೇವಸ್ಥಾನದಲ್ಲಿ ನೆಟ್ಟ ತೋಳುಗ್ಯೆ 
ಕಲ್ಲಿನಲ್ಲಿರುವ ಈ ಶಾಸನದಲ್ಲಿ "ವಿಕ್ರಶತ ಸಂವತ್ತರದ ಕಾರ್ತಿಕ ಸು 1 ಮಂ” ಅಂದರೆ ಕ್ರಿಶ. 1230ರ 
ಅಕ್ಟೋಬರ್‌ 8, ಮಂಗಳವಾರದಂದು ಪ್ರತಿಷ್ಠಾಪಿಸಲ್ಲ್ರ್ಟ "ಹಿರಿಯ ಅಂಕಂಣನ ಹೆಂಡತಿ 
ಗುಜಿಗಉಡಿಯ ತೊಳುಕಇ' ಎಂಬ ಉಲ್ಲೇಖ ಬರುತ್ತದೆ. ಹಿರಿಯ ಅಂಕಣ್ಣ ಎಂಬುವನ 
ಮಡದಿಯಾದ ಗುಜಿಗೌಡಿಯು ಸಹಗಮನ ಹೊಂದಿದ್ದಾಗ, ಅವಳು ಬಲಗೈಯನ್ನು ಮೇಲೆತ್ತಿ 
ಆಶೀರ್ವಾದ ಮಾಡಿದ ಗುರುತಾಗಿ ಒಕ್ಕೈ ಮಾಸ್ತಿಶಿಲ್ಲವನ್ನು ಕಡೆದಿರುವುದನ್ನು ಕಾಣಬಹುದು. ಇದೇ 
ಶಾಸನದಲ್ಲಿನ "ಈ ಕಲ್ಲನು ಚಿಕ್ಕಅಂಕಣ್ಣ ಹುಯಿಸಿದ್‌' ಎಂಬ ಉಲ್ಲೇಖ ಈ ಮಾಸ್ತಿಶಿಲ್ಲದ 
ರೂವಾರಿಯನ್ನು ತಿಳಿಸುತ್ತದೆ. 


ಮಳೂರುಪಟ್ಟ ಗ್ರಾಮದ ಆರ್ಕೇಶ್ವರ ದೇವಸ್ಥಾನದ ಓಣಿಯಲ್ಲಿ ನಿಲ್ಲಿಸಿರುವ ತೋಳುಕ್ಕೆ ಕಲ್ಲಿನ 
ಮೇಲಿರುವ ಶಾಸನದಲ್ಲಿ" "ಪ್ಲವ ಸಂವತ್ಸರದ ಶ್ರಾವಣ ಬ . ಲು ಮಳಊರಪಟಣದ ನ... ವಮಬ್ಬೆ. 
ಚೆಂ... . ತೋಳುಕಯಿ' ಎಂಬ ಉಲ್ಲೇಖವಿದೆ. ಶಾಸನ ತುಟಿತವಾಗಿರುವುದರಿಂದ ಸತಿಯಾದವಳ 
ಹೆಸರು ತಿಳಿಯುವುದಿಲ್ಲ. ಈ ಶಾಸನವು ಕ್ರಿಶ. 15-16ನೇ ಶತಮಾನಕ್ಕೆ ಸೇರಿದ್ದಾಗಿದೆ. ಮೇಲಿನ ಎರಡು 
ಶಾಸನಗಳನ್ನು ಹೊರತುಪಡಿಸಿ, ತಾಲ್ಲೂಕಿನ ಸತಿಪದ್ಧತಿ ಆಚರಣೆಯನ್ನು ಕುರಿತು ಶಿಲ್ಲಗಳ 
ಆಧಾರದಿಂದ ವಿಶ್ಲೇಷಿಸಬಹುದು. 


ಸಹಗಮನ ಹೊಂದಿದ ಸ್ತ್ರೀಯ ಹಸ್ತವನ್ನು ಸಂಕೇತಿಸುವ ಹಸ್ತಶಿಲ್ಲ (ಒಕ್ಕೈ ಶಿಲ್ಪ), ಸ್ತೀವಿಗಹ 
(ಸತಿ ಶಿಲ್ಲ), ಸ್ತ್ರೀಪುರುಷ (ಸತಿಪತಿ ಶಿಲ್ಪ) ಚಿತ್ರಣವಿರುವ ಶಿಲ್ಲಗಳನ್ನು ಕಾಣಬಹುದು. ಇವುಗಳಲ್ಲಿ 
ಹಸ್ತಶಿಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ದೊರೆಯುತ್ತವೆ. ಇಂತಹ ಮಾಸಿಶಿಲ್ಲಗಳನ್ನು ಗುರುತಿಸುವುದು ಸುಲಭ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 329 


iy he 


ಶಿಲೆಯ ಮೇಲೆ ಒಂದು ಕಂಬವಿದ್ದು, ಅದಕ್ಕೆ ಎತ್ತಿದ ಬಲಗೈ ಅಂಟಿಸಿದಂತಿರುವ ಚಿತ್ರಣವಿರುವ 
ಶಿಲ್ಪ್ಲಗಳು ಸರ್ಮೇಸಾಮಾನ್ಯವಾದುದು. ಒಂದು ಕೈ ಮೇಲೆತ್ತಿದ ಚಿತ್ರ ಒಬ್ಬಳ ಸಹಗಮನದ ಗುರುತು. 
ಇದನ್ನು "ಒಕ್ಕೈಮಾಸಿ' ಎಂದು ಕರೆಯುತ್ತಾರೆ. ಎರಡು ಕೈಗಳ ಚಿತ್ರ ಸವತಿಯರಾದ ಇಬ್ಬರು 
ಮಾಸ್ಲಿಯರ ಗುರುತು. ಇದನ್ನು "ಇಕ್ಕೈಮಾಸ್ತಿ' ಎಂದು ಕರೆಯುವರು. ಕೆಲವು ಸಲ ಎರಡಕ್ಕಿಂತ ಹೆಚ್ಚು 
ಕೈಗಳ ಚಿತ್ರಣವನ್ನು ಕಾಣಬಹುದು. ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ಒಕ್ಕೈಮಾಸ್ತಿ ಶಿಲ್ಲಗಳು ಮಾತ್ರ 
ದೊರೆಯುತ್ತವೆ. ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಮಾಸ್ತಿಯರ ಗುರುತಾಗಿ ಪತಿಯ ಪಕ್ಕದಲ್ಲಿ 
ಸ್ತೀಯರ ಚಿತ್ರಣವನ್ನು ಮಾಡಿರುವುದನ್ನು ಗುರ್ತಿಸಬಹುದು. 


ಕಂಬದಿಂದ ಹೊರಟ ಬಲಗೈ ಶಿಲಗಳಲ್ಲಿ ಕೈಗಳು ಕಂಕಣ ಬಳೆಗಳಿಂದ 
ಅಲಂಕೃತವಾಗಿರುವುದನ್ನು ಕಾಣಬಹುದು. ಸಾಮಾನ್ಯವಾಗಿ ಸ್ತ್ರೀಯ ಮೇಲೆತ್ತಿದ ಬಲಗೈಯಲ್ಲಿ 
ನಿಂಬೆಹಣ್ಣು, ಮಾದಲಹಣ್ಣಗಳಂತಹ ಫಲವೊಂದರ ಚಿತ್ರ ಪದ್ಮದ ಚಿತ್ರ ಬಿಡಿಸಲಾಗಿರುತ್ತದೆ. ಈ 
ನಿಂಬೆಹಣ್ಣು ಅನಿಷ್ಟ ನಿವಾರಕದ ಸೂಚನೆಯಾಗಿರಬಹುದು. ಕೆಲವು ಸಲ ಸತಿಯು ಇಳಿಬಿಟ್ಟ 
ಎಡಗೈಯಲ್ಲಿ ಕನ್ನಡಿ ಇಲ್ಲವೆ, ಕಮಲದ ಹೂಗಳನ್ನು ಹಿಡಿದಿರುವಂತೆ ಚಿತ್ರಿಸಲಾಗಿರುತ್ತದೆ. ಈ ರೀತಿ 
ಬಲಗೈ ಚಿತ್ರಕ್ಕೆ ನಿರ್ದಿಷ್ಟವಾದ ಅರ್ಥವನ್ನು ಗುರುತಿಸುವುದು ಕಷ್ಟವಾದರೂ ಮುತ್ತೈದೆಯಾಗಿ 
ಪತಿಯೊಂದಿಗೆ ಸ್ಪರ್ಗ ಸೇರುವ ಸತಿ ಜನತೆಗೆ ಸೂಚಿಸುವ ಆಶೀರ್ವಾದ ಹಸ್ತವೆಂದು ಜನತೆ 
ಭಾವಿಸಿದ್ದಾರೆ. ವಿಚಿತ್ರವೆಂದರೆ ಚನ್ನಪಟ್ಟಣ ತಾಲ್ಲೂಕಿನ ನುಣ್ಣೂರು. ಮೈಲನಾಯಕನಹಳ್ಳಿ (ಪ್ರಸ್ತುತ 
ಜಾನಪದಲೋಕದಲ್ಲಿದೆ) ಹಾಗೂ ಮಾಕಳಿ ಗಾಮಕ್ಕೆ ಹೊಂದಿಕೊಂಡಂತಿರುವ ಬ್ಯಾಡರಹಳ್ಳಿ (ಪ್ರಸ್ತುತ 
ಕುಣಿಗಲ್‌ ತಾಲ್ಲೂಕಿಗೆ ಸೇರಿದ ಗ್ರಾಮ) ಗಾಮಗಳಲ್ಲಿ ಕಂಬದಿಂದ ಹೊರಟ ಎಡಗೈ ಶಿಲ್ಪಗಳು 
ದೊರೆಯುವುದು ಆಶ್ಚರ್ಯವನ್ನುಂಟು ಮಾಡುತ್ತವೆ. ಇವುಗಳು ಏನನ್ನು ಸಂಕೇತಿಸುತ್ತವೆ ಎಂಬುದು 
ತಿಳಿಯುವುದಿಲ್ಲ. 


ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ಒಕ್ಕೈಮಾಸ್ತಿ ಶಿಲ್ಪಗಳನ್ನು ಹೊರತುಪಡಿಸಿದರೆ ಸ್ತೀಯೊಬ್ಬಳ 
ಚಿತ್ರಣವಿರುವ ಶಿಲ್ಪಗಳು ಸಿಗುವುದು ವಿರಳ, ಸತಿ-ಪತಿಯರ ಚಿತ್ರಣವಿರುವ ಶಿಲ್ಲಗಳೂ ಹೇರಳವಾಗಿ 
ದೊರೆಯುತ್ತವೆ. ಇವಲ್ಲದೆ ವೀರಮಾಸ್ತಿ ಶಿಲ್ಲಗಳೂ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತವೆ. ಈ ಸ್ಮಾರಕ 
ಶಿಲ್ಲಗಳಿಂದ ಸಹಗಮನ ಹೊಂದಿದ ಕಾರಣವನ್ನು ಕಂಡುಹಿಡಿಯಬಹುದು. ಯುದ್ಧ ಹೋರಾಟ, 
ಆತ್ಮಬಲಿದಾನ ಸಂದರ್ಭಗಳಾಗಿದ್ದರೆ ಶಿಲ್ಲದಲ್ಲಿ ನಾಯಕನಿಗೆ ಪ್ರಥಮ ಸ್ಥಾನ, ಸತಿ/ಸತಿಯರಿಗೆ ದ್ವಿಶೀಯ 
ಸ್ಥಾನ ಪಡೆಯುವುದುಂಟು. ದುರ್ಮರಣ ಪಡೆದ ವ್ಯಕ್ತಿಯ ಮಡದಿಯ ಸಹಗಮನದ ಶಿಲೆಯಲ್ಲಿ 
ಅವಳ ವಿಷಯ ಪ್ರಧಾನವಾಗಿರುತ್ತದೆ. ಪುರುಷ ಏಕಪತ್ನಿಯುಳ್ಳವನಾಗಿದ್ದರೆ ಒಬ್ಬ ಮಡದಿಯ, 
ಬಹುಪಶ್ನಿಯುಳ್ಳವನಾಗಿದ್ದರೆ ಆತನ ಇಕ್ಕೆಲಗಳಲ್ಲಿ ಸಹಗಮನಗೊಂಡ ಎಲ್ಲ ಪತ್ನಿಯರ ಚಿತ್ರಗಳನ್ನು 
ಬಿಡಿಸಲಾಗಿರುತ್ತದೆ. ಇಂತಹ ಶಿಲ್ಲಗಳು ಒಂದು ಹಂತದಿಂದ ಮೂರು ಅಥವಾ ನಾಲ್ಕು ಹಂತದವರೆಗೆ 
ಚಿತ್ರಣಗೊಂಡಿರುತ್ತವೆ. ಕೆಳಗಿನ ಹಂತದಲ್ಲಿ ಪತಿಯು ವೈರಿಗಳೊಡನೆ ಹೋರಾಡುತ್ತಿರುವ ಚಿತ್ರ ಮಧ್ಯದ 
ಹಂತದಲ್ಲಿ ಸತಿಪತಿಯರನ್ನು ಚಾಮರಧಾರೀಕಿಯರು ಎತ್ತಿಕೊಂಡು ಹೋಗುವ ಶಿಲ್ಪ ಮೂರನೇ 
ಹಂತದಲ್ಲಿ ದೇವರ ಸಾನಿಧ್ಯದಲ್ಲಿ ದಂಪತಿಗಳಿರುವ ಚಿತ್ರಣ ಸಾಮಾನ್ಯವಾಗಿ ಕಂಡುಬರುತ್ತದೆ. 


ವೀರಮರಣ ಪಡೆದ ವ್ಯಕ್ತಿಯ ಒಬ್ಬಳೇ ಮಡದಿಯು ಸಹಗಮನ ಮಾಡಿ ಆತ್ಮಾಹುತಿ 
ಹೊಂದಿದವರ ಪ್ರತೀಕವಾಗಿರುವ ಒಕ್ಕೈಮಾಸ್ತಿ, ಸತಿಪತಿ ಶಿಲ್ಲ ಹಾಗೂ ವೀರಮಾಸ್ತಿ ಶಿಲ್ಪಗಳು 
ತಾಲ್ಲೂಕಿನ ಬಹುತೇಕ ಗ್ರಾಮಗಳಲ್ಲಿ ದೊರೆಯುತ್ತವೆ. ಹಾಗೆಯೇ ವ್ಯಕ್ತಿಯೊಬ್ಬನ ಇಬ್ಬರು 
ಮಡದಿಯರು ಒಟ್ಟಿಗೆ ಸಹಗಮನ ಮಾಡಿರುವ ಚಿತ್ರಣವಿರುವ ಶಿಲ್ಲಗಳು ಸಂತೆಮೊಗೇನಹಳ್ಳಿ, 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 330 


det dhe 


ಉಜ್ಜನಹಳ್ಳಿ, ಸೋಗಾಲ, ಚಕ್ಕೆರೆ, ಅಪ್ಪಗೆರೆ, ಎ.ವಿ.ಹಳ್ಳಿ, ಅಕ್ಕೂರುಹೊಸಹಳ್ಳಿ, ಬೇವೂರುಮಂಡ್ಮ 
ಬ್ರಹ್ಮಣೀಪುರ, ಚಿಕ್ಕವಿಠಲೇನಹಳ್ಳಿ, ಹನಿಯೂರು. ಹನುಮಾಪುರದೊಡ್ಡಿ, ಹರಿಸಂದ್ರ, ಇಗ್ಗಲೂರು, 
ಮಾಕಳಿ, ಮಳೂರುಪಟ್ಟ ನಾಗವಾರ, ನೆಲಮಾಕನಹಳ್ಳಿ, ನುಣ್ಣೂರು, ತಗಚಗೆರೆ ಯಲಿಯೂರು 
ಮೊದಲಾದೆಡೆ ದೊರೆಯುತ್ತವೆ. 


ಸುಳ್ಳೇರಿ, ದೇವರಹಳ್ಳಿ, ಮಾಕಳಿ, ಹಾರೋಕೊಪ್ಪ, ಚಕ್ಕೆರೆ, ಬಾಣಗಹಳ್ಳಿ, 
ಅಕ್ಕೂರುಹೊಸಹಳ್ಳಿಗಳಲ್ಲಿ ವೀರನೊಬ್ಬನ ಮೂರು ಜನ ಮಡದಿಯರು ಒಟ್ಟಿಗೆ ಸಹಗಮನ 
ಮಾಡಿರುವ ನಿದರ್ಶನವಿರುವ ವೀರಮಾಸಿಶಿಲಗಳು ದೊರೆತರೆ, ಸಂಕಲಗೆರೆ ಮತ್ತು ಮಾಕಳಿ 
ಗ್ರಾಮಗಳಲ್ಲಿ ನಾಲ್ಕು ಮಂದಿ, ಮೈಲನಾಯಕನಹಳ್ಳಿ ಗಾಮದಲ್ಲಿ ಐದು ಮಂದಿ, ಬ್ಯಾಡರಹಳ್ಳಿ 
ಗಾಮದಲ್ಲಿ ಒಂಭತ್ತು ಮಂದಿ, ಕದರಮಂಗಲ ಗಾಮದಲ್ಲಿ ಹನ್ನೊಂದು ಮಂದಿ ಒಟ್ಟಿಗೆ ಸಹಗಮನ 
ಮಾಡಿರುವ ನಿದರ್ಶನವಿರುವ ವೀರಮಾಸ್ತಿ ಶಿಲ್ಲಗಳು ದೊರೆಯುತ್ತವೆ. ಈ ಮೇಲಿನ ಎರಡರಿಂದ 
ಹನ್ನೊಂದು ಮಂದಿಯವರೆಗೆ ಒಟ್ಟಿಗೆ ಸಹಗಮನ ಮಾಡಿರುವುದನ್ನು ಗಮನಿಸಿದಾಗ ಬಹುಪ್ತಿತ್ಛಕ್ಕೆ 
ಪ್ರಾಚೀನ ಕಾಲದಲ್ಲಿ ಸಾಮಾಜಿಕ ಮನ್ನಣೆಯಿದ್ದಿತು ಎಂದು ತಿಳಿಯುತ್ತದೆ. ಇದು ಅರಸರಲ್ಲಿ ಹಾಗೂ 
ಅಧಿಕಾರಿ ವರ್ಗದಲ್ಲಿ ಅಧಿಕ ಪ್ರಮಾಣದಲ್ಲಿ ಚಾಲ್ತಿಯಲ್ಲಿತ್ತು ಎಂಬುದು ತಿಳಿದುಬರುತ್ತದೆ. ಸಾಮಾನ್ಯ 
ವರ್ಗಕ್ಕೆ ಬಂದರೆ ಅಲ್ಲಿ "ಏಕಪತ್ನಿ ವಿವಾಹ” ಹೆಚ್ಚು ರೂಢಿಯಲ್ಲಿದ್ದಂತಿದೆ. ಲಭ್ಯವಿರುವ ಒಕ್ಕೈ ಮಾಸ್ತಿ 
ವಿಗಹಗಳಲ್ಲಿ ಈ ಸಾಮಾನ್ಯ ವರ್ಗಕ್ಕೆ ಸಂಬಂಧಿಸಿದವುಗಳೇ ಅಧಿಕ ಸಂಖ್ಯೆಯಲ್ಲಿರಬಹುದು. 


ಕರ್ನಾಟಕದಲ್ಲಿಯೇ ಅಪರೂಪದೆನ್ನಬಹುದಾದ ಒಂಭತ್ತು ಹಾಗೂ ಹನ್ನೊಂದು ಮಂದಿ 
ಸಾಮೂಹಿಕವಾಗಿ ಸಹಗಮನ ಮಾಡಿರುವ ನಿದರ್ಶನವಿರುವ ಚನ್ನಪಟ್ಟಣ ತಾಲ್ಲೂಕಿನ ಬ್ಯಾಡರಹಳ್ಳಿ 
(ಮಾಕಳಿ ಗಾಮಕ್ಕೆ ಹೊಂದಿಕೊಂಡಂತಿರುವ ಗಾಮ) ಹಾಗೂ ಕದರಮಂಗಲ ಗ್ರಾಮಗಳಲ್ಲಿರುವ 
ವೀರಮಾಸ್ತಿಶಿಲಗಳು ವಿಜಯನಗರ ಕಾಲಕ್ಕೆ ಸೇರಿದ್ದವಾಗಿವೆ. ಈ ಎರಡೂ ಗ್ರಾಮಗಳು ಮಾಕಳಿ 
ಗಾಮದ ನೆರೆಹೊರೆಯ ಗ್ರಾಮಗಳಾಗಿವೆ. ವಿಜಯನಗರ ಅರಸರ ಕಾಲದಲ್ಲಿ ಮಾಕಳಿ ಪ್ರದೇಶವು 
ಪಾಳೆಯಪಟ್ಟಾಗಿತ್ತು. ಈ ಪ್ರದೇಶದಲ್ಲಿ ವಿಜಯನಗರದ ದೊರೆ ಪ್ರತಾಪದೇವರಾಯನ ಕಾಲದಲ್ಲಿ 
ಗೋಪಿನಾಯಕನೆಂಬ ಪಾಳೇಗಾರ ಅಮರನಾಯಕನಾಗಿ ಆಳ್ಗಿಕೆ ನಡೆಸುತ್ತಿದ್ದ ಎಂದು ಕ್ರಿಶ. 1441ರ 
ಶಾಸನವೊಂದರಿಂದ ತಿಳಿಯುತ್ತದೆ." ಹೀಗಾಗಿ ಬ್ಯಾಡರಹಳ್ಳಿ ಹಾಗೂ ಕದರಮಂಗಲಗಳಲ್ಲಿ 
ದೊರೆಯುವ 9 ಮತ್ತು 11 ಮಂದಿ ಸಹಗಮನದ ವೀರಮಾಸ್ತಿ ಶಿಲಗಳು ಮಾಕಳಿಯ ಪಾಳೇಗಾರರ 
ಮನೆತನಕ್ಕೆ ಸೇರಿದವೆಂದು ನಿರ್ಧರಿಸಬಹುದು. ಈ ಎರಡೂ ವೀರಮಾಸ್ತಿ ಶಿಲ್ಪಗಳಲ್ಲಿ ವೀರರು 
ಯುದ್ದದಲ್ಲಿ ಮಡಿದಾಗ, ಅವರ ಮಡದಿಯರು ಸಹಗಮನ ಹೊಂದಿರುವುದರ ಸಂಕೇತವಾಗಿ ವೀರನ 
ಜೊತೆಯಲ್ಲಿ ಅಷ್ಟೂ ಜನ ಮಡದಿಯರು ಕುಳಿತಿರುವಂತೆ ಚಿತ್ರಿಸಲಾಗಿದೆ. 


ಮಾಸ್ತಿಕಲ್ಲುಗಳ ಶಿಲ್ಪಗಳು % 


ಸತಿ ಘಟನೆಯನ್ನು ಕಂಡರಿಸುವಾಗ ಸತಿಯ ಎತ್ತಿದ ಕೈಯನ್ನು ಸಾಮಾನ್ಯವಾಗಿ ಚಿತ್ರಿಸುವ 
ಕ್ರಮ ಬೆಳೆದುಕೊಂಡು ಬಂದಿತು. ಮುಂದಿನ ತಲೆಮಾರಿನ ಶಿಲ್ಲಗಳಿಗೆ ಸತಿಶಿಲ್ಲ ಬಿಡಿಸುವಾಗ ಅವರ 
ಮುಂದೆ "ಎತ್ತಿದ ಕೈ ಚಿತ್ರ' ಸಿದ್ದ ಮಾದರಿಯಾಗಿ ಉಳಿದುಕೊಂಡಿತು. ಹೀಗಾಗಿ ಮಾಸ್ತಿಕಲ್ಲಿನ 
ಶಿಲ್ಲಗಳೆಲ್ಲ ಹೆಚ್ಚುಕಡಿಮೆ ಒಂದರ ಪ್ರತಿ ಇನ್ನೊಂದು ಎನ್ನುವ ರೀತಿಯಲ್ಲಿ ನಿರ್ಮಾಣಗೊಂಡವು. ಶಿಲ್ಪಿಗೆ 
ಮಾಸ್ತಿಕಲ್ಲನ್ನು ಬಿಡಿಸುವಲ್ಲಿ ಇತಿಮಿತಿಗಳಿಂದಾಗಿ ಹೆಚ್ಚು ವೈವಿಧ್ಯತೆ ಮೂಡಿಬರಲಿಲ್ಲವೆನ್ನಬಹುದು. 


PP oo) 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 331 


det he 


ಮಾಸ್ತಿಕಲ್ಲಿನ ಶಿಲ್ಲಿಗಳಲ್ಲಿ ಕೆಲವರು ಸ್ವತಂತ್ರ ಮನೋಭಾವದವರಾಗಿದ್ದು, ಸತಿಘಟನೆಗಳನ್ನು ತಾವು 
ಕಂಡಂತೆ ಕಲ್ಲಿನಲ್ಲಿ ಕಂಡರಿಸಲು ಪ್ರಯತ್ನಿಸಿದ್ದಾರೆ. 


ಮೃತನ ಪತ್ನಿ ಸತಿಹೋದ ಬಗೆ. ಅವಳ ಗಂಡ ಮಡಿದ ಕಾರಣ, ಅವರು ಸತಿ ಹೋಗುವಾಗ 
ಆಚರಿಸುತ್ತಿದ್ದ ರೀತಿ-ನೀತಿಗಳು ಮೊದಲಾದವುಗಳನ್ನು ಶಿಲ್ಲದ ಮೂಲಕ ಬಿಡಿಸಲು ಪ್ರಯತ್ನಿಸಿದ್ದಾರೆ. 
ಸಾಮಾನ್ಯವಾಗಿ ಸತಿಪದ್ಧತಿಯನ್ನು ಅನುಸರಿಸಿ ಪ್ರಾಣತ್ಕಾಗ ಮಾಡಿದವರ ಸ್ಮರಣಾರ್ಥವಾಗಿ ನಿರ್ಮಿಸಿದ 
ಮಾಸ್ತಿಶಿಲ್ಲಗಳನ್ನು ಸುಲಭವಾಗಿ ಗುರುತಿಸಬಹುದು. ಶಿಲದಲ್ಲಿ ಕಂಬದಿಂದ ಹೊರಟ ಎತ್ತಿದ ತೋಳುಗೈ 
ಚಿತ್ರಣ, ಇದರಲ್ಲಿಯೇ ಸತಿಪತಿಯರ ಚಿತ್ರಣವನ್ನು ಮಾಡಲಾಗಿರುತ್ತದೆ. ಸತಿಯು ಬಲಗೈ ಮೇಲಕ್ಕೆ 
ಎತ್ತಿ ನಿಂತಿರುವ ಪ್ರತ್ಯೇಕವಾದ ಮಾಸ್ತಿಶಿಲ್ಲಗಳು, ಸತಿಪತಿಯರ ಚಿತ್ರಣವಿರುವ ಶಿಲ್ಪಗಳು, ಇದಲ್ಲದೇ 
ವೀರಮಾಸ್ತಿ ಶಿಲ್ಪಗಳಲ್ಲಿ ಸತಿಯ ಚಿತ್ರಣವನ್ನೂ ಕಾಣಬಹುದು. 


ವೀರಮಾಸ್ತಿಗಲ್ಲು ಶಿಲ್ಲಗಳು ಪತಿಗೆ ಪ್ರಾಮುಖ್ಯತೆಯನ್ನು ನೀಡಿದಷ್ಟು ಸತಿಗೆ ನೀಡಿಲ್ಲ. 
ಚನ್ನಪಟ್ಟಣ ತಾಲ್ಲೂಕಿನ ವೀರಮಾಸ್ತಿ ಶಿಲ್ಲಗಳಲ್ಲಿ ಮೊದಲ ಹಂತದಲ್ಲಿ ವೀರ ಮಡಿದ ಕಾರಣ 
ತಿಳಿಸುವ ಶಿಲ್ಲಗಳಿದ್ದರೆ, ಎರಡನೇ ಹಂತದಲ್ಲಿ ಸತಿಪತಿಯರನ್ನು ಚಾಮರಧಾರಿಣಿಯರು ಸ್ಪರ್ಗಕ್ಕೆ 
ಎತ್ತಿಕೊಂಡು ಹೋಗುವ ಚಿತ್ರಣ ಹಾಗೂ ಮೂರನೇ ಹಂತದಲ್ಲಿ ಸತಿಪತಿಗಳ ಸ್ಪರ್ಗಪ್ರಾಪ್ಪಿಯನ್ನು 
ಬಿಂಬಿಸುವ ಚಿತ್ರಣವಿರುತ್ತದೆ. ತಾಲ್ಲೂಕಿನಲ್ಲಿ ಸತಿಯೊಬ್ಬಳಿಗಾಗಿಯೇ ರಚಿಸಿರುವ ಒಕ್ಕೈಮಾಸ್ತಿಶಿಲ್ಲಗಳನ್ನು 
ಹೊರತುಪಡಿಸಿ, ಬೇರೆ ಮಾಸ್ತಿಶಿಲ್ಲಗಳು ದೊರೆಯುವುದಿಲ್ಲ. ಅಂದರೆ ಸತಿ ಹೋಗುವಾಗ ಆಚರಿಸುತ್ತಿದ್ದ 
ರೀತಿ-ನೀತಿಗಳು, ಸತಿಹೋದ ಬಗೆಯನ್ನು ವಿವರವಾಗಿ ತಿಳಿಸುವ ಚಿತ್ರಣಗಳು ದೊರೆಯುವುದಿಲ್ಲ. 


ಒಕ್ಕೈ ಮಾಸ್ತಿಶಿಲ್ಲಗಳು ; 


ಕರ್ನಾಟಕದಲ್ಲಿ ಎತ್ತಿದ ತೋಳುಗೈ ಕಂಬದ ಮಾಸಿಶಿಲ್ಲಗಳು ಹೆಚ್ಚಿನ ಪ್ರಮಾಣದಲ್ಲಿ 
ದೊರಕುತ್ತವೆ. ಈ ಸಾಂಕೇತಿಕ ಶಿಲ್ಪ ಹೆಚ್ಚು ಪ್ರಯವಾದುದರಿಂದಲೂ, ಶಿಲ್ಲಿಗಳಿಗೆ ಅದನ್ನು 
ಕಂಡರಿಸುವಲ್ಲಿ ಸರಳತೆ ಕಂಡುಬರುವುದರಿಂದಲೂ, ಜನತೆಯಲ್ಲಿ ಸ್ತೀಯರ ಕುರಿತಾಗಿ ಗೌಣಭಾವ 
ಇದ್ದಿರುವುದರಿಂದಲೂ ಇಂಥ ಎತ್ತಿದ ತೋಳುಗ್ಯೈ ಕಂಬದ ಸರಳ ಶಿಲ್ಪಗಳು ಹೆಚ್ಚುಹೆಚ್ಚು 
ರಚನೆಗೊಂಡವೆಂದು ಹೇಳಬಹುದಾಗಿದೆ. ಇವು ರಚನೆಯಲ್ಲಿ ಒಂದರ ಪ್ರತಿ ಇನ್ನೊಂದಾಗಿಯೂ 
ಇದ್ದರೂ ಸತಿಘಟನೆಗಳನ್ನು ಅಭಿವ್ಯಕ್ತಿಸುವಲ್ಲಿ ಇವು ಮುಖ್ಯವಾಗಿವೆ.“ 


ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ಕಂಬದಿಂದ ಹೊರಟ ಎತ್ತಿದ ಒಂದು ತೋಳುಗೈ (ಒಕ್ಕೈ) 
ಮಾಸ್ತಿಶಿಲಗಳು ಮಾತ್ರ ದೊರೆಯುತ್ತವೆ. ಇವು ಸಾಮಾನ್ಯವಾಗಿ ಕಲ್ಲಿನ ಎಡಭಾಗದಲ್ಲಿ ಕಂಬದ 
ರಚನೆಯಿದ್ದು, ಅದರ ಮಧ್ಯಭಾಗದಿಂದ ಬಲದ ಎತ್ತಿದ ತೋಳುಗೈಯನ್ನು ಬಿಡಿಸಲಾಗಿರುತ್ತದೆ. 
ಹೆಬ್ಬೆರಳು ಮತ್ತು ತೋರುಬೆರಳಿನ ಮಧ್ಯೆ ನಿಂಬೆಹಣ್ಣನ್ನು ಕಂಡರಿಸಲಾಗಿರುತ್ತದೆ. ಈ ನಿಂಬೆಹಣ್ಣನ್ನು 
ಅಮಂಗಳ ನಿವಾರಣೆಗಾಗಿ ಹಿಡಿದಿರುವಂತೆ ಬಿಡಿಸಲಾಗಿರುತ್ತಿತ್ತು ಕೆಲವು ಶಿಲ್ಪಗಳಲ್ಲಿ ಬೆರಳುಗಳನ್ನು 
ಸೌಂದರ್ಯ್ಕಕ್ವಾಗಿ ಉದ್ದವಾಗಿರುವಂತೆ ಬಿಡಿಸಿ, ಅವುಗಳಿಗೆ ಉಂಗುರಗಳನ್ನು, ಕೈಗೆ ದಪ್ಪನೆಯ ಬಳೆಗಳು 
ಹಾಗೂ ತೋಳ್ಗಳೆಗಳನ್ನು ತೊಡಿಸಿರುವ ಚಿತ್ರಣವಿರುತ್ತದೆ. ಜೊತೆಗೆ ತೋಳುಗೈಯ ಕೆಳಗೆ ಅಥವಾ 
ಮೇಲ್ಲಾಗದಲ್ಲಿ ಸತಿಪತಿಯರ ಚಿತ್ರಣ ಮಾಡಲಾಗಿರುತ್ತದೆ. ಈ ಶಿಲ್ಲಗಳಲ್ಲಿ ಕಂಬಗಳು ಸಾಮಾನ್ಯವಾಗಿ 
ಚೌಕ ಆಕಾರಗಳನ್ನು ಪಡೆದವುಗಳಾಗಿದ್ದು ಮೇಲೆ ಚೂಪಾಗುತ್ತ ಹೋಗಿರುತ್ತದೆ. ಈ ಕಂಬಗಳನ್ನು 
ಹೂವುಗಳ ಚಿತ್ರಗಳಿಂದ, ಬಳ್ಳಿಗಳಿಂದ ಅಲಂಕರಿಸಿ ಮೇಲ್ಲಾಗದಲ್ಲಿ ಕುಂಭದ ರಚನೆಯನ್ನು 
ಮಾಡಿರುವುದನ್ನು ಕಾಣಬಹುದು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 332 


let Whe 


> ಚಿಕ್ಕವಿಠಲೇನಹಳ್ಳಿ ಗ್ರಾಮದ ಹೊರವಲಯದಲ್ಲಿರುವ ಒಕ್ಕೈೆ ಮಾಸ್ತಿಶಿಲ್ಲದಲ್ಲಿ ಕಂಬದಿಂದ ಹೊರಟ 
ಎತ್ತಿದ ಬಲ ತೋಳುಗ್ಯೈೆ ಚಿತ್ರಣವಿದ್ದು, ಹೆಬ್ಬೆರಳು ಮತ್ತು ತೋರಬೆರಳಿನ ಮಧ್ಯದಲ್ಲಿ ನಿಂಬೆಹಣ್ಣಿದೆ. 
ಕಂಬದ ಮೇಲ್ಲಾಗದಲ್ಲಿ ಕುಂಭದ ಚಿತ್ರಣವಿದ್ದು, ಕೈಕಡಗ, ತೋಳ್ಸಂದಿ, ಹೆಬ್ಬೆರಳಿಗೆ ಉಂಗುರದ 
ಚಿತ್ರಣವಿದೆ. ಈ ತೋಳುಗೈ ಮೇಲ್ಲಾಗದಲ್ಲಿ ಸತಿಪತಿಯರು ಕೈಮುಗಿದು ಕುಳಿತಿರುವಂತೆ 
ಚಿತ್ರಿಸಲಾಗಿದೆ. ಇದೇ ರೀತಿ ಸೋಗಾಲ, ಚಿಕ್ಕೇನಹಳ್ಳಿ ಗ್ರಾಮದ ಒಕ್ಕೈ ಮಾಸಿಶಿಲಗಳಲ್ಲಿ ಕಂಬದಿಂದ 
ಹೊರಟ ಎತ್ತಿದ ಬಲ ತೋಳುಗೈಯ ಪಕ್ಕದಲ್ಲಿ ಪತಿಯು ಕೈಮುಗಿದು ಕುಳಿತಿರುವಂತೆ ಚಿತ್ರಿಸಿದ್ದರೆ, 
ಆತನ ಪಕ್ಕದಲ್ಲಿ ಸತಿಯು ನಿಂತಿದ್ದಾಳೆ. ಕಂಬದಿಂದ ಹೊರಟ ತೋಳುಗೈ ಸಾಮಾನ್ಯ ಲಕ್ಷಣವನ್ನು 
ಹೊಂದಿದ್ದು, ಬೆರಳುಗಳ ಮಧ್ಯೆ ನಿಂಬೆಹಣ್ಬು ಇರುವುದಿಲ್ಲ. 


> ದೇವರಹಳ್ಳಿ ಗ್ರಾಮದ ಬೀರೇಶ್ವರ ದೇವಾಲಯದ ಮುಂಭಾಗವಿರುವ ಒಕ್ಕೆ ಮಾಸ್ತಿಶಿಲ್ಲದಲ್ಲಿ 
ಕಂಬದಿಂದ ಹೊರಟ ಎತ್ತಿದ ಬಲತೋಳುಗ್ಯೆ ಇದ್ದು, ಕಂಬದ ಮೇಲ್ಲಾಗ ಕುಂಭದ ಚಿತ್ರಣವಿದ್ದು, 
ತೋಳುಗ್ಯೈ ಸಾಧಾರಣ ಲಕ್ಷಣವನ್ನು ಹೊಂದಿದೆ. ತೋಳುಗ್ಯೈ ಕೆಳಭಾಗದಲ್ಲಿ ವ್ಯಕ್ತಿ ಮತ್ತು ಆತನ 
ಮೂವರು ಮಡದಿಯರು ಒಬ್ಬರನೊಬ್ಬರ ಕೈಯನ್ನು ಹಿಡಿದು ನಿಂತಿರುವ ಚಿತ್ರಣವಿದ್ದರೆ, 
ತೋಳುಗೈಯ ಮೇಲ್ಭಾಗದಲ್ಲಿ ನಂದಿ, ಶಿವಲಿಂಗಕ್ಕೆ ಯತಿಯೊಬ್ಬ ಪೂಜೆ ಮಾಡುತ್ತಾ ನಿಂತಿದ್ದು, 
ಪಕ್ಕದಲ್ಲಿ ವ್ಯಕ್ತಿ ಹಾಗೂ ಇಬ್ದ್ಬರು ಸತಿಯರು ಕೈಮುಗಿದು ಕುಳಿತಿರುವಂತೆ ಚಿತ್ರಿಸಲಾಗಿದೆ. ಶಿಲ್ಲದ 
ಕೆಳಭಾಗದಲ್ಲಿ ಮೂವರು ಮಡದಿಯರ ಚಿತ್ರಣವಿದ್ದು, ಮೇಲ್ಲಾಗದಲ್ಲಿ ಇಬ್ಬರು ಮಡದಿಯರನ್ನು 
ತೋರಿಸಿರುವುದು ಸೋಜಿಗವೆನಿಸುತ್ತದೆ. 


> ಹರಿಸಂದ್ರ ಗ್ರಾಮದ ಹೊರವಲಯದಲ್ಲಿರುವ ಒಕ್ಕೈ ಮಾಸ್ತಿಶಿಲ್ಲದಲ್ಲಿ ಪೀಠದ ಮೇಲೆ ಕಂಬದಿಂದ 
ಹೊರಟ ಎತ್ತಿದ ಬಲತೋಳುಗೈ ಚಿತ್ರಣವಿದ್ದು, ಕಂಬದ ಮೇಲ್ಭಾಗ ಕುಂಭದ ಆಕಾರದಲ್ಲಿದ್ದು, 
ಕುಂಭದ ಕೆಳಭಾಗ ದಪ್ಪನೆಯ ಎರಡು ಬಳೆಗಳ ಚಿತ್ರಣವಿದೆ. ಕೈಯಲ್ಲಿ ಬಳೆಗಳು, ತೋಳ್ಗಂದಿಯ 
ಚಿತ್ರಣವಿದ್ದು, ಬೆರಳುಗಳ ಮಧ್ಯೆ ನಿಂಬೆಹಣ್ಣಿದ್ದು, ಹೆಬ್ಬೆರಳಿನಲ್ಲಿ ಉಂಗುರವಿದೆ. ಈ ತೋಳುಗೈಯ 
ಕೆಳಭಾಗದಲ್ಲಿ ವೀರನೊಬ್ಬನು ಖಡ್ಗ, ಗುರಾಣಿ ಹಿಡಿದು ನಿಂತಿದ್ದರೆ, ತೋಳುಗೈ ಮೇಲ್ಲಾಗದಲ್ಲಿ 
ದಂಪತಿಗಳಿಬ್ಬರು ಕೈಮುಗಿದು ಕುಳಿತಿರುವಂತೆ ಚಿತ್ರಿಸಲಾಗಿದೆ. ಇದೇ ಮಾದರಿಯ ಮಾಸ್ತಿಶಿಲ್ಲ 
ಶ್ಯಾನುಭೋಗನಹಳ್ಳಿ ಗ್ರಾಮದಲ್ಲಿಯೂ ಇದೆ. ಕದರಮಂಗಲ ಗ್ರಾಮದ ಮಾಸಿಗುಡಿಯ 
ಬಲಭಾಗದ ಕಲ್ಲಿನಲ್ಲಿ ಕಂಬದಿಂದ ಹೊರಟ ಎತ್ತಿದ ಬಲತೋಳುಗೈೆ ಚಿತ್ರಣವಿದ್ದು, ಬೆರಳುಗಳನ್ನು 
ಉದ್ದವಾಗಿ ಬಿಡಿಸಿದ್ದಾರೆ. ಇಲ್ಲಿ ನಿಂಬೆಹಣ್ಣಿನ ಚಿತ್ರಣವಿಲ್ಲ. ಕಂಬದ ಮೇಲ್ಲಾಗ ಚೂಪಾದ 
ಆಕಾರವನ್ನು ಪಡೆದಿದ್ದರೆ, ತೋಳುಗೈಯ ಕೆಳಭಾಗದಲ್ಲಿ ಪತಿಯು ಸಶಿಯ ಎಡಗೈಯನ್ನು 
ಮೇಲಕ್ಕೆತ್ತಿ ಹಿಡಿದು ನಿಂತಿರುವಂತೆ ಚಿತ್ರಿಸಲಾಗಿದೆ. ಇದೇ ಮಾದರಿಯ ಮಾಸ್ತಿಶಿಲಗಳು ಸೆಟ್ಟಿಹಳ್ಳಿ, 
ಸಂಕಲಗೆರೆ ಗ್ರಾಮಗಳಲ್ಲೂ ಇರುವುದನ್ನು ಕಾಣಬಹುದು. 


» ಕೂರಣಗೆರೆ ಗ್ರಾಮದಲ್ಲಿನ ಒಕ್ಕೈೆ ಮಾಸಿಶಿಲ್ಲ ವಿಶೇಷವಾಗಿದೆ. ಕಂಬದಿಂದ ಹೊರಟ ಎತ್ತಿದ 
ಬಲತೋಳುಗೈೆ ಚಿತ್ರಣವಿದ್ದು, ಕೈಗೆ ಬಳೆ, ಕಡಗಗಳಿಂದ ಅಲಂಕರಿಸಲಾಗಿದ್ದರೆ, ಹೆಬ್ಬೆರಳನ್ನು 
ಹೊರತುಪಡಿಸಿ ಉಳಿದ ಬೆರಳುಗಳಿಗೆ ಉಂಗುರಗಳನ್ನು ತೊಡಿಸಲಾಗಿದೆ. ಕಂಬದ ಮೇಲ್ಲಾಗದಲ್ಲಿ 
ಚೂಪಾದ ಎಲೆಯ ಚಿತ್ರಣವಿದ್ದು, ಅದರ ಕೆಳಭಾಗದಲ್ಲಿ ಹೂವಿನ ಚಿತ್ರಣವಿದೆ. ಕಂಬದಿಂದ 
ಹೊರಟ ತೋಳುಗೈ ಭಾಗದಲ್ಲೂ ಮತ್ತೊಂದು ಹೂವಿನ ಚಿತ್ರಣವಿದೆ. ತೋಳುಗೈ ಮೇಲ್ಲಾಗದಲ್ಲಿ 
ಸೂರ್ಯ, ಚಂದರ ಚಿತ್ರಣವಿದ್ದರೆ, ತೋಳುಗೈೆ ಕೆಳಭಾಗ ಪತಿಯು ಎಡಗೈಯಿಂದ ಸತಿಯ 
ಬಲಗೈಯನ್ನು ಹಿಡಿದಿದ್ದು, ಇಬ್ಬರೂ ಉಳಿದ ಕೈಯನ್ನು ಮೇಲಕ್ಕೆ ತ್ತಿಡದು ತಾವರೆ ಮೊಗ್ಗನ್ನು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 333 


ly he 


ಹಿಡಿದು ನಿಂತಿರುವಂತೆ ಚಿತ್ರಿಸಲಾಗಿದೆ. ಇ 
ಅಲಂಕೃತಗೊಂಡಿರುವಂತೆ ಕಡೆದಿದ್ದು, ಒಟ್ಟಿನಲ್ಲಿ 
ಕಡೆದಿದ್ದಾನೆ ಎನ್ನಬಹುದು. 


ಸತಿಪತಿಯರನ್ನು ಆಭರಣಗಳಿಂದ 


ಲ್ರಿ 
ಶಿಲಿಯು fo ಶಿಲವನ್ನು ಸುಂದರವಾಗಿ 


ಮಂಗಾಡಹಳ್ಳಿ ಗ್ರಾಮದ ಮಾರಮ್ಮ ದೇವಾಲಯದ ಪಕ್ಕದಲ್ಲಿನ ಒಕ್ಕೈಮಾಸಿಶಿಲ್ಲದಲ್ಲಿ ಕೆಳಭಾಗದಲ್ಲಿ 
ಕಂಬದಿಂದ ಹೊರಟ ಎತ್ತಿದ ಬಲತೋಳುಗ್ಯೈೆ ಚಿತ್ರಣವಿದ್ದರೆ, ಮೇಲ್ಲಾಗದಲ್ಲಿ ಶಿವಲಿಂಗದ ಮುಂದೆ 
ಸತಿಪತಿಯರು ಕೈಮುಗಿದ್ದು ಕುಳಿತಿರುವ ಚಿತ್ರಣವಿದೆ. ಸತಿಯು ಪದ್ಧಾಸನದಲ್ಲಿ ಕುಳಿತಿದ್ದರೆ, 
ಪತಿಯು ಸುಖಾಸೀನ ಭಂಗಿಯಲ್ಲಿ ಕುಳಿತಿದ್ದಾನೆ. ಇದೇ ಲಕ್ಷಣವುಳ್ಳ ಒಕ್ಕೈಮಾಸ್ತಿಶಿಲ್ಲ 
ಸಂತೆಮೊಗೇನಹಳ್ಳಿ ಗಾಮದಲ್ಲಿಯೂ ಇರುವುದನ್ನು ಕಾಣಬಹುದು. 


ರಾಂಪುರ ಗ್ರಾಮದ ಆಂಜನೇಯ ದೇವಾಲಯದ ಮುಂದಿನ ಒಕ್ಕೈಮಾಸ್ತಿಶಿಲ್ಲದಲ್ಲಿ ಉದ್ದನೆಯ 
ಕಂಬದಿಂದ ಹೊರಟ ಎತ್ತಿದ ಬಲತೋಳುಗೈ ಶಿಲವಿದೆ. ಕೈಕಡಗ, ತೋಳ್ಸಂಧಿ ಧರಿಸಿದ್ದು, 
ಬೆರಳುಗಳು ಸಾಧಾರಣವಾದ ಲಕ್ಷಣವನ್ನು ಹೊಂದಿದ್ದು, ನಿಂಬೆಹಣ್ಣಿನ ಚಿತ್ರಣವಿಲ್ಲ. ಕಂಬದ 
ಮೇಲ್ಬಾಗ ಗುಮ್ಮಟದಂತೆ ಆಕಾರಪಡೆದು ಮೇಲ್ಭಾಗ ಚೂಪಾಗಿದೆ. ಕಂಬದ ಕೆಳಭಾಗದಲ್ಲಿ ಕಂಬದ 
ಇಕ್ಕೆಲಗಳಲ್ಲಿ ಮೂವರು ಸೈನಿಕರು ಹೋರಾಡುತ್ತಿರುವ ಚಿತ್ರಣವಿದೆ. ಮೊದಲನೆಯವನು 
ಬಿಲ್ಲುಬಾಣವನ್ನು ಹಿಡಿದಿದ್ದರೆ, ಎರಡನೆಯವನು ಬಲಗೈಯಲ್ಲಿ ಗುರಾಣಿ, ಎಡಗೈಯಲ್ಲಿ 
ಚಂದ್ರಾಯುಧವನ್ನು ಹಿಡಿದು ಮೊದಲನೆಯವನ ಮೇಲೆ ಬೀಸುವಂತೆ ಹಿಡಿದಿದ್ದಾನೆ. 
ಮೂರನೆಯವನು ಕತ್ತಿಯಿಂದ ಎರಡನೆಯವನಿಗೆ ಚುಚ್ಚುವಂತೆ ಹಿಡಿದಿದ್ದಾನೆ. ಇದರಿಂದ 
ಮಧ್ಯದಲ್ಲಿರುವವನೇ ವೀರನೆಂದು ಗುರುತಿಸಬಹುದು. ತೋಳುಗೈೈ ಮೇಲ್ಲಾಗದ ಪಟ್ಟಿಗೆಯಲ್ಲಿ 
ಮಂಟಪದೊಳಗಿನ ಶಿವಲಿಂಗದ ಮುಂದೆ ಸತಿಪತಿಯರು ಕೈಮುಗಿದು ಕುಳಿತಿರುವಂತೆ 
ಚಿತ್ರಿಸಲಾಗಿದೆ. 


ಸಾದಹಳ್ಳಿ ಗ್ರಾಮದ ಹೊರವಲಯದಲ್ಲಿರುವ ಮಾಸಿಗುಡಿಯಲ್ಲಿನ ಶಿಲ್ಲದಲ್ಲಿ ಕಂಬದಿಂದ ಹೊರಟ 
ಎತ್ತಿದ ಬಲತೋಳುಗೈ ಇದ್ದು, ಕಂಬದ ಮೇಲ್ಲಾಗದಲ್ಲಿ ಕುಂಭದ ಚಿತ್ರಣವಿದ್ದರೆ, ಕಂಬವನ್ನು 
ಅಲಂಕೃತವಾಗಿ ಕಡೆಯಲಾಗಿದೆ. ತೋಳ್ಗಂದಿ, ಕೈಕಡಗಗಳು, ಹಸ್ತ ಹಾಗೂ ಬೆರಳುಗಳಲ್ಲಿನ 
ಗೆರೆಗಳನ್ನೂ ಸೂಕ್ಷವಾಗಿ ಕಡೆಯಲಾಗಿದ್ದು, ಹೆಬ್ಬೆರಳಿನಲ್ಲಿ ಉಂಗುರವನ್ನು ಬಿಡಿಸಲಾಗಿದೆ. 
ತೋಳುಗೈಯ ಕೆಳಭಾಗದಲ್ಲಿ ಇಬ್ಬರು ಸ್ತ್ರೀಯರು ಕೈಮುಗಿದು ಕುಳಿತಿದ್ದಾರೆ. ಇದರಿಂದಾಗಿ ಇದು 
ವ್ಯಕ್ತಿಯೊಬ್ಬನ ಇಬ್ಬರು ಮಡದಿಯರು ಸತಿಹೋಗಿದ್ದನ್ನು ಸೂಚಿಸುತ್ತದೆ. ಆದರೆ ಇಲ್ಲಿ ಗಂಡನ 
ಚಿತ್ರಣವಿರುವುದಿಲ್ಲ. ತೋಳುಗೈ ಮೇಲಿನ ಪಟ್ಟಿಗೆಯಲ್ಲಿ ಸೂರ್ಯ, ಚೆಂದ, ನಂದಿ, ಶಿವಲಿಂಗದ 
ಚಿತ್ರಣವನ್ನು ಕಾಣಬಹುದು. 


ಸಂತೆಮೊಗೇನಹಳ್ಳಿ ಗ್ರಾಮದ ಆಂಜನೇಯ ದೇವಾಲಯದ ಬಳಿಯಿರುವ ಒಕ್ಕೈಮಾಸ್ಥಿಶಿಲ್ಲದಲ್ಲಿ 
ಕೆಳಭಾಗದಲ್ಲಿ ಕಂಬದಿಂದ ಹೊರಟ ಎತ್ತಿದ ಬಲತೋಳುಗೈ ಇದ್ದು, ಸುಂದರವಾಗಿ 
ಕಡೆಯಲಾಗಿದೆ. ಮೇಲ್ಸಾಗದಲ್ಲಿ ನಂದಿ, ಶಿವಲಿಂಗದ ಮುಂಭಾಗದಲ್ಲಿ ವೀರನು ತನ್ನ ಇಬ್ಬರು 
ಸತಿಯರೊಂದಿಗೆ ಪದ್ಧಾಸನದಲ್ಲಿ ಕೈಮುಗಿದು ಕುಳಿತಿದ್ದಾನೆ. ಇವರಿಗೆ ವ್ಯಕ್ತಿಯೊಬ್ಬ ಪೂಜೆ 
ಮಾಡುತ್ತಾ ನಿಂತಿದ್ದಾನೆ. ಈ ಗ್ರಾಮದಲ್ಲಿಯೇ ಮತ್ತೊಂದು ಒಕ್ಕೈ ಮಾಸ್ತಿಶಿಲವಿದ್ದು, ಕಂಬದಿಂದ 
ಹೊರಟ ತೋಳುಗೈೆ ಶಿಲ್ಲದ ಮೇಲ್ಲಾಗದ ಪಟ್ಟಿಗೆಯಲ್ಲಿ ನಂದಿ, ಶಿವಲಿಂಗದ ಮುಂದೆ 
ದಂಪತಿಗಳಿಬ್ಬರು ಕೈಮುಗಿದು ಕುಳಿತಿರುವ ಚಿತ್ರಣವಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 334 


ly Whe 


> ಸೋಗಾಲ ಗ್ರಾಮದ ಒಕ್ಕೈಮಾಸ್ತಿಶಿಲ್ಲದಲ್ಲಿ ಕಂಬದಿಂದ ಹೊರಟ ಎತ್ತಿದ ಬಲತೋಳಗೈ ಹಾಗೂ 
ಕಂಬದ ಮಧ್ಯದಲ್ಲಿ ಪೀಠದ ಮೇಲಿರುವ ನಂದಿ ಶಿಲ್ಲದ ಚಿತ್ರಣವನ್ನು ಕಡೆಯಲಾಗಿದೆ. ಇದರ ಪಕ್ಕ 
ಮತ್ತೊಂದು ಒಕ್ಕೈಮಾಸ್ತಿಶಿಲವಿದ್ದು, ಇದರಲ್ಲಿ ಕಂಬ ಮತ್ತು ತೋಳುಗೈ ಮಧ್ಯದಲ್ಲಿ ಕತ್ತಿ ಹಾಗೂ 
ಸೂರ್ಯ, ಚಂದರ ಚಿತ್ರಣವಿದೆ. ಕಂಬದ ಮೇಲ್ಲಾಗವನ್ನು ಚೂಪಾದ ಎಲೆಯಾಕಾರದಂತೆ 
ಬಿಡಿಸಲಾಗಿದೆ. ಈ ಶಿಲ್ಲದ ವಿವರಗಳಿಂದ ವೀರನೊಬ್ಬ ಯಾವುದೋ ಹೋರಾಟದಲ್ಲಿ 
ಮಡಿದಿದ್ದಾನೆ ಎಂದೂ, ಅವನ ಪತ್ನಿ ಆತನ ಗುರುತಿನ ಕತ್ತಿಯೊಡನೆ ಸತಿ ಹೋಗಿದ್ದಾಳೆ ಎಂದೂ 
ಹೇಳಬಹುದಾಗಿದೆ. 


» ತಗಚಗೆರೆ ಗ್ರಾಮದ ಹೊರವಲಯದ ತೆಂಗಿನತೋಟದಲ್ಲಿರುವ ಒಕ್ಕೈೆ ಮಾಸ್ತಿಶಿಲ್ಲ ವಿಶೇಷವಾಗಿದೆ. 
ಏಕೆಂದರೆ ಸತಿಯೊಬ್ಗಳು ಚಿಕ್ಕಮಗುವಿನೊಂದಿಗೆ ಸಹಗಮನ ಮಾಡಿರುವ ಚಿತ್ರಣವನ್ನು 
ಕಾಣಬಹುದು. ಈ ಶಿಲ್ಲದ ಕೆಳಭಾಗದಲ್ಲಿ ಕಂಬದಿಂದ ಹೊರಟ ಎತ್ತಿದ ಬಲತೋಳುಗ್ಯೈ 
ಚಿತ್ರಣವಿದ್ದು, ವಿಶೇಷವಾಗಿದೆ. ಹೆಬ್ಬೆರಳು. ತೋರುಬೆರಳಿನ ಮಧ್ಯದಲ್ಲಿ ನಿಂಬೆಹಣ್ಣಿನ ಚಿತ್ರಣವಿದೆ. 
ಹೆಬ್ಬೆರಳಿಗೆ ಎರಡು ಉಂಗುರಗಳನ್ನು ತೊಡಿಸಿದ್ದರೆ, ಮುಂಗೈ ಹಾಗೂ ತೋಳಿನಲ್ಲಿ ದಪ್ಪನೆಯ 
ಎರಡೆರಡು ಬಳೆಗಳ ಚಿತ್ರಣವಿದೆ. ಕಂಬದ ಮೇಲ್ಫಾಗ ಕುಂಭದ ಚಿತ್ರಣವಿದ್ದು, ನಡುವೆ ದಪ್ಪನೆಯ 
ಎರಡು ಬಳಗಳನ್ನು ಬಿಡಿಸಲಾಗಿದೆ. ಈ ಶಿಲ್ಲದ ಮೇಲ್ಲಾಗದಲ್ಲಿ ದಂಪತಿಗಳಿಬ್ಬರು ಕೈಮುಗಿದು 
ಕುಳಿತಿದ್ದರೆ, ಸತಿಯು ತನ್ನ ಎಡಗೈಯಲ್ಲಿ ಪುಟ್ಟ ಮಗುವೊಂದನ್ನು ಎತ್ತಿಕೊಂಡಿದ್ದಾಳೆ. ಇಲ್ಲಿ 
ಸತಿಪತಿಯರ ಎರಡೂ ಕೈಗಳಲ್ಲಿ ದಪ್ಪನೆಯ ಎರಡೆರಡು ಬಳೆಗಳ ಚಿತ್ರಣವಿದೆ. ಇವರ 
ಮೇಲ್ಲಾಗದಲ್ಲಿ ಸೂರ್ಯ, ಚಂದರ ಚಿತ್ರಣವನ್ನು ಕಾಣಬಹುದು. 


ಇವಲ್ಲದೆ ಅವ್ಹೇರಹಳ್ಳಿ, ಮಾಕಳಿ, ಭೈರನಾಯ್ಕನಹಳ್ಳಿ, ಗರಕಹಳ್ಳಿ. ಹುಚ್ಚಿರಯ್ಯನದೊಡ್ಡಿ, ಕುಕ್ಟೂರು, 
ಮಳೂರುಪಟ್ಟ, ಮಂಕುಂದ, ಸುಣ್ಣಘಟ್ಟ ಮೊದಲಾದೆಡೆ ಕಂಬದಿಂದ ಹೊರಟ ಎತ್ತಿದ ಬಲತೋಳುಗ್ಯೈೆ 
ಮಾಸ್ತಿಶಿಲ್ಲಗಳಿದ್ದರೆ, ಇವುಗಳಿಗೆ ತದ್ದಿರುದ್ದವಾಗಿ ನುಣ್ಣೂರು ಹಾಗೂ ಮಾಕಳಿ ಗ್ರಾಮಕ್ಕೆ 
ಹೊಂದಿಕೊಂಡಂತ್ತಿರುವ ಬ್ಯಾಡರಹಳ್ಳಿ ಗಾಮಗಳಲ್ಲಿ ಕಂಬದಿಂದ ಹೊರಟ ಎತ್ತಿದ ಎಡತೋಳುಗೈ 
ಶಿಲ್ಲಗಳನ್ನು ಕಾಣಬಹುದು. 


ಸತಿ-ಪತಿ ಶಿಲ್ಪಗಳು ¢ 


ಮೃತನಾದ ಪತಿ ಹಾಗೂ ಸತಿ ಹೋದ ಪತ್ನಿ - ಇವರನ್ನು ಸಮಾನವಾಗಿ ಕಂಡಿರಿಸಿದ 
ಸ್ನಾರಕಶಿಲ್ಲಗಳು ಹಲವು ದೊರೆಯುತ್ತವೆ. ಇಂತಹ ಚನ್ನಪಟ್ಟಣ ತಾಲ್ಲೂಕಿನಲ್ಲಿನ ಸತಿ-ಪತಿ ಶಿಲ್ಪಗಳನ್ನು 
ಗಮನಿಸಿದಾಗ, ಸಾಮಾನ್ಯವಾಗಿ ಸುಮಾರು ಒಂದರಿಂದ ಒಂದುವರೆ ಅಡಿ ಎತ್ತರದ ಕಲ್ಲಿನಲ್ಲಿ 
ಕಡೆದಿರುವುದನ್ನು ಕಾಣಬಹುದು. ಜೊತೆಗೆ ಪುಟ್ಟದಾದ ಈ ಶಿಲ್ಲಗಳಲ್ಲಿ ಬಹುಪಾಲು ಅಷ್ಟೇನೂ 
ಸುಂದರವಾಗಿ ಕಡೆದಿರದೆ, ಸತಿಪತಿಯರ ಸಂಕೇತವಾಗಿ ಶಿಲ್ಲ ಬಿಡಿಸಿರುವಂತೆ ಕಾಣಬರುತ್ತದೆ. 
ತಾಲ್ಲೂಕಿನ ಇಂತಹ ಸತಿಪತಿ ಶಿಲ್ಲಗಳು ಒಂದೆಡೆಯೇ ಹತ್ತಾರು ಶಿಲ್ಪಗಳನ್ನು ಸಾಲಾಗಿ 
ಜೋಡಿಸಿರುವುದನ್ನು ಕಾಣಬಹುದು. ಇದರಿಂದಾಗಿ ಯುದ್ಧಗಳಲ್ಲಿ ಮಡಿದ ವೀರರು ಹಾಗೂ ಅವರ 
ಪತ್ನಿಯರು ಸಹಗಮನಗೊಂಡಾಗ ಸಾಮೂಹಿಕವಾಗಿ ಇಂತಹ ಶಿಲ್ಪಗಳನ್ನು ನಿರ್ಮಿಸಿರಬೇಕು. 
ಸಾಮಾನ್ಯವಾಗಿ ಈ ಶಿಲ್ಪಗಳಲ್ಲಿ ವೀರ ಖಡ್ಲಧಾರಿಯಾಗಿ ನಿಂತಿದ್ದರೆ, ಪತ್ನಿ ಕೈಮುಗಿದು ನಿಂತಿರುವಂತೆ 
ಕಡೆಯಲಾಗಿರುತ್ತದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 335 


dy dhe 


ಚನ್ನಪಟ್ಟಣ ತಾಲ್ಲೂಕಿನ ಅಬ್ಲೂರು, ಎ.ವಿ.ಹಳ್ಳಿ, ಅರಳಾಳುಸಂದ್ರ, ಅವ್ಹೇರಹಳ್ಳಿ, ಚಕ್ಕೆರೆ, 
ಚಿಕ್ಕವಿಠಲೇನಹಳ್ಳಿ, ದೇವರಹಳ್ಳಿ, ಗರಕಹಳ್ಳಿ, ಹಾರೋಕೊಪ್ಪ, ಹೊಂಗನೂರು, ಕೋಡಂಬಳ್ಳಿ, ಕುಕ್ಕೂರು, 
ಮಾಕಳಿ, ಮೈಲನಾಯಕನಹೊಸಹಳ್ಳಿ, ನೀಲಸಂದ್ರ, ಸೋಗಾಲ, ಉಜ್ಜನಹಳ್ಳಿ ಮೊದಲಾದ ಗ್ರಾಮಗಳಲ್ಲಿ 
ಸತಿಪತಿಯರ ಸಾರಕ ಶಿಲ್ಲಗಳನ್ನು ಕಾಣಬಹುದು. ಅಬ್ಬೂರು ಗ್ರಾಮದ ಬೀರೇಶ್ವರ ದೇವಾಲಯ ಪಕ್ಕದ 
ಸತಿಪತಿ ಶಿಲ್ಲವೊಂದರಲ್ಲಿ ಪತಿಯು ಖಡವನ್ನಿಡಿದು ನಿಂತಿದ್ದರೆ. ಪತ್ನಿಯು ಬಲಗೈಯನ್ನು ಮೇಲಕ್ಕೆತ್ತಿ 
ನಿಂಬೆಹಣ್ಣನ್ನು ಹಿಡಿದು ನಿಂತಿರುವ ಚಿತ್ರಣವನ್ನು ಕಾಣಬಹುದು. 


ಅವ್ಹೇರಹಳ್ಳಿ(ತೆಂಕನಹಳ್ಳಿ ಸಮೀಪದ ಗ್ರಾಮ) ಗಾಮದಲ್ಲಿ ಸುಮಾರು ಎರಡುವರೆ ಅಡಿ ಉದ್ದ 
ಹಾಗೂ ಮೂರು ಅಡಿ ಅಗಲವಿರುವ ಶಿಲ್ಪದಲ್ಲಿ ವೀರನು ಬಿಲ್ಲನ್ನು ಹಿಡಿದು ಬಾಣ ಪ್ರಯೋಗ 
ಮಾಡುವಂತೆ ನಿಂತಿದ್ದರೆ, ಅವನ ಪಕ್ಕದಲ್ಲಿ ಪತ್ನಿಯು ಬಲಗೈಲಿ ಕನ್ನಡಿಯನ್ನು ಹಿಡಿದಿದ್ದು, 
ಎಡಗೈಯನ್ನು ಇಳಿಬಿಟ್ಟು ತ್ರಿಭಂಗಿಯಲ್ಲಿ ನಿಂತಿರುವಂತೆ ಕಡೆಯಲಾಗಿದೆ. ಈ ಶಿಲ್ಲದ ಮೇಲ್ಲಾಗದಲ್ಲಿ 
ಚಿಕ್ಕದಾಗಿ ಶಿವಲಿಂಗದ ಮುಂದೆ ಕೈಮುಗಿದು ಕುಳಿತ ದಂಪತಿಗಳ ಚಿತ್ರಣವಿದೆ. ಪಕ್ಕದಲ್ಲಿ ಸೂರ್ಯ, 
ಚಂದರನ್ನು ಬಿಡಿಸಲಾಗಿದೆ. 


ಚಕ್ಕೆರೆ ಗ್ರಾಮದ ಎಲ್ಲೇರಪ್ಪ ಗುಡಿಯಲ್ಲಿನ ಸತಿಪತಿಯರ ಶಿಲ್ಪ ವಿಶೇಷವಾಗಿದೆ. ಈ ಶಿಲ್ಪದಲ್ಲಿ 
ಆರು ಜೋಡಿ ದಂಪತಿಗಳ ಚಿತ್ರಣವಿದೆ. ಈ ಶಿಲ್ಲವು ಮೂರು ಹಂತಗಳನ್ನು ಹೊಂದಿದ್ದು, ಮೊದಲ 
ಹಂತದಲ್ಲಿ ವೀರನೊಬ್ಬನು ಖಡ್ಗವನ್ನಿಡಿದು ನಿಂತಿದ್ದರೆ, ಪಕ್ಕದಲ್ಲಿ ಆತನ ಇಬ್ಬರು ಪತ್ನಿಯರು ತಮ್ಮ 
ಬಲಗೈಯನ್ನು ಮೇಲೆಕ್ಕೆತ್ತಿ ನಿಂತಿದ್ದಾರೆ. ಎರಡನೇ ಹಂತದಲ್ಲಿ ಮೂರು ಜೋಡಿ ದಂಪತಿಗಳು 
ಕೈಮುಗಿದು ಕುಳಿತಿದ್ದರೆ. ಮೂರನೇ ಹಂತದಲ್ಲಿಯೂ ಎರಡು ಜೋಡಿ ದಂಪತಿಗಳು ಕೈಮುಗಿದು 
ಕುಳಿತಿರುವುದನ್ನು ಕಾಣಬಹುದು. ಈ ಶಿಲ್ಲದ ಆಧಾರದಿಂದ ಯುದ್ದವೊಂದರಲ್ಲಿ ಆರು ಜನ ವೀರರು 
ಮಡಿದಾಗ, ಅವರ ಪತ್ನಿಯರು ಸಾಮೂಹಿಕವಾಗಿ ಸಹಗಮನ ಹೊಂದಿದ್ದನ್ನು ಕಂಡರಿಸುವ ಪ್ರಯತ್ನ 
ಮಾಡಲಾಗಿದೆ. 


ಹಾರೋಕೊಪ್ಪ ಗ್ರಾಮದ ಸೋಮೇಶ್ವರ ದೇವಾಲಯದ ಮುಂದಿರುವ ಸತಿಪತಿ ಶಿಲ್ಪವು 
ವಿಶೇಷವಾಗಿದೆ. ವೀರನು ಖಡ್ಗವನ್ನು ಮೇಲಕ್ಕೆತ್ತಿ ಹಿಡಿದು ನಿಂತಿದ್ದರೆ, ಪಕ್ಕದಲ್ಲಿ ಆತನ ಪತ್ನಿಯು 
ಪುಟ್ಟ ಮಗುವೊಂದನ್ನು ಸೊಂಟದಲ್ಲಿ ಎತ್ತಿಕೊಂಡು ನಿಂತಿರುವಂತೆ ಕಡೆಯಲಾಗಿದೆ. ಪತಿಯು ಸತ್ತ 
ನಂತರ ತಾನೂ ಸಹಗಮನ ಮೂಲಕ ಮರಣ ಹೊಂದಿದ್ದರೆ, ಪುಟ್ಟಮಗುವಿನ ರಕ್ಷಣೆಯನ್ನು ಯಾರು 
ಮಾಡುತ್ತಾರೆ ಎಂಬ ಭಾವನೆಯಿಂದ ಆ ಪುಟ್ಟಮಗುವಿನೊಂದಿಗೆ ಸಹಗಮನ ಮಾಡಿರುವ ಹೃದಯ 
ವಿದ್ರಾವಕ ಚಿತ್ರಣವನ್ನು ಕಾಣಬಹುದು. 


ಕೋಡಂಬಳ್ಳಿ ಗಾಮದಲ್ಲಿನ ಹುಲಿಹುಚ್ಛಪ್ಪ್ತ ದೇವಾಲಯದ ಆವರಣದಲ್ಲಿನ ಸತಿಪತಿ 
ಶಿಲವೊಂದರ ಕೆಳಭಾಗದಲ್ಲಿ ವ್ಯಕ್ತಿಯೊಬ್ಬನು ಸತ್ತು ಮಲಗಿರುವಂತೆ ಬಿಡಿಸಲಾಗಿದ್ದು, ಅದರ 
ಮೇಲ್ಲಾಗದಲ್ಲಿ ವೀರ ಕಠಾರಿಯನ್ನು ಹಿಡಿದು ನಿಂತಿದ್ದು, ಪಕ್ಕದಲ್ಲಿ ಪತ್ನಿಯು ತನ್ನೆರಡೂ ಕೈಗಳನ್ನು 
ಇಳಿಬಿಟ್ಟು ನಿಂತಿರುವಂತೆ ಚಿತ್ರಿಸಲಾಗಿದೆ. ಮತ್ತೊಂದು ಶಿಲ್ಪದಲ್ಲಿ ಪತಿಯು ಪತ್ನಿಯ ಬಲಗೈಯನ್ನು 
ಹಿಡಿದು ಮೇಲಕ್ಕೆತ್ತಿ ನಿಂತಿದ್ದಾನೆ. ಇಬ್ಬರ ಉಳಿದ ಕೈಗಳನ್ನು ಮೇಲಕ್ಕೆತ್ತಿ ಹಿಡಿಯಲಾಗಿದೆ. ಇಬ್ಬರೂ 
ಹಿಡಿದಿರುವ ಕೈಯಲ್ಲಿ ದಂಡದಂತಹ ವಸ್ತುವೊಂದಿದೆ. ಪಕ್ಕದ ಎರಡು ಸತಿಪತಿ ಶಿಲ್ಪಗಳಲ್ಲಿ ವೀರನು 
ಬಲಗೈಯಲ್ಲಿ ಖಡ್ಗವನ್ನಿಡಿದು ಮೇಲಕ್ಕೆತ್ತಿ ಹಿಡಿದು ನಿಂತಿದ್ದರೆ, ಪತ್ನಿಯು ಬಲಗೈಯನ್ನು ಮೇಲಕ್ಕೆತ್ತಿ 
ನಿಂತಿದ್ದಾಳೆ. ಮತ್ತೊಂದರಲ್ಲಿ ವೀರನೊಬ್ಬನು ಬಲಗೈಯಲ್ಲಿ ಭರ್ಜಿಯನ್ನಿಡಿದು ಎಡಗೈಯಲ್ಲಿ ಪತ್ನಿಯ 
ಬಲಗೈಯನ್ನು ಹಿಡಿದು ನಿಂತಿದ್ದಾನೆ. ಈ ಪ್ರದೇಶದಲ್ಲಿಯೇ ಇನ್ನೂ ಹತ್ತಾರು ಸತಿಪತಿಯರ ಶಿಲ್ಲಗಳಿವೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 336 


dy Whe 


ಮೈಲನಾಯ್ದನಹೊಸಹಳ್ಳಿ ಗಾಮದ ಶ್ರೀಕೃಷ್ಣ ದೇವಾಲಯದ  ಮುಂಭಾಗವಿರುವ 
ಕಂಬದಂತಿರುವ ಕಲ್ಲಿನ ಕೆಳಭಾಗದಲ್ಲಿ ಚಿಕ್ಕದಾಗಿ ಸತಿಪತಿಯರ ಚಿತ್ರಣವನ್ನು ಮಾಡಲಾಗಿದೆ. ಪತಿಯು 
ಬಿಲ್ಲುಬಾಣವನ್ನು ಹಿಡಿದಿದ್ದರೆ, ಪತ್ನಿಯು ಬಲಗೈಯನ್ನು ಮೇಲಕ್ಕೆತ್ತಿ ನಿಂಬೆಹಣ್ಣನ್ನು ಹಿಡಿದು 
ನಿಂತಿರುವಂತೆ ಚಿತ್ರಿಸಲಾಗಿದೆ. ಉಜ್ಜನಹಳ್ಳಿ ಗ್ರಾಮದ ಬೀರೇಶ್ವರ ದೇವಾಲಯದ ಮುಂದಿರುವ 
ಶಿಲವೊಂದರಲ್ಲಿ ಸತಿಪತಿಯಿಬ್ಬರು ಎಡಗೈಯನ್ನು ಮೇಲಕ್ಕೆತ್ತಿ ನಿಂತಿದ್ದಾರೆ. ಪತಿಯು ಬಲಗೈಯಲ್ಲಿ 
ಖಡ್ಗವನ್ನು ಹಿಡಿದಿರುವಂತೆ ಚಿತ್ರಿಸಲಾಗಿದೆ. ಮತ್ತೊಂದರಲ್ಲಿ ಪತಿಯು ಖಡ್ಗವನ್ನು ಬಲಗೈಯಲ್ಲಿ 
ಹಿಡಿದು ಮೇಲಕ್ಕೆ ಎತ್ತಿದ್ದು, ಎಡಗೈಯನ್ನು ಸೊಂಟದ ಮೇಲಿಟ್ಟುಕೊಂಡಿದ್ದಾನೆ. ಪಕ್ಕದಲ್ಲಿ ಪತ್ನಿಯು 
ಬಲಗೈಯನ್ನು ಸೊಂಟದ ಮೇಲಿಟ್ಟು ನಿಂತಿದ್ದು ಎಡಗೈಯನ್ನು ಇಬ್ಬರ ಮಧ್ಯದಲ್ಲಿ ನಿಂತಿರುವ ಚಿಕ್ಕ 
ಮಗುವಿನ ತಲೆಯ ಮೇಲಿಟ್ಟದ್ದಾಳೆ. ಈ ಶಿಲ್ಲದಿಂದ ನಡೆದಾಡುವ ಮಗುವಿನೊಂದಿಗೆ ಸತಿಯು 
ಸಹಗಮನ ಮಾಡಿರುವುದನ್ನು ಕಾಣಬಹುದು. ಪಕ್ಕದಲ್ಲಿನ ಎರಡು ಶಿಲ್ಪಗಳಲ್ಲಿ ಪತಿಯು ಕೈಮುಗಿದು 
ನಿಂತಿದ್ದರೆ, ಪತ್ನಿಯು ಬಲಗೈಯನ್ನು ಮೇಲಕ್ಕೆತ್ತಿ ನಿಂತಿರುವಂತೆ ಚಿತ್ರಿಸಲಾಗಿದೆ. ಮತ್ತೊಂದು ಶಿಲ್ಪದಲ್ಲಿ 
ನಾಲ್ಕು ಜೋಡಿ ಸತಿಪತಿಯರು ಎರಡು ಕೈಗಳನ್ನು ಇಳಿಬಿಟ್ಟು ನಿಂತಿರುವಂತೆ ಕಡೆಯಲಾಗಿದೆ. 
ಇಲ್ಲಿಯೇ ಇಪ್ಪತ್ತಕ್ಕೂ ಹೆಚ್ಚು ಸತಿಪತಿಯರ ಶಿಲ್ಲಗಳಿರುವುದನ್ನು ಕಾಣಬಹುದು. 


ಇವಲ್ಲದೆ ಅರಳಾಳುಸಂದ್ರ, ಚಿಕ್ಕವಿಠಲೇನಹಳ್ಳಿ, ಅಬ್ಲೂರು, ಇಗ್ಗಲೂರು, ಕೋಡಂಬಳ್ಳಿ, 
ಉಜ್ಜನಹಳ್ಳಿ ಮೊದಲಾದ ಗಾಮಗಳಲ್ಲಿ ಒಂದೆಡೆಯೇ ಹತ್ತಕ್ಕೂ ಹೆಚ್ಚು ಸುಮಾರು ಒಂದರಿಂದ 
ಒಂದುವರೆ ಅಡಿ ಎತ್ತರವಾದ ಸತಿಪತಿ ಶಿಲಗಳಿರುವುದನ್ನು ಕಾಣಬಹುದು. 


ವೀರಮಾಸ್ತಿಗಲ್ಲುಗಳ ಶಿಲ್ಪಗಳು £ 


ಯುದ್ದವೊಂದರಲ್ಲಿ ಮಡಿದ ವೀರನ ಸ್ಮರಣಾರ್ಥ ವೀರಗಲ್ಲು ಪ್ರತಿಷ್ಠಾಪಿಸಿದರೆ, ಈ 
ಸಂದರ್ಭದಲ್ಲಿ ವೀರನ ಪತ್ನಿಯು ಸಹಗಮನ ಪದ್ಧತಿಯ ಮೂಲಕ ಆತ್ಮಾಹುತಿಗೊಂಡರೆ ಆಕೆಗೂ ಈ 
ಸ್ನಾರಕದಲ್ಲಿ ಸ್ಥಾನ ಕಲ್ಲಿಸಲಾಗುತ್ತಿತ್ತು. ವೀರಗಲ್ಲುಗಳಲ್ಲಿ ವೀರನ ಶಿಲ್ಪಕ್ಕೆ ಪ್ರಾಮುಖ್ಯತೆ ಇರುತ್ತದೆ ಎಂದು 
ಬೇರೆ ಹೇಳಬೇಕಾಗಿಲ್ಲವಾದರೂ, ಅವನೊಡನೆ ಅಥವಾ ಅವನ ಹಿಂದೆ ತನ್ನನ್ನು ಸಾವಿಗೆ 
ಅರ್ಪಿಸಿಕೊಂಡ ಅವನ ಪತ್ನಿಯ ಶಿಲವೂ ಉನ್ನತಮಟ್ಟದಲ್ಲಿ ಅಲ್ಲಿ ಅಭಿವ್ಯಕ್ತಗೊಂಡಿರುವುದನ್ನು 
ಕಾಣಬಹುದಾಗಿದೆ. ಸತಿ ಶಿಲವನ್ನೊಳಗೊಂಡ ಇಂಥ ವೀರಮಾಸ್ತಿ ಶಿಲ್ಲಗಳ ವಿನ್ಯಾಸ ಕ್ರಮದಲ್ಲಿ 
ಪ್ರಮುಖವಾಗಿ ಮೂರು ಹಂತಗಳಿರುತ್ತವೆ. 


ಮೊದಲನೇ ಹಂತದಲ್ಲಿ ವೀರನ ಹೋರಾಟ ಹಾಗೂ ಅವನ ಪತ್ನಿಯು ಸತಿಹೋದುದರ 
ಚಿತ್ರಣವಿದ್ದರೆ, ಎರಡನೇ ಹಂತದಲ್ಲಿ ಪತಿ-ಪತ್ಲಿಯರಿಬ್ಬ್ಲರೂ ದೇವಲೋಕಕ್ಕೆ ಹೋಗುತ್ತಿರುವುದರ 
ಮಾರ್ಗಮಧ್ಯದ ಚಿತ್ರಣ ಅಂದರೆ ಚಾಮರಧಾರಿಣಿಯರು ಎತ್ತಿಕೊಂಡು ಹೋಗುತ್ತಿರುವುದರ 
ಚಿತ್ರಣವಿರುತ್ತದೆ. ಮೂರನೇ ಹಂತದಲ್ಲಿ ಪತಿ-ಪತ್ನಿಯರಿಬ್ಬರೂ ದೇವಲೋಕದಲ್ಲಿರುವ ಚಿತ್ರಣವನ್ನು 
ಕಡೆಯಲಾಗಿರುತ್ತದೆ. ಮೊದಲ ಹಂತದಲ್ಲಿ ಸತಿಯ ಚಿತ್ರಣವಿರುವ ಶಿಲ್ಲಗಳು ಅತ್ಯಲ್ಲವಾದರೂ, ಎರಡು 
ಮತ್ತು ಮೂರನೇ ಹಂತದಲ್ಲಿ ಸಾಮಾನ್ಯವಾಗಿ ಸತಿಯ ಚಿತ್ರಣವನ್ನು ಮಾಡಲಾಗಿರುತ್ತದೆ. 


ಕೆಲವೊಮ್ಮೆ ವೀರಮಾಸ್ತಿ ಶಿಲ್ಲಗಳ ವಿಸ್ತಾರ ನಾಲ್ಕು ಅಥವಾ ಐದು ಭಾಗಗಳವರೆಗೂ 
ವ್ಯಾಪಿಸಿರುತ್ತದೆ. ಹೀಗಿದ್ದಾಗಲೂ ಅವುಗಳಲ್ಲಿ ಅಭಿವ್ಯಕ್ತ್ಷಗೊಳ್ಳುವ ವಿಷಯಗಳು ಮಾತ್ರ ಮೂರು 
ಹಂತಗಳದ್ದೇ ಆಗಿರುತ್ತದೆ. ಇಂತಹ ಶಿಲ್ಪಗಳಲ್ಲಿ ವೀರನ ಹೋರಾಟದ ಚಿತ್ರಣ ಎರಡರಿಂದ ಮೂರು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 337 


kde dhe 


ಹಂತಗಳಲ್ಲಿರುತ್ತದೆ. ಚನ್ನಪಟ್ಟಣ ತಾಲ್ಲೂಕಿನ ಬಹುತೇಕ ಗ್ರಾಮಗಳಲ್ಲಿ ವೀರಮಾಸ್ತಿ ಶಿಲ್ಪಗಳು 
ದೊರೆಯುತ್ತವೆಯಾದರೂ, ಅವುಗಳಲ್ಲಿ ವಿಶಿಷ್ಠವಾಗಿರುವ  ಶಿಲ್ಲಗಳ ವಿಶ್ಲೇಷಣೆಯನ್ನು ಇಲ್ಲಿ 
ಮಾಡಲಾಗಿದೆ. ಗಂಗರ ಕಾಲದಲ್ಲಿ ವೀರಗಲ್ಲುಗಳು ಪ್ರಧಾನವಾಗಿದ್ದು, ನಂತರದ ಹೊಯ್ದಳ, 
ವಿಜಯನಗರ ಹಾಗೂ ನಂತರದ ಕಾಲಘಟ್ಟದಲ್ಲಿ ವೀರಮಾಸಿಶಿಲ್ಲಗಳು ರಚನೆಗೊಂಡಿರುವುದನ್ನು 
ಕಾಣಬಹುದು. 


> ಹನಿಯೂರು ಗ್ರಾಮದಲ್ಲಿ ಹೊಯ್ದಳರ ಕಾಲದ ಸುಂದರವಾದ ವೀರಮಾಸ್ತಿ ಶಿಲವಿದ್ದು, ಸುಮಾರು 
ಆರು ಅಡಿ ಉದ್ದ ಮತ್ತು ಮೂರು ಅಡಿ ಅಗಲವಾಗಿದ್ದು, ಮೂರು ಹಂತಗಳ ಚಿತ್ರಣವನ್ನು 
ಹೊಂದಿದೆ. ಮೊದಲ ಹಂತದಲ್ಲಿ ವೀರನ ಹೋರಾಟದ ಚಿತ್ರಣವಿದೆ. ಎಡಭಾಗದಲ್ಲಿರುವ ವೀರನು 
ಖಡ್ಗ, ಗುರಾಣಿಯನ್ನು ಹಿಡಿದು ಶತುುವೊಂದಿಗೆ ಹೋರಾಡುತ್ತಿದ್ದಾನೆ. ವೀರನ ಸೊಂಟದಲ್ಲಿ 
ಕತ್ತಿಯೊಂದನ್ನು ನೇತು ಹಾಕಲಾಗಿದ್ದು, ವೀರನು ಸರ್ವಾಭರಣಗಳಿಂದ ಅಲಂಕೃತಗೊಂಡಿದ್ದಾನೆ. 
ಶತುವು ಕತ್ತಿ, ಗುರಾಣಿ ಹಿಡಿದಿದ್ದು, ಆತನ ಹಿಂಭಾಗದಲ್ಲಿ ಮತ್ತೊಬ್ಬ ಸೈನಿಕನು ಕುದುರೆಯ ಮೇಲೆ 
ಖಡವಿಡಿದು ಕುಳಿತಿದ್ದಾನೆ. ವೀರನ ಹಿಂಭಾಗದಲ್ಲಿ ಇಬ್ಬರು ವ್ಯಕ್ತಿಗಳು ಪಲ್ಲಕ್ಕಿಯನ್ನು ಹೊತ್ತು 
ನಿಂತಿದ್ದರೆ, ಅವರ ಹಿಂಭಾಗ ವ್ಯಕ್ತಿಯೊಬ್ಬ ಶ್ರೇತಛತ್ರಿಯನ್ನು ಹಿಡಿದು ನಿಂತಿದ್ದಾನೆ. ಇದರ 
ಆಧಾರದಿಂದ ವೀರನು ರಾಜನೆಂಬುದು ಸ್ಪಷ್ಟವಾಗುತ್ತದೆ. 


ಎರಡನೇ ಹಂತದ ಎಡಭಾಗದಲ್ಲಿ ವೀರನು ಮೇಲಕ್ಕೆ ಎತ್ತಿದ ಬಲಗೈಯಲ್ಲಿ ನಿಂಬೆಹಣ್ಣನ್ನು 
ಹಿಡಿದು ನಿಂತಿದ್ದಾನೆ. ಈತನ ಎಡಗೈಯನ್ನು ಚಾಮರಧಾರೀಕಿಯು ಹಿಡಿದು ಎತ್ತಿಕೊಂಡು 
ಹೋಗುವ ಭಂಗಿಯಲ್ಲಿ ನಿಂತಿದ್ದಾಳೆ. ವೀರನ ಬಲಬದಿಯಲ್ಲಿ ಪೀಠದ ಮೆಲೆ 
ಪೂರ್ಣಕುಂಭವನ್ನು ಇರಿಸಲಾಗಿದ್ದು, ಇದರ ಬಲಭಾಗದಲ್ಲಿ ವೀರನ ಇಬ್ಬರು ಪತ್ನಿಯರು 
ಮೇಲಕ್ಕೆ ಎತ್ತಿದ ಎಡಗೈಯಲ್ಲಿ ನಿಂಬೆಹಣ್ಣನ್ನು ಹಿಡಿದು ನಿಂತಿದ್ದು, ಬಲಭಾಗದ ಪತ್ನಿಯ 
ಬಲಗೈಯನ್ನು ಚಾಮರಧಾರೀಕಿಯು ಹಿಡಿದು ಎತ್ತಿಕೊಂಡು ಹೋಗುವ ಚಿತ್ರಣವಿದೆ. 


ಮೂರನೇ ಹಂತದ ಎಡಭಾಗದಲ್ಲಿ ಮಂಟಪದಲ್ಲಿ ಶಿವಲಿಂಗವಿದ್ದು, ಅದರ ಮುಂಭಾಗ 
ಪೀಠದ ಮೇಲೆ ಮುಂದಿನ ಎಡಗಾಲನ್ನು ಊರಿ ಮಲಗಿರುವ ನಂದಿ ಶಿಲ್ಪವಿದೆ. ಸಾಮಾನ್ಯವಾಗಿ 
ವೀರಗಲ್ಲುಗಳಲ್ಲಿ ನಂದಿಯು ಮುಂದಿನ ಬಲಗಾಲನ್ನು ನೆಲಕ್ಕೆ ಊರಿ ಮಲಗಿರುವಂತೆ 
ಬಿಡಿಸಲಾಗಿರುತ್ತದೆ. ಇವುಗಳ ಎದುರಿಗೆ ವೀರನು ಪೀಠದ ಮೇಲೆ ಸುಖಾಸೀನ ಭಂಗಿಯಲ್ಲಿ 
ಕುಳಿತಿದ್ದು, ಎಡಗೈಯಲ್ಲಿ ದಂಡವನ್ನು ಹಿಡಿದು ಬಲಗೈಯಲ್ಲಿ ವೀರನ ಪಕ್ಕದಲ್ಲಿ ನಿಂತಿರುವ 
ವ್ಯಕ್ತಿಯು ಹಿಡಿದ ಕಮಂಡಲದಿಂದ ತೀರ್ಥವನ್ನು ಸ್ಪೀಕರಿಸುತ್ತಿದ್ದಾನೆ. ವೀರನ ಹಿಂಭಾಗ ವೀರನ 
ಇಬ್ಬರು ಮಡದಿಯರು ಕೈಮುಗಿದು ಪೀಠದ ಮೇಲೆ ನಿಂತಿದ್ದಾರೆ. ಈ ಹಂತದ ಮೇಲಿನ 
ಪಟ್ಟಿಗೆಯಲ್ಲಿ ಚಿಕ್ಕದಾಗಿ ಸೂರ್ಯ, ಚಂದ್ರ ಗಣಪತಿಯ ಚಿತ್ರಣವನ್ನು ಮಾಡಲಾಗಿದೆ. ಒಟ್ಟಿನಲ್ಲಿ ಈ 
ಶಿಲ್ಲವನ್ನು ಸುಂದರವಾಗಿ ಕಂಡರಿಸಿರುವುದು ಶಿಲ್ಲಿಯ ಕಲಾ ನೈಪುಣ್ಯತೆಯನ್ನು ತೋರಿಸುತ್ತದೆ. 


> ಇಗ್ಗಲೂರು ಗ್ರಾಮದ ಆಂಜನೇಯ ದೇವಾಲಯದ ಸಮೀಪವಿರುವ ಹೊಯ್ಗಳರ ಕಾಲದ 
ವೀರಮಾಸ್ತಿಶಿಲವನ್ನು ಸುಮಾರು ನಾಲ್ಕುವರೆ ಅಡಿ ಉದ್ದ ಮತ್ತು ಮೂರು ಅಡಿ ಅಗಲದಲ್ಲಿ 
ಕಂಡರಿಸಲಾಗಿದೆ. ಈ ಶಿಲ್ಲವು ಮೂರು ಹಂತಗಳ ಚಿತ್ರಣವನ್ನು ಹೊಂದಿದೆ. ಮೊದಲನೇ 
ಹಂತದಲ್ಲಿ ಬಲಭಾಗದಲ್ಲಿ ಕಂಬದಿಂದ ಹೊರಟ ಎತ್ತಿದ ಬಲತೋಳುಗ್ಯೈ ಶಿಲವಿದ್ದು, ಪಕ್ಕದಲ್ಲಿ 
ವೀರನು ಬಿಲ್ಲುಬಾಣವನ್ನು ಹಿಡಿದು ಶತುವಿನೆಡೆಗೆ ಪ್ರಯೋಗಿಸುತ್ತಾ ನಿಂತಿದ್ದಾನೆ. ಎದುರಿಗೆ 
ಕುದುರೆ ಮೇಲೆ ಕುಳಿತ ಶತುವು ಬಲಗೈಯಲ್ಲಿ ಹಿಡಿದ ಭರ್ಜಿಯಿಂದ ವೀರನ ಕುತ್ತಿಗೆ ಭಾಗಕ್ಕೆ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 338 


dys Whe 


ಚುಚ್ಚಿದ್ದಾನೆ. ಕುದುರೆಯು ಮುಂದಿನ ಕಾಲುಗಳನ್ನು ಮೇಲಕ್ಕೆ ಎತ್ತಿದೆ. ಎರಡನೇ ಹಂತದಲ್ಲಿ 
ಮಂಟಪದಲ್ಲಿ ವೀರನು ಪತ್ನಿಯೊಂದಿಗೆ ಕೈಮುಗಿದು ಕುಳಿತಿದ್ದು, ಚಾಮರಧಾರಿಣಿಯರು 
ಎತ್ತಿಕೊಂಡು ಹೋಗುತ್ತಿದ್ದಾರೆ. ಮೂರನೇ ಹಂತದಲ್ಲಿ ದೇವಾಲಯದಲ್ಲಿ ನಂದಿ, ಶಿವಲಿಂಗಕ್ಕೆ 
ಯತಿಯೊಬ್ಬ ಪೂಜೆ ಮಾಡುತ್ತಿದ್ದರೆ, ದೇವಾಲಯದ ಮುಂಭಾಗ ದಂಪತಿಗಳು ಕೈಮುಗಿದು 
ಕುಳಿತಿರುವಂತೆ ಚಿತ್ರಿಸಲಾಗಿದೆ. 


ಬೇವೂರುಮಂಡ್ಯ ಗ್ರಾಮದ ಆಂಜನೇಯ ದೇವಾಲಯದ ಪಕ್ಕವಿರುವ ವೀರಮಾಸ್ತಿಶಿಲ್ಲ 
ವಿಶೇಷವಾಗಿದೆ. ಹೊಯ್ದಳರ ಕಾಲದ ಈ ಶಿಲವು ನಾಲ್ವು ಅಡಿ ಉದ್ದ ಮತ್ತು ಎರಡು ಅಡಿ 
ಅಗಲವಿದ್ದು, ಮೂರು ಹಂತಗಳನ್ನು ಹೊಂದಿದೆ. ಮೊದಲನೇ ಹಂತದಲ್ಲಿ ವೀರನು ಕುದುರೆ 
ಮೇಲೆ ಕುಳಿತು ಉದ್ದನೆಯ ಭರ್ಜಿಯಿಂದ ಶತ್ರುಗಳಿಗೆ ಚುಚ್ಚುವಂತೆ ಮುನ್ನುಗ್ಗುತ್ತಿದ್ದಾನೆ. ಎದುರಿಗೆ 
ಇರುವ ಇಬ್ಬರು ಶತ್ರುಗಳು ಕುದುರೆಗಳ ಮೇಲೆ ಕುಳಿತಿದ್ದು, ಇವರೂ ಭರ್ಜಿಗಳನ್ನು ಹಿಡಿದು 
ವೀರನೆಡೆಗೆ ದಾಳಿ ಮಾಡುತ್ತಿದ್ದಾರೆ. ವೀರನ ಹಾಗೂ ಶತ್ತುಪಾಳಯದ ಕುದುರೆಗಳು ಮುಂದಿನ 
ಕಾಲನ್ನು ಮೇಲಕ್ಕೆತ್ತಿರುವಂತೆ ಬಿಡಿಸಲಾಗಿದೆ. ವೀರನ ಹಿಂಭಾಗ ವ್ಯಕ್ತಿಯೊಬ್ಬ ಶ್ರೇತಛತ್ರಿಯನ್ನು 
ಹಿಡಿದಿದ್ದಾನೆ. ಇದರಿಂದ ವೀರನು ರಾಜನೆಂಬುದು ಸ್ಪಷ್ಟ. ಈ ಶಿಲ್ಲದ ವಿಶೇಷವೆಂದರೆ ವೀರನನ್ನು 
ಎಡಭಾಗದಲ್ಲಿ ಚಿತ್ರಿಸಿರುವುದು. (ಸಾಮಾನ್ಯವಾಗಿ ವೀರಗಲ್ಲಿನ ಬಲಭಾಗದಲ್ಲಿ ವೀರನ 
ಚಿತ್ರಣವಿರುತ್ತದೆ.) 


ಎರಡನೇ ಹಂತದಲ್ಲಿ ರಥದಲ್ಲಿ ವೀರ ಮತ್ತು ಆತನ ಇಬ್ಬರು ಮಡದಿಯರು ಕೈಮುಗಿದು 
ಕುಳಿತಿದ್ದಾರೆ. ರಥಕ್ಕೆ ಮೂರು ಚಕ್ರಗಳನ್ನು ಬಿಡಿಸಲಾಗಿದೆ. ಈ ರಥದ ಇಕ್ಕೆಲಗಳಲ್ಲಿರುವ 
ಚಾಮರಧಾರಿಣಿಯರು ರಥವನ್ನು ಹಿಡಿದು ಎತ್ತಿಕೊಂಡು ಹೋಗುತ್ತಿದ್ದಾರೆ. ಮೂರನೇ ಹಂತದಲ್ಲಿ 
ನಂದಿ, ಶಿವಲಿಂಗದ ಮುಂದೆ ವೀರ ಮತ್ತು ಆತನ ಇಬ್ಬರು ಮಡದಿಯರು ಕೈಮುಗಿದು 
ಕುಳಿತಿದ್ದಾರೆ. ಯತಿಯೊಬ್ಬ ಶಿವಲಿಂಗಕ್ಕೆ ಪೂಜೆ ಮಾಡುತ್ತಿರುವಂತೆ ಚಿತ್ರಿಸಲಾಗಿದೆ. 


ಅಕ್ಟೂರು ಗ್ರಾಮದಲ್ಲಿರುವ ವಿಜಯನಗರ ಕಾಲದ ವೀರಮಾಸ್ಪಿಗಲ್ಲೊಂದು ಸುಮಾರು ಎರಡುವರೆ 
ಅಡಿ ಉದ್ದ ಮತ್ತು ಎರಡು ಅಡಿ ಅಗಲವಿದ್ದು, ಮೂರು ಹಂತಗಳ ಚಿತ್ರಣವನ್ನು ಹೊಂದಿದೆ. 
ಕೆಳಹಂತದಲ್ಲಿ ನಾಲ್ಕು ಜನ ಸೈನಿಕರು ಖಡ್ಗ, ಗುರಾಣಿಗಳನ್ನು ಹಿಡಿದು ಹೋರಾಡುತ್ತಿದ್ದರೆ, 
ಎರಡನೇ ಹಂತದಲ್ಲಿ ಮಡಿದ ವೀರನ ಮಡದಿ ಕೈಮುಗಿದು ಕುಳಿತಿದ್ದು, ಚಾಮರಧಾರೀಕಿಯರು 
ಎತ್ತಿಕೊಂಡು ಹೋಗುತ್ತಿದ್ದಾರೆ. ಮೂರನೇ ಹಂತದಲ್ಲಿ ನಂದಿ, ಶಿವಲಿಂಗಕ್ಕೆ ಯತಿಯೊಬ್ಬ ಪೂಜೆ 
ಮಾಡುತ್ತಿದ್ದಾನೆ. ಈ ಶಿಲದಲ್ಲಿ 2 ಮತ್ತು 3ನೇ ಹಂತದಲ್ಲಿ ವೀರನ ಚಿತ್ರಣವಿಲ್ಲ. ಈ ಮಾದರಿಯ 
ಮತ್ತೆರಡು ವೀರಮಾಸ್ತಿಗಲ್ಲು ಶಿಲಗಳು ಇದೇ ಗ್ರಾಮದಲ್ಲಿವೆ. ಒಂದರಲ್ಲಿ ಕೆಳಗೆ ಹೋರಾಟದ 
ಚಿತ್ರಣವಿದ್ದು, ಎರಡನೇ ಹಂತದಲ್ಲಿ ವೀರನೊಬ್ಬನ ಮೂವರು ಮಡದಿಯರು ಕೈಮುಗಿದು ಕುಳಿತ 
ಚಿತ್ರಣವಿದ್ದರೆ, ಇಲ್ಲಿ ಚಾಮರಧಾರಿಣಿಯರಿಲ್ಲ. ಮತ್ತೊಂದು ಶಿಲದಲ್ಲಿ ಎರಡನೇ ಹಂತದಲ್ಲಿ 
ಕೈಮುಗಿದು ಕುಳಿತ ಸತಿಯೊಬ್ಬಳನ್ನು ಚಾಮರಧಾರೀಕಿಯರು ಎತ್ತಿಕೊಂಡು ಹೋಗುವ 
ಚಿತ್ರಣವನ್ನು ಕಡೆಯಲಾಗಿದೆ. 


ಬಾಣಗಹಳ್ಳಿ ಗ್ರಾಮದ ವೀರಮಾಸ್ಥಿಶಿಲವು ಸುಮಾರು ಮೂರು ಅಡಿ ಉದ್ದ ಮತ್ತು ಒಂದುವರೆ 
ಅಡಿ ಅಗಲವಾಗಿದ್ದು, ಮೂರು ಹಂತಗಳನ್ನು ಹೊಂದಿದೆ. ವಿಜಯನಗರ ಕಾಲದ ಈ ಶಿಲದ 
ಮೊದಲ ಹಂತದಲ್ಲಿ ವೀರನು ಖಡ್ಗ ಗುರಾಣಿಯನ್ನು ಹಿಡಿದು ಶತುವಿನೊಂದಿಗೆ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 339 


des dhe 


ಹೋರಾಡುತ್ತಿದ್ದಾನೆ. ಎರಡನೇ ಹಂತದಲ್ಲಿ ವೀರ ಮತ್ತು ಆತನ ಇಬ್ಬರು ಪತ್ನಿಯರು ಕೈಮುಗಿದು 
ಕುಳಿತಿದ್ದು, ಇವರನ್ನು ಚಾಮರಧಾರಿಣಿಯರು ಎತ್ತಿಕೊಂಡು ಹೋಗುತ್ತಿದ್ದಾರೆ. ಮೂರನೇ 
ಹಂತದಲ್ಲಿ ನಂದಿ, ಶಿವಲಿಂಗದ ಮುಂದೆ ವೀರ ಮತ್ತು ಪತ್ನಿಯರು ಕೈಮುಗಿದು ಕುಳಿತಿದ್ದು, 
ಇವರಿಗೆ ವ್ಯಕ್ತಿಯೊಬ್ಬ ಪೂಜೆ ಮಾಡುತ್ತಿದ್ದಾನೆ. ಶಿವಲಿಂಗಕ್ಕೆ ಯತಿಯೊಬ್ಬ ಪೂಜೆ ಮಾಡುತ್ತಿರುವ 
ಚಿತ್ರಣವನ್ನು ಕಡೆಯಲಾಗಿದೆ. 


ಬ್ರಹ್ಮಣೀಪುರ ಗ್ರಾಮದ ತೋಟವೊಂದರಲ್ಲಿರುವ ವಿಜಯನಗರ ಕಾಲದ ಸುಮಾರು ಮೂರು ಅಡಿ 
ಉದ್ದ ಮತ್ತು ಎರಡು ಅಡಿ ಅಗಲದ ವೀರಮಾಸ್ತಿಶಿಲ್ಲ ಮೂರು ಹಂತಗಳನ್ನು ಹೊಂದಿದೆ. 
ಕೆಳಹಂತದಲ್ಲಿ ಐದು ಜನ ಸೈನಿಕರ ಚಿತ್ರಣವಿದೆ. ಮೊದಲನೆಯವನು ಬಿಲ್ಲುಬಾಣವನ್ನು 
ಹಿಡಿದಿದ್ದರೆ. ಎರಡನೆಯವನು ಭರ್ಜಿಯನ್ನು ಉಳಿದವರು ಖಡ್ಗ, ಗುರಾಣಿಯನ್ನು ಹಿಡಿದು 
ನಿಂತಿದ್ದಾರೆ. ಇಲ್ಲಿ ಹೋರಾಟದ ಚಿತ್ರಣವಿಲ್ಲ. ಆದ್ದರಿಂದ ವೀರನನ್ನು ಗುರುತಿಸುವುದು ಕಷ್ಟ 
ಎರಡನೇ ಹಂತದಲ್ಲಿ ಇಬ್ಬರು ಸ್ತ್ರೀಯರು ಕೈಮುಗಿದು ಕುಳಿತಿದ್ದು, ಇವರ ಇಕ್ಕೆಲಗಳಲ್ಲಿ ಒಂದು 
ಕೈಯಲ್ಲಿ ಚಾಮರ, ಮತ್ತೊಂದು ಕೈಯಲ್ಲಿ ತಾವರೆ ಮೊಗ್ಗನ್ನು ಹಿಡಿದ ಚಾಮರಧಾರೀಣಿಯರ 
ಚಿತ್ರಣವಿದೆ. ಮೂರನೇ ಹಂತದಲ್ಲಿ ನಂದಿ, ಶಿವಲಿಂಗಕ್ಕೆ ಯತಿಯೊಬ್ಬ ಪೂಜೆ ಮಾಡುತ್ತಿದ್ದಾನೆ. ಈ 
ಶಿಲ್ಲದ ಮೇಲ್ಲಾಗದಲ್ಲಿ ಸೂರ್ಯ, ಚಂದರ ಚಿತ್ರಣವಿದೆ. ಈ ವೀರಗಲ್ಲಿನಲ್ಲಿ ವೀರನೊಬ್ಬ 
ಯುದ್ದವೊಂದರಲ್ಲಿ ಮಡಿದಾಗ, ಆತನ ಇಬ್ಬರು ಪತ್ನಿಯರು ಸಹಗಮನ ಮಾಡಿರುವುದನ್ನು 
ಗುರುತಿಸಬಹುದು. 


ಚಕ್ಕೆರೆ ಗ್ರಾಮದ ಎಲ್ಲೇರಪ್ಪ ಗುಡಿಯಲ್ಲಿನ ವಿಜಯನಗರ ಕಾಲದ ವೀರಮಾಸ್ಪಿಗಲ್ಲೊಂದರಲ್ಲಿ 
ಯುದ್ದ್ಧವೊಂದರಲ್ಲಿ ಮೂವರು ವೀರರು ಮಡಿದಾಗ, ಅವರಲ್ಲಿ ಇಬ್ಬರ ಮಡದಿಯರು 
ಸತಿಹೋಗಿರುವ ಚಿತ್ರಣವನ್ನು ಕಾಣಬಹುದು. ಸುಮಾರು ಐದು ಅಡಿ ಉದ್ದ ಮತ್ತು ಮೂರುವರೆ 
ಅಡಿ ಎತ್ತರವಿರುವ ಈ ಶಿಲ್ಲವು ಮೂರು ಹಂತಗಳನ್ನು ಹೊಂದಿದೆ. ಮೊದಲ ಹಂತದಲ್ಲಿ 
ಏಳೆಂಟು ಮಂದಿ ಖಡ್ಗ ಗುರಾಣಿಗಳನ್ನು ಹಿಡಿದು ಹೋರಾಡುತ್ತಿದ್ದಾರೆ. ಎರಡನೇ ಹಂತದಲ್ಲಿ 
ಮಂಟಪವೊಂದರಲ್ಲಿ ಮೂವರು ವೀರರು ಕೈಮುಗಿದು ಕುಳಿತಿದ್ದು, ಚಾಮರಧಾರೀಕಿಯರು 
ಮಂಟಪವನ್ನು ಹಿಡಿದು ಎತ್ತಿಕೊಂಡು ಹೋಗುತ್ತಿದ್ದಾರೆ. ಇಕ್ಕೆಲಗಳಲ್ಲಿರುವ ಚಾಮರಧಾರಿಣಿಯರ 
ಹಿಂಭಾಗದಲ್ಲಿಯೂ ಆನೆಯ ಮೇಲೆ ಕುಳಿತ ಇಬ್ಬರು ವ್ಯಕ್ತಿಗಳ ಚಿತ್ರಣವಿದೆ. ಮೂರನೇ ಹಂತದಲ್ಲಿ 
ನಂದಿ, ಶಿವಲಿಂಗಕ್ಕೆ ಯತಿಯೊಬ್ಬ ಪೂಜೆ ಮಾಡುತ್ತಿದ್ದಾನೆ. ಪಕ್ಕದಲ್ಲಿ ಮೂವರು ವೀರರು 
ಕೈಮುಗಿದು ಕುಳಿತಿದ್ದು, ಇವರಲ್ಲಿ ಇಬ್ಬರ ಪಕ್ಕದಲ್ಲಿ ಅವರ ಪತ್ನಿಯರು ಕುಳಿತಿರುವುದನ್ನು 
ಕಾಣಬಹುದು. ಈ ಶಿಲದ ತೀರಾ ಮೇಲ್ಲಾಗದಲ್ಲಿ ಸೂರ್ಯ, ಚಂದರ ಚಿತ್ರಣವಿದೆ. 


ಈ ಶಿಲ್ಲದ ಪಕ್ಕದಲ್ಲಿನ ಮತ್ತೊಂದು ವೀರಮಾಸ್ತಿ ಶಿಲದಲ್ಲಿ ಯುದ್ದವೊಂದರಲ್ಲಿ ಇಬ್ಬರು 
ವೀರರು ಮಡಿದಾಗ ಅವರ ಪತ್ನಿಯರು ಸಹಗಮನ ಮಾಡಿರುವುದನ್ನು ಕಾಣಬಹುದು. 
ಸುಮಾರು ನಾಲ್ಕು ಅಡಿ ಉದ್ದ ಮತ್ತು ಮೂರು ಅಡಿ ಅಗಲವಿರುವ ಈ ಶಿಲವು ಮೂರು 
ಹಂತಗಳ ಚಿತ್ರಣವನ್ನು ಹೊಂದಿದೆ. ಮೊದಲ ಹಂತದಲ್ಲಿ ಹೋರಾಟದ ಚಿತ್ರಣವಿದೆ. ಇಬ್ಬರು 
ವೀರರು ಶತ್ರುಗಳೊಂದಿಗೆ ಹೋರಾಡುತ್ತಿದ್ದಾರೆ. ಇಲ್ಲಿ ಎಲ್ಲರೂ ಖಡ್ಗ ಗುರಾಣಿಯನ್ನು 
ಹಿಡಿದಿದ್ದಾರೆ. ಎರಡನೇ ಹಂತದಲ್ಲಿ ಎರಡು ಜೋಡಿ ದಂಪತಿಗಳು ಕೈಮುಗಿದು ಕುಳಿತಿದ್ದು, 
ಇವರನ್ನು ಚಾಮರಧಾರಿಣಿಯರು ಎತ್ತಿಕೊಂಡು ಹೋಗುತ್ತಿದ್ದಾರೆ. ಮೂರನೇ ಹಂತದಲ್ಲಿ ನಂದಿ, 
ಶಿವಲಿಂಗದ ಮುಂದೆ ಎರಡು ಜೋಡಿ ದಂಪತಿಗಳು ಕೈಮುಗಿದು ಕುಳಿತಿದ್ದು, ವ್ಯಕ್ತಿಯೊಬ್ಬ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 340 


ie Whe 


ಇವರಿಗೆ ಪೂಜೆ ಮಾಡುತ್ತಿದ್ದಾನೆ. ದಂಪತಿಗಳಲ್ಲಿ ವೀರರು ಸುಖಾಸೀನ ಭಂಗಿಯಲ್ಲಿ ಕುಳಿತಿದ್ದರೆ, 
ಪತ್ನಿಯರು ಪದ್ಗಾಸನದಲ್ಲಿ ಕುಳಿತಿರುವ ಚಿತ್ರಣವಿದೆ. 


ಚಿಕ್ಕವಿಠಲೇನಹಳ್ಳಿಯ ಹೊರವಲಯದಲ್ಲಿರುವ ವೀರರ ಗುಡಿಯಲ್ಲಿನ ವಿಜಯನಗರ ಕಾಲದ 
ಶಿಲ್ಪದಲ್ಲಿ ಇಬ್ಬರು ವೀರರು ಯುದ್ದದಲ್ಲಿ ಮಡಿದಾಗ ಅವರ ಪತ್ನಿಯರು ಸಹಗಮನ 
ಮಾಡಿರುವುದನ್ನು ಕಾಣಬಹುದು. ಈ ಶಿಲ್ಪವು ಸುಮಾರು ನಾಲ್ಕು ಅಡಿ ಉದ್ದ ಮತ್ತು ಮೂರು 
ಅಡಿ ಅಗಲವಿದ್ದು, ಮೂರು ಹಂತಗಳನ್ನು ಹೊಂದಿದೆ. ಮೊದಲ ಹಂತದಲ್ಲಿ ವೀರರಿಬ್ಬರು ಕುದುರೆ 
ಮೇಲೆ ಕುಳಿತು ಒಂದು ಕೈಯಲ್ಲಿ ಖಡ್ಗವಿಡಿದು, ಮತ್ತೊಂದು ಕೈಯಲ್ಲಿ ಕುದುರೆಗೆ ಕಟ್ಟಿದ 
ಲಗಾಮನ್ನು ಹಿಡಿದು ಶತ್ತುಗಳತ್ತ ಮುನ್ನುಗ್ಗುಕ್ತಿದ್ದಾರೆ. ಶತ್ತುಪಾಳೆಯದಲ್ಲಿನ ಮೊದಲನೆಯವನು 
ಚಂದ್ರಾಯುಧ, ಗುರಾಣಿಯನ್ನು ಹಿಡಿದಿದ್ದರೆ, ಎರಡನೆಯವನು ಆಳೆತ್ತರದ ಬಿಲ್ಲು, ಬಾಣವನ್ನು 
ಹಿಡಿದಿದ್ದಾನೆ. ಇಲ್ಲಿ ಶತ್ರುಗಳು ಕಾಲ್ಲಳದವರಾಗಿದ್ದಾರೆ. 


ಎರಡನೇ ಹಂತದಲ್ಲಿ ಇಬ್ಬರು ವೀರರು ತಮ್ಮ ಪತ್ನಿಯರೊಂದಿಗೆ ಕೈಮುಗಿದು ಕುಳಿತಿದ್ದು, 
ಇವರನ್ನು ಚಾಮರಧಾರಿಣಿಯರು ಎತ್ತಿಕೊಂಡು ಹೋಗುತ್ತಿದ್ದಾರೆ. ಮೊದಲನೇ ವೀರನ ಪಕ್ಕದಲ್ಲಿ 
ಇಬ್ಬರು ಪಶ್ನಿಯರಿದ್ದರೆ, ಎರಡನೇ ವೀರನ ಪಕ್ಕದಲ್ಲಿ ಪತ್ನಿಯೊಬ್ಬಳ ಚಿತ್ರಣವಿದೆ. ಮೂರನೇ 
ಹಂತದಲ್ಲಿ ನಂದಿ, ಶಿವಲಿಂಗಕ್ಕೆ ಯತಿಯೊಬ್ಬ ಪೂಜೆ ಮಾಡುತ್ತಿದ್ದು, ಪಕ್ಕದಲ್ಲಿ ವೀರರು ತಮ್ಮ 
ಪತ್ನಿಯರೊಂದಿಗೆ ಕೈಮುಗಿದು ಕುಳಿತಿದ್ದಾರೆ. ಈ ವೀರಗಲ್ಲು ಗುಡಿಯ ಬಲಭಾಗದ ಕಲ್ಲಿನಲ್ಲಿ 
ಒಕ್ಕೈಮಾಸ್ತಿ ಶಿಲವನ್ನು ಕಂಡರಿಸಲಾಗಿದೆ. 


ಗರಕಹಳ್ಳಿ ಗಾಮದ ವಿಜಯನಗರ ಕಾಲದ ವೀರಮಾಸ್ತಿ ಶಿಲ್ಲಗಳು ವಿಶೇಷವಾಗಿವೆ. ಗ್ರಾಮದ 
ಆಂಜನೇಯ ದೇವಾಲಯದ ಮುಂದೆ ಸಾಲಾಗಿ ಜೋಡಿಸಿರುವ ಈ ಶಿಲ್ಲಗಳಲ್ಲಿ ಮೊದಲನೆಯದು 
ಸುಮಾರು ನಾಲ್ಕು ಅಡಿ ಉದ್ದ ಮತ್ತು ಎರಡುವರೆ ಅಡಿ ಅಗಲವಿದ್ದು, ಮೂರು ಹಂತಗಳ 
ರಚನೆಯಿದೆ. ಮೊದಲನೇ ಹಂತದಲ್ಲಿ ಬಲಭಾಗದಲ್ಲಿ ಕಂಬದಿಂದ ಹೊರಟ ಎತ್ತಿದ ಬಲತೋಳುಗೈ 
ಚಿತ್ರಣವಿದ್ದು, ಪಕ್ಕದಲ್ಲಿ ವೀರನು ಬಲಗೈಯಲ್ಲಿ ಕತ್ತಿಯನ್ನು ಹಿಡಿದು, ಹೆಗಲಿಗೆ ಒರಗಿಸಿಕೊಂಡು 
ನಿಂತಿದ್ದಾನೆ. ಈತನ ಇಕ್ಕೆಲಗಳಲ್ಲಿ ಆತನ ಇಬ್ದರು ಪತ್ನಿಯರು ಕೈಮುಗಿದು ನಿಂತಿದ್ದಾರೆ. ಇದರಿಂದ 
ಯುದ್ದವೊಂದರಲ್ಲಿ ಮಡಿದ ವೀರನ ಇಬ್ಬರು ಪತ್ನಿಯರು ಸಹಗಮನ ಮಾಡಿರುವುದನ್ನು 
ಸಾಂಕೇತಿಕವಾಗಿ ಒಕ್ಕೈಮಾಸ್ತಿ ಶಿಲದ ಮೂಲಕ ಚಿತಿಸಿದ್ದಾರೆ. 


ಈ ವೀರಗಲ್ಲಿನ ಎರಡನೇ ಹಂತದಲ್ಲಿ ಮಂಟಪದಲ್ಲಿ ವೀರನು ತನ್ನ ಪಶ್ನಿಯೊಬ್ಬಳೊಂದಿಗೆ 
ಕೈಮುಗಿದು ಕುಳಿತಿದ್ದು, ಚಾಮರಧಾರಿಣಿಯರು ಎತ್ತಿಕೊಂಡು ಹೋಗುತ್ತಿದ್ದಾರೆ. ಮೂರನೇ 
ಹಂತದಲ್ಲಿ ಎಡಭಾಗದಲ್ಲಿ ದೇವಾಲಯದ ಚಿತ್ರಣವಿದ್ದು, ಗರ್ಭಗೃಹದ ಮೇಲೆ ಶಿಖರವನ್ನು 
ಹೊಂದಿದೆ. ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು, ಅದರ ಮುಂಭಾಗ ನವರಂಗದ ಭಾಗದಲ್ಲಿ 
ನಂದಿಯಿದೆ. ದೇವಾಲಯದ ಮುಂಭಾಗ ದಂಪತಿಗಳಿಬ್ಬರು ಕುಳಿತಿದ್ದು, ವ್ಯಕ್ತಿಯೊಬ್ಬ ಇವರಿಗೆ 
ಪೂಜೆ ಮಾಡುತ್ತಿದ್ದಾನೆ. ಈ ಶಿಲ್ಲದಲ್ಲಿ ಮೊದಲನೇ ಹಂತದಲ್ಲಿ ವೀರನ ಇಬ್ಬರು ಮಡದಿಯರ 
ಚಿತ್ರಣವಿದ್ದರೆ, 2 ಮತ್ತು 3ನೇ ಹಂತಗಳಲ್ಲಿ ಪಶ್ನಿಯೊಬ್ಬಳನ್ನು ಮಾತ್ರ ಬಿಡಿಸಲಾಗಿದೆ. 


ಎರಡನೇ ವೀರಮಾಸ್ತಿಶಿಲ್ಲ ಸುಮಾರು ನಾಲ್ಕು ಅಡಿ ಉದ್ದ ಮತ್ತು ಎರಡುವರೆ ಅಡಿ 
ಅಗಲವಾಗಿದ್ದು, ಮೂರು ಹಂತಗಳನ್ನು ಹೊಂದಿದೆ. ಕೆಳಹಂತದಲ್ಲಿ ಎಡಭಾಗದಲ್ಲಿ ಕಂಬದಿಂದ 
ಹೊರಟ ಎತ್ತಿದ ಬಲತೋಳುಗೈ ಚಿತ್ರಣವಿದ್ದು, ಪಕ್ಕದಲ್ಲಿ ವೀರನೊಬ್ಬನು ಶತ್ರುವಿನೊಂದಿಗೆ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 341 


ly Whe 


ಹೋರಾಡುತ್ತಿದ್ದಾನೆ. ವೀರನು ಬಲಗೈಲಿ ಚಂದ್ರಾಯುಧ, ಎಡಗೈಯಲ್ಲಿ ಗುರಾಣಿ ಹಿಡಿದಿದ್ದರೆ, 
ಶತ್ರುವು ಖಡ್ಗ, ಗುರಾಣಿ ಹಿಡಿದಿದ್ದಾನೆ. ಎರಡನೇ ಹಂತದಲ್ಲಿ ಮಂಟಪದಲ್ಲಿ ವೀರನು 
ಪತ್ನಿಯೊಂದಿಗೆ ಕೈಮುಗಿದು ಕುಳಿತಿದ್ದು, ಚಾಮರಧಾರೀಕಿಯರು ಎತ್ತಿಕೊಂಡು ಹೋಗುತ್ತಿದ್ದಾರೆ. 
ಇಕ್ಕೆಲಗಳಲ್ಲಿರುವ ಚಾಮರಧಾರೀಕಿಯರ ಹಿಂಭಾಗದಲ್ಲಿ ಪೂರ್ಣಕುಂಭವನ್ನು ಬಿಡಿಸಲಾಗಿದೆ. 
ಮೂರನೇ ಹಂತದಲ್ಲಿ ಎಡಭಾಗದಲ್ಲಿ ದೇವಾಲಯದಲ್ಲಿ ನಂದಿ, ಶಿವಲಿಂಗಕ್ಕೆ ಯಶಿಯೊಬ್ಬ ಪೂಜೆ 
ಮಾಡುತ್ತಿದ್ದಾನೆ. ದೇವಾಲಯದ ಮುಂಭಾಗ ದಂಪತಿಗಳು ಕೈಮುಗಿದು ಕುಳಿತಿದ್ದು, ಇವರಿಗೆ 
ವ್ಯಕ್ತಿಯೊಬ್ಬ ಪೂಜೆ ಮಾಡುತ್ತಿದ್ದಾನೆ. ಪಕ್ಕದಲ್ಲಿ ವ್ಯಕ್ತಿಯೊಬ್ಬ ಮದ್ದಳೆಯನ್ನು ಬಾರಿಸುತ್ತಿದ್ದೆ, 
ನರ್ತಕಿಯೊಬ್ಬಳು ನರ್ತನ ಮಾಡುತ್ತಿರುವ ಚಿತ್ರಣವನ್ನು ಕಾಣಬಹುದು. ಈ ಶಿಲ್ಲದ 
ತೀರಾಮೇಲ್ಲಾಗದಲ್ಲಿ ಸೂರ್ಯ, ಚಂದರ ಚಿತ್ರಣವಿದೆ. 


ಮೈಲನಾಯ್ಯನಹಳ್ಳಿಯ ವೀರಮಾಸ್ತಿ ಶಿಲ್ಲವೊಂದರಲ್ಲಿ (ಪ್ರಸ್ತುತ ಜಾನಪದಲೋಕದಲ್ಲಿದೆ) 
ಯುದ್ಧವೊಂದರಲ್ಲಿ ವೀರನು ಮಡಿದಾಗ ಆತನ ಐವರು ಪತ್ನಿಯರು ಸಹಗಮನ 
ಮಾಡಿರುವುದನ್ನು ಕಾಣಬಹುದು. ವಿಜಯನಗರ ಕಾಲದ ಈ ಶಿಲ್ಲವು ಸುಮಾರು ಐದುವರೆ ಅಡಿ 
ಉದ್ದ ಮತ್ತು ಎರಡು ಅಡಿ ಅಗಲವಿದ್ದು, ಮೂರು ಹಂತಗಳ ರಚನೆಯನ್ನು ಹೊಂದಿದೆ. ಮೊದಲ 
ಹಂತದ ಮಧ್ಯಭಾಗದಲ್ಲಿ ಇಬ್ಬರು ವೀರರನ್ನು ಚಿತ್ರಿಸಿದೆ. ಮೊದಲನೇ ವೀರನು ಕತ್ತಿ ಗುರಾಣಿ 
ಹಿಡಿದು ತನ್ನ ಬಲಬದಿಯ ಶತ್ರುವಿನೊಂದಿಗೆ ಹೋರಾಡುತ್ತಿದ್ದರೆ, ಶತ್ರುವು ಎಡಗೈಯಲ್ಲಿ ಭರ್ಜಿ 
ಹಿಡಿದು ವೀರನ ತಲೆಯ ಭಾಗಕ್ಕೆ ಚುಚ್ಚುತ್ತಿದ್ದಾನೆ. ಈತನ ಬಲಗೈಯಲ್ಲಿ ಗುರಾಣಿಯಿದೆ. ವೀರನ 
ಹಿಂಭಾಗ ಮತ್ತೊಬ್ಬ ಶತುವು ವೀರನ ಬೆನ್ನಿನ ಭಾಗಕ್ಕೆ ಕತ್ತಿಯಿಂದ ಚುಚ್ಚಿದ್ದಾನೆ. ಇದರ ಪಕ್ಕದಲ್ಲಿ 
ಮತ್ತೊಬ್ಬ ವೀರನು ಬಲಗೈಲಿ ಚಂದ್ರಾಯುಧ, ಎಡಗೈಯಲ್ಲಿ ಗುರಾಣಿ ಹಿಡಿದು ಶತ್ತುವಿನೊಂದಿಗೆ 
ಹೋರಾಡುತ್ತಿದ್ದಾನೆ. ಶತ್ರುವು ಭರ್ಜಿ, ಗುರಾಣಿಯನ್ನು ಹಿಡಿದಿದ್ದಾನೆ. ಇಲ್ಲಿರುವ ಇಬ್ಬರು ವೀರರೂ 
ದಪ್ಪನೆಯ ಜನಿವಾರವನ್ನು ಧರಿಸಿದ್ದು, ಸರ್ವಾಭರಣಗಳಿಂದ ಅಲಂಕೃತಗೊಂಡಿದ್ದಾರೆ. 


ಎರಡನೇ ಹಂತದಲ್ಲಿ ಮಂಟಪದಲ್ಲಿ ವೀರನೊಬ್ಬನ ಐವರು ಪತ್ನಿಯರು ಕೈಮುಗಿದು 
ಕುಳಿತಿದ್ದು, ಚಾಮರಧಾರಿಣಿಯರು ಎತ್ತಿಕೊಂಡು ಹೋಗುತ್ತಿದ್ದಾರೆ. ಇಲ್ಲಿ ಎಲ್ಲಾ ಸತಿಯರ 
ಕೊರಳಿನಲ್ಲಿ ಉದ್ದನೆಯ ಸರದ ಚಿತ್ರಣವನ್ನು ಮಾಡಲಾಗಿದೆ. ಎರಡು ಮತ್ತು ಮೂರನೇ 
ಹಂತದ ಮಧ್ಯದ ಪಟ್ಟಿಗೆಯ ಬಲಭಾಗದಲ್ಲಿ ಚಿಕ್ಕದಾಗಿ ಕಂಬದಿಂದ ಹೊರಟ ಎತ್ತಿದ 
ಎಡತೋಳುಗೈೆ (ಒಕ್ಕೈ) ಶಿಲ್ಲದ ಚಿತ್ರಣವಿದೆ. ಮೂರನೇ ಹಂತದಲ್ಲಿ ನಂದಿ, ಶಿವಲಿಂಗದ ಮುಂದೆ 
ವೀರ ಮತ್ತು ಆತನ ಐವರು ಮಡದಿಯರು ಕೈಮುಗಿದು ಕುಳಿತಿದ್ದಾರೆ. ಇವರಿಗೆ ವ್ಯಕ್ತಿಯೊಬ್ಬ 
ಪೂಜೆ ಮಾಡುತಿದ್ದಾನೆ. ಇಲ್ಲಿ ವೀರನ ಬಲಬದಿಯಲ್ಲಿ ಒಬ್ಬ ಪತ್ನಿಯಿದ್ದು, ಎಡಬದಿಗೆ ಸ್ವಲ್ಪ ಜಾಗ 
ಬಿಟ್ಟು ಉಳಿದ ನಾಲ್ಲರು ಪತ್ನಿಯರ ಚಿತ್ರಣ ಕಡೆದಿರುವುದನ್ನು ಕಾಣಬಹುದು. ಇದರಿಂದ 
ಬಲಬದಿಯಲ್ಲಿರುವವಳು ವೀರನ ಧರ್ಮಪತ್ಲಿಯಾಗಿದ್ದು, ಉಳಿದವರು ಉಪಪತ್ನಿಯರೆಂದು 
ಹೇಳಬಹುದು. 


ಹನ್ನೊಂದು ಸ್ತ್ರೀಯರು ಸಾಮೂಹಿಕವಾಗಿ ಸಹಗಮನ ಮಾಡಿರುವ ಅಪರೂಪದ ವೀರಮಾಸಿಶಿಲ್ಲ 
ತಾಲ್ಲೂಕಿನ ಕದರಮಂಗಲ ಗ್ರಾಮದಲ್ಲಿದೆ. ಗ್ರಾಮದ ನರಸಿಂಹ ದೇವಾಲಯದ ಪಕ್ಕದಲ್ಲಿರುವ 
ಮಾಸ್ತಮ್ಮ ಗುಡಿಯಲ್ಲಿನ ವಿಜಯನಗರ ಕಾಲದ ಈ ಶಿಲ್ಪವು ನಾಲ್ಕು ಅಡಿ ಅಗಲ ಮತ್ತು ಮೂರು 
ಅಡಿ ಉದ್ದವಾಗಿದ್ದು, ಮೂರು ಹಂತಗಳ ಚಿತ್ರಣವನ್ನು ಹೊಂದಿದೆ. ಕೆಳಹಂತದಲ್ಲಿ ಏಳೆಂಟು ಜನ 
ಸೈನಿಕರು ಆಯುಧಧಾರಿಗಳಾಗಿ ನಿಂತಿದ್ದಾರೆ. ಇಲ್ಲಿ ಹೋರಾಟದ ಚಿತ್ರಣವಿಲ್ಲ. ಮಧ್ಯದ ಹಂತದಲ್ಲಿ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 342 


dys he 


ಹನ್ನೊಂದು ಜನ ಸಶಿಯರು ಕೈಮುಗಿದು ಕುಳಿತಿದ್ದು, ಇವರನ್ನು ಚಾಮರಧಾರಿಣಿಯರು 
ಎತ್ತಿಕೊಂಡು ಹೋಗುತ್ತಿದ್ದರೆ, ಮೇಲಿನ ಹಂತದಲ್ಲಿ ನಂದಿ, ಶಿವಲಿಂಗದ ಮುಂದೆ ಹನ್ನೊಂದು 
ಜನ ಸತಿಯರು ಕೈಮುಗಿದು ಕುಳಿತಿದ್ದು, ವ್ಯಕ್ತಿಯೊಬ್ಬ ಇವರಿಗೆ ಪೂಜೆ ಮಾಡುತ್ತಿದ್ದಾನೆ. ಮತ್ತೊಬ್ಬ 
ವ್ಯಕ್ತಿ ಶಿವಲಿಂಗಕ್ಕೆ ಪೂಜೆ ಮಾಡುತ್ತಿರುವ ಚಿತ್ರಣವನ್ನು ಕಾಣಬಹುದು. ಈ ಮಾಸ್ತಿಗುಡಿಯ 
ಬಲಬದಿಯ ಚಪುಡಿ ಕಲ್ಲಿನಲ್ಲಿ ಕಂಬದಿಂದ ಹೊರಟ ಎತ್ತಿದ ಬಲತೋಳುಗೈ ಚಿತ್ರಣವಿದ್ದು, 
ತೋಳುಗೈಯ ಕೆಳಭಾಗದಲ್ಲಿ ವೀರನು ಪತ್ನಿಯ ಎಡಗೈಯನ್ನು ಮೇಲಕ್ಕೆತ್ತಿ ಹಿಡಿದು ನಿಂತಿರುವಂತೆ 
ಕಡೆಯಲಾಗಿದೆ. 


ಕೋಡಂಬಳ್ಳಿ ಗ್ರಾಮದ ಹುಲಿಹುಚ್ಛಪ್ಪ ದೇವಾಲಯದ ಹಿಂಭಾಗವಿರುವ ವಿಜಯನಗರ ಕಾಲದ 
ವೀರಮಾಸ್ತಿ ಶಿಲ್ಲವು ಸುಮಾರು ಎರಡು ಅಡಿ ಅಗಲ ಮತ್ತು ಮೂರು ಅಡಿ ಉದ್ದವಾಗಿದ್ದು, 
ಮೂರು ಹಂತಗಳನ್ನು ಹೊಂದಿದೆ. ಮೊದಲ ಹಂತದಲ್ಲಿ ವೀರನು ಬಲಗೈಯನ್ನು ಮೇಲಕ್ಕೆತ್ತಿ 
ಚಂದ್ರಾಯುಧವನ್ನು ಹಿಡಿದಿದ್ದು, ಎಡಗೈಯಲ್ಲಿ ಗುರಾಣಿಯನ್ನು ಹಿಡಿದು ನಿಂತಿದ್ದಾನೆ. ಈತನ 
ಬಲಭಾಗದಲ್ಲಿ ಕಂಬದಿಂದ ಹೊರಟ ಎತ್ತಿದ ಬಲತೋಳುಗೈ ಚಿತ್ರಣವಿದೆ. ಇದು ವೀರನ 
ಮಡದಿಯ  ಸಹಗಮನವನ್ನು ಸೂಚಿಸುತ್ತದೆ. ಎರಡನೇ ಹಂತದಲ್ಲಿ ಮಂಟಪದಲ್ಲಿ 
ದಂಪತಿಗಳಿಬ್ಬರು ಕೈಮುಗಿದು ಕುಳಿತಿದ್ದು, ಇವರನ್ನು ಚಾಮರಧಾರೀಕಿಯರು ಎತ್ತಿಕೊಂಡು 
ಹೋಗುತ್ತಿದ್ದಾರೆ. ಮೂರನೇ ಹಂತದಲ್ಲಿ ನಂದಿ, ಶಿವಲಿಂಗದ ಮುಂಭಾಗ ದಂಪತಿಗಳು 
ಕೈಮುಗಿದು ಕುಳಿತಿದ್ದರೆ, ಪಕ್ಕದಲ್ಲಿ ವ್ಯಕ್ತಿಯೊಬ್ಬ ಹೂವಿನ ಹಾರವಿಡಿದು ನಿಂತಿದ್ದಾನೆ. ಇಲ್ಲಿ ವೀರನು 
ಸುಖಾಸೀನ ಭಂಗಿಯಲ್ಲಿ ಕುಳಿತಿದ್ದರೆ, ಪತ್ನಿಯು ಪದ್ಮಾಸನದಲ್ಲಿ ಕುಳಿತಿದ್ದಾಳೆ. 


ಮಾಕಳಿ ಗ್ರಾಮದ ಈಶ್ವರ ಗುಡಿಯ ಮುಂಭಾಗವಿರುವ ವಿಜಯನಗರ ಕಾಲದ ವೀರಮಾಸ್ತಿ 
ಶಿಲ್ಪದಲ್ಲಿ ವೀರನೊಬ್ಬನು ಯುದ್ದ್ಧವೊಂದರಲ್ಲಿ ಮಡಿದಾಗ ಆತನ ಮೂವರು ಪತ್ನಿಯರು 
ಸಾಮೂಹಿಕವಾಗಿ ಸಹಗಮನ ಮಾಡಿರುವುದನ್ನು ಕಾಣಬಹುದು. ಸುಮಾರು ಮೂರುವರೆ ಉದ್ದ 
ಮತ್ತು ಎರಡುವರೆ ಅಡಿ ಅಗಲವಿರುವ ಈ ಶಿಲ್ಲವು ಮೂರು ಹಂತಗಳನ್ನು ಹೊಂದಿದೆ. ಮೊದಲ 
ಹಂತದಲ್ಲಿ ವೀರನು ಖಡ್ಗ, ಗುರಾಣಿಯನ್ನು ಹಿಡಿದು ಶತ್ರುಗಳೊಂದಿಗೆ ಹೋರಾಡುತ್ತಿದ್ದಾನೆ. 
ವೀರನ ಹಿಂಭಾಗದಲ್ಲಿ ಮತ್ತಿಬ್ಬರು ಸೈನಿಕರು ಖಡ್ಗವಿಡಿದು ನಿಂತಿದ್ದಾರೆ. ಶತ್ರುಪಾಳೆಯದಲ್ಲಿ ಇಬ್ಬರು 
ಸೈನಿಕರ ಚಿತ್ರಣವಿದ್ದು, ಮೊದಲನೆಯವನು ಬಿಲ್ಲುಬಾಣವನ್ನು ಹಿಡಿದಿದ್ದರೆ, ಎರಡನೆಯವನು 
ಖಡ್ಗ, ಗುರಾಣಿ ಹಿಡಿದಿದ್ದಾನೆ. ಎರಡನೇ ಹಂತದಲ್ಲಿ ವೀರ ಮತ್ತು ಮೂವರು ಸತಿಯರು 
ಪ್ರತ್ತೇಕವಾದ ಪೀಠಗಳ ಮೇಲೆ ಕೈಮುಗಿದು ಕುಳಿತಿದ್ದು, ಇವರನ್ನು ಚಾಮರಧಾರೀಕಿಯರು 
ಎತ್ತಿಕೊಂಡು ಹೋಗುತ್ತಿದ್ದಾರೆ. ಮೂರನೇ ಹಂತದಲ್ಲಿ ನಂದಿ, ಶಿವಲಿಂಗಕ್ಕೆ ಯತಿಯೊಬ್ಬ ಪೂಜೆ 
ಮಾಡುತ್ತಿದ್ದರೆ, ಪಕ್ಕದಲ್ಲಿ ವೀರ ತನ್ನ ಮೂವರು ಪತ್ನಿಯರೊಂದಿಗೆ ಪೀಠದ ಮೇಲೆ ಕೈಮುಗಿದು 
ಕುಳಿತಿರುವ ಚಿತ್ರಣವನ್ನು ಕಾಣಬಹುದು. 


ಮಾಳಗಾಳು ಗ್ರಾಮದ ಆಂಜನೇಯ ದೇವಾಲಯದ ಮುಂದಿರುವ ವಿಜಯನಗರ ಕಾಲದ 
ವೀರಮಾಸ್ಟಿ ಶಿಲ್ಲವು ಸುಮಾರು ಮೂರುವರೆ ಅಡಿ ಉದ್ದ ಮತ್ತು ಎರಡು ಅಡಿ ಅಗಲವಿದ್ದು, 
ಮೂರು ಹಂತಗಳ ರಚನೆಯನ್ನು ಹೊಂದಿದೆ. ಈ ಶಿಲ್ಲವು ಇಬ್ಬರು ವೀರರು ಯುದ್ದದಲ್ಲಿ 
ಮಡಿದಾಗ ಅವರ ಪತ್ನಿಯರು ಸತಿಹೋಗಿದ್ದನ್ನು ತಿಳಿಸುತ್ತದೆ. ಮೊದಲ ಹಂತದಲ್ಲಿ ಇಬ್ಬರು 
ವೀರರು ಶತ್ರುಗಳೊಂದಿಗೆ ಹೋರಾಡುತ್ತಿರುವ ಚಿತ್ರಣವಿದೆ. ಬಲಬದಿಯಲ್ಲಿನ ವೀರನು ಖಡ್ಗ 
ಗುರಾಣಿ ಹಿಡಿದು ಎದುರಿನ ಶತ್ತುವಿನೊಂದಿಗೆ ಹೋರಾಡುತ್ತಿದ್ದರೆ, ಶತ್ರುವು ಬಲಗೈಯಲ್ಲಿ ಹಿಡಿದ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 343 


dys dhe 


ಭರ್ಜಿಯಿಂದ ವೀರನ ಕತ್ತಿನ ಭಾಗಕ್ಕೆ ಚುಚ್ಚಿದ್ದಾನೆ. ಭರ್ಜಿಯು ವೀರನ ದೇಹವನ್ನು ಸೀಳಿ 
ಹಿಂಬದಿಯಲ್ಲಿ ಬಂದಿದೆ. ಇವರ ಪಕ್ಕದಲ್ಲಿ ಇದೇ ಮಾದರಿಯಲ್ಲಿರುವ ವೀರ ಮತ್ತು ಶತ್ರುವಿನ 
ಚಿತ್ರಣವಿದೆ. ಇವರೆಲ್ಲರೂ ಹಿಡಿದಿರುವ ಗುರಾಣಿಯು ಅತಿಚಿಕ್ಕದಾಗಿದೆ. ಈ ಹಂತದ ಕೆಳಭಾಗದಲ್ಲಿ 
ಬಿಲ್ಲನ್ನು ಹಿಡಿದ ವ್ಯಕ್ತಿಯೊಬ್ಬ ಸತ್ತು ಬಿದ್ದಿರುವುದನ್ನು ಬಿಡಿಸಲಾಗಿದೆ. 


ಎರಡನೇ ಹಂತದಲ್ಲಿ ಇಬ್ದರು ವ್ಯಕ್ತಿಗಳು ಕುದುರೆ ಮೇಲೆ ಕುಳಿತು ಕೈಯಲ್ಲಿ 
ಹಿಡಿದಿರುವ ಉದ್ದನೆಯ ಭರ್ಜಿಯಿಂದ ಒಬ್ಬರನೊಬ್ಬರು ಚುಚ್ಚುವಂತೆ ಚಿತ್ರಿಸಲಾಗಿದೆ. ಎರಡೂ 
ಕುದುರೆಗಳ ಮುಂಗಾಲುಗಳು ಮೇಲಕ್ಕೆತ್ತಿವೆ. ಮೂರನೇ ಹಂತದ ಬಲಭಾಗದಲ್ಲಿ ನಂದಿ, 
ಶಿವಲಿಂಗಕ್ಕೆ ಯತಿಯೊಬ್ಬ ಪೂಜೆ ಮಾಡುತ್ತಾ ನಿಂತಿದ್ದಾನೆ. ಪಕ್ಕದಲ್ಲಿ ಎರಡು ಜೋಡಿ 
ದಂಪತಿಗಳು ನಿಂತಿದ್ದಾರೆ. ಮೊದಲನೇ ವೀರನು ಕೈಮುಗಿದು ನಿಂತಿದ್ದರೆ, ಎಡಭಾಗದಲ್ಲಿ 
ನಿಂತಿರುವ ಪತ್ನಿಯು ಬಲಗೈಯಲ್ಲಿ ತಾವರೆ ಮೊಗ್ಗನ್ನು ಹೆಗಲಿಗೆ ಒರಗಿಸಿ ಹಿಡಿದಿದ್ದರೆ, 
ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿದ್ದಾಳೆ. ಎರಡನೇ ವೀರನೂ ಕೈಮುಗಿದು ನಿಂತಿದ್ದರೆ, 
ಪಕ್ಕದಲ್ಲಿರುವ ಪತ್ನಿಯು ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದು, ಬಲಗೈಯನ್ನು ಇಳಿಬಿಟ್ಟು 
ನಿಂತಿರುವ ಚಿತ್ರಣವನ್ನು ಕಂಡರಿಸಲಾಗಿದೆ. ಒಟ್ಟಾರೆಯಾಗಿ ಈ ಶಿಲ್ಲವನ್ನು ಶಿಲ್ಲಿಯು ಸುಂದರವಾಗಿ 
ಕಡೆದಿದ್ದಾನೆ ಎನ್ನಬಹುದು. 


ರಾಂಪುರ ಗ್ರಾಮದ ವಿಜಯನಗರ ಕಾಲದ ವೀರಮಾಸ್ತಿ ಶಿಲವು ಸುಮಾರು ಮೂರು ಅಡಿ ಉದ್ದ 
ಮತ್ತು ಎರಡು ಅಡಿ ಅಗಲವಾಗಿದ್ದು, ಎರಡು ಹಂತಗಳ ಚಿತ್ರಣವನ್ನು ಹೊಂದಿದೆ. ಮೊದಲ 
ಹಂತದಲ್ಲಿ ವೀರನು ಬಲಗೈಯಲ್ಲಿ ಖಡ್ಗವಿಡಿದು ಶತ್ರುಗಳೂಂದಿಗೆ ಹೋರಾಡುತ್ತಿದ್ದಾನೆ. ವೀರನ 
ಎಡಗೈಯಲ್ಲಿ ಶತ್ರುವಿನ ರುಂಡವಿದೆ. ವೀರನ ಕಾಲಬಳಿಯಲ್ಲಿ ಶತ್ರುವೊಬ್ಬ ಸತ್ತು ಬಿದ್ದಿದ್ದಾನೆ. 
ವೀರನ ಹಿಂಭಾಗ ಸೈನಿಕನೊಬ್ಬ ಬಿಲ್ಲುಬಾಣವಿಡಿದು ಶತ್ರುಗಳತ್ತ ಪ್ರಯೋಗಿಸುತ್ತಾ ನಿಂತಿದ್ದಾನೆ. 
ವೀರನ ಮುಂದಿರುವ ಶತುವು ಭರ್ಜಿ, ಗುರಾಣಿ ಹಿಡಿದು ಹೋರಾಡುತ್ತಿದ್ದರೆ, ಈತನ 
ಹಿಂಬದಿಯಲ್ಲಿ ಮತ್ತೊಬ್ಬನು ಬಿಲ್ಲುಬಾಣವಿಡಿದು ಪ್ರಯೋಗಿಸುತ್ತಿರುವಂತೆ ನಿಂತಿದ್ದಾನೆ. ಎರಡನೇ 
ಹಂತದಲ್ಲಿ ನಂದಿ, ಶಿವಲಿಂಗಕ್ಕೆ ಯತಿಯೊಬ್ಬ ಪೂಜೆ ಮಾಡುತ್ತಿದ್ದಾನೆ. ಶಿವಲಿಂಗದ ಮುಂದೆ 
ವೀರನು ಸುಖಾಸೀನಭಂಗಿಯಲ್ಲಿ ಕೈಮುಗಿದು ಕುಳಿತಿದ್ದು, ಪಕ್ಕದಲ್ಲಿ ಆತನ ಮಡದಿಯು 
ಕೈಮುಗಿದು ಪದ್ಮಾಸನದಲ್ಲಿ ಕುಳಿತಿದ್ದಾಳ. ಇವರ ಪಕ್ಕದಲ್ಲಿ ವ್ಯಕ್ತಿಯೊಬ್ಬ ಕೈಮುಗಿದು ನಿಂತಿರುವ 
ಚಿತ್ರಣವನ್ನು ಕಾಣಬಹುದು. 


ಕುಕ್ಕೂರುದೊಡ್ಡಿ ಗಾಮದಲ್ಲಿನ ವಿಜಯನಗರೋತ್ತರ ಕಾಲದ ವೀರಮಾಸ್ತಿ ಶಿಲವು ಜನಪದ 
ಅಂಶಗಳಿಂದ ಕೂಡಿದ ವಿಶಿಷ್ಠವಾದ ಶಿಲವಾಗಿದೆ. ಸುಮರು ಐದು ಅಡಿ ಉದ್ದ ಮತ್ತು ಎರಡು 
ಅಡಿ ಅಗಲವಿರುವ ಈ ಶಿಲವು ನಾಲ್ಕು ಹಂತಗಳಲ್ಲಿ ಚಿತ್ರಿತವಾಗಿದೆ. ಮೊದಲ ಹಂತದಲ್ಲಿ 
ಮಧ್ಯಭಾಗದಲ್ಲಿ ಹಂದಿಯ ಚಿತ್ರಣವಿದ್ದು, ಇದರ ಇಕ್ಕೆಲಗಳಲ್ಲಿ ಎರಡು ಕೋಳಿಗಳಿವೆ. ಬಲಭಾಗದ 
ಕೋಳಿಯ ಪಕ್ಕದಲ್ಲಿ ವೀರನೊಬ್ಬನು ಬಲಗೈಯಲ್ಲಿ ಖಡ್ಗ, ಎಡಗೈಯಲ್ಲಿ ಕೊಡಲಿಯನ್ನು ಹಿಡಿದು 
ನಿಂತಿದ್ದರೆ, ಎಡಭಾಗದ ಕೋಳಿಯ ಪಕ್ಕದಲ್ಲಿ ವೀರನೊಬ್ಬನು ಖಡ್ಗ ಮತ್ತು ಗುರಾಣಿ ಹಿಡಿದು 
ನಿಂತಿದ್ದಾನೆ. ಎರಡನೇ ಹಂತದಲ್ಲಿ ಮಧ್ಯಭಾಗದಲ್ಲಿ ಕಂಬದಿಂದ ಹೊರಟ ಎತ್ತಿದ ಬಲತೋಳುಗ್ಯೈ 
ಚಿತ್ರಣವಿದ್ದು, ಇದರ ಬಲಭಾಗದಲ್ಲಿ ವ್ಯಕ್ತಿಯೊಬ್ಬ ಕುದುರೆ ಮೇಲೆ ಖಡ್ಗವಿಡಿದು ಕುಳಿತಿದ್ದರೆ, 
ಎಡಭಾಗದಲ್ಲಿ ಮತ್ತೊಬ್ಬ ವ್ಯಕ್ತಿಯು ಆನೆಯ ಮೇಲೆ ಖಡ ವಿಡಿದು ಕುಳಿತಿದ್ದಾನೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 344 


ವರ್‌ 


ಮೂರನೇ ಹಂತದಲ್ಲಿ ಧ್ಯಾನಸ್ಥನಾಗಿ ಕುಳಿತಿರುವ ಶಿವನ ಚಿತ್ರಣವಿದೆ. ಶಿವನು 
ಚತುರ್ಭುಜಗಳನ್ನು ಹೊಂದಿದ್ದು, ಹಿಂಬದಿಯ ಕೈಗಳಲ್ಲಿ ತ್ರಿಶೂಲ, ಸರ್ಪವನ್ನು ಹಿಡಿದಿದ್ದರೆ, 
ಮುಂದಿನ ಕೈಗಳು ಧ್ಯಾನ ಮುದೆಯಲ್ಲಿವೆ. ಶಿವನಿಗೆ ಸುಂದರವಾದ ಕಿರೀಟವಿದೆ. ಶಿವನ 
ಇಕ್ಕೆಲಗಳಲ್ಲಿ ವ್ಯಕ್ತಿಗಳಿಬ್ಬರು ಕೈಮುಗಿದು ನಿಂತಿದ್ದಾರೆ. ಬಲಗಡೆ ನಿಂತಿರುವ ವ್ಯಕ್ತಿಯ ಪಕ್ಕದಲ್ಲಿ 
ಮತ್ತೊಬ್ಬ ವ್ಯಕ್ತಿಯು ಎರಡೂ ಕೈಗಳಿಂದ ಬೆತ್ತವೊಂದನ್ನು ಹಿಡಿದು ಮೇಲಕ್ಕೆತ್ತಿ ನಿಂತಿದ್ದಾನೆ. 
ನಾಲ್ಕನೇ ಹಂತದಲ್ಲಿ ಶಿವಲಿಂಗದ ಚಿತ್ರಣವಿದ್ದು, ಸರ್ಪವೊಂದು ಲಿಂಗಕ್ಕೆ ಸುತ್ತಿಕೊಂಡು 
ಮೇಲ್ಲಾಗದಲ್ಲಿ ಎಡೆಬಿಚ್ಚಿದೆ. ಶಿವಲಿಂಗದ ಇಕ್ಕೆಲಗಳಲ್ಲಿ ಎರಡು ಆನೆಗಳು ಸೊಂಡಲಿನಲ್ಲಿ ಹೂವಿನ 
ಹಾರವನ್ನು ಹಿಡಿದು ಲಿಂಗಕ್ಕೆ ಹಾಕುವಂತೆ ನಿಂತಿವೆ. ಈ ಶಿಲ್ಲವು ಕೆತ್ತನೆಯ ದೃಷ್ಟಿಯಿಂದ 
ಅಷ್ಟೇನೂ ಚೆನ್ನಾಗಿಲ್ಲದಿದ್ದರೂ, ಹಲವು ವೈವಿಧ್ಯತೆಗಳಿಂದ ಗಮನ ಸೆಳೆಯುತ್ತದೆ. 


ಬ್ಯಾಡರಹಳ್ಳಿಯ ಅಪರೂಪದ ವೀರಮಾಸ್ತಿಗಲ್ಲುಗಳು : 


ಚನ್ನಪಟ್ಟಣ ತಾಲ್ಲೂಕಿನ ಮಾಕಳಿ ಗಾಮಕ್ಕೆ ಹೊಂದಿಕೊಂಡಿರುವ ಬ್ಯಾಡರಹಳ್ಳಿ ಗ್ರಾಮವು 
ಪ್ರಸ್ತುತ ಕುಣಿಗಲ್‌ ತಾಲ್ಲೂಕಿಗೆ ಸೇರುತ್ತದೆ. ಈ ಗಾಮದಲ್ಲಿ ವಿಜಯನಗರ ಕಾಲದ ಹತ್ತಕ್ಕೂ ಹೆಚ್ಚು 
ವೀರಮಾಸ್ತಿ ಶಿಲ್ಲಗಳು ದೊರೆಯುತ್ತವೆ. ವಿಜಯನಗರ ಅರಸರ ಕಾಲದಲ್ಲಿ ಮಾಕಳಿ ಗ್ರಾಮವು 
ಪಾಳೆಯಪಟ್ಟಿನ ಕೇಂದವಾಗಿದ್ದರಿಂದ ಬ್ಯಾಡರಹಳ್ಳಿಯ ಈ ಸ್ಮಾರಕ ಶಿಲ್ಲಗಳು ಮಾಕಳಿ ಪಾಳೇಗಾರರ 
ಕಾಲದಲ್ಲಿಯೇ ರಚಿತವಾದವುಗಳಂದು ನಿರ್ಧರಿಸಬಹುದು. ಆದ್ದರಿಂದ ಈ ಗ್ರಾಮದ ವೀರಮಾಸ್ತಿ 
ಶಿಲ್ಲಗಳನ್ನು ನನ್ನ ಅಧ್ಯಯನಕ್ಕೆ ಬಳಸಿಕೊಳ್ಳಲಾಗಿದೆ. 


ಈ ಗ್ರಾಮದ ಆಂಜನೇಯ ದೇವಾಲಯದ ಪಕ್ಕದಲ್ಲಿ ಹತ್ತಕ್ಕೂ ಹೆಚ್ಚು ವೀರಮಾಸಿಶಿಲ್ಲಗಳನ್ನು 
ಸಾಲಾಗಿ ಜೋಡಿಸಿದ್ದಾರೆ. ಮೊದಲನೇ ವೀರಮಾಸ್ತಿ ಶಿಲ್ಲವು ವೀರನೊಬ್ಬನ ಒಂಭತ್ತು ಜನ 
ಮಡದಿಯರು ಸಾಮೂಹಿಕವಾಗಿ ಸಹಗಮನ ಮಾಡಿರುವುದನ್ನು ಚಿತ್ರಿಸಲಾಗಿದೆ. ಈ ಶಿಲವು 
ಸುಮಾರು ನಾಲ್ಕುವರೆ ಅಡಿ ಅಗಲ ಹಾಗೂ ನಾಲ್ಕು ಅಡಿ ಉದ್ದವಾಗಿದ್ದು, ಮೂರು ಹಂತಗಳ 
ರಚನೆಯನ್ನು ಹೊಂದಿದೆ. ಮೊದಲನೇ ಹಂತದಲ್ಲಿ ವೀರನು ಶತ್ರುಗಳೊಂದಿಗೆ ಹೋರಾಡುತ್ತಿರುವ 
ಚಿತ್ರಣವಿದೆ. ಎರಡನೇ ಹಂತದಲ್ಲಿ ಒಂಭತ್ತು ಜನ ಸತಿಯರು ಕೈಮುಗಿದು ಪದ್ಮಾಸನದಲ್ಲಿ ಕುಳಿತಿದ್ದರೆ, 
ಇಕ್ಕೆಲಗಳಲ್ಲಿ ಆನೆಯ ಮೇಲೆ ತಾವರೆ ಮೊಗ್ಗನ್ನು ಹಿಡಿದು ಕುಳಿತಿರುವ ಸ್ತೀಯರ ಚಿತ್ರಣವಿದೆ. 
ಮೂರನೇ ಹಂತದಲ್ಲಿ ನಂದಿ, ಶಿವಲಿಂಗದ ಶಿಲ್ಲಗಳ ಮಧ್ಯೆ ವ್ಯಕ್ತಿಯೊಬ್ಬ ಕೈಮುಗಿದು ನಿಂತಿದ್ದರೆ. 
ಶಿವಲಿಂಗದ ಬಲಬದಿಯಲ್ಲಿ ಒಂಭತ್ತು ಜನ ಸತಿಯರು ಕೈಮುಗಿದು ಪದ್ಗಾಸನದಲ್ಲಿ ಕುಳಿತಿರುವಂತೆ 
ಚಿತ್ರಿಸಿರುವುದನ್ನು ಕಾಣಬಹುದು. 


ಈ ಶಿಲದ ಎಡಬದಿಗೆ ಇರುವ ಮತ್ತೊಂದು ವೀರಮಾಸ್ತಿ ಶಿಲವು ಸುಮಾರು ಮೂರು ಅಡಿ 
ಉದ್ದ ಮತ್ತು ಎರಡು ಅಡಿ ಅಗಲವಾಗಿದ್ದು, ಮೂರು ಹಂತಗಳ ಚಿತ್ರಣವನ್ನು ಹೊಂದಿದೆ. 
ಮೊದಲನೇ ಹಂತದ ಎಡಭಾಗದಲ್ಲಿ ಕಂಬದಿಂದ ಹೊರಟ ಎತ್ತಿದ ಬಲತೋಳುಗೈ ಶಿಲವಿದ್ದು, ಇದರ 
ಬಲಬದಿಯಲ್ಲಿ ಸತಿಯು ತನ್ನ ಗಂಡನ ಎಡಗೈಯನ್ನು ಹಿಡಿದು ಮೇಲಕ್ಕೆತ್ತಿ ಹಿಡಿದು ನಿಂತಿರುವ 
ಚಿತ್ರಣವಿದೆ. ಇದರಿಂದ ಗಂಡನು ಯಾವ ಕಾರಣಕ್ಕಾಗಿ ಮಡಿದನೆಂಬುದು ಸಷ್ಟವಿಲ್ಲ. ಎರಡನೇ 
ಹಂತದಲ್ಲಿ ದಂಪತಿಗಳಿಬ್ಬರು ಕೈಮುಗಿದು ಕುಳಿತಿದ್ದು, ಚಾಮರಧಾರೀಕಿಯರು ಎತ್ತಿಕೊಂಡು 
ಹೋಗುತ್ತಿದ್ದಾರೆ. ಮೂರನೇ ಹಂತದಲ್ಲಿ ನಂದಿ, ಶಿವಲಿಂಗಕ್ಕೆ ಯತಿಯೊಬ್ಬ ಪೂಜೆ ಮಾಡುತ್ತಾ 
ನಿಂತಿದ್ದು, ಪಕ್ಕದಲ್ಲಿ ದಂಪತಿಗಳಿಬ್ಬರು ಕೈಮುಗಿದು ಕುಳಿತಿದ್ದಾರೆ. ಈ ಶಿಲ್ಲದ ಮೇಲ್ಲಾಗದಲ್ಲಿ ಸೂರ್ಯ, 
ಚಂದರ ಚಿತ್ರಣವನ್ನು ಕಾಣಬಹುದು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 345 


lets dhe 


ಇದರ ಪಕ್ಕದಲ್ಲಿನ ಮತ್ತೊಂದು ಶಿಲ್ಲವು ಮೂರುವರೆ ಅಡಿ ಉದ್ದ ಮತ್ತು ಎರಡುವರೆ ಅಡಿ 
ಅಗಲವಾಗಿದ್ದು, ಮೂರು ಹಂತಗಳ ಚಿತ್ರಣವಿದೆ. ಒಂದನೇ ಹಂತದ ಬಲಭಾಗದಲ್ಲಿ ಮೂವರು 
ವೀರರು ಬಲಗೈಯಲ್ಲಿ ಖಡ್ಗವಿಡಿದು ನಿಂತಿದ್ದಾರೆ. ಇವರ ಎಡಬದಿಗೆ ಇಬ್ಬರು ಸ್ತ್ರೀಯರು ತಮ್ಮ 
ಬಲಗೈಯಲ್ಲಿ ಚಿಕ್ಕದಾದ ಕುಡಿಕೆಯೊಂದನ್ನು ಹಿಡಿದು ಮೇಲೆಕ್ಕೆತ್ತಿ ನಿಂತಿರುವುದನ್ನು ಕಾಣಬಹುದು. 
ಎರಡನೇ ಹಂತದಲ್ಲಿ ಮಂಟಪದಲ್ಲಿ ಸ್ತ್ರೀಯೊಬ್ಬಳು ಕೈಮುಗಿದು ಕುಳಿತಿದ್ದು, ಚಾಮರಧಾರಿಣಿಯರು 
ಎತ್ತಿಕೊಂಡು ಹೋಗುತ್ತಿದ್ದಾರೆ. ಮೂರನೇ ಹಂತದಲ್ಲಿ ಮಧ್ಯದಲ್ಲಿ ಶಿವಲಿಂಗವಿದ್ದು, ಇದಕ್ಕೆ 
ಪ್ರಭಾವಳಿಯನ್ನು ಬಿಡಿಸಲಾಗಿದೆ. ಇದರ ಬಲಬದಿಗೆ ಯತಿಯೊಬ್ಬ ಪೂಜೆ ಮಾಡುತ್ತಾ ನಿಂತಿದ್ದಾನೆ. 
ಈತನ ಹಿಂಬದಿಯಲ್ಲಿ ವೀರನು ಪೀಠದ ಮೇಲೆ ಸುಖಾಸೀನ ಭಂಗಿಯಲ್ಲಿ ಕೈಮುಗಿದು ಕುಳಿತಿದ್ದಾನೆ. 
ಶಿವಲಿಂಗದ ಎಡಬದಿಗೆ ಮಲಗಿರುವ ಕುದುರೆಯ ಚಿತ್ರಣವಿದೆ. ಈ ಶಿಲ್ಲದ ವಿಶೇಷವೇ ಶಿವಲಿಂಗದ 
ಎದುರಿಗೆ ನಂದಿ ಶಿಲ್ಲದ ಬದಲಿಗೆ ಕುದುರೆಯ ಚಿತ್ರಣವನ್ನು ಮಾಡಿರುವುದು. 


ಈ ಶಿಲದ ಎಡಭಾಗದಲ್ಲಿರುವ ಸುಮಾರು ಮೂರು ಅಡಿ ಉದ್ದ ಮತ್ತು ಎರಡು ಅಡಿ 
ಅಗಲವಿರುವ ವೀರಮಾಸ್ತಿ ಶಿಲವು ಮೂರು ಹಂತಗಳಲ್ಲಿ ರಚಿತವಾಗಿದೆ. ಮೊದಲನೇ ಹಂತದ 
ಬಲಬದಿಯಲ್ಲಿ ಸ್ತ್ರೀಯೊಬ್ಬಳು ತನ್ನ ಎಡಗೈಯಲ್ಲಿ ಬಟ್ಟಲೊಂದನ್ನು ಹಿಡಿದು ನಿಂತಿದ್ದಾಳೆ. ಈಕೆಯ 
ಪಕ್ಕದಲ್ಲಿ ವೀರನು ಖಡ್ಗ, ಗುರಾಣಿ ಹಿಡಿದು ನಿಂತಿದ್ದಾನೆ. ಈತನ ಪಕ್ಕದಲ್ಲಿ ಕುದುರೆಯೊಂದನ್ನು 
ಚಿತ್ರಿಸಲಾಗಿದೆ. ಎರಡನೇ ಹಂತದಲ್ಲಿ ಮೂರು ಭಾಗಗಳನ್ನು ಮಾಡಲಾಗಿದ್ದು, ಮಧ್ಯದಲ್ಲಿ ಎರಡು 
ಕಂಬಗಳಿವೆ. ಇಲ್ಲಿ ಮೂವರು ಸ್ತ್ರೀಯರು ಪೀಠದ ಮೇಲೆ ಕೈಮುಗಿದು ಕುಳಿತಿದ್ದಾರೆ. ಮೂರನೇ 
ಹಂತದಲ್ಲಿ ನಂದಿ, ಶಿವಲಿಂಗಕ್ಕೆ ಯಶತಿಯೊಬ್ಬ ಪೂಜೆ ಮಾಡುತ್ತಾ ನಿಂತಿದ್ದಾನೆ. ಈ ಶಿಲ್ಲದ ತೀರಾ 
ಮೇಲ್ಲಾಗದಲ್ಲಿ ಸೂರ್ಯ, ಚಂದ್ರರ ಚಿತ್ರಣವಿದೆ. 


ಈ ಎಲ್ಲಾ ಶಿಲ್ಲಗಳ ಬಲಬದಿಗೆ ಮತ್ತೊಂದು ವೀರಮಾಸ್ತಿ ಶಿಲ್ಲವಿದ್ದು, ಸುಮಾರು ಮೂರು 
ಅಡಿ ಉದ್ದ ಮತ್ತು ಎರಡು ಅಡಿ ಅಗಲವಾಗಿದ್ದು, ಮೂರು ಹಂತಗಳಲ್ಲಿ ಚಿತ್ರಿತವಾಗಿದೆ. ಕೆಳಹಂತದಲ್ಲಿ 
ವೀರನು ಎರಡು ಕೈಗಳಲ್ಲಿ ಭರ್ಜಿಯನ್ನು ಹಿಡಿದು ಶತುುವಿಗೆ ಚುಚ್ಚಿದ್ದಾನೆ. ವೀರನ ಬಲಭಾಗಕ್ಕೆ 
ಸ್ತೀಯರಿಬ್ದರು ಬಲಗೈಯಲ್ಲಿ ಬಟ್ಟಲನ್ನು ಹಿಡಿದಿದ್ದು, ಎಡಗೈಯನ್ನು ಇಳಿಬಿಟ್ಟು ನಿಂತಿದ್ದಾರೆ. ಎರಡನೇ 
ಹಂತದಲ್ಲಿ ವೀರ ಕೈಮುಗಿದು ಕುಳಿತಿದ್ದು, ಈತನ ಇಕ್ಕೆಲಗಳಲ್ಲಿ ಸ್ತೀಯರಿಬ್ದರೂ ಕೈಮುಗಿದು 
ಕುಳಿತಿದ್ದಾರೆ. ಮೂರನೇ ಹಂತದಲ್ಲಿ ನಂದಿ, ಶಿವಲಿಂಗಕ್ಕೆ ಯತಿಯೊಬ್ಬ ಪೂಜೆ ಮಾಡುತ್ತಿದ್ದಾನೆ. ಈ 
ಹಂತದ ಇಕ್ಕೆಲಗಳಲ್ಲಿ ಸೂರ್ಯ, ಚಂದರ ಚಿತ್ರಣವನ್ನು ಮಾಡಲಾಗಿದೆ. ಈ ವೀರಮಾಸ್ತಿಶಿಲ್ಲಗಳಲ್ಲಿ 
ಸತಿಯರು ತಮ್ಮ ಕೈಯಲ್ಲಿ ಬಟ್ಟಲೊಂದನ್ನು ಹಿಡಿದಿರುವುದನ್ನು ಗಮನಿಸಿದಾಗ ಸತಿ ಹೋಗುವಾಗ 
ಬಟ್ಟಲಲ್ಲಿ ಎಣ್ಣೆಯನ್ನು ಹಿಡಿದು ಹೋಗುವ ಸಂಕೇತವಾಗಿ ತೋರಿಸಿರಬೇಕೆಂದು ತೋರುತ್ತದೆ. 


ಮಹಿಳೆಗಾಗಿ ನಿರ್ಮಿಸಿರುವ ಅಪರೂಪದ ಸ್ಮಾರಕ ಶಿಲ್ಪಗಳು : 


ತಾಲ್ಲೂಕಿನ ಬೆಳಕೆರೆ ಗ್ರಾಮದಲ್ಲಿ ಹೊಯ್ದಳರ ಕಾಲದಲ್ಲಿ ನಿರ್ಮಾಣಗೊಂಡ ಮಹಿಳೆಯೊಬ್ಬಳ 
ಸ್ನರಣಾರ್ಥವಾಗಿ ನಿರ್ಮಿಸಿರುವ ಶಿಲವು ಸುಮಾರು ನಾಲ್ಕು ಅಡಿ ಉದ್ದ ಮತ್ತು ಎರಡುವರೆ ಅಡಿ 
ಅಗಲವಾಗಿದ್ದು, ಮೂರು ಹಂತಗಳ ಚಿತ್ರಣವನ್ನು ಹೊಂದಿದೆ. ಮೊದಲನೇ ಹಂತದ ಮಧ್ಯಭಾಗದಲ್ಲಿ 
ಮಹಿಳೆಯೊಬ್ಬಳು ತಲೆಯ ಮೇಲೆ ಕುಂಭವನ್ನು ಹೊತ್ತುಕೊಂಡು ತನ್ನ ಎರಡೂ ಕೈಗಳಿಂದ ಹಿಡಿದು 
ನಿಂತಿದ್ದಾಳೆ. ಈಕೆಯ ಇಕ್ಕೆಲಗಳಲ್ಲಿ ವ್ಯಕ್ತಿಗಳಿಬ್ಬರು ಈಕೆಯ ಕಡೆಗೆ ದಾಳಿ ಮಾಡುವಂತೆ ಬರುತ್ತಿದ್ದಾರೆ. 
ಈಕೆಯ ಬಲಭಾಗದಲ್ಲಿ ನಿಂತ ವ್ಯಕ್ತಿ ಖಡ್ಗ ಗುರಾಣಿ ಹಿಡಿದಿದ್ದರೆ, ಎಡಭಾಗದಲ್ಲಿರುವ ವ್ಯಕ್ತಿ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 346 


dys Whe 


ಚಂದ್ರಾಯುಧ ಮತ್ತು ಗುರಾಣಿಯನ್ನು ಹಿಡಿದಿದ್ದಾನೆ. ಈತನ ಹಿಂಬದಿಯಲ್ಲಿ ಈತನೆಡೆಗೆ 
ನೋಡುತ್ತಿರುವ ಕುದುರೆಯ ಚಿತ್ರಣವಿದೆ. ಬಹುಶಃ ಈತ ಕುದುರೆಯಿಂದ ಇಳಿದು ಬಂದು ಮಹಿಳೆಯ 
ಮೇಲೆ ಆಕ್ರಮಣ ಮಾಡಲು ಹೋಗುತ್ತಿದ್ದಾನೆ. 


ಎರಡನೇ ಹಂತದಲ್ಲಿ ಕಮಾನಿನಂತಿರುವ ಮಂಟಪದಲ್ಲಿ ಮಹಿಳೆಯು ಕೈಮುಗಿದು ಕುಳಿತಿದ್ದು, 
ಚಾಮರಧಾರಿಣಿಯರು ಎತ್ತಿಕೊಂಡು ಹೋಗುತ್ತಿದ್ದಾರೆ. ಮೂರನೇ ಹಂತದಲ್ಲಿ ನಂದಿ, ಶಿವಲಿಂಗಕ್ಕೆ 
ಯಶಿಯೊಬ್ಬ ಪೂಜೆ ಮಾಡುತ್ತಿದ್ದು, ಪಕ್ಕದಲ್ಲಿ ಮಹಿಳೆಯು ಕೈಮುಗಿದು ಕುಳಿತಿದ್ದಾಳೆ. ಈ ಶಿಲ್ಲದ 
ಆಧಾರದಿಂದ ನೀರನ್ನು ಹೊತ್ತುತರಲು ಊರಿನ ಹೊರಗೆ ಹೊರಟ ಮಹಿಳೆಯ ಮೇಲೆ ಇಬ್ಬರು 
ವ್ಯಕ್ತಿಗಳು ದಾಳಿ ಮಾಡಿ ಹತ್ಯೆ ಮಾಡಿರಬಹುದು. ನಂತರದಲ್ಲಿ ಈಕೆಯ ಸ್ನರಣಾರ್ಥ ಈ ಶಿಲ್ಪವನ್ನು 
ನಿರ್ಮಿಸಿದ್ದಾರೆ. 


ಅದೇ ರೀತಿ ಮಾಕಳಿ ಗ್ರಾಮದ ಬಹ್ಮಲಿಂಗೇಶ್ಲರ ದೇವಾಲಯದ ಪಕ್ಕದಲ್ಲಿರುವ ಸ್ತೀಯೊಬ್ಬಳ 
ಸ್ನರಣಾರ್ಥ ಪ್ರತಿಷ್ಠಾಪಿಸಿರುವ ಶಿಲವು ವಿಜಯನಗರ ಕಾಲದ್ದಾಗಿದೆ. ಸುಮಾರು ಎರಡುವರೆ ಅಡಿ 
ಉದ್ದ ಮತ್ತು ಒಂದುವರೆ ಅಡಿ ಅಗಲವಿರುವ ಈ ಶಿಲ್ಲವು ಮೂರು ಹಂತಗಳಲ್ಲಿ ಚಿತ್ರಿತವಾಗಿದೆ. 
ಮೊದಲನೇ ಹಂತದಲ್ಲಿ ಎಡಬದಿಯಲ್ಲಿ ಮಹಿಳೆಯೊಬ್ಬಳು ಬಲಗೈಯಲ್ಲಿ ಮಡಿಕೆಯನ್ನು ಎತ್ತಿ ಹಿಡಿದು. 
ಎಡಗೈಯನ್ನು ಇಳಿಬಿಟ್ಟು ನಿಂತಿದ್ದಾಳೆ. ಈಕೆಯ ಬಲಭಾಗದಲ್ಲಿ ವ್ಯಕ್ತಿಗಳಿಬ್ಬರು ಎಡಗೈಯಲ್ಲಿ 
ಕಮಂಡಲ, ಬಲಗೈಯಲ್ಲಿ ಉದ್ದನೆಯ ದಂಡವಿಡಿದು ನಿಂತಿದ್ದಾರೆ. ಎರಡನೇ ಹಂತದಲ್ಲಿ 
ಮಂಟಪದಲ್ಲಿ ಮಹಿಳೆಯು ಕೈಮುಗಿದು ಕುಳಿತಿದ್ದು, ಇಕ್ಕೆಲಗಳಲ್ಲಿರುವ ಚಾಮರಧಾರೀಕಿಯರು 
ಈಕೆಯನ್ನು ಎತ್ತಿಕೊಂಡು ಹೋಗುತ್ತಿದ್ದಾರೆ. 


ಮೂರನೇ ಹಂತದ ಮಧ್ಯಭಾಗದಲ್ಲಿ ಶಿವಲಿಂಗದ ಶಿಲವಿದ್ದು, ಶಿವಲಿಂಗದ ಬಲಭಾಗದಲ್ಲಿ 
ನಂದಿ ಶಿಲವಿದ್ದರೆ, ಶಿವಲಿಂಗದ ಎಡಭಾಗದಲ್ಲಿ ಮಹಿಳೆಯು ಬಲಗೈಯಲ್ಲಿ ಮಡಿಕೆಯನ್ನು ಎತ್ತಿ 
ಹಿಡಿದು, ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದು ನಿಂತಿರುವ ಚಿತ್ರಣವಿದೆ. ಅಪರೂಪದ ಈ ಶಿಲ್ಪದ 
ಆಧಾರದಿಂದ ಮಹಿಳೆಯು ಯಾವುದೋ ಕಾರಣದಿಂದ ಆತ್ಗಾಹುತಿಯನ್ನು ಮಾಡಿಕೊಂಡಿದ್ದು, 
ನಂತರದಲ್ಲಿ ಈಕೆಯ ನೆನಪಿನಲ್ಲಿ ಸ್ಮಾರಕವನ್ನು ಪ್ರತಿಷ್ಠಾಪಿಸಿರಬೇಕು ಎಂದು ತೋರುತ್ತದೆ. 


ರೈತರ ಕಲಹದ ಚಿತ್ರಣವಿರುವ ಅಪರೂಪದ ಶಿಲ್ಪ : 


ಚನ್ನಪಟ್ಟಣ ತಾಲ್ಲೂಕಿನ ನೆಲಮಾಕನಹಳ್ಳಿ ಗ್ರಾಮದ ಬಸವೇಶ್ವರ ದೇವಾಲಯದ ಪಕ್ಕದಲ್ಲಿ 
ಕರ್ನಾಟಕದಲ್ಲಿಯೇ ಅಪರೂಪವೆನ್ನಬಹುದಾದ ರೈತರ ಕಲಹವನ್ನು ಚಿತ್ರಿಸಿರುವ ಅಪರೂಪದ 
ಶಿಲವೊಂದು ಕ್ಷೇತಕಾರ್ಯದ ಸಂದರ್ಭದಲ್ಲಿ ಪತ್ತೆಯಾಯಿತು. ರೈತನೊಬ್ಬನ ಸ್ನಾರಕವನ್ನು 
ವೀರಗಲ್ಲಿನಂತೆ ನಿರ್ಮಿಸಿರುವುದು ನೋಡಿದರೆ ಆಶ್ಚರ್ಯವಾಗುತ್ತದೆ. ಎರಡು ಹಂತಗಳುಳ್ಳ ಈ ಶಿಲ್ಪವು 
ಸುಮಾರು ಎರಡುವರೆ ಅಡಿ ಉದ್ದ ಮತ್ತು ಎರಡು ಅಡಿ ಅಗಲವಾಗಿದೆ. ಮೊದಲ ಹಂತದಲ್ಲಿ 
ವ್ಯಕ್ತಿಯೊಬ್ಬ ಜೋಡಿ ಎತ್ತುಗಳನ್ನು ನೇಗಿಲಿನ ನೊಗಕ್ಕೆ ಕಟ್ಟಿಕೊಂಡು ಭೂಮಿಯನ್ನು ಉಳುಮೆ 
ಮಾಡುತ್ತಿದ್ದಾನೆ. ಈ ಸಮಯದಲ್ಲಿ ಹಿಂದಿನಿಂದ ಬಂದ ಶತುುವೊಬ್ಬ ಕತ್ತಿಯಿಂದ ರೈತನ ಬೆನ್ನಿಗೆ 
ಇರಿದಿದ್ದಾನೆ. ಇಲ್ಲಿ ಎತ್ತುಗಳು ಹಾಗೂ ನೇಗಿಲಿನ ಚಿತ್ರಣವನ್ನು ಸೂಕ್ಷ್ಮವಾಗಿ ಚಿತ್ರಿಸಲಾಗಿದೆ. ಎರಡನೇ 
ಹಂತದಲ್ಲಿ ಕೈಮುಗಿದು ಪದ್ಗಾಸನದಲ್ಲಿ ಕುಳಿತಿರುವ ವ್ಯಕ್ತಿ ಹಾಗೂ ಆತನ ಬಲಬದಿಯಲ್ಲಿ ಆತನ 
ಇಬ್ಬರು ಮಡದಿಯರು ಕೈಮುಗಿದು ಕುಳಿತಿದ್ದಾರೆ. ಈ ಶಿಲ್ಲದ ಮೇಲ್ಲಾಗದಲ್ಲಿ ಸೂರ್ಯ, ಚಂದರ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 347 


ly he 


ಶಿಲ್ಲಗಳಿವೆ. ವಿಜಯನಗರ ಕಾಲಘಟ್ಟಕ್ಕೆ ಸೇರಿದ ಈ ಶಿಲ್ಲವನ್ನು ಕೆಂಪು-ಕಪ್ಪು ಬಣ್ಣ ಮಿಶ್ರಿತ 
ಕಣಶಿಲೆಯಲ್ಲಿ ಸುಂದರವಾಗಿ ಕಡೆಯಲಾಗಿದೆ. 


ಈ ಶಿಲ್ಲವನ್ನು ಗಮನಿಸಿದಾಗ ರೈತನು ಯಾವುದೋ ಕಾರಣಕ್ಕೆ ಶತ್ತುವಿನಿಂದ ಹತನಾಗಿದ್ದಾನೆ. 
ಈ ಕಲಹಕ್ಕೆ ಕಾರಣ ಸ್ಪಷ್ಟವಿಲ್ಲ. ಆದರೆ ಶತ್ರುವು ಪೂರ್ವ ನಿಯೋಜಿತವಾಗಿ ಬಂದು ರೈತ ಉಳುಮೆ 
ಮಾಡುವಾಗ ಹಿಂಭಾಗದಿಂದ ಬಂದು ಕತ್ತಿಯಿಂದ ಚುಚ್ಚಿದ್ದಾನೆ. ಈ ಸಂದರ್ಭದಲ್ಲಿ ರೈತ 
ಗಾಬರಿಯಿಂದ ಹಿಂದೆ ತಿರುಗಿ ನೋಡುತ್ತಿರುವಂತೆ ನಿಂತಿದ್ದಾನೆ. ಆದರೂ ಆತನ ಕೈಗಳು ನೇಗಿಲಿನ 
ಮೇಲೆಯೇ ಅವೆ. ಮುಂದೆ ರೈತ ಮರಣವನ್ನಪ್ಪಿದ ಸಂದರ್ಭದಲ್ಲಿ ಆತನ ಇಬ್ಬರು ಮಡದಿಯರು 
ಈತನೊಂದಿಗೆ ಸಹಗಮನ ಮಾಡಿರುವುದನ್ನು ಕಾಣಬಹುದು. ಇಂತಹ ಪರಿಕಲ್ಲನೆಯ ಚಿತ್ರಣವಿರುವ 
ಶಿಲವು ಅತಿಅಪರೂಪವಾದುದ್ದಾಗಿದೆ. ಬಹುಶಃ ಈ ಕಲಹದಲ್ಲಿ ಮಡಿದ ರೈತನಿಗಾಗಿ ಸ್ಮಾರಕ 
ಸ್ಥಾಪಿಸಿರುವುದನ್ನು ನೋಡಿದಾಗ, ಈತ ಪ್ರಮುಖ ವ್ಯಕ್ತಿಯಾಗಿದ್ದ ಎಂದು ನಿರ್ಧರಿಸಬಹುದು. 
ಅದಕ್ಕಾಗಿ ಆ ಗ್ರಾಮದ ಜನತೆ ಈತನಿಗೆ ಸ್ನಾರಕವನ್ನು ಪ್ರತಿಷ್ಠಾಪಿಸಿದ್ದಾರೆ ಎನ್ನಬಹುದು. 


ಆತ ಬಲಿದಾನ ಪದತಿ : 
e [A) 


ಹುಟ್ಟಿದ ಪ್ರತಿಯೊಬ್ಬನಿಗೂ ಸಾವು ನಿಶ್ಚಿತ. ಆಯುಸ್ಸು ಮುಗಿದು ಸಾವು ತಾನಾಗಿ ಬರುವುದು 
ಸಹಜ ಮರಣ. ಆದರೆ ವ್ಯಕ್ತಿಯು ತನ್ನ ಪ್ರಾಣವನ್ನು ತಾನಾಗಿ ಕೊನೆಗೊಳಿಸಿಕೊಳ್ಳುವುದನ್ನು ಆತ್ಮಹತ್ಯೆ 
ಅಥವಾ ಆತ್ಮಬಲಿ ಎಂದು ಕರೆಯಲಾಗುತ್ತದೆ. ಮೊದಲು ಇಲ್ಲಿ ಉಲ್ಲೇಖವಾಗಿರುವ ಆತ್ಮಹತ್ಯೆ ಮತ್ತು 
ಆತ್ಮಾಹುತಿಗಳಿಗೆ ಇರುವ ವ್ಯತ್ಯಾಸವನ್ನು ಸಷ್ಟಪಡಿಸಿಕೊಳ್ಳಬೇಕಾಗುತ್ತದೆ. ವೈಯಕ್ತಿಕ ಕಾರಣಗಳಿಂದ ತನ್ನ 
ಬದುಕನ್ನು ತಾನಾಗಿ ಅಂತ್ಯಗೊಳಿಸಿಕೊಳ್ಳುವುದು ಆತ್ಮಹತ್ಯೆ. ಇದಕ್ಕೆ ಧರ್ಮ, ಸಮಾಜ ಮತ್ತು 
ಕಾನೂನುಗಳ ಅನುಮತಿ ಇರುವುದಿಲ್ಲ. ಆದರೆ ವ್ಯಕ್ತಿ ತಾನು ನಂಬಿದ ಧ್ಯೇಯ ಮತ್ತು ಆದರ್ಶಕ್ಕೆ 
ನಂಬಿದ ಭಾವನೆಗಾಗಿ ತಾನಾಗಿಯೇ ಪಾಣ ತೊರೆಯುವುದಕ್ಕೆ ಧರ್ಮ, ಸಮಾಜದ ಅನುಮತಿ 
ಇರುತ್ತದೆ. ಇದು ಅಜ್ಞಾತವಾಗಿ ಆತ್ಮಹತ್ಯೆಯಂತೆ ಮರೆಯಲ್ಲಿ ನಡೆಯುವುದಾಗಿರದೆ ಸಾರ್ವಜನಿಕವಾಗಿ 
ನಡೆಯುವಂತಹುದಾಗಿದೆ. ಇದನ್ನು "ಆತ್ಮಬಲಿ' ಎಂದು ಕರೆಯುತ್ತಾರೆ. 


ಆತ್ಮಹತ್ಯೆ ಜೀವವಿಮುಖಿಯಾದ ಹೇಡಿಗಳ ಕೆಲಸವೆಂದೂ, ಬದುಕಿನಿಂದ ಪಲಾಯನವೆಂದೂ 
ಸಮಾಜ ಅದನ್ನು ಕೀಳಾಗಿ ಭಾವಿಸಿ ಖಂಡಿಸುತ್ತದೆ. ಆದರೆ ಆತ್ಮಬಲಿಯನ್ನು ಸಮಾಜದ ವೀರತ್ವದ 
ಉದಾತ್ತ ಕಾರ್ಯವೆಂಬ ಭಾವನೆಯಿಂದ ಅವರಿಗಾಗಿ ಸ್ಮಾರಕಗಳನ್ನು ನಿರ್ಮಿಸುವುದರ ಮೂಲಕ 
ಗೌರವವನ್ನು ಸಲ್ಲಿಸಿ ಆತ್ಮಬಲಿಯನ್ನು ಚಿರಸ್ಥಾಯಿಯಾಗಿ ಮಾಡಿರುವುದನ್ನು ಕಾಣಬಹುದು. 
ಯುದ್ದರಂಗದಲ್ಲಿ ಹೋರಾಡುವ ಸೈನಿಕರೂ ಸಹ ಸಾವಿಗೆ ಅಂಜದೆ ಹೋರಾಡುತ್ತಾರೆ. ಆದರೆ ಅವರಿಗೆ 
ಯುದ್ಧರಂಗದಿಂದ ಬದುಕಿ ಬರುವ ಸಾಧ್ಯತೆಗಳಿರುತ್ತವೆ. ಆ ರೀತಿಯ ಆಶಾಭಾವನೆಯಿಂದಲೇ ಅವರು 
ಹೋರಾಡುತ್ತಾರೆಂದು ಹೇಳಬಹುದು. ಆದರೆ ತಮ್ಮ ಮರಣವನ್ನು ತಾವೇ ಸ್ಪತಃ ಆಹ್ವಾನಿಸಿ ತಮ್ಮ 
ಕೈಯಾರೆ ತಾವೇ ತಮ್ಮ ಸಾವನ್ನು ತಂದುಕೊಳ್ಳುವುದು ಅತ್ಯಂತ ಧೈರ್ಯಶಾಲಿಗಳಿಗೆ ಮಾತ್ರ 
ಸಾಧ್ಯವೆಂದು ಹೇಳಬಹುದು. 


ಆತ್ಮಬಲಿಯನ್ನು ಅದರ ಸ್ಪರೂಪ ಮತ್ತು ಅದರ ಹಿಂದಿರುವ ಪ್ರೇರಣೆಯನ್ನು 
ಗಮನದಲ್ಲಿಟ್ಟುಕೊಂಡು ಧಾರ್ಮಿಕ ಬಲಿದಾನ ಮತ್ತು ಲೌಕಿಕ ಬಲಿದಾನವೆಂದು ಎರಡು ವಿಧವಾಗಿ 
ಗುರುತಿಸಬಹುದು. ದೇವರ ಹೆಸರಿನಲ್ಲಿ ಪ್ರಾಣತ್ಯಾಗ ಮಾಡುವುದು ಧಾರ್ಮಿಕ ಬಲಿದಾನವಾದರೆ, 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 348 


dys Whe 


ಪ್ರಿಯವ್ಯಕ್ತಿಗಾಗಿ ಪ್ರಾಣ ತೊರೆಯುವುದು ಲೌಕಿಕ ಬಲಿದಾನವಾಗಿದೆ. ಆದರೆ ಆತ್ಮಾಹುತಿ ಮಾಡಿಕೊಂಡ 
ವ್ಯಕ್ತಿಗಳ ಸ್ಮಾರಕಶಿಲ್ಲಗಳನ್ನು ಗಮನಿಸಿದಾಗ ಶಾಸನರಹಿತವಾದವುಗಳನ್ನು ಧಾರ್ಮಿಕ ಅಥವಾ ಲೌಕಿಕ 
ಬಲಿದಾನ ಎಂದು ನಿರ್ದಿಷ್ಟವಾಗಿ ಗೆರೆ ಎಳೆದು ವಿಭಾಗಿಸುವುದು ಕಠಿಣವೆಂದೇ ಹೇಳಬಹುದು. 
ಉದಾಹರಣೆಗೆ ದೇವಾಲಯಗಳ ಮುಂದೆ ಇರುವ ಆತ್ಗಾಹುತಿ ಸ್ಮಾರಕಗಳನ್ನು ನೋಡಬಹುದು. ವ್ಯಕ್ತಿ 
ದೇವರ ಹೆಸರಿನಲ್ಲಿ ಪ್ರಾಣತ್ಯಾಗ ಮಾಡಿರಬಹುದು ಅಥವಾ ಪ್ರಿಯ ವ್ಯಕ್ತಿಗಳಿಗಾಗಿ ದೇವಾಲಯದ 
ಮುಂದೆ ಪ್ರಾಣತ್ಯಾಗ ಮಾಡಿದಾಗ ಸ್ನಾರಕವನ್ನು ಪ್ರತಿಷ್ಠಾಪಿಸಿರಬಹುದಾದ ಸಾಧ್ಯತೆಯಿದೆ. 


ಧಾರ್ಮಿಕ ಬಲಿದಾನ : 


ಭಾರತದಲ್ಲಿ ಧಾರ್ಮಿಕ ಬಲಿದಾನ ಪದ್ಧತಿಯು ಬಹುಪುರಾತನವಾದುದು. ವ್ಯಕ್ತಿಗಳು ತಾವು 
ನಂಬಿದ ದೈವ ಅಥವಾ ಧರ್ಮದ ಪ್ರೇರಣೆಯಿಂದ ಒಂದು ನಿರ್ದಿಷ್ಟ ದಿನದಂದು ಅಗ್ಗಿಪವೇಶ, 
ಜಲಪ್ರವೇಶದ ಮೂಲಕವೋ, ಎತ್ತರದಿಂದ ಬೀಳುವುದರ ಮೂಲಕವೋ ಅಥವಾ ಆಹಾರವನ್ನು 
ತ್ಯಜಿಸುವ ಮೂಲಕವೋ ಮರಣವನ್ನು ತಂದುಕೊಳ್ಳುತ್ತಿದ್ದರು. ದೈವವನ್ನು ಗುರಿಯಾಗಿಟ್ಟುಕೊಂಡು 
ಆತ್ನಾಹುತಿ ಕೈಗೊಂಡರೆ ಸದ್ಗತಿ ಸಾಧ್ಯವೆಂದು ಭಾವಿಸಿದ್ದರಿಂದ ಧಾರ್ಮಿಕ ಬಲಿದಾನ ಬೆಳೆದುಬಂದಿತು. 


ಹಿಂದೂ ಧರ್ಮೀಯರು ಸಾಮಾನ್ಯವಾಗಿ ಸೂರ್ಕಗ್ರಹಣದಂದು ಆತ್ಮಾಹುತಿ 
ಮಾಡಿಕೊಂಡಿರುವುದನ್ನು ಕಾಣಬಹುದು. ಏಕೆಂದರೆ ಸೂರ್ಯಗಹಣ ದಿನ ಪುಣ್ಯದಿನವೆಂಬ ನಂಬಿಕೆಯ 
ಕಾರಣದಿಂದ ಈ ದಿನದಂದು ಆತ್ಮಾಹುತಿ ಮಾಡಿಕೊಂಡರೆ ಮೋಕ್ಷ ಪ್ರಾಪ್ಪಿಯಾಗುತ್ತದೆ ಎಂದು 
ನಂಬಿದ್ದರು. ಈ ದಿನದಂದು ಸೂರ್ಯನನ್ನು ರಾಹುವು ನುಂಗುತ್ತಾನೆಂಬ ಕಲ್ಲನೆ ಪ್ರಾಚೀನರಲ್ಲಿತ್ತು 
ಅದಕ್ಕಾಗಿ ಅಗ್ನಿಪ್ರವೇಶ ಮಾಡಿ ಪ್ರಾಣವನ್ನು ತ್ಯಜಿಸುತ್ತಿದ್ದರು. ಪ್ರಾಚೀನ ಕರ್ನಾಟಕದಲ್ಲಿ ಸೂರ್ಯಗಹಣ 
ದಿನದಂದು ಆತ್ಮಾಹುತಿ ಮಾಡಿಕೊಂಡ ಹಲವು ಉಲ್ಲೇಖಗಳು ಶಾಸನಗಳಲ್ಲಿ ದೊರೆಯುತ್ತವೆ. ಇದಕ್ಕೆ 
ಅಂದಿನ ಕಾಲದಲ್ಲಿ ಪ್ರಚಲಿತವಾಗಿದ್ದ ಸೂರ್ಕಾರಾಧನೆಯಿಂದಾಗಿ ಸೌರರು ಕ್ರಿಯಾಶೀಲರಾಗಿದ್ದುದು 
ಪ್ರಮುಖ ಕಾರಣವಾಗಿದೆ. 


ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ಸೂರ್ಯಗಹಣ ದಿನದಂದು ಆತ್ಮಾಹುತಿ ಮಾಡಿಕೊಂಡ 
ವಿಜಯನಗರ ಕಾಲದ ಶಿಲವೊಂದು ದೊರೆಯುತ್ತದೆ. ಕೂಡ್ಲೂರು ಗ್ರಾಮದ ಹೊರವಲಯದಲ್ಲಿರುವ 
ಚೆಲ್ಲಮ್ಮ ದೇವಾಲಯದ ಮುಂಭಾಗ ಸುಮಾರು ಒಂದುವರೆ ಅಡಿ ಉದ್ದ ಮತ್ತು ಎರಡು ಅಡಿ 
ಅಗಲವಿರುವ ಆತ್ಮಬಲಿ ಸ್ಮಾರಕ ಶಿಲವಿದೆ. ಈ ಶಿಲದಲ್ಲಿ ದಂಪತಿಗಳಿಬ್ಬರು ಕೈಮುಗಿದು ನಿಂತಿದ್ದಾರೆ. 
ವ್ಯಕ್ತಿಯ ಎಡಭಾಗದಲ್ಲಿ ಸೂರ್ಯ ಶಿಲ್ಲವಿದ್ದು, ಅದರ ಮಧ್ಯದಲ್ಲಿ ರಾಹುವು ಸೂರ್ಯನನ್ನು 
ಮುಂಗುತ್ತಿರುವಂತೆ ಬಿಡಿಸಲಾಗಿದೆ. ಇದರ ಕೆಳಭಾಗ ಕೋಣವೊಂದರ ಶಿಲವಿದೆ. ಇದರ ಆಧಾರದಿಂದ 
ಸೂರ್ಯಗಹಣದಂದು ದಂಪತಿಗಳಿಬ್ಬರು ಆತ್ಗಾಹುತಿ ಮಾಡಿಕೊಂಡಿರುವುದು ಸಷ್ಟವಾಗುತ್ತದೆ. ಜೊತೆಗೆ 
ಇದೇ ಸಂದರ್ಭದಲ್ಲಿ ಪ್ರಾಣಿಬಲಿ ಮಾಡಿರುವುದನ್ನು ಕಾಣಬಹುದು. 


ಇದೇ ತಾಲ್ಲೂಕಿನ ಸುಳ್ಳೇರಿ ಗ್ರಾಮದ ಉಪ್ಪರಿಗೆ ಬಸವೇಶ್ವರ ಸ್ಪಾಮಿ ಗುಡಿಯ 
ಎಡಗಡೆಯಿರುವ ಕ್ರಿಶ. 13ನೇ ಶತಮಾನದ ವೀರಗಲ್ಲಿನಲ್ಲಿ "ಶ್ರೀಸೋಮನಾಥ ದೇವರ ಈ ಶಿವಪುರ 
ಸರ್ಬ್ಬಮಾನ್ಯ' ಎಂಬ ಉಲ್ಲೇಖವಿದೆ." ಈ ವೀರಗಲ್ಲಿನ ಶಿಲ್ಪದಲ್ಲಿ ವೀರನೊಬ್ಬನು ತನ್ನ ತಲೆಯನ್ನು 
ಕತ್ತರಿಸಿಕೊಂಡು ಕೈಯಲ್ಲಿ ಹಿಡಿದಿರುವ ಚಿತ್ರಣವಿರುವುದರಿಂದ ಇದು ಆತ್ಮಬಲಿ ಎಂಬುದು 
ಸಷ್ಟವಾಗುತ್ತದೆ. ಬಹುಶಃ ಈ ವೀರನು ಶಿವಪುರ (ಈಗಿನ ಸುಳ್ಳೇರಿಿದ ಸೋಮನಾಥ ದೇವರಿಗೆ 
ಆತ್ಮಾರ್ಪಣೆ ಮಾಡಿಕೊಂಡಿದ್ದಾನೆ ಎಂದು ಊಹಿಸಬಹುದು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 349 


des he 


ಹಿಂದೂ ಧರ್ಮದಂತೆ ಜೈನ ಧರ್ಮವು ಕೆಲವು ನಿರ್ಬಂಧಗಳನ್ನು ವಿಧಿಸಿ, ಧಾರ್ಮಿಕ 
ಮರಣವನ್ನಪ್ಪುಲು ಅವಕಾಶವನ್ನು ನೀಡಿದೆ. ವಾಸಿಯಾಗದ ರೋಗ ಬಂದಾಗ, ಕ್ಲಾಮದ ಕಾಲದಲ್ಲಿ, 
ಅಪಾಯ, ಮುಖಪುು ಮೊದಲಾದ ಸಂದರ್ಭಗಳಲ್ಲಿ ಇವುಗಳಿಗೆ ಪರಿಹಾರವಿಲ್ಲವೆಂದಾಗ ಧಾರ್ಮಿಕ 
ವಿಧಿಯಿಂದ ಮರಣವನ್ನಪ್ಪಬಹುದು. ಜೈನರ ಧಾರ್ಮಿಕ ಮರಣ ಸನ್ಯಾಸನ ವಿಧಿ, ಸಮಾಧಿ ಮರಣ 
ಮತ್ತು ಸಲ್ಲೇಖನ ವಿಧಿ ಮೊದಲಾದ ವಿಧಿಗಳಿಂದ ಜರುಗುತ್ತವೆ. ಹೀಗೆ ಈ ವಿಧಿಗಳ ಅನುಸಾರವಾಗಿ 
ಮರಣ ಹೊಂದಿದ ವ್ಯಕ್ತಿಗಳಿಗೆ ಸ್ಮಾರಕಗಳನ್ನು ನಿರ್ಮಿಸುತ್ತಿದ್ದರು. ಆ ಸ್ನಾರಕಗಳನ್ನು ನಿಸಿದಿ, ನಿಸಿದ್ದಿ. 
ನಿಶಿಧಿ. ನಿಷದಿ ಮುಂತಾದ ರೂಪಗಳಿಂದ ಕರೆದಿರುವುದನ್ನು ಶಾಸನಗಳಲ್ಲಿ ಕಾಣಬಹುದು. 


ಚನ್ನಪಟ್ಟಣ ತಾಲ್ಲೂಕಿನ ಬೇವೂರು ಗ್ರಾಮದ ಕ್ರಿಶ. 9ನೇ ಶತಮಾನದ ಶಾಸನವೊಂದರಲ್ಲಿ“ 
ಸಂಧಿಕವಾಟ ಗ್ರಾಮದವರಾದ ಜೈನಗುರು ಚಂದ್ರಷೇಣ ಮುನಿ ಎಂಬುವನು ನಿಮ್ಮಗ್ರಾಮದ (ಈಗಿನ 
ಬೇವೂರು) ಕುರುಕುನ್ಹ (ಈಗಿನ ತಿಮ್ಮಪುನ ಬೆಟ್ಟದ ಮೇಲೆ ಸಲ್ಲೇಖನ ವತ ಕೈಗೊಂಡು ನಿರ್ವಾಣ 
ಹೊಂದಿದ ಉಲ್ಲೇಖವಿದೆ. ಇದೇ ಶಾಸನವು ಚಂದ್ರಷೇಣನ ಶಿಷ್ಠನಾದ ನಾಗಷೇಣ, ನದ್ಯಾವಾಸಿ 
ಗಣಾಧಾಮ ಕದಿಳಿ ಕಂತಿಯರು ಸಲ್ಲೇಖನ ವ್ರತದ ಅರ್ಧಮಾಸವನ್ನು ಪೂರೈಸಿದ್ದರು ಮತ್ತು 
ಅಜುಳಗಜ್ಗಸೇನ ಕಂತಿಯರು ನಿಷದಿ ಹೊಂದಿದರೆಂದು ಉಲ್ಲೇಖಿಸುತ್ತದೆ. ಇದೇ ಸ್ಥಳದ ಮತ್ತೊಂದು 
ಶಾಸನದಲ್ಲಿ" “ಸನ್ನಿಗವಾಟ ಗಣಾನ್ವಯ ಚನ್ನಸೇಣ ಗುರುಪ್ರಶಿಷ್ಯ ನಾಗಸೇನನು ಕಿುಕುನ್ನದಲ್ಲಿ 
ಸನ್ಯಾಸನ ಕೈಗೊಂಡು ಮುಡುಪಿದ' ವಿವರ ದಾಖಲಾಗಿದೆ. ಇದೇ ತಾಲ್ಲೂಕಿನ ಮಳೂರುಪಟ್ಟ ಗ್ರಾಮದ 
ಅರ್ಕೇಶ್ವರ ದೇವಸ್ಥಾನದ ಆಗ್ನೇಯ ಮೂಲೆಯಲ್ಲಿ ಜೋಡಿಸಿರುವ ಕಲ್ಲಿನಲ್ಲಿ 'ಚಾಗಿಯಬ್ಬರಸಿ' 
ಎಂಬುವಳ ನಿಸದಿಯ ವಿಜಾರವಿದೆ.3 


ಮೇಲಿನ ಶಾಸನಗಳಲ್ಲಿ ಉಲ್ಲೇಖವಾಗಿರುವ ಸನ್ಯಾಸನ ವಿಧಿಯಿಂದ ಮರಣವನ್ನಪ್ಲುವವರು ಈ 
ಕೆಲವು ನಿಯಮಗಳನ್ನು ಅನುಸರಿಸುತ್ತಿದ್ದರು. "ರತ್ನಕರಂಡಕ ನಿರೂಪಿಸುವಂತೆ ಮೊದಲ ಘಟ್ಟದಲ್ಲಿ ಗಟ್ಟಿ 
ಆಹಾರವನ್ನು ತ್ಯಜಿಸಬೇಕು, ಎರಡನೆಯ ಘಟ್ಟದಲ್ಲಿ ಗಟ್ಟಿ ದವಾಹಾರವನ್ನು ತ್ಯಜಿಸಬೇಕು; ಮೂರನೆಯ 
ಘಟ್ಟದಲ್ಲಿ ಎಲ್ಲ ರೀತಿಯ ಆಹಾರಗಳನ್ನು ತ್ಯಜಿಸಬೇಕು” ಎಂದು ತಿಳಿಯುತ್ತದೆ. ಇಂಥ ಧಾರ್ಮಿಕ 
ಮರಣಗಳಲ್ಲಿ ಗುರುವಿನ ಅಪ್ಪಣೆ ಪಡೆದು ಶಿಷ್ಠರು ಮರಣ ವ್ರತ ಕೈಗೊಳ್ಳುತ್ತಿದಂತೆ ಕಂಡುಬರುತ್ತದೆ. 


ಲೌಕಿಕ ಬಲಿದಾನ : 


ಪ್ರಾಚೀನ ಕಾಲದಲ್ಲಿ ಲೌಕಿಕ ಆತ್ಮಬಲಿಯಲ್ಲಿ ತಮ್ಮ ಒಡೆಯನಿಗೆ ಒಳಿತಾಗಲೆಂದು ಹಾರೈಸಿ 
ಪ್ರಾಣಾರ್ಪಣೆ ಮಾಡಿಕೊಳ್ಳುತ್ತಿದ್ದ ಹಾಗೂ ತಮ್ಮ ಒಡೆಯನಿಗೆ ಒಳ್ಳಯದಾದರೆ ತಾವು ಆತ್ಮಾಹುತಿ 
ಮಾಡಿಕೊಳ್ಳುತ್ತೇವೆಂದು ಪ್ರತಿಜ್ಞೆ ಮಾಡಿ ಅದರಂತೆ ನಡೆಯುತ್ತಿದ್ದರು ಮತ್ತು ತಮ್ಮ ಒಡೆಯರೇನಾದರೂ 
ಸತ್ತರೆ ಆ ಕೂಡಲೇ ತಾವೂ ಮರಣಿಸುತ್ತೇವೆಂದು ಪ್ರತಿಜ್ಞೆ ಮಾಡುವವರೂ ಸಹ ಆತ್ಮಾಹುತಿ 
ಮಾಡಿಕೊಳ್ಳುತ್ತಿದ್ದರು. ಅದೇ ರೀತಿ ತಮ್ಮ ಪತಿ ಯಾವುದೋ ಕಾರಣದಿಂದ ಮರಣಿಸಿದಾಗ 
ಅವರೊಡನೆ ತಾವೂ ಸಹಗಮನದ ಮೂಲಕ ಆತ್ಮಾಹುತಿ ಮಾಡಿಕೊಳ್ಳುತ್ತಿದ್ದ ಮಹಾಸತಿಯರಾದ 
ಸ್ತೀಯರಿದ್ದರು. 


ದೇವರ ಬಗ್ಗೆ ಭಕ್ತರು ಅಚಲವಾದ ನಿಷ್ಟೆಯನ್ನು ಪ್ರಕಟಪಡಿಸುವಂತೆ ರಾಜನ ಬಗ್ಗೆ ಕೆಲವು 
ವೀರರು, ಸೇವಕರು ಅತ್ಯುಗವಾದ ನಿಷ್ಟೆಯನ್ನು ತೋರಿಸುತ್ತಿದ್ದರು. ರಾಜನೇ ಪ್ರತ್ಯಕ್ಷ ದೈವನೆಂದು 
ನಂಬಿದ್ದ, ಭಾವಿಸಿದ್ದ ಕಾಲ ಅದಾಗಿತ್ತು. “ಒಡೆಯನಿಗಾಗಿ ಆತ್ಗಾಹುತಿ ಮಾಡಿಕೊಳ್ಳುವವರನ್ನು 
ಶಾಸನಗಳು ವೇಳೆವಾಳಿಗಳು, ಲೆಂಕರು, ಗರುಡರು ಮೊದಲಾದ ಹೆಸರುಗಳಿಂದ ಕರೆದಿವೆ”. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 350 


ಬರ್‌ 


"ಹೊಯ್ದಳರ ಕಾಲದಲ್ಲಿ ಈ ರೀತಿ ಆತ್ಮಬಲಿ ಮಾಡಿಕೊಳ್ಳುತ್ತಿದ್ದವರನ್ನು ಗರುಡರು ಎಂಬುದಾಗಿ 
ಗುರುತಿಸಿದ್ದಾರೆ”. ಹೀಗೆ ಲೌಕಿಕ ಮರಣವನ್ನು ಹೊಂದಿದವರು ಸ್ವರ್ಗವನ್ನು ಪಡೆಯುತ್ತಾರೆ ಎಂದು 
ನಂಬಿದ್ದರಿಂದ, ಈ ಬಗೆಯ ಆತ್ಮಾಹುತಿ ಹೆಚ್ಚು ಪ್ರಚೆಲಿತದಲ್ಲಿತ್ತು ಎನ್ನಬಹುದು. 


ಚನ್ನಪಟ್ಟಣ ತಾಲ್ಲೂಕಿನ ಬೇವೂರು ಗ್ರಾಮದಲ್ಲಿ ಹೊಯ್ದಳ ದೊರೆ ಇಮ್ಮಡಿ ಬಲ್ಲಾಳನ 
ಶ್ರೇಯಸ್ಸಿಗಾಗಿ ಬಯಸಿ "ಮುಂಗಾಣಿಕೈ'ಯಾಗಿ ಪ್ರತಿಜ್ಞೆ ಕೈಗೊಂಡು ಆತ್ಮಾಹುತಿ ಮಾಡಿಕೊಂಡ ಶಾಸನ 
ಸಹಿತ ಸ್ಮಾರಕವಿದ್ದರೆ, ದೊಡ್ಡಮಳೂರು, ಚಿಕ್ಕಮಳೂರು, ಗರಕಹಳ್ಳಿಗಳಲ್ಲಿ ಶಾಸನ ರಹಿತವಾದ 
ಸ್ಥಾರಕಶಿಲ್ಲಗಳಿವೆ. ಶಾಸನ ರಹಿತವಾದವುಗಳನ್ನು ಇಂತಹದೇ ಕಾರಣಕ್ಕಾಗಿ ಆತ್ಮಾಹುತಿ 
ಮಾಡಿಕೊಂಡವರದೆಂದು ನಿರ್ಧರಿಸುವುದು ಕಷ್ಟ ಆದರೂ ಪಿಯವ್ಯಕ್ತಿಗಾಗಿ ಪ್ರಾಣಾರ್ಪಣೆ 
ಮಾಡಿಕೊಂಡಿರುವ ಸಂಸ್ಕೃತಿಯನ್ನು ಅರಿಯುವಲ್ಲಿ ಪ್ರಮುಖ ಸಾಧನಗಳಾಗಿವೆ. 


ಆತ್ಮಾಹುತಿ ಸ್ಮಾರಕ ಶಿಲ್ಪಗಳು 


> ಚಿಕ್ಕಮಳೂರಿನ ಹೊರವಲಯದ ತೆಂಗಿನತೋಟವೊಂದರಲ್ಲಿರುವ ಗಣಪತಿ ದೇವಾಲಯದ ಪಕ್ಕದ 
ತೆರೆದ ಮಂಟಪದಲ್ಲಿ ವ್ಯಕ್ತಿಯೊಬ್ಬನ ಆತ್ಮಾಹುತಿ ಸ್ಮಾರಕವನ್ನು ಪ್ರತಿಷ್ಠಾಪಿಸಲಾಗಿದೆ. ಕ್ರಿಶ. 9ನೇ 
ಶತಮಾನಕ್ಕೆ ಸೇರಿದ ಈ ಶಿಲವು ಸುಮಾರು ಮೂರುವರೆ ಅಡಿ ಎತ್ತರವಾಗಿದ್ದು, ಕಣಶಿಲೆಯ 
ಫಲಕದಲ್ಲಿ ಸುಂದರವಾಗಿ ಕಡೆಯಲಾಗಿದೆ. ವ್ಯಕ್ತಿಯೊಬ್ಬನು ಬಲಗೈಯಲ್ಲಿ ಕಠಾರಿಯನ್ನು ಹಿಡಿದು 
ತನ್ನ ಕುತ್ತಿಗೆ ಭಾಗಕ್ಕೆ ಚುಚ್ಚಿಕೊಂಡಿದ್ದಾನೆ. ಚುಚ್ಚಿದ ಕಠಾರಿಯು ಇನ್ನೊಂದು ಭಾಗದಿಂದ 
ಹೊರಬಂದಿದೆ. ಎಡಗೈಯಲ್ಲಿ ಮತ್ತೊಂದು ಕಠಾರಿಯನ್ನು ಹಿಡಿದು ಹೊಟ್ಟೆಯ ಭಾಗಕ್ಕೆ 
ಚುಚ್ಚಿಕೊಂಡಿದ್ದು, ಸಮಭಂಗಿಯಲ್ಲಿ ನಿಂತಿದ್ದಾನೆ. 


ವ್ಯಕ್ತಿಯ ತಲೆಯ ತುರುಬನ್ನು ಎಡಭಾಗಕ್ಕೆ ಬಟ್ಟೆಯಿಂದ ಗಂಟು ಕಟ್ಟಲಾಗಿದೆ. ಕೊರಳಲ್ಲಿ 
ದಪ್ಪನೆಯ ಸರ, ಕೈಕಡಗ, ತೋಳ್ಗಂದಿ, ಕಾಲ್ಲಡಗ ಮೊದಲಾದ ಆಭರಣಗಳನ್ನು ಧರಿಸಿದ್ದು, 
ಕಣಕಾಲವರೆಗೂ ತೊಟ್ಟಿರುವ ಪಂಚೆಯ ಸಣ್ಣಸಣ್ಣ ನೆರಿಗೆಗಳನ್ನೂ ಬಿಡಿಸಲಾಗಿದೆ. ಈ ವ್ಯಕ್ತಿಯ 
ಮೇಲ್ಲಾಗದಲ್ಲಿ ಸೂರ್ಯ, ಚಂದ್ರ, ಶಂಖ, ಚಕ್ರ, ಕತ್ತಿ ಮೊದಲಾದ ಶಿಲ್ಪ್ಲಗಳಿದ್ದರೆ, ಎಡಗಾಲ ಪಕ್ಕದಲ್ಲಿ 
ಚಿಕ್ಕದಾಗಿ ಹುಲಿಯ ಶಿಲವನ್ನು ಬಿಡಿಸಲಾಗಿದೆ. ಈತ ವೈಷ್ಣವ ಧರ್ಮೀಯನಾಗಿದ್ದು, ಯಾವ 
ಕಾರಣಕ್ಕಾಗಿ ಆತ್ಮಾಹುತಿ ಮಾಡಿಕೊಂಡನೆಂಬುದು ಸ್ಪಷ್ಟವಿಲ್ಲ. ಒಟ್ಟಿನಲ್ಲಿ ಈ ಶಿಲ್ಪ ಗಂಗರ ಶೈಲಿಯ 
ಸುಂದರ ಕೆತ್ತನೆಯಿಂದ ಕೂಡಿದೆ. ಪ್ರಸ್ತುತದಲ್ಲಿ ಈ ಶಿಲವು ಪೂಜೆಗೊಳ್ಳುತ್ತಿರುವುದನ್ನು 
ಕಾಣಬಹುದು. 


> ದೊಡ್ಡಮಳೂರಿನ ಕೈಲಾಸೇಶ್ವರ ದೇವಾಲಯದ ಮುಂಭಾಗ ಕ್ರಿ.ಶ. 11-12ನೇ ಶತಮಾನಕ್ಕೆ ಸೇರಿದ 
ನಾಲ್ಕು ಆತ್ಮಾಹುತಿ ಶಿಲ್ಪಗಳನ್ನು ಸಾಲಾಗಿ ಜೋಡಿಸಲಾಗಿದೆ. ಈ ನಾಲ್ಕೂ ಶಿಲ್ಲಗಳು ಸುಮಾರು 
ಎರಡುವರೆ ಅಡಿ ಎತ್ತರವಾಗಿದ್ದು, ಇವುಗಳಲ್ಲಿ ಚಿತ್ರಿತವಾಗಿರುವ ವ್ಯಕ್ತಿಗಳು ಒಂದೇ ಮಾದರಿಯಲ್ಲಿ 
ಆತ್ಮಾಹುತಿ ಮಾಡಿಕೊಂಡಿರುವುದನ್ನು ಕಾಣಬಹುದು. ವ್ಯಕ್ತಿಗಳು ತಮ್ಮ ಎರಡೂ ಕೈಗಳಲ್ಲಿ 
ಕಠಾರಿಯನ್ನು ಹಿಡಿದು, ತಮ್ಮ ತಲೆಯನ್ನು ತಾವೇ ತುಂಡರಿಸಿಕೊಳ್ಳುವಂತೆ ನಿಂತಿದ್ದಾರೆ. ಹಾಗೆ 
ತಮ್ಮ ತಲೆಯನ್ನು ತಾವೇ ತುಂಡರಿಸಿಕೊಳ್ಳುವಾಗಲೂ ಸಹ ಆ ವ್ಯಕ್ತಿಗಳು ತಮ್ಮ ಮುಖದಲ್ಲಿ 
ಸಾವಿನ ಅಂಜಿಕೆಯನ್ನಾಗಲೀ, ಆತಂಕವನ್ನಾಗಲೀ ತೋರ್ಪಡಿಸದೆ, ಸಂತಸದಿಂದ ಸಾವಿಗೆ 


ಎದೆಯೊಡ್ಡಿ ನಿಂತಿರುವುದು ಕಂಡುಬರುತ್ತದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 351 


lle dhe 


ನಾಲ್ಕೂ ಜನರೂ ತಮ್ಮ ಎರಡೂ ಕೈಗಳಲ್ಲಿ ಕಠಾರಿಯನ್ನು ಹಿಡಿದು, ತಮ್ಮ ಕತ್ತಿನ 
ಹಿಂಭಾಗದಲ್ಲಿಟ್ಟು ತಲೆಯನ್ನು ಕತ್ತರಿಸಿಕೊಳ್ಳುತ್ತಾ ನಿಂತಿದ್ದಾರೆ. ಎಲ್ಲರೂ ಆಭರಣಗಳಿಂದ 
ಅಲಂಕೃತಗೊಂಡಿದ್ದು, ಮೊದಲನೇ ಶಿಲ್ಪದಲ್ಲಿ ವ್ಯಕ್ತಿಯ ಮುಡಿಯನ್ನು ಎಡಭಾಗಕ್ಕೆ ಗಂಟು 
ಕಟ್ಟಿದರೆ, ಉಳಿದ ಶಿಲ್ಪಗಳಲ್ಲಿ ವ್ಯಕ್ತಿಯ ಮುಡಿಯನ್ನು ಮೇಲ್ಬಾಗಕ್ಕೆ ಗಂಟು ಕಟ್ಟಲಾಗಿದೆ. ಬಹುಶಃ 
ಇವರು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಲು ಈ ದೇವಾಲಯದಲ್ಲಿ ಆತ್ಮಾಹುತಿ 
ಮಾಡಿಕೊಂಡಿರಬೇಕು. ಈ ಶಿಲ್ಲಗಳ ಎಡಬದಿಯಲ್ಲಿ ಸುಮಾರು ಒಂದುವರೆ ಅಡಿ ಎತ್ತರದ 
ಶಿಲದಲ್ಲಿ ಸ್ತ್ರೀಯೊಬ್ಬಳು ಕೈಮುಗಿದು ನಿಂತಿದ್ದಾಳ. ಬಹುಶಃ ಈಕೆಯೂ ಆತ್ಮಾಹುತಿ ಮಾಡಿಕೊಂಡ 
ವ್ಯಕ್ತಿಗಳಲ್ಲಿ ಒಬ್ಬನ ಮಡದಿಯಾಗಿರಬಹುದು. ಗಂಡ ಸತ್ತ ನಂತರ ಈಕೆಯೂ ಸಹಗಮನಗೊಂಡು 
ಆತ್ಮಾಹುತಿ ಹೊಂದಿರಬೇಕು ಎಂದು ತೋರುತ್ತದೆ. 


ಬೇವೂರು ಗ್ರಾಮದ ಸಿದ್ದರಾಮೇಶ್ವರ ಬೆಟ್ಟದಲ್ಲಿರುವ ಹೊಯ್ದಳ ದೊರೆ ಇಮ್ಮಡಿ ಬಲ್ಲಾಳನ 
ಕಾಲದ ಶಾಸನದಲ್ಲಿ ಮಾರೈಯನ್‌ ಎಂಬುವನು ದೊರೆಗೆ ಒಳಿತಾಗಲೆಂದು "'ಮುಂಗಾಣಿಕ್ಕೆ'ಯಾಗಿ 
(ಅಂದರೆ ಮೊದಲ ಕಾಣಿಕೆಯಾಗಿ ಯುದ್ದದ ಸಂದರ್ಭದಲ್ಲಿ ದೊರೆಗೆ ಜಯ ಸಿಗಲೆಂದು, 
ಯುದ್ಧಕ್ಕೆ ಮುನ್ನ ಆತ್ಮಾಹುತಿ ಮಾಡಿಕೊಳ್ಳುವುದಾಗಿ) ಪ್ರತಿಜ್ಞೆ ಮಾಡಿದ ವಿವರವಿದೆರ್‌ ಈ 
ಶಾಸನ ತುಟಿತವಾಗಿರುವುದರಿಂದ ವೀರನು ಆತ್ಮಾಹುತಿ ಮಾಡಿಕೊಂಡ ಬಗ್ಗೆ ಮಾಹಿತಿ 
ಸಿಗುವುದಿಲ್ಲ. ಆದರೆ ಶಾಸನ ಶಿಲ್ಲದಿಂದ ಇದನ್ನು ಸ್ಪಷ್ಟಪಡಿಸಬಹುದು. ಈ ಶಾಸನವನ್ನು 
ಸುಮಾರು ನಾಲ್ಕು ಅಡಿ ಉದ್ದ ಮತ್ತು ಎರಡು ಅಡಿ ಅಗಲವಾದ ಕಣಶಿಲೆಯ ಮೇಲೆ 
ಕೊರೆಯಲಾಗಿದೆ. ಶಾಸನದ ಮೇಲ್ಲಾಗದಲ್ಲಿ ಸುಮಾರು ಎರಡುವರೆ ಅಡಿ ಎತ್ತರದ ಉಬ್ಬುಶಿಲ್ಲದ 
ಚಿತ್ರಣವಿದ್ದರೆ, ಕೆಳಭಾಗದಲ್ಲಿ ಗಂಥ ಲಿಪಿಯ ತಮಿಳಿನ ಶಾಸನವನ್ನು ಕೊರೆಯಲಾಗಿದೆ. ಈ 
ಶಾಸನ ಪಠ್ಯದ ಮಧ್ಯದಲ್ಲಿ ಬಲಭಾಗಕ್ಕೆ ಗೋವು ಮತ್ತು ಕರುವಿನ ಚಿತ್ರಣವನ್ನು ಮಾಡಲಾಗಿದೆ. 


ಫಲಕದ ಮೇಲ್ಭಾಗದಲ್ಲಿರುವ ಉಬ್ಬುಶಿಲ್ಲದ ಚಿತ್ರಣವು ಎರಡು ಹಂತವನ್ನು ಹೊಂದಿದೆ. 
ಮೊದಲ ಹಂತವನ್ನು ದೊಡ್ಡದಾಗಿ ಬಿಡಿಸಲಾಗಿದೆ. ಇಲ್ಲಿ ವೀರನು ಬಲಗಾಲಿನ ಮಂಡಿಯನ್ನು 
ನೆಲಕ್ಕೆ ಊರಿ ನಿಂತಿದ್ದಾನೆ. ವೀರನು ಬಲಗೈಯಲ್ಲಿ ಕತ್ತಿಯಿಡಿದು ತನ್ನ ಕತ್ತಿನ ಭಾಗಕ್ಕೆ 
ಚುಚ್ಚಿಕೊಂಡಿದ್ದು. ಎಡಗೈಯಲ್ಲಿ ಕಠಾರಿಯಿಡಿದು ತಲೆಯ ಭಾಗಕ್ಕೆ ಚುಚ್ಚಿಕೊಂಡು ಆತ್ಮಾಹುತಿ 
ಮಾಡಿಕೊಂಡಿದ್ದಾನೆ. ವೀರನು ಎಡಗಾಲಿನಲ್ಲಿ ದಪ್ಪನೆಯ ಬಳ ಧರಿಸಿದ್ದು, ಜನಿವಾರ, ಕೈಕಡಗ, 
ತೋಳ್ಗಂದಿ, ಕೊರಳಲ್ಲಿ ಸರಗಳು, ನಡುಪಟ್ಟಿ ಮೊದಲಾದ ಆಭರಣಗಳಿಂದ 
ಅಲಂಕೃತಗೊಂಡಿದ್ದಾನೆ. ಈತನ ಹಿಂಭಾಗದಲ್ಲಿ ವ್ಯಕ್ತಿಯೊಬ್ಬ ರಾಜದಂಡ ಹಾಗೂ ರಾಜಧ್ದಜವನ್ನು 
ಹಿಡಿದಿದ್ದಾನೆ. 


ವೀರನ ಎಡಭಾಗಕ್ಕೆ ಮೇಲ್ಲಾಗದಲ್ಲಿ ವ್ಯಕ್ತಿಯೊಬ್ಬ ಶ್ರೇತಛತ್ರಿಯನ್ನು ಹಿಡಿದಿದ್ದರೆ, 
ಕೆಳಭಾಗದಲ್ಲಿ ವೀರನ ಮಡದಿಯೂ ಸಹ ಆತ್ಗಾಹುತಿ ಮಾಡಿಕೊಂಡಿರುವುದನ್ನು ಕಾಣಬಹುದು. 
ಈಕೆಯು ಪದ್ಧಾಸನದಲ್ಲಿ ಕುಳಿತು ಬಲಗೈಯಲ್ಲಿ ಕತ್ತಿಯಿಡಿದು ತಲೆಯನ್ನು ಕತ್ತರಿಸಿಕೊಳ್ಳುವಂತೆ 
ಚಿತ್ರಿಸಲಾಗಿದೆ. ಈಕೆಯ ಪಕ್ಕದಲ್ಲಿ ಕಮಂಡಲವಿದೆ. ಈ ಹಂತದಲ್ಲಿ ವೀರನನ್ನು ದೊಡ್ಡದಾಗಿ 
ಬಿಡಿಸಿ, ಉಳಿದವರನ್ನು ಚಿಕ್ಕದಾಗಿ ಬಿಡಿಸಲಾಗಿದೆ. ಎರಡನೇ ಹಂತದಲ್ಲಿ ಶಿವಲಿಂಗದ ಮುಂದೆ 
ದಂಪತಿಗಳು ಕೈಮುಗಿದು ಕುಳಿತಿದ್ದು, ಜಟಾಧಾರಿ ಯತಿಯೊಬ್ಬ ಶಿವಲಿಂಗಕ್ಕೆ ಕೈಮುಗಿದು 
ನಿಂತಿರುವಂತೆ ಬಿಡಿಸಲಾಗಿದೆ. ಸುಂದರವಾಗಿ ಕಡೆದಿರುವ ಈ ಶಾಸನಶಿಲ್ಲ ಪ್ರಸ್ತುತದಲ್ಲಿ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 352 


ly he 


ಭಗ್ಗಗೊಂಡು ವಿರೂಪವಾಗಿದೆ. ಈ ಶಿಲ್ಲದ ಆಧಾರದಿಂದ ಮಾರೈಯನ್‌ ಎಂಬುವನು ಇಮ್ಮಡಿ 
ಬಲ್ಲಾಳನ ಗರುಡನಾಗಿ, ಆತ್ನಾಹುತಿ ಮಾಡಿಕೊಂಡಿರುವುದನ್ನು ಗುರ್ತಿಸಬಹುದು. 


ಗರಕಹಳ್ಳಿ ಗ್ರಾಮದ ಆಂಜನೇಯ ದೇವಾಲಯದ ಮುಂಭಾಗದ ಅರಳಿಕಟ್ಟೆಗೆ ಒರಗಿಸಿ ನಿಲ್ಲಿಸಿರುವ 
ಶಿಲ್ಲವು ನಾಲ್ಕು ಜನರ ಆತ್ಗಾಹುತಿಯನ್ನು ತಿಳಿಸಿಕೊಡುತ್ತದೆ. ಸುಮಾರು ನಾಲ್ಕು ಅಡಿ ಉದ್ದ ಮತ್ತು 
ಎರಡುವರೆ ಅಡಿ ಅಗಲವಿರುವ ಈ ಶಿಲ್ಲವು ವಿಜಯನಗರ ಕಾಲದ್ದಾಗಿದ್ದು, ಮೂರು ಹಂತಗಳನ್ನು 
ಹೊಂದಿದೆ. ಮೊದಲನೇ ಹಂತದಲ್ಲಿ ಎಡಭಾಗದಲ್ಲಿ ಮಹಿಳೆಯೊಬ್ಬಳು ಪದ್ಮಾಸನದಲ್ಲಿ 
ಧ್ಯಾನಸ್ಥಳಾಗಿ ಕುಳಿತಿದ್ದು, ಆಕೆಯ ಎಡಭಾಗದಲ್ಲಿ ವ್ಯಕ್ತಿಯೊಬ್ಬ ಈಕೆಗೆ ಕೈಮುಗಿದು ನಿಂತಿದ್ದಾನೆ. 
ಈಕೆಯ ಬಲಭಾಗದಲ್ಲಿ ಮೂವರು ವ್ಯಕ್ತಿಗಳ ಚಿತ್ರಣವಿದೆ. 


ಮಹಿಳೆಯ ಪಕ್ಕದಲ್ಲಿರುವ ಮೊದಲನೇ ವ್ಯಕ್ತಿಯು ಬಲಗೈಯನ್ನು ಮೇಲಕ್ಕೆತ್ತಿ 
ವೀರಾವೇಶದಿಂದ ನಿಂತಿದ್ದಾನೆ. ಎರಡನೇ ವ್ಯಕ್ತಿಯು ಎಡಗೈಯಲ್ಲಿ ಮೊದಲನೇ ವ್ಯಕ್ತಿಯ ಎತ್ತಿದ 
ಬಲಗೈಯನ್ನು ಹಿಡಿದು. ಬಲಗೈಯಲ್ಲಿ ಕೊಡಲಿಯನ್ನು ಹಿಡಿದು ಆತನ ತಲೆಯನ್ನು 
ಕತ್ತರಿಸುತ್ತಿದ್ದಾನೆ. ಮೂರನೇ ವ್ಯಕ್ತಿಯು ಎಡಗೈಯಲ್ಲಿ ಕೊಡಲಿಯನ್ನು ಹಿಡಿದು ಎರಡನೆಯವನ 
ತಲೆಯನ್ನು ಕತ್ತರಿಸುತ್ತಿದ್ದಾನೆ. ಜೊತೆಗೆ ಬಲಗೈಯಲ್ಲಿ ಕತ್ತಿಯನ್ನು ಹಿಡಿದು ತನ್ನ ತಲೆಯನ್ನು 
ಕತ್ತರಿಸಿಕೊಳ್ಳುತ್ತಿರುವಂತೆ ಚಿತ್ರಿಸಲಾಗಿದೆ. ಇದು ಮೂವರು ವೀರರು ಆತ್ಮಾಹುತಿ ಮಾಡಿಕೊಂಡಿದ್ದು, 
ಜೊತೆಗೆ ಮೊದಲನೇ ವೀರನ ಮಡದಿಯು ಸಹಗಮನ ಮಾಡಿರುವುದನ್ನು ಸೂಚಿಸುತ್ತದೆ. ಆದರೆ 
ಇವರು ಯಾವ ಕಾರಣಕ್ಕಾಗಿ ಆತ್ನಾಹುತಿ ಮಾಡಿಕೊಂಡರೆಂಬುದು ಸ್ಪಷ್ಟವಿಲ್ಲ. 


ಈ ಶಿಲ್ಲದ ಎರಡನೇ ಹಂತದಲ್ಲಿ ಮೂವರು ವೀರರು ಮಂಟಪದಲ್ಲಿ ಕುಳಿತಿದ್ದು, 
ಚಾಮರಧಾರಿಣಿಯರು ಎತ್ತಿಕೊಂಡು ಹೋಗುತ್ತಿದ್ದಾರೆ. ಇಲ್ಲಿನ ಮಂಟಪದ ಮೇಲ್ಲಾಗದಲ್ಲಿ 
ಮೂರು ಗೋಪುರಗಳನ್ನು ಬಿಡಿಸಲಾಗಿದೆ. ಮೂರನೇ ಹಂತದಲ್ಲಿ ಎಡಭಾಗದಲ್ಲಿ 
ದೇವಾಲಯದಲ್ಲಿ ನಂದಿ, ಶಿವಲಿಂಗದ ಮಧ್ಯೆ ಕೈಮುಗಿದು ನಿಂತಿರುವ ವ್ಯಕ್ತಿಯಿದ್ದಾನೆ. 
ದೇವಾಲಯದ ಮುಂಭಾಗ ಮೂವರು ವೀರರು ಕೈಮುಗಿದು ಸುಖಾಸೀನ ಭಂಗಿಯಲ್ಲಿ 
ಕುಳಿತಿದ್ದರೆ, ಎಡಗಡೆ ಕುಳಿತ ವ್ಯಕ್ತಿಯ ಪಕ್ಕದಲ್ಲಿ ಆತನ ಪತ್ನಿ ಕೈಮುಗಿದು ಪದ್ಗಾಸನದಲ್ಲಿ 
ಕುಳಿತಿರುವ ಚಿತ್ರಣವನ್ನು ಕಾಣಬಹುದು. 


ದೊಡ್ಡಮಳೂರು ಗ್ರಾಮದ ಗದ್ದೆಚೆಲ್ಲಮ್ಮ ದೇವಾಲಯದ ಮುಂಭಾಗ ವಿಜಯನಗರ ಕಾಲದ 
ಆತ್ನಾಹುತಿ ಸ್ನಾರಕವಿದೆ. ನೋಡಲು ವೀರಮಾಸ್ತಿಗಲ್ಲಿನಂತೆ ರಚನೆಗೊಂಡಿದ್ದು ವಿಶೇಷವಾಗಿದೆ. 
ವ್ಯಕ್ತಿಯೊಬ್ಬನು ಆತ್ಮಾಹುತಿ ಮಾಡಿಕೊಂಡಾಗ ಆತನ ಮಡದಿಯೂ ಸಹಗಮನಗೊಂಡಿರುವುದನ್ನು 
ಕಾಣಬಹುದು. ಸುಮಾರು ಮೂರು ಅಡಿ ಉದ್ದ ಮತ್ತು ಎರಡು ಅಡಿ ಅಗಲವಿರುವ ಈ ಶಿಲವು 
ಮೂರು ಹಂತಗಳ ಚಿತ್ರಣವನ್ನು ಹೊಂದಿದೆ. ಮೊದಲ ಹಂತದಲ್ಲಿ ಬಲಭಾಗದಲ್ಲಿ ವ್ಯಕ್ತಿಯೊಬ್ಬ 
ಪೀಠದ ಮೇಲೆ ಕೈಮುಗಿದು ಕುಳಿತಿದ್ದು, ಈತನ ತಲೆಯನ್ನು ಎಡಬದಿಯಲ್ಲಿ ನಿಂತಿರುವ ವ್ಯಕ್ತಿಯು 
ಚಂದ್ರಾಯುಧದಿಂದ ಕತ್ತರಿಸುವಂತೆ ನಿಂತಿದ್ದಾನೆ. ಈತನ ಹಿಂಬದಿಯಲ್ಲಿ ಶ್ರೇತಛತ್ರಿಯನ್ನು ಹಿಡಿದು 
ನಿಂತಿರುವ ವ್ಯಕ್ತಿ ಮತ್ತು ಪೂಜೆ ಮಾಡುತ್ತಾ ನಿಂತಿರುವ ಮತ್ತೊಬ್ಬ ವ್ಯಕ್ತಿಯ ಚಿತ್ರಣವಿದೆ. 
ಕುಳಿತಿರುವ ವ್ಯಕ್ತಿಯ ಬಲಬದಿಯಲ್ಲಿ ವ್ಯಕ್ತಿಯೊಬ್ಬ ಕೈಮುಗಿದು ನಿಂತಿರುವ ಚಿತ್ರಣವನ್ನು 
ಕಾಣಬಹುದು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 353 


dy dhe 


ಶ್ರೇತಛತ್ರಿಯನ್ನು ಹಿಡಿದಿರುವುದರಿಂದ ಕುಳಿತಿರುವ ವ್ಯಕ್ತಿ ಉನ್ನತ ಹುದ್ದೆಯಲ್ಲಿದ್ದವನು 
ಎಂಬುದು ಸ್ಪಷ್ಟ ಆದರೆ ಈತ ಯಾವ ಕಾರಣಕ್ಕಾಗಿ ಆತ್ನಾಹುತಿ ಮಾಡಿಕೊಂಡ ಎಂಬುದು 
ತಿಳಿಯುವುದಿಲ್ಲ. ಎರಡನೇ ಹಂತದಲ್ಲಿ ದಂಪತಿಗಳಿಬ್ಬರು ಮಂಟಪದಲ್ಲಿ ಕೈಮುಗಿದು ಕುಳಿತಿದ್ದು, 
ಚಾಮರಧಾರಿಣಿಯರು ಇವರನ್ನು ಎತ್ತಿಕೊಂಡು ಹೋಗುತ್ತಿದ್ದಾರೆ. ಮೂರನೇ ಹಂತದಲ್ಲಿ ನಂದಿ, 
ಶಿವಲಿಂಗಕ್ಕೆ ಯತಿಯೊಬ್ಬ ಪೂಜೆ ಮಾಡುತ್ತಾ ನಿಂತಿದ್ದಾನೆ. ಬಲಬದಿಯಲ್ಲಿ ದಂಪತಿಗಳು 
ಕೈಮುಗಿದು ಕುಳಿತಿರುವುದನ್ನು ಕಾಣಬಹುದು. ಈ ಶಿಲ್ಲದ ತೀರಾ ಮೇಲ್ಲಾಗದಲ್ಲಿ ಸೂರ್ಯ-ಚಂದರ 
ಚಿತ್ರಣವನ್ನು ಮಾಡಲಾಗಿದೆ. 


ಹೀಗೆ ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ದೊರೆಯುವ ಧಾರ್ಮಿಕ ಹಾಗೂ ಲೌಕಿಕ ಮರಣಗಳಲ್ಲಿ 
ಆತ್ಮಾಹುತಿಗೊಂಡವರ ಸ್ಮಾರಕ ಶಿಲ್ಲಗಳನ್ನು ಕಾಣಬಹುದು. 


ಶಾಸನ ಶಿಲ್ಪಗಳು : 


ಶಿಲ್ಲ ಎಂದರೆ ಯಾವುದೇ ಒಂದು ವಾಸ್ತವಿಕ ಅಥವಾ ಕಾಲ್ಲನಿಕ ಆಕೃತಿಯನ್ನು ಒಂದು 
ಮಾಧ್ಯಮದ ಮೂಲಕ ರೂಪಿಸುವ ಕಲೆಯಾಗಿದೆ. ಶಿಲ್ಪ ಕೇವಲ ದೇವರ ವಿಗ್ರಹಗಳನ್ನು ಕೆತ್ತುವ 
ಕಲೆಯಾಗದೆ ಜೀವ-ಜಡವಸ್ತುಗಳ ಬಾಹ್ಯರೂಪವನ್ನು ಕೆತ್ತುವ ಕಲೆಯಾಗಿದೆ. ಇಂತಹ ಶಿಲ್ಪಗಳ 
ಕೆತ್ತನೆಯನ್ನು ಶಾಸನಗಳ ಮೇಲೆಯೂ ಮಾಡಲಾಗಿರುತ್ತದೆ. "ಶಾಸನ ಶಿಲ್ಲದ ಅಧ್ಯಯನವೆಂದರೆ 
ಶಾಸನಗಳ ಮೇಲಿರುವ ಉಬ್ಬುಶಿಲ್ಲಗಳ ಅಧ್ಯಯನವೆಂದೇ ಅರ್ಥ. ಶಾಸನದಲ್ಲಿನ ಲಿಪಿಯು 
ಅಕ್ಷರಸ್ಥರಿಗೆ ಮಾತ್ರ ತಿಳಿಯುವಂತಿದ್ದರೆ, ಶಾಸನ ಶಿಲ್ಲವು ಅನಕ್ಷರಸ್ತನಾದವನಿಗೂ ಸುಲಭವಾಗಿ ಶಾಸನ 
ಪಾಠವನ್ನು ಸಂಪೂರ್ಣವಲ್ಲದಿದ್ದರೂ ಭಾಗಶಃ ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗುತ್ತದೆ. 
ಆದ್ದರಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಅನಕ್ಷರಸ್ವರಿದ್ದ ಪ್ರಾಚೀನ ಕಾಲದಲ್ಲಿ ಶಾಸನ ಶಿಲ್ಲವು ಅಂದಿನ 
ಸಾಮಾಜಿಕ, ಧಾರ್ಮಿಕ ತಿಳುವಳಿಕೆಯನ್ನು ಜನಸಾಮಾನ್ಯರಿಗೆ ಅರ್ಥ ಮಾಡಿಕೊಡುತ್ತಿತ್ತು ಎಂದು 
ಹೇಳಿದರೆ ತಪ್ಪಾಗಲಾರದು. 


ಶಾಸನದಲ್ಲಿರುವ ಲಿಪಿ ವಿಷಯದ ಮಾಹಿತಿಯನ್ನು ಕೊಟ್ಟರೆ, ಅದರಲ್ಲಿನ ಶಿಲ್ಪ 
ರೂಪಚಿತ್ರವನ್ನು ಕೊಡುತ್ತದೆ. ಶಾಸನಶಿಲ್ಲದಿಂದಲೇ ಶಾಸನದ ಮೂಲ ಉದ್ದೇಶವನ್ನು ಸರ್ವರೂ 
ಅರ್ಥ ಮಾಡಿಕೊಳ್ಳುತ್ತಿದ್ದರು. ಉದಾಹರಣೆಗೆ ದಾನಶಾಸನಗಳಲ್ಲಿ ಸಾಮಾನ್ಯವಾಗಿ ಹಸು-ಕರುವಿನ 
ಚಿತ್ರಣವನ್ನು ಶಾಪಾಶಯದ ಸಂಕೇತವಾಗಿ ಕತ್ತೆಯ ಚಿತ್ರಣವನ್ನು ಮಾಡಲಾಗಿರುವುದನ್ನು 
ಕಾಣಬಹುದು. 


ಇಂತಹ ಶಾಸನ ಶಿಲ್ಪಗಳನ್ನು ಪ್ರಸ್ತುತ ಚನ್ನಪಟ್ಟಣ ತಾಲ್ಲೂಕಿನ ಶಿಲ್ಲಗಳನ್ನು ಆಧರಿಸಿ ದಾನ 
ಶಾಸನಶಿಲ್ಲ, ಸ್ನಾರಕ ಶಾಸನಶಿಲ್ಲ ಹಾಗೂ ಮಹಾಸತಿ ಶಿಲ್ಲಗಳಂಬ ಮೂರು ಪ್ರಕಾರದ ಶಿಲ್ಲಗಳನ್ನು 
ವಿವೇಚಿಸಲಾಗಿದೆ. ಈ ಮೊದಲೇ ಸ್ಮಾರಕ ಶಾಸನಶಿಲ್ಲಗಳು (ವೀರಗಲ್ಲು, ಆತ್ಮಾಹುತಿ ಸ್ಮಾರಕಗಳು 
ಮೊದಲಾದವು) ಹಾಗೂ ಮಹಾಸತಿ ಶಿಲ್ಲಗಳ ವಿಶ್ಲೇಷಣೆಯನ್ನು ಮಾಡಲಾಗಿದೆ. ಇವುಗಳನ್ನು 
ಹೊರತುಪಡಿಸಿ ದಾನಶಾಸನ ಶಿಲ್ಪಗಳನ್ನು ಈ ಭಾಗದಲ್ಲಿ ವಿಶ್ಲೇಷಿಸಲಾಗಿದೆ. 


ದಾನಶಾಸನಗಳ ಶಿಲ್ಲವನ್ನು ಶೈವ, ವೈಷ್ಣವ ಹಾಗೂ ಜೈನ ಧರ್ಮದ ಶಾಸನ ಶಿಲ್ಲಗಳಂದು 
ವಿಂಗಡಿಸಬಹುದು. ಶೈವ ಶಾಸನಶಿಲ್ಲಗಳಲ್ಲಿ ಸಾಮಾನ್ಯವಾಗಿ ಶಿವಲಿಂಗ, ಆಕಳು ಮತ್ತು ಕರು, ನಂದಿ 
ಶಿಲ್ಲ ಮಂಟಪ, ಉದ್ದವಾಗಿ ಜಡೆ ಬಿಟ್ಟ ಯತಿ ಹಾಗೂ ಸೂರ್ಯಚೆಂದರ ಚಿತ್ರಣವನ್ನು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 354 


iy he 


ಮಾಡಲಾಗಿರುತ್ತದೆ. ವೈಷ್ಣವ ಧರ್ಮದ ಶಾಸನಗಳ ಮೇಲೆ ಸಾಮಾನ್ಯವಾಗಿ ವಿಷ್ಣುವಿನ 
ಆಯುಧಗಳಾದ ಶಂಖ, ಚಕ್ರಗಳ ಜೊತೆಗೆ ನಾಮ, ವೈಷ್ಣವ ದೇವರುಗಳು ಹಾಗೂ ಗರುಡ 
ಮೊದಲಾದ ಶಿಲ್ಲಗಳು ಕಂಡುಬರುತ್ತವೆ. ಜೈನಧರ್ಮದ ದಾನ ಶಾಸನಶಿಲ್ಲಗಳಲ್ಲಿ ಸಾಮಾನ್ಯವಾಗಿ 
ತೀರ್ಥ೦ಕರನು ನಿಂತ ಇಲ್ಲವೆ ಕುಳಿತ ಭಂಗಿ, ಈತನ ತಲೆಯ ಮೇಲೆ ಮುಕ್ಕೊಡೆ ಮತ್ತು 
ಪಾರ್ತ್ರಗಳಲ್ಲಿ ಚಾಮರಗಳಿದ್ದು, ಇಕ್ಕೆಲಗಳಲ್ಲಿ ಸೂರ್ಯಚಂದರ ಚಿತ್ರಣವನ್ನು ಮಾಡಲಾಗಿರುತ್ತದೆ. 


ದಾನ ನೀಡಿದ ಭೂಮಿಯ ನಾಲ್ಕು ಮೂಲೆಗಳಲ್ಲಿ ಶೈವರಾದರೆ "ಲಿಂಗಮುದೆ' ಕಲ್ಲನ್ನು 
ವೈಷ್ಣವರಾದರೆ "ವಾಮನಮುದೆ' ಕಲ್ಲನ್ನು ನೆಡಲಾಗುತ್ತಿತ್ತು ಲಿಂಗಮುದ್ರೆ ಕಲ್ಲುಗಳಲ್ಲಿ ಶಿವಲಿಂಗದ 
ಚಿತ್ರಣದ ಜೊತೆ ಸೂರ್ಯ, ಚಂದ್ರರ ಶಿಲ್ಲಗಳನ್ನು ಬಿಡಿಸಲಾಗುತ್ತಿತ್ತು ವಾಮನಮುದ್ರೆ ಕಲ್ಲುಗಳಲ್ಲಿ 
ವಾಮನನು ಬ್ರಾಹ್ನಣನ ವೇಷದಿಂದ ಬಲಿ ಚಕ್ರವರ್ತಿಯ ಬಳಿ ಛತ್ರಿ ಹಿಡಿದು ದಾನ ಬೇಡುತ್ತಿರುವಂತೆ 
ಶಿಲ್ಲವನ್ನು ಕೆತ್ತಲಾಗಿರುತ್ತದೆ. ವಾಮನಮುದ್ರೆ ಕಲ್ಲಿನಲ್ಲಿ ವಾಮನನು ಎಡಗೈಯಲ್ಲಿ ಛತ್ರಿಯನ್ನು 
ಬಲಗೈಯಲ್ಲಿ ಕಮಂಡಲವನ್ನು ಹಿಡಿದು ನಿಂತಿರುವ ಚಿತ್ರಣವಿರುತ್ತದೆ. 


ಚನ್ನಪಟ್ಟಣ ತಾಲ್ಲೂಕಿನ ಶಾಸನಶಿಲ್ಲಗಳಲ್ಲಿ ಪ್ರಮುಖವಾದ ಶಾಸನಗಳ ಫಲಕದಲ್ಲಿ 
ರಚಿಸಲಾಗಿರುವ ಶಿಲ್ಲಗಳ ವಿಶ್ಲೇಷಣೆಯನ್ನು ಇಲ್ಲಿ ಮಾಡಲಾಗಿದೆ. 


> ಮಂಕುಂದ ಗ್ರಾಮದ ಗಂಗ ದೊರೆ ನೀತಿಮಾರ್ಗ ಪೆರ್ಮಾಡಿ(ಎರಡನೇ ರಾಚಮಲ್ಲ)ಯ ಕಾಲದ 
ಶಾಸನವನ್ನು ಸುಮಾರು ಎರಡುವರೆ ಅಡಿ ಉದ್ದ ಮತ್ತು ಒಂದುವರೆ ಅಡಿ ಅಗಲವಾದ 
ಕಣಶಿಲೆಯ ಮೇಲೆ ಕಡೆಯಲಾಗಿದೆ. ಈ ಶಾಸನ ಫಲಕದ ಮೇಲ್ಭಾಗ ಮುಕ್ಕಾಲು ಅಡಿ ಎತ್ತರದ 
ಶಿಲ್ಪ ಪಟ್ಟಿಗೆಯಿದ್ದು, ಇದರಲ್ಲಿ ಗಂಗರ ರಾಜಲಾಂಛನವಾದ ಆನೆಯ ಶಿಲ್ಲವನ್ನು ಬಿಡಿಸಲಾಗಿದೆ. 
ಈ ಪಟ್ಟಿಗೆಯ ಕೆಳಭಾಗದಲ್ಲಿ ಕನ್ನಡ ಭಾಷೆ ಮತ್ತು ಲಿಪಿಯಲ್ಲಿರುವ ಎಂಟು ಸಾಲುಗಳ ಶಾಸನ 
ಪಾಠವನ್ನು ಕೊರೆಯಲಾಗಿದೆ. ಶಾಸನ ತುುಟಿತವಾಗಿದ್ದು, ಶಾಸನ ಹಾಕಿಸಿರುವ ಉದ್ದೇಶ 
ತಿಳಿಯುವುದಿಲ್ಲ. 


» ಮಳೂರುಪಟ್ಟ ಗ್ರಾಮದ ಅರ್ಕೇಶ್ವರ ದೇವಾಲಯದ ಮುಂದೆ ಗಂಗದೊರೆ 
ಪೆರ್ಮಾಡಿಯ(ಎರಡನೇ ರಾಚಮಲ್ಲ) ಕಾಲದ ಶಾಸನವನ್ನು ಸುಮಾರು ಮೂರುವರೆ ಅಡಿ 
ಉದ್ದ ಮತ್ತು ಎರಡು ಅಡಿ ಅಗಲವಾದ ಕಣಶಿಲೆಯ ಫಲಕದ ಮೇಲೆ ಕಡೆಯಲಾಗಿದೆ. ಈ 
ಫಲಕದಲ್ಲಿ ಕನ್ನಡ ಭಾಷೆ ಮತ್ತು ಲಿಪಿಯಲ್ಲಿರುವ ಆರು ಸಾಲುಗಳ ಶಾಸನ ಪಾಠವಿದ್ದು, ಉಳಿದ 
ನಾಲ್ಕೈದು ಸಾಲುಗಳು ತುುಟಿತವಾಗಿವೆ. ಮೊದಲ ಆರು ಸಾಲುಗಳ ಕೆಳಭಾಗದಲ್ಲಿ ಸುಮಾರು 
ಅರ್ಧ ಅಡಿ ಎತ್ತರದಲ್ಲಿ ಉಬ್ಬುಶಿಲದ ರಚನೆಯಿದೆ. ಇಲ್ಲಿ ಗಂಗರ ರಾಜಲಾಂಛನವಾದ ಆನೆಯ 
ಶಿಲ್ಲವನ್ನು ಬಿಡಿಸಿದ್ದು, ಇದರ ಪಕ್ಕದಲ್ಲಿ ಕರುವಿಗೆ ಹಾಲುಣಿಸುತ್ತಿರುವ ಗೋವಿನ ಚಿತ್ರಣವನ್ನು 
ಕಾಣಬಹುದು. ಈ ಶಾಸನದ ಪಾಠದಿಂದ ದಾನ ಶಾಸನವೆಂದು ತಿಳಿಯುತ್ತದೆ. 


> ಅರೆತಿಪ್ಲೂರಿನ ಚಿಕ್ಕಬೆಟ್ಟದ ಮೇಲಿರುವ ಹೊಯ್ದಳ ದೊರೆ ವಿಷ್ಣುವರ್ಧನನ ಕಾಲದ ಶಾಸನವು" 
ಐದುವರೆ ಅಡಿ ಉದ್ದ ಹಾಗೂ ಮೂರು ಅಡಿ ಅಗಲವಾದ ಕಣಶಿಲೆಯ ಮೇಲೆ 
ಕೊರೆಯಲಾಗಿದೆ. ಮೇಲ್ಲಾಗದಲ್ಲಿ ಒಂದು ಅಡಿ ಎತ್ತರದ ಉಬ್ಬುಶಿಲ್ಲಗಳ ಪಟ್ಟಿಗೆಯಿದೆ. ಈ 
ಪಟ್ಟಿಗೆಯ ಮಧ್ಯಭಾಗದಲ್ಲಿ ಪೀಠದ ಮೇಲೆ ತೀರ್ಥಂಕರನು ಧ್ಯಾನ ಮುದ್ರೆಯಲ್ಲಿ ಕುಳಿತಿದ್ದು, 
ಮೇಲ್ಭಾಗ ಮುಕ್ಕೊಡೆಯ ಚಿತ್ರಣವಿದೆ. ತೀರ್ಥಂಕರನ ಎಡಭಾಗದಲ್ಲಿ ಗೋವು ಕರುವಿಗೆ 
ಹಾಲುಣಿಸುತ್ತಿರುವ ಚಿತ್ರಣವಿದ್ದರೆ, ತೀರ್ಥಂಕರನ ಬಲಭಾಗದಲ್ಲಿ ದೀಪಕಂಬ, ಅದರ ಪಕ್ಕದಲ್ಲಿ 
ಸೂರ್ಯ ಚಂದ್ರರ ಚಿತ್ರಣವನ್ನು ಸುಂದರವಾಗಿ ಕಡೆಯಲಾಗಿದೆ. ಈ ಶಿಲ್ಪ ಪಟ್ಟಿಗೆಯ ಕೆಳಭಾಗದಲ್ಲಿ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 355 


dle he 


ಕನ್ನಡ ಭಾಷೆ ಮತ್ತು ಲಿಪಿಯಲ್ಲಿರುವ 42 ಸಾಲುಗಳ ಶಾಸನ ಪಾಠವನ್ನು ಸುಂದರವಾಗಿ 
ಕೊರೆಯಲಾಗಿದೆ. ಈ ಶಾಸನ ಫಲಕದ ಮೇಲ್ಭಾಗ ಗಜಾಪುಷ್ಪಾಕಾರದ ಆಕೃತಿಯಲ್ಲಿ 
ರಚಿಸಿರುವುದನ್ನು ಕಾಣಬಹುದು. ಶಾಸನದಲ್ಲಿ ಬಸದಿಯೊಂದಕ್ಕೆ ಭೂದಾನ ಮಾಡಿದ 
ಉಲ್ಲೇಖವಿದೆ. 


ಹೊನ್ನಾಯಕನಹಳ್ಳಿ ಗ್ರಾಮಕ್ಕೆ ಈಶಾನ್ಯ ದಿಕ್ಕಿನ ಹೊಲವೊಂದರಲ್ಲಿರುವ ಹೊಯ್ದಳ ದೊರೆ ಇಮ್ಮಡಿ 
ಬಲ್ಲಾಳನ ಕಾಲದ ಶಾಸನವನ್ನುಕ್‌ ಸುಮಾರು ಏಳು ಆಡಿ ಉದ್ದ ಮತ್ತು ಮೂರುವರೆ ಅಡಿ 
ಅಗಲವಾದ ಕಣಶಿಲೆಯ ಫಲಕದ ಮೇಲೆ ಕಂಡರಿಸಲಾಗಿದೆ. ಫಲಕದ ಮೇಲ್ಬಾಗ ಮುಕ್ಕಾಲು ಅಡಿ 
ಎತ್ತರದಲ್ಲಿ ಉಬ್ಬಶಿಲ್ಲಗಳನ್ನು ರಚಿಸಲಾಗಿದೆ. ಬಲಭಾಗದಲ್ಲಿ ಸೂರ್ಯಚಂದರ ಚಿತ್ರಣವಿದ್ದರೆ, ಅದರ 
ಪಕ್ಕದಲ್ಲಿ ಶಿವಲಿಂಗವಿದ್ದು, ಇದರ ಇಕ್ಕೆಲಗಳಲ್ಲಿ ದೀಪಕಂಬಗಳ ಚಿತ್ರಣವಿದೆ. ಎಡಬದಿಯ 
ದೀಪಕಂಬದ ಪಕ್ಕದಲ್ಲಿ ತ್ರಿಶೂಲವನ್ನು ಬಿಡಿಸಿರುವುದನ್ನು ಕಾಣಬಹುದು. ಈ ಶಿಲ್ಲಪಟ್ಟಿಗೆಯ 
ಕೆಳಭಾಗದಲ್ಲಿ ತಮಿಳು ಭಾಷೆಯ ಅರವಕ್ಷರ ಲಿಪಿಯಲ್ಲಿರುವ 23 ಸಾಲುಗಳ ಶಾಸನಪಾಠವನ್ನು 
ಕ೦ಡರಿಸಲಾಗಿದೆ. ಶಾಸನದಲ್ಲಿ ಶಿವಾಲಯವೊಂದಕ್ಕೆ ಭೂದಾನ ಮಾಡಿದ ವಿವರವಿದೆ. 


ಹೆಚ್‌.ಬ್ಯಾಡರಹಳ್ಳಿ ಗ್ರಾಮದ ಹೊರವಲಯದಲ್ಲಿರುವ ಹೊಯ್ದಳ ದೊರೆ ಇಮ್ಮಡಿ ಬಲ್ಲಾಳನ 
ಕಾಲದ ತಮಿಳಿನಲ್ಲಿರುವ ಶಾಸನವನ್ನು ಸುಮಾರು ಏಳು ಆಡಿ ಉದ್ದ ಮತ್ತು ಮೂರು ಅಡಿ 
ಅಗಲವಾದ ಕಣಶಿಲೆಯ ಫಲಕದ ಮೇಲೆ ಕಂಡರಿಸಲಾಗಿದೆ. ಕ ಶಿಲಾಫಲಕವು 
ಗಜಾಪುಷ್ಠಾಕಾರದಲ್ಲಿದ್ದು ಮೇಲ್ಲಾಗದಲ್ಲಿ ಸುಮಾರು ಒಂದುವರೆ ಅಡಿ ಎತ್ತರವಾದ ಉಬ್ಬುಶಿಲ್ಲ 
ಪಟ್ಟಿಗೆಯನ್ನು ಕಡೆಯಲಾಗಿದೆ. ಇಲ್ಲಿ ದೊಡ್ಡದಾದ ಚಕ್ರ ಮತ್ತು ಶಂಖದ ಚಿತ್ರಣವನ್ನು 
ಸುಂದರವಾಗಿ ಕಂಡರಿಸಲಾಗಿದೆ. ಈ ಪಟ್ಟಿಗೆಯ ಕೆಳಭಾಗದಲ್ಲಿ ಅರವಕ್ಷರ ಲಿಪಿ ಮತ್ತು ತಮಿಳು 
ಭಾಷೆಯಲ್ಲಿರುವ ಇಪ್ಪತ್ತಕ್ಕೂ ಹೆಚ್ಚು ಸಾಲುಗಳ ಶಾಸನ ಪಾಠವನ್ನು ಕಡೆಯಲಾಗಿದೆ. ಈ 
ಶಾಸನದಲ್ಲಿ ವೈಷ್ಣವ ದೇವಾಲಯವೊಂದಕ್ಕೆ ದಾನ ನೀಡಿದ ಉಲ್ಲೇಖವಿರುವುದರಿಂದ, ವೈಷ್ಣವ 
ಧರ್ಮದ ಸಂಕೇತಗಳಾದ ಶಂಖ, ಚಕ್ರಗಳನ್ನು ಬಿಡಿಸಲಾಗಿದೆ. 


ನುಣ್ಣೂರು ಗ್ರಾಮದ ಹೊರವಲಯದ ಹೊಲವೊಂದರಲ್ಲಿರುವ ಹೊಯ್ದಳ ದೊರೆ ಮೂರನೇ 
ನರಸಿಂಹನ ಕಾಲದ ಶಾಸನವನ್ನು ಸುಮಾರು ಐದು ಅಡಿ ಉದ್ದ, ಎರಡುವರೆ ಅಡಿ ಅಗಲವಾದ 
ಕಣಶಿಲೆಯ ಫಲಕದ ಮೇಲೆ ಕಂಡರಿಸಲಾಗಿದೆ. ಶಾಸನ ಪಾಠದ ಮೇಲ್ಲಾಗದಲ್ಲಿ ಸುಮಾರು 
ಒಂದು ಅಡಿ ಎತ್ತರವಾದ ಉಬ್ಬುಶಿಲ್ಲವನ್ನು ಕಡೆಯಲಾಗಿದೆ. ಶಾಸನ ಫಲಕದ ತೀರಾ 
ಮೇಲ್ಲಾಗದಲ್ಲಿ ಸೂರ್ಯ ಚಂದರ ಶಿಲ್ಲಗಳ ಕೆಳಭಾಗದಲ್ಲಿ ಇಬ್ಬರು ವ್ಯಕ್ತಿಗಳು ಪ್ರತ್ವೇಕವಾದ 
ಪೀಠಗಳ ಮೇಲೆ ಪದ್ಗಾಸನದಲ್ಲಿ ಕುಳಿತಿದ್ದಾರೆ. ಅವರ ಮಧ್ಯದಲ್ಲಿರುವ ಗಂಡಸಿನ ಉಡುಗೆ 
ಧರಿಸಿರುವ ಗಂಡಭೇರುಂಡದ ತಲೆಯನ್ನುಳ್ಳ ವ್ಯಕ್ತಿಯೊಬ್ಬ, ತನ್ನ ಎರಡೂ ಕೈಗಳನ್ನು ಎರಡೂ 
ಬದಿಗೆ ಚಾಚಿ ಇಕ್ಕೆಲಗಳಲ್ಲಿ ಕುಳಿತಿರುವ ವ್ಯಕ್ತಿಗಳ ತಲೆಯ ಮೇಲೆ ಇರಿಸಿ ಆಶೀರ್ವದಿಸುತ್ತಿದ್ದಾನೆ. 
ಬಲಗಡೆ ಕುಳಿತ ವ್ಯಕ್ತಿಯ ಮೇಲೆ ಹುಲಿಯೊಂದು ತನ್ನ ಎಡಮುಂಗಾಲನ್ನು ಮೇಲೆತ್ತಿ ಆಕ್ರಮಣ 
ಮಾಡುವ ಭಂಗಿಯಲ್ಲಿದೆ. ಹುಲಿಯ ಪಕ್ಕದಲ್ಲಿ ಪೂರ್ಣಕುಂಭ ಹಾಗೂ ಅಂಕುಶದ ಶಿಲವಿದೆ. 


ಈ ರೀತಿಯ ಶಾಸನ ಶಿಲ್ಲಗಳು ಚನ್ನಪಟ್ಟಣ ತಾಲ್ಲೂಕಿನ ಹೊಯ್ದಳರ ಕಾಲದ 
ಶಾಸನಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತವೆ. ಈ ಶಿಲ್ಲವನ್ನು ಗಮನಿಸಿದರೆ ವೀರತನಕ್ಕೆ ನೀಡಿದ 
ದಾನ ಎನ್ನುವುದನ್ನು ಸೂಚಿಸುತ್ತದೆ. ಈ ಶಿಲ್ಲಪಟ್ಟಗೆಯ ಕೆಳಭಾಗದಲ್ಲಿ ಕನ್ನಡ ಭಾಷೆ ಮತ್ತು 
ಲಿಪಿಯಲ್ಲಿರುವ 21 ಸಾಲುಗಳ ಶಾಸನ ಪಾಠವಿದೆ. ಶಾಸನದಲ್ಲಿ ದೊರೆಯು ಕೀರ್ತಿದೇವನೆಂಬ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 356 


ly Whe 


ಮಾಂಡಲೀಕನಿಗೆ ನುಣ್ಣನೂರು ಗ್ರಾಮವನ್ನು ದಾನವಾಗಿ ಕೊಟ್ಟ ವಿವರವಿದೆ. ನಿಪುಣ 
ಶಿಲ್ಲಿಯೊಬ್ಬನ ಕೈಚಳಕದ ಫಲಿತವಾದ ಈ ಶಾಸನಶಿಲವು ಆಕರ್ಷಕವಾಗಿಯೂ ಇದೆ. 


ಹಾರೋಕೊಪ್ಪ ಗ್ರಾಮದ ಭೈರವೇಶ್ವರ ದೇವಾಲಯದ ಮುಂದೆ ಇರುವ ಹೊಯ್ದಳ ದೊರೆ 
ಮೂರನೇ ನರಸಿಂಹನ ಕಾಲದ ಶಾಸನವನ್ನು ಸುಮಾರು ಆರು ಅಡಿ ಉದ್ದ ಮತ್ತು ಮೂರು 
ಅಡಿ ಅಗಲವಿರುವ ಫಲಕದ ಮೇಲೆ ಕಂಡರಿಸಲಾಗಿದೆ. ಫಲಕದ ಮೇಲ್ಫಾಗದಲ್ಲಿ ಸುಮಾರು 
ಒಂದು ಅಡಿ ಎತ್ತರದಷ್ಟು ಭಾಗದಲ್ಲಿ ಉಬ್ಬುಶಿಲದ ಚಿತ್ರಣವನ್ನು ಮಾಡಲಾಗಿದೆ. ತೀರಾ 
ಮೇಲ್ಲಾಗದಲ್ಲಿ ಸೂರ್ಯಚಂದ್ರ ಚಿತ್ರಣವಿದ್ದು, ಕೆಳಭಾಗದಲ್ಲಿ ನಿಂತಿರುವ ಗಂಡಭೇರುಂಡದ ಶಿಲ್ಪವಿದೆ. 
ಈ ಗಂಡಭೇರುಂಡವೂ ಸಹ ವೈಶಿಷ್ಯಪೂರ್ಣವಾಗಿದೆ. ಮಾನವನ ದೇಹ ಮತ್ತು ಪಕ್ಷಿಯ 
ತಲೆಗಳನುಳ್ಳ ಗಂಡಭೇರುಂಡವು ತನ್ನ ಎರಡೂ ಕೈಗಳನ್ನು ಇಕ್ಕೆಲಕ್ಕೆ ಚಾಚಿಕೊಂಡು ತನ್ನ 
ಬದಿಯಲ್ಲಿ ಪದ್ಮಾಸೀನರಾಗಿ ಕುಳಿತಿರುವ ಇಬ್ಬರು ವ್ಯಕ್ತಿಗಳ ತಲೆಯ ಮೇಲಿಟ್ಟು ಆಶೀರ್ವದಿಸುವ 
ಭಂಗಿಯಲ್ಲಿದೆ. 


ಬಲಗಡೆ ಕುಳಿತ ವ್ಯಕ್ತಿಯ ಪಕ್ಕದಲ್ಲಿ ಹುಲಿಯೊಂದು ತನ್ನ ಮುಂದಿನ ಎಡಗಾಲನ್ನು 
ಮೇಲಕ್ಕೆತ್ತಿ ಆಕ್ರಮಣ ಮಾಡುವಂತೆ ನಿಂತಿದೆ. ಎಡಗಡೆ ಕುಳಿತ ವ್ಯಕ್ತಿಯ ಪಕ್ಕದಲ್ಲಿ ಕುಂಭ ಮತ್ತು 
ಅಂಕುಶದ ಚಿತ್ರಣವಿದೆ. ಈ ಶಿಲ್ಪ ಪಟ್ಟಿಗೆಯ ಕೆಳಭಾಗದಲ್ಲಿ ಕನ್ನಡ ಭಾಷೆ ಮತ್ತು ಲಿಪಿಯಲ್ಲಿರುವ 
21 ಸಾಲುಗಳ ಶಾಸನ ಪಾಠವಿದೆ. ಕೊನೆಯ ಮೂರು ಸಾಲುಗಳ ಬಲಬದಿಯಲ್ಲಿ ಕತ್ತೆಯೊಂದರ 
ಚಿತ್ರಣವನ್ನು ಮಾಡಲಾಗಿದೆ. ಈ ಶಾಸನದಲ್ಲಿ ದೊರೆಯು ಮಾಂಡಲೀಕನಾದ ಕೀರ್ತಿದೇವ 
ಎಂಬುವನಿಗೆ ಹಾರೋಕೊಪ್ಪ ಗ್ರಾಮವನ್ನು ದಾನವಾಗಿ ಬಿಟ್ಟ ವಿವರವಿದೆ. 


ಸಿಂಗರಾಜಪುರ ಗ್ರಾಮದ ದೊಡ್ಡಕೆರೆಯ ಕೋಡಿಯ ಬಳಿಯಲ್ಲಿ ಚನ್ನಪಟ್ಟಣ-ಸಾತನೂರು 
ರಸ್ತೆಯಲ್ಲಿರುವ ಹೊಯಳ ದೊರೆ ಮೂರನೇ ನರಸಿಂಹನ ಕಾಲದ ಅಪ್ರಕಟಿತ ಶಾಸನವನ್ನು" 
ಸುಮಾರು ಐದುವರೆ ಅಡಿ ಉದ್ದ ಮತ್ತು ಎರಡು ಅಡಿ ಅಗಲವಾದ ಕಣಶಿಲೆಯ ಫಲಕದ ಮೇಲೆ 
ಕಂಡರಿಸಲಾಗಿದೆ. ಶಾಸನ ಪಾಠದ ಮೇಲ್ಲಾಗದಲ್ಲಿ ಸುಮಾರು ಒಂದು ಅಡಿ ಎತ್ತರವಾದ 
ಉಬ್ಬುಶಿಲವನ್ನು ಕಡೆಯಲಾಗಿದೆ. ಎಡಭಾಗದಲ್ಲಿ ಪೀಠದ ಮೇಲೆ ಹುಲಿಯು ಬಲಮುಂಗಾಲನ್ನು 
ಮೇಲಕ್ಕೆ ಎತ್ತಿ ನಿಂತಿದ್ದು, ಆಕ್ರಮಣ ಮಾಡುವ ಭಂಗಿಯಲ್ಲಿದೆ. ಅದರ ಪಕ್ಕದಲ್ಲಿ ಕುಂಭ, ಅಂಕುಶ, 
ನೇಗಿಲು, ಕಠಾರಿ ಹಾಗೂ ಗಾಣದ ಶಿಲ್ಲಗಳನ್ನು ಬಿಡಿಸಲಾಗಿದ್ದು, ಇವುಗಳ ಮೇಲ್ಲಾಗದಲ್ಲಿ ಸೂರ 
ಚಂದರ ಚಿತ್ರಣವನ್ನು ಕಾಣಬಹುದು. 


ಈ ಪೆಟ್ಟಿಗೆಯ ಕೆಳಭಾಗದಲ್ಲಿ ಕನ್ನಡ ಭಾಷೆ ಮತ್ತು ಲಿಪಿಯಲ್ಲಿರುವ 48 ಸಾಲುಗಳ 
ಶಾಸನ ಪಾಠವನ್ನು ಸುಂದರವಾಗಿ ಕೊರೆಯಲಾಗಿದೆ. ಶಾಸನದಲ್ಲಿ ಮಾಂಡಲೀಕನಾದ 
"ಕೆಳಲಾದಿರಾಯ' ಭಂಡಾರಿರಾಮಯ್ಯನ ಮಗನು ಹನಿವೂರಿ (ಈಗಿನ ಹನಿಯೂರು)ನಲ್ಲಿ 
ಬುಧವಾರದ ಸಂತೆಯನಿರಿಸಲು ಊರಪಟ್ಟಣಸ್ಹಾಮಿಯಾದ ರಾಘವಸೆಟ್ಟಿಯ ಮಗ ಮಸಣಕಿಸೆಟ್ಟ, 
ತಂಗಿ ಗಿರಿಜೆಯ ಮಗ ಚವಣಸೆಟ್ಟಿಯರಿಗೆ ಹನಿವೂರಿನ ಹಿರಿಯ ಕೆರೆಯ ಕೆಳಗೆ ಭೂಮಿಯನ್ನು 
ಸರ್ವಮಾನ್ಯವಾಗಿ ದಾನಕೊಟ್ಟ ವಿವರವಿದೆ. 


ಯಲಿಯೂರು ಗ್ರಾಮದ ಪೂರ್ವ ವೂರಬಾಗಿಲು ಬಳಿ ದಕ್ಷಿಣ ಕಡೆಯಿರುವ ಹೊಯ್ದಳ ದೊರೆ 
ಮೂರನೇ ನರಸಿಂಹನ ಕಾಲದ ಶಾಸನವನ್ನು" ಸುಮಾರು ಆರುವರೆ ಆಡಿ ಉದ್ದ ಮತ್ತು 
ನಾಲ್ಕುವರೆ ಅಡಿ ಅಗಲವಾದ ಕಣಶಿಲೆಯ ಫಲಕದ ಮೇಲೆ ರಚಿಸಲಾಗಿದೆ. ಈ ಫಲಕದ 
ಮೇಲ್ಬಾಗ ಮುಕ್ಕಾಲು ಅಡಿ ಎತ್ತರದಲ್ಲಿ ಉಬ್ಬುಶಿಲ್ಲದ ಪಟ್ಟಿಗೆಯಿದೆ. ಮಧ್ಯದಲ್ಲಿ ಶಿವಲಿಂಗವಿದ್ದು, 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 357 


ವ್‌ 


ಇದರ ಮೇಲ್ಲಾಗದಲ್ಲಿ ಸೂರ್ಯ, ಚೆಂದ್ರರ ಶಿಲ್ಲಗಳಿವೆ. ಶಿವಲಿಂಗದ ಬಲಬದಿಯಲ್ಲಿ 
ದೀಪಕಂಬವಿದ್ದು, ಪಕ್ಕದಲ್ಲಿ ನಂದಿ ಶಿಲವಿದೆ. ಅದರ ಹಿಂಭಾಗ ಹುಲಿಯೊಂದು ತನ್ನ 
ಬಲಮುಂಗಾಲನ್ನು ಮೇಲಕ್ಕೆತ್ತಿ ನಿಂತಿದೆ. ಶಿವಲಿಂಗದ ಎಡಬದಿಯಲ್ಲಿ ಕರುವಿಗೆ ಹಾಲುಃಕಿಸುತ್ತಿರುವ 
ಗೋವು ಮತ್ತು ಅದರ ಹಿಂಬದಿಯಲ್ಲಿ ಗಂಡಭೇರುಂಡದ ತಲೆಯುಳ್ಳ ವ್ಯಕ್ತಿಯು ಎಡಗೈಯನ್ನು 
ಸೊಂಟದ ಮೇಲಿಟ್ಟು, ಬಲಗೈಯನ್ನು ಮೇಲಕ್ಕೆತ್ತಿ ಹಿಡಿದು ನಿಂತಿರುವ ಚಿತ್ರಣವಿದೆ. ಈ 
ಶಿಲ್ಲಪಟ್ಟಿಗೆಯ ಕೆಳಭಾಗ ಕನ್ನಡ ಭಾಷೆ ಮತ್ತು ಲಿಪಿಯಲ್ಲಿರುವ 20 ಸಾಲುಗಳ ಶಾಸನ ಪಾಠವಿದೆ. 
ಶಾಸನದಲ್ಲಿ ಬಾಣರತ್ತನಹಳ್ಳಿಯ ಕೆಲವು ತೆರಿಗೆಗಳನ್ನು ಚೂಡನಾಥ ದೇವಾಲಯಕ್ಕೆ ಬಿಟ್ಟುಕೊಟ್ಟ 
ವಿವರವಿದೆ. 


ಹರೂರು ಗ್ರಾಮದ ದಕ್ಷಿಣ ಬೀದಿಯಲ್ಲಿರುವ ಹೊಯ್ದಳ ದೊರೆ ಮೂರನೇ ವೀರಬಲ್ಲಾಳನ 
ಕಾಲದ ಶಾಸನವನ್ನು ಸುಮಾರು ನಾಲ್ಕು ಅಡಿ ಉದ್ದ ಮತ್ತು ಐದು ಅಡಿ ಅಗಲವಾದ 
ಕಣಶಿಲೆಯ ಫಲಕದ ಮೇಲೆ ರಚಿಸಲಾಗಿದೆ. ಫಲಕದ ಮೇಲ್ಭಾಗ ಒಂದು ಅಡಿ ಎತ್ತರದಲ್ಲಿ 
ಉಬ್ಬುಶಿಲವನ್ನು ಕಂಡರಿಸಲಾಗಿದೆ. ತೀರಾ ಮೇಲ್ಲಾಗದಲ್ಲಿ ಸೂರ್ಯಚಂದರ ಚಿತ್ರಣವಿದ್ದು, ಇವುಗಳ 
ಕೆಳಭಾಗದಲ್ಲಿ ಮನುಷ್ಕ್ಠನ ದೇಹ, ಗಂಡಭೇರುಂಡದ ತಲೆಯುಳ್ಳ ವ್ಯಕ್ತಿಯು ನಿಂತಿರುವ ಚಿತ್ರಣವಿದೆ. 
ಇದರ ಎಡಭಾಗದಲ್ಲಿ ಪೀಠದ ಮೇಲೆ ಹುಲಿಯೊಂದು ಮುಂದಿನ ಬಲಗಾಲನ್ನು ಮೇಲಕ್ಕೆತ್ತಿ 
ನಿಂತಿದ್ದು, ಅದರ ಪಕ್ಕದಲ್ಲಿನ ಶಿಲ್ಪ ಅಳಿಸಿಹೋಗಿದೆ. ಈ ಶಿಲ್ಲಪಟ್ಟಿಗೆಯ ಕೆಳಭಾಗದಲ್ಲಿ ಕನ್ನಡ 
ಭಾಷೆ ಮತ್ತು ಲಿಪಿಯಲ್ಲಿರುವ 26 ಸಾಲುಗಳ ಶಾಸನಪಾಠವಿದೆ. ಈ ಶಾಸನದಲ್ಲಿ ದೊರೆ 
ಬಲ್ಲಾಳನು ಮಳಲೂರ ಹಟ್ಟಿಯ ಕೆಲವು ತೆರಿಗೆಗಳನ್ನು ವರ್ತಕರಿಗೆ ಬಿಟ್ಟುಕೊಟ್ಟ ವಿವರವಿದೆ. 


ಗರಕಹಳ್ಳಿ ಗ್ರಾಮದ ಆಂಜನೇಯನ ಗುಡಿಗೆ ಎದುರಿಗೆ ಇರುವ ಜಗತೀಕಟ್ಟೆಗೆ ಒರಗಿಸಿ ನಿಲ್ಲಿಸಿರುವ 
ಕಣಶಿಲೆಯ ಮೇಲೆ ಕೊರೆದಿರುವ ಹೊಯ್ದಳ ದೊರೆ ಮೂರನೇ ಬಲ್ಲಾಳನ ಕಾಲದ 
ಶಾಸನವನ್ನು"* ಸುಮಾರು ಎರಡುವರೆ ಅಡಿ ಅಗಲ ಹಾಗೂ ನಾಲ್ಕು ಅಡಿ ಉದ್ದವಿರುವ 
ಫಲಕದಲ್ಲಿ ರಚಿಸಲಾಗಿದೆ. ಈ ಶಾಸನಶಿಲದ ಮೇಲ್ಬಾಗ ಒಂದುವರೆ ಅಡಿ ಎತ್ತರದಲ್ಲಿ 
ಉಬ್ಬುಶಿಲ್ಲಗಳನ್ನು ಎರಡು ಹಂತಗಳಲ್ಲಿ ಬಿಡಿಸಿರುವುದನ್ನು ಕಾಣಬಹುದು. ಮೇಲಿನ ಹಂತದಲ್ಲಿ 
ಮಧ್ಯಭಾಗದಲ್ಲಿ ಪೀಠದ ಮೇಲೆ ವ್ಯಕ್ಷಿಯೊಬ್ಬ ನಿಂತಿದ್ದು, ತನ್ನ ಎರಡೂ ಕೈಗಳನ್ನು ಎರಡೂ 
ಬದಿಗೆ ಚಾಚಿ ಇಕ್ಕೆಲಗಲ್ಲಿ ಕೈಮುಗಿದು ಪದ್ಮಾಸನದಲ್ಲಿ ಕುಳಿತಿರುವ ಇಬ್ಬರು ವ್ಯಕ್ತಿಗಳ ತಲೆಯ 
ಮೇಲೆ ಇರಿಸಿ ಆಶೀರ್ವದಿಸುತ್ತಿದ್ದಾನೆ. ಬಲಭಾಗದಲ್ಲಿ ಕುಳಿತ ವ್ಯಕ್ತಿಯ ಪಕ್ಕದಲ್ಲಿ ಅಂಕುಶವನ್ನು 
ಬಿಡಿಸಲಾಗಿದ್ದು, ಎಡಭಾಗದಲ್ಲಿ ಕುಳಿತ ವ್ಯಕ್ತಿಯ ಪಕ್ಕದಲ್ಲಿ ರಾಜದಂಡವನ್ನು ಬಿಡಿಸಲಾಗಿದೆ. ಈ 
ಶಿಲ್ಲದ ಮೇಲ್ಲಾಗದಲ್ಲಿ ಚಿಕ್ಕದಾಗಿ ಶಿವಲಿಂಗವನ್ನು ಬಿಡಿಸಿದ್ದು, ಇಕ್ಕೆಲಗಳಲ್ಲಿ ಸೂರ್ಯ, ಚಂದ್ರರ 
ಚಿತ್ರಣವಿದೆ. 


ಈ ಶಿಲ್ಲದ ಎರಡನೇ ಹಂತದಲ್ಲಿ ಮಧ್ಯಭಾಗದಲ್ಲಿ ಗಂಡಸಿನ ಉಡುಗೆ ಧರಿಸಿರುವ 
ಗಂಡಭೇರುಂಡದ ತಲೆಯನ್ನುಳ್ಳ ವ್ಯಕ್ತಿಯೊಬ್ಬ ನಿಂತಿದ್ದು, ಈತನ ಎಡಭಾಗದಲ್ಲಿ ಹುಲಿಯೊಂದು 
ತನ್ನ ಎಡಮುಂಗಾಲನ್ನು ಮೇಲೆತ್ತಿ ಆಕ್ರಮಣ ಮಾಡುವ ಭಂಗಿಯಲ್ಲಿದ್ದರೆ, ಬಲಭಾಗದಲ್ಲಿ ಕತ್ತೆಯ 
ಚಿತ್ರಣವನ್ನು ಕಾಣಬಹುದು. ಈ ಶಿಲ್ಪಗಳನ್ನು ಸುಂದರವಾಗಿ ಕಡೆಯಲಾಗಿದೆ. ಈ ಹಂತದಿಂದ 
ಕೆಳಭಾಗದಲ್ಲಿ ಕನ್ನಡ ಭಾಷೆ ಮತ್ತು ಲಿಪಿಯಲ್ಲಿರುವ ಶಾಸನ ಪಾಠವಿದ್ದು, ಐದು ಸಾಲುಗಳು 
ಮಾತ್ರ ಸಷ್ಟವಾಗಿ ಕಾಣುತ್ತವೆ. ಉಳಿದ ಸಾಲುಗಳು ತ್ರುಟಿತವಾಗಿವೆ. ಶಾಸನದಲ್ಲಿ ದೊರೆ ಪ್ರತಾಪ 
ಚಕ್ರವರ್ತಿ ವೀರಬಲ್ಲಾಳನ ಉಲ್ಲೇಖವನ್ನು ಮಾತ್ರ ಓದಲು ಸಾಧ್ಯವಾಗಿದ್ದು, ಮೇಲಿನ ಶಾಸನ 
ಶಿಲದ ಉದ್ದೇಶ ಸಷ್ಟವಿಲ್ಲ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 358 

> ಮಾಗೇನಹಳ್ಳಿ ಗ್ರಾಮದ ಪೂರ್ವ ಊರಬಾಗಲಿಗೆ ದಕ್ಷಿಣದಲ್ಲಿರುವ ಹೊಯ್ದಳ ದೊರೆ ಮೂರನೇ 
ವೀರಬಲ್ಲಾಳನ ಕಾಲದ ಶಾಸನವನ್ನು" ಸುಮಾರು ಏಳುವರೆ ಅಡಿ ಉದ್ದ ಮತ್ತು ಮೂರು ಅಡಿ 
ಅಗಲವಾದ ಕಣಶಿಲೆಯ ಫಲಕದ ಮೇಲೆ ಕಂಡರಿಸಲಾಗಿದೆ. ಈ ಫಲಕದ ಮೇಲ್ಲಾಗದಲ್ಲಿ ಒಂದು 
ಅಡಿ ಎತ್ತರದಲ್ಲಿ ಉಬ್ಬುಶಿಲದ ಚಿತ್ರಣವನ್ನು ಕಂಡರಿಸಲಾಗಿದೆ. ಉಬ್ಬುಶಿಲವಿರುವ ಪಟ್ಟಿಗೆಯ 
ಮೇಲ್ಬಾಗ ತ್ರಿಕೋನ ಆಕಾರದಲ್ಲಿದ್ದು, ಇದರ ಮಧ್ಯದಲ್ಲಿ ಮೇಲ್ಮುಖವಾಗಿ ನಿಲ್ಲಿಸಿರುವ ಖಡ್ಗವಿದ್ದು, 
ಇದರ ಎಡಭಾಗದಲ್ಲಿ ಕರುವಿಗೆ ಹಾಲುಣಿಸುತ್ತಿರುವ ಗೋವಿನ ಚಿತ್ರಣವಿದೆ. ಖಡ್ಗದ 
ಬಲಭಾಗದಲ್ಲಿನ ಶಿಲ್ಲವು ಅಳಿಸಿಹೋಗಿದೆ. ಈ ಪಟ್ಟಿಗೆಯ ಕೆಳಭಾಗದಲ್ಲಿ ಕನ್ನಡ ಭಾಷೆ ಮತ್ತು 
ಲಿಪಿಯಲ್ಲಿರುವ 28 ಸಾಲುಗಳ ಶಾಸನಪಾಠವನ್ನು ಕೊರೆಯಲಾಗಿದ್ದು, ಪ್ರಸ್ತುತ ಶಾಸನದ 
ಅರ್ಧಭಾಗ ಅಳಿಸಿ ಹೋಗಿದೆ. ಈ ಶಾಸನದ ಮುಂದಿನ 20 ಸಾಲುಗಳನ್ನು ಈ ಶಿಲಾಫಲಕದ 
ಹಿಂಬದಿಯಲ್ಲಿ ಬರೆದಿದ್ದು, ಮುಂದಿನ 7 ಸಾಲುಗಳ ಪಾಠವನ್ನು ಮತ್ತೊಂದು ಕಲ್ಲಿನ ಫಲಕದ 
ಮೇಲೆ ಕಂಡರಿಸಲಾಗಿದೆ. ಕೊನೆಯ ಎರಡು ಸಾಲುಗಳ ಬಲಬದಿಯಲ್ಲಿ ಕತ್ತೆಯ ರೇಖಾಚಿತ್ರವನ್ನು 
ರಚಿಸಿರುವುದನ್ನು ಕಾಣಬಹುದು. ಈ ಶಾಸನದಲ್ಲಿ ಮಹಾಮಂಡಲೇಶ್ವರ ಸೋಮರಸನು 
ಕೆಳವಲನಾಡಿನ ಮುಗುಳನಹಳ್ಳಿಯನ್ನು ಚಿಟ್ಟಾರಿಬಲಶೆಟ್ಟಿ ಮಸಣಶೆಟ್ಟಿ ಎಂಬುವರಿಗೆ ದಾನ ನೀಡಿದ 
ವಿವರವಿದೆ. 


» ಮಾಳಗಾಳು ಗ್ರಾಮಕ್ಕೆ ಪೂರ್ವ ಊರಬಾಗಿಲ ಬಳಿಯಿರುವ ಹೊಯ್ದಳ ದೊರೆ ಮೂರನೇ 
ವೀರಬಲ್ಲಾಳನ ಕಾಲದ ಶಾಸನವನ್ನು ಸುಮಾರು ಆರುವರೆ ಅಡಿ ಉದ್ದ ಮತ್ತು ನಾಲ್ಕು ಅಡಿ 
ಅಗಲವಿರುವ ಕಣಶಿಲೆಯ ಫಲಕದ ಮೇಲೆ ಕಂಡರಿಸಲಾಗಿದೆ. ಈ ಫಲಕದ ಮೇಲ್ಭಾಗ ಸುಮಾರು 
ಒಂದುವರೆ ಅಡಿ ಎತ್ತರದಲ್ಲಿ ಉಬ್ಬುಶಿಲ್ಲಗಳ ಕೆತ್ತನೆಯಿದೆ. ತೀರಾಮೇಲ್ಲಾಗದಲ್ಲಿ ಸೂರ್ಯಚಂದರ 
ಶಿಲ್ಲಗಳಿದ್ದು, ಕೆಳಭಾಗದಲ್ಲಿ ಇಬ್ಬರು ವ್ಯಕ್ತಿಗಳು ಪ್ರತ್ತೇಕವಾದ ಪೀಠಗಳ ಮೇಲೆ ಸುಖಾಸೀನ 
ಭಂಗಿಯಲ್ಲಿ ಕುಳಿತಿದ್ದಾರೆ. ಇವರ ಮಧ್ಯದಲ್ಲಿ ನಿಂತಿರುವ ವ್ಯಕ್ತಿಯೊಬ್ಬ ತನ್ನ ಎರಡೂ ಕೈಗಳನ್ನು 
ಎರಡೂ ಬದಿಗೆ ಚಾಚಿ ಇಕ್ಕೆಲಗಳಲ್ಲಿ ಕುಳಿತಿರುವ ವ್ಯಕ್ತಿಗಳ ತಲೆಯ ಮೇಲೆ ಇಟ್ಟು 
ಆಶೀರ್ವದಿಸುತ್ತಿದ್ದಾನೆ. ಇವರ ಬಲಬದಿಗೆ ಆನೆಯೊಂದನ್ನು ಬಿಡಿಸಲಾಗಿದೆ. ಆನೆಯ ಕೆಳಭಾಗದಲ್ಲಿ 
ಕತ್ತೆಯೊಂದರ ಶಿಲ್ಲವಿದ್ದು, ಇದರ ಎಡಗಡೆಗೆ ಪೂರ್ಣಕುಂಭ ಮತ್ತು ಮಡಿಕೆಯ ಚಿತ್ರಣವನ್ನು 
ಮಾಡಲಾಗಿದೆ. ಈ ಶಿಲ್ಪ ಪಟ್ಟಿಗೆಯ ಕೆಳಭಾಗದಲ್ಲಿ ಕನ್ನಡ ಭಾಷೆ ಮತ್ತು ಲಿಪಿಯಲ್ಲಿರುವ 16 
ಸಾಲುಗಳ ಶಾಸನಪೀಠವಿದೆ. ಈ ಶಾಸನದಲ್ಲಿ ಮಾಂಡಲೀಕನಾದ ತೀರ್ಥರಾಜನ ಸಹೋದರರು 
ಮಹಿಳೆಯೊಬ್ಬಳಿಗೆ ಭೂದಾನ ಮಾಡಿದ ವಿವರವಿದೆ. 


> ದೊಡ್ಡಮಳೂರು ಗ್ರಾಮದ ಕೈಲಾಸೇಶ್ವರ ದೇವಾಲಯದ ಮಹಾದ್ದಾರದ ಮುಂದಿರುವ ಹೊಯ್ದಳ 
ದೊರೆ ಮೂರನೇ ವೀರಬಲ್ಲಾಳನ ಕಾಲದ ಶಾಸನವನ್ನು"' ಸುಮಾರು ನಾಲ್ಕು ಅಡಿ ಉದ್ದ ಮತ್ತು 
ಎರಡು ಅಡಿ ಅಗಲವಾದ ಕಣಶಿಲೆಯ ಫಲಕದ ಮೇಲೆ ಕಂಡರಿಸಲಾಗಿದೆ. ಶಾಸನ ಫಲಕದ 
ಮೇಲ್ಬಾಗ ಸುಮಾರು ಮುಕ್ಕಾಲು ಅಡಿ ಎತ್ತರದ ಉಬ್ಬುಶಿಲದ ಚಿತ್ರಣವಿದೆ. ಈ ಉಬ್ಬುಶಿಲ್ಲದ 
ಮಧ್ಯದಲ್ಲಿ ಪ್ರಭಾವಳಿ ಸಹಿತ ಶಿವಲಿಂಗವಿದ್ದು, ಎಡಗಡೆಯಲ್ಲಿ ಯತಿಯೊಬ್ಬ ಪೂಜೆ ಮಾಡುತ್ತಾ 
ನಿಂತಿದ್ದಾನೆ. ಈತನ ಹಿಂಬದಿಯಲ್ಲಿ ನಿಂತಿರುವ ನಂದಿಯ ಶಿಲ್ಪವಿದೆ. ಶಿವಲಿಂಗದ ಬಲಬದಿಗೆ 
ಪೀಠದ ಮೇಲಿಟ್ಟಿರುವ ದೀಪವಿದ್ದು, ಅದರ ಪಕ್ಕದಲ್ಲಿ ಕೆಳಮುಖವಾಗಿ ನಿಲ್ಲಿಸಿರುವ ಖಡ್ಗದ 
ಚಿತ್ರಣವಿದೆ. ಈ ಎಲ್ಲಾ ಶಿಲಗಳ ಮೇಲ್ಲಾಗದಲ್ಲಿ ಸೂರ್ಯ, ಚಂದರ ಚಿತ್ರಣವನ್ನು ಮಾಡಲಾಗಿದೆ. ಈ 
ಶಿಲ್ಪ ಪಟ್ಟಿಗೆಯ ಕೆಳಭಾಗದಲ್ಲಿ ಕನ್ನಡ ಭಾಷೆ ಮತ್ತು ಲಿಪಿಯಲ್ಲಿರುವ 30 ಸಾಲುಗಳ ಶಾಸನ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 359 


ly he 


ಪಾಠವನ್ನು ಸುಂದರವಾಗಿ ಕೊರೆಯಲಾಗಿದೆ. ಶಾಸನದಲ್ಲಿ ಮಳೂರಿನ ಕೈಲಾಸೇಶ್ವರ 
ದೇವಾಲಯದ ಸ್ಥಾನಪತಿಗೆ ಭೂದಾನ ಮಾಡಿದ ವಿವರವಿದೆ. 


ನೆರಳೂರು ಗ್ರಾಮದ ಹೊಯ್ದಳರ ಕಾಲದ ಅಪ್ರಕಟಿತ ಶಾಸನವು್‌ ಸುಮಾರು ಆರುವರೆ ಅಡಿ 
ಉದ್ದ ಮತ್ತು ಮೂರುವರೆ ಅಡಿ ಅಗಲವಾದ ಕಣಶಿಲೆಯ ಫಲಕದ ಮೇಲೆ ಕಂಡರಿಸಲಾಗಿದೆ. 
ಮೇಲ್ಲಾಗದಲ್ಲಿ ಒಂದುವರೆ ಅಡಿ ಎತ್ತರದ ಉಬ್ಬುಶಿಲದ ಪಟ್ಟಿಗೆಯಿದ್ದು, ಮೇಲ್ಭಾಗ 
ಪ್ರಭಾವಳಿಯಂತಿದ್ದು, ಕೀರ್ತಿಮುಖವನ್ನು ಹೊಂದಿದೆ. ಈ ಪಟ್ಟಿಗೆಯ ತೀರಾ ಮೇಲ್ಲಾಗದಲ್ಲಿ 
ಸೂರ್ಯ, ಚಂದ್ರರ ಶಿಲ್ಲಗಳಿದ್ದು, ಕೆಳಭಾಗದಲ್ಲಿ ಗಂಡುಡುಗೆಯ ಗಂಡಭೇರುಂಡದ ಶಿಲ್ಪವಿದೆ. ಇದರ 
ಎರಡೂ ಬದಿಯಲ್ಲಿ ಪದ್ಮಾಸನದಲ್ಲಿ ಸ್ತೀಪುರುಷರಿಬ್ಬರು ಕುಳಿತಿದ್ದು, ಇವರ ತಲೆಯ ಮೇಲೆ 
ಗಂಡಭೇರುಂಡದ ಕೈಗಳನ್ನಿಟ್ಟು ಆಶೀರ್ವದಿಸುತ್ತಿರುವ ಚಿತ್ರಣವಿದೆ. 


ಬಲಬದಿಗೆ ಕುಳಿತಿರುವ ವ್ಯಕ್ತಿಯ ಪಕ್ಕದಲ್ಲಿ ಹುಲಿಯೊಂದು ತನ್ನ ಮುಂದಿನ ಎಡಗಾಲನ್ನು 
ಮೇಲಕ್ಕೆತ್ತಿ ಆಕ್ರಮಣ ಮಾಡುವ ಭಂಗಿಯಲ್ಲಿದೆ. ಎಡಗಡೆ ಕುಳಿತ ಸ್ತ್ರೀಯ ಪಕ್ಕದಲ್ಲಿ 
ಪೂರ್ಣಕುಂಭ, ಗಾಣ, ನೇಗಿಲು, ಅಂಕುಶ ಹಾಗೂ ಕೆಳಮುಖವಾಗಿ ನಿಲ್ಲಿಸಿರುವ ಖಡ್ಗದ 
ಚಿತ್ರಣವನ್ನು ಮಾಡಲಾಗಿದೆ. ಈ ಪಟ್ಟಿಗೆಯ ಕೆಳಭಾಗದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು 
ಸಾಲುಗಳ ಕನ್ನಡ ಭಾಷೆ ಮತ್ತು ಲಿಪಿಯಲ್ಲಿರುವ ಶಾಸನ ಪಾಠವನ್ನು ಕೊರೆಯಲಾಗಿದೆ. ಈ 
ಶಾಸನ ಪಾಠವನ್ನು ಆಳವಾಗಿ ಕೊರೆಯದೆ ಇರುವುದರಿಂದ ಪ್ರಸ್ತುತದಲ್ಲಿ ಬಹುಭಾಗ 
ತ್ರುಟಿತಗೊಂಡಿದ್ದು ಓದಲು ಸಾಧ್ಯವಾಗಿಲ್ಲ. 


ವಿಠಲೇನಹಳ್ಳಿ ಗ್ರಾಮದ ಮಾವಿನತೋಟವೊಂದರಲ್ಲಿರುವ ಹೊಯ್ದಳರ ಕಾಲದ ಅಪ್ರಕಟಿತ 
ಶಾಸನವೊಂದು ವಿಶೇಷವಾಗಿದೆ. ಸುಮಾರು ಆರುವರೆ ಅಡಿ ಅಗಲ ಹಾಗೂ ಐದು ಅಡಿ 
ಉದ್ದವಾದ ಕಣಶಿಲೆಯ ಫಲಕದ ಮೇಲೆ ಈ ಶಾಸನವನ್ನು ಕಂಡರಿಸಲಾಗಿದೆ. ಈ ಫಲಕದ 
ಮೇಲ್ಬಾಗ ತಿಕೋನಾಕಾರದಲ್ಲಿದ್ದು, ಸುಮಾರು ಮೂರುವರೆ ಅಡಿ ಎತ್ತರದಲ್ಲಿ ಉಬ್ಬುಶಿಲದ 
ಪಟ್ಟಿಗೆಯಿದೆ. ಮಧ್ಯಭಾಗದಲ್ಲಿ ಆಂಜನೇಯನ ಶಿಲ್ಪವಿದೆ. ಆಂಜನೇಯನು ಎಡಗೈಯಲ್ಲಿ 
ಗದೆಯನ್ನು ಹಿಡಿದಿದ್ದು, ಬಲಗೈ ಅಭಯ ಹಸ್ತವಾಗಿದೆ. ಬಾಲವು ಮೇಲ್ಭಾಗದಿಂದ ಮುಂದಿನ 
ಭಾಗಕ್ಕೆ ಬಂದಿದೆ. ಆಂಜನೇಯನ ಶಿಲ್ಲದ ಮೇಲ್ಲಾಗದಲ್ಲಿ ಸೂರ್ಯ, ಚಂದ್ರರ ಶಿಲ್ಲಗಳಿವೆ. 


ಆಂಜನೇಯ ಶಿಲದ ಮುಂಭಾಗದಲ್ಲಿ ಮೇಲ್ಮುಖವಾಗಿ ನಿಲ್ಲಿಸಿರುವ ಖಡ್ಗ, ಗಾಣದ 
ಶಿಲ್ಲಗಳಿದ್ದರೆ, ಹಿಂಬದಿಯಲ್ಲಿ ಹಿಕ್ಕಳ, ಕತ್ತರಿ, ಸುತ್ತಿಗೆಯ ಚಿತ್ರಣಗಳಿದ್ದು, ಅವುಗಳ ಕೆಳಭಾಗದಲ್ಲಿ 
ಕತ್ತೆಯೊಂದು ಮಹಿಳೆಯನ್ನು ಸಂಭೋಗಿಸುತ್ತಿರುವ ಚಿತ್ರಣವನ್ನು ಕಾಣಬಹುದು. ಈ ಶಾಸನ 
ಶಿಲದ ಆಧಾರದಿಂದ ವಿಶ್ಷಕರ್ಮರಿಗೆ ನೀಡಿರುವ ದಾನಶಾಸನವಾಗಿದೆ ಎಂಬುದು ಸ್ಪಷ್ಟ 
ಆಂಜನೇಯ ದೇವರು ದಾನ ನೀಡಿದವರ ಅಥವಾ ದಾನ ಪಡೆದವರ ಮನೆದೇವರಾಗಿರಬೇಕು. 
ಕತ್ತೆಯ ಚಿತ್ರಣ ಶಾಪಾಶಯವನ್ನು ಸಂಕೇತಿಸುತ್ತದೆ. ಈ ಶಿಲ್ಲಪಟ್ಟಿಗೆಯ ಕೆಳಭಾಗದಲ್ಲಿ ಶಾಸನ 
ಪಾಠವಿದ್ದು, ಬಹುಪಾಲು ಪಾಠ ತುುಟಿತಗೊಂಡಿದ್ದು, ಓದಲು ಸಾಧ್ಯವಾಗಲಿಲ್ಲ. 


ಭೈರಾಪಟ್ಟ ಗಾಮದ ಜನಾರ್ಧನಸ್ತಾಮಿ ದೇವಸ್ಥಾನದ ಹಿಂಭಾಗ ಕ್ರಿಶ. 14ನೇ ಶತಮಾನದ 
ಶಾಸನವೊಂದಿದೆ.” ಸುಮಾರು ಆರು ಅಡಿ ಉದ್ದ ಹಾಗೂ ಮೂರುವರೆ ಅಡಿ ಅಗಲವಿರುವ 
ಕಣಶಿಲೆಯ ಫಲಕದ ಮೇಲೆ ಕನ್ನಡ ಭಾಷೆ ಮತ್ತು ಲಿಪಿಯಲ್ಲಿರುವ ಸುಮಾರು 45 ಸಾಲುಗಳ 
ಶಾಸನಪಾಠವನ್ನು ಕೊರೆಯಲಾಗಿದೆ. ಪ್ರಸ್ತುತದಲ್ಲಿ ಶಾಸನದ ಬಹುಭಾಗ ತ್ರುಟಿತವಾಗಿದೆ. ಈ ಕಲ್ಲಿನ 
ಹಿಂಭಾಗದಲ್ಲಿ ಉಬ್ಬುಶಿಲ್ಲದ ರಚನೆಯಿದ್ದು, ವಿಶಿಷ್ಠವಾದ ಚಿತ್ರಣವನ್ನು ಹೊಂದಿದೆ. ಇಲ್ಲಿ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 360 


dys Whe 


ದಕ್ಷಿಣಾಭಿಮುಖವಾಗಿ ನಿಂತಿರುವ ಆಂಜನೇಯನ  ಶಿಲ್ಲವಿದ್ದು, ಬಲಗೈಯನ್ನು ಸೊಂಟದ 
ಮೇಲಿಟ್ಟು, ಎಡಗೈಯನ್ನು ಅಭಯ ಹಸ್ತವಾಗಿ ಮೇಲಕ್ಕೆತ್ತಿ, ವೀರಾವೇಶದಿಂದ ನಿಂತಿರುವಂತೆ 
ಬಿಡಿಸಲಾಗಿದೆ. ಕೈಗಳಲ್ಲಿ ತೋಳಿನಿಂದ ಮುಂಗೈಯವರೆಗೆ ಒಟ್ಟು ನಾಲ್ಕು ದಪ್ಪನೆಯ ಬಳಗಳಿವೆ. 
ಕರ್ಣಕುಂಡಲ, ಜಟಾಮುಡಿ, ಕೊರಳಲ್ಲಿ ಸರಗಳು, ಕಚ್ಚೆಯನ್ನು ಕಟ್ಟಿರುವ ಗಂಟುಗಳನ್ನೂ 
ಸೂಕ್ಷ್ಮವಾಗಿ ರಚಿಸಲಾಗಿದೆ. ಬಾಲವು ಉದ್ದವಾಗಿದ್ದು, ಮೇಲಿನಿಂದ ಮುಂಭಾಗದವರೆಗೆ ಬಂದಿದೆ. 
ಆಂಜನೇಯ ಶಿಲ್ಲದ ಸುತ್ತಲೂ ಚಿಕ್ಕದಾಗಿರುವ ಹಲವು ಶಿಲ್ಲಗಳ ಚಿತ್ರಣವಿದೆ. 


ಆಂಜನೇಯನ ತಲೆಯ ಮುಂಭಾಗ ಮಹಿಷಾಸುರ ಮರ್ದಿನಿಯ ಚಿತ್ರಣವಿದೆ. 
ಚಾಮುಂಡಿಯು ಮಹಿಷನನ್ನು ಎಡಗಾಲಿನಿಂದ ಮೆಟ್ಟಿನಿಂತು ಮುಂದಿನ ಎಡಗೈಯಲ್ಲಿ ರಾಕ್ಷಸನ 
ಜುಟ್ಟನ್ನು ಹಿಡಿದು ಬಲಗೈಯಲ್ಲಿ ಹಿಡಿದ ತಿಶೂಲದಿಂದ ಚುಚ್ಛುತ್ತಿರುವಂತೆ ನಿಂತಿದ್ದಾಳೆ. ದೇವಿಯ 
ಹಿಂಬದಿಯ ಕೈಗಳಲ್ಲಿ ಶಂಖ, ಚಕ್ರಗಳಿವೆ. ಈಕೆಯ ಹಿಂಭಾಗದಲ್ಲಿ ರುಂಡ, ಮುಂಡ 
ಬೇರೆಬೇರೆಯಾಗಿರುವ ಕೋಣದ ಚಿತ್ರಣವಿದೆ. ಇದರ ಕೆಳಭಾಗದಲ್ಲಿ ರಾಕ್ಷಸನ ತಲೆಯ 
ಚಿತ್ರಣವಿದೆ. ಅದರ ಕೆಳಭಾಗದಲ್ಲಿ ಗೋವಿನ ಶಿಲ್ಲವನ್ನು ಬಿಡಿಸಲಾಗಿದೆ. ಆಂಜನೇಯನ 
ಹಿಂಬದಿಯಲ್ಲಿ ಕೆಳಮುಖವಾಗಿರುವ ಖಡ ಜಾಗಟೆಯ ಚಿತ್ರಣವಿದ್ದರೆ, ಆಂಜನೇಯನ 
ಮೇಲ್ಲಾಗದಲ್ಲಿ ಸೂರ್ಯ, ಚಂದ್ರ, ಶಂಖ, ಚಕ್ರ, ಗಾಣ, ನೇಗಿಲಿನ ಚಿತ್ರಣವನ್ನು ಕಾಣಬಹುದು. ಈ 
ಶಾಸನವು ಬಹುತೇಕ ತುಟಿತವಾಗಿರುವುದರಿಂದ ಈ ಶಾಸನಶಿಲ್ಲವನ್ನು ಯಾವ ಉದ್ದೇಶದಿಂದ 
ಕಂಡರಿಸಿದ್ದಾರೆಂಬುದು ಸಷ್ಟವಾಗುವುದಿಲ್ಲ. 


ಹರೂರು ಗ್ರಾಮದ ವಿಜಯನಗರದ ದೊರೆ ಇಮ್ಮಡಿ ಹರಿಹರನ ಕಾಲದ ಶಾಸನವನ್ನು” 
ಸುಮಾರು ಏಳು ಅಡಿ ಉದ್ದ ಮತ್ತು ಮೂರುವರೆ ಅಡಿ ಅಗಲವಾದ ಕೆಂಪನೆಯ ಕಣಶಿಲೆಯ 
ಮೇಲೆ ಕಂಡರಿಸಲಾಗಿದೆ. ಮುಂಭಾಗ ಕನ್ನಡ ಭಾಷೆ ಮತ್ತು ಲಿಪಿಯಲ್ಲಿರುವ 35 ಸಾಲುಗಳ 
ಶಾಸನಪಾಠವನ್ನು ಬರೆಯಲಾಗಿದ್ದು, ಹಿಂಭಾಗದಲ್ಲೂ ಶಾಸನಪಾಠವಿದ್ದು, ಸಂಪೂರ್ಣವಾಗಿ 
ತುಟಿತವಾಗಿದೆ. ಹಿಂಭಾಗದ ಶಾಸನಪಾಠದ ಮೇಲ್ಸಾಗದಲ್ಲಿ ಒಂದುವರೆ ಅಡಿ ಎತ್ತರದ ಜಾಗದಲ್ಲಿ 
ಉಬ್ಬುಶಿಲ್ಲವನ್ನು ಕಡೆಯಲಾಗಿದೆ. ಮಧ್ಯದಲ್ಲಿ ಶಿವಲಿಂಗವಿದ್ದು, ಅದರ ಮೇಲ್ಲಾಗದಲ್ಲಿ 
ಸೂರ್ಯಚಂದರ ಚಿತ್ರಣವಿದೆ. 


ಶಿವಲಿಂಗದ ಬಲಬದಿಯಲ್ಲಿ ಆಂಜನೇಯ ಮತ್ತು ಗಾಣದ ಶಿಲಗಳಿದ್ದರೆ, ಶಿವಲಿಂಗದ 
ಎಡಭಾಗಕ್ಕೆ ವ್ಯಕ್ತಿಯೊಬ್ಬ ಎಡಗೈಯಲ್ಲಿ ಚಾಮರವಿಡಿದು ಪೂಜೆ ಮಾಡುತ್ತಾ ನಿಂತಿದ್ದಾನೆ. ಪಕ್ಕದಲ್ಲಿ 
ನಂದಿ ಶಿಲ್ಪವಿದೆ. ನಂದಿಯ ಕೆಳಭಾಗದಲ್ಲಿ ಚಿಕ್ಕದಾದ ಉಬ್ಬುಶಿಲ್ಲದ ಪಟ್ಟಿಗೆಯಿದೆ. ಇಲ್ಲಿ ನಿಂತಿರುವ 
ವ್ಯಕ್ತಿಯು ತನ್ನ ಎರಡೂ ಕೈಗಳನ್ನು ಎರಡೂ ಕಡೆ ಚಾಚಿ ಇಕ್ಕೆಲಗಳಲ್ಲಿ ಪದ್ಮಾಸನದಲ್ಲಿ ಕುಳಿತಿರುವ 
ಇಬ್ಬರು ವ್ಯಕ್ತಿಗಳ ತಲೆಯ ಮೇಲೆ ಇರಿಸಿ ಆಶೀರ್ವದಿಸುತ್ತಿದ್ದಾನೆ. ಎಡಭಾಗದಲ್ಲಿ ಕುಳಿತ ವ್ಯಕ್ತಿಯ 
ಪಕ್ಕದಲ್ಲಿ ಕತ್ತೆಯ ಚಿತ್ರಣವನ್ನು ಮಾಡಲಾಗಿದೆ. ಈ ಶಾಸನದಲ್ಲಿ ಮಹಾಪ್ರಧಾನ ಗುಂಡಪ್ಪ 
ದಣ್ಣಾಯಕನು ಮುಖ್ಯವರ್ತಕನಾದ ಪಟ್ಟಣಸ್ತಾಮಿ ಕಾಳಿಯಪ್ಪಸೆಟ್ಟಿಯರಿಗೆ ಭೂದಾನ ಮಾಡಿದ 
ವಿವರವಿದೆ. 


ಕೋಡಂಬಳ್ಳಿ ಗ್ರಾಮದ ಮಳಲೇಶ್ವರ ದೇವಾಲಯದ ಮುಂಭಾಗವಿರುವ ವಿಜಯನಗರದ ದೊರೆ 
ಅಚ್ಯುತರಾಯನ ಕಾಲದ ಶಾಸನವನ್ನು”* ಸುಮಾರು ಐದುವರೆ ಅಡಿ ಉದ್ದ ಮತ್ತು ಮೂರು ಅಡಿ 
ಅಗಲವಾದ ಕಣಶಿಲೆಯ ಫಲಕದ ಮೇಲೆ ಕಂಡರಿಸಲಾಗಿದೆ. ಫಲಕದ ಮೇಲ್ಭಾಗ 
ಗಜಾಪುಷ್ಠಾಕಾರದಲ್ಲಿದ್ದು ಒಂದು ಅಡಿ ಎತ್ತರದ ಉಬ್ಬುಶಿಲದ ಕೆತ್ತನೆಯಿದೆ. ಮಧ್ಯದಲ್ಲಿ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 361 


Cua 


ಶಿವಲಿಂಗವಿದ್ದು, ಪ್ರಭಾವಳಿಯಿಂದ ಕೂಡಿದೆ. ಇದರ ಮೇಲ್ಭಾಗ ಇಕ್ಕೆಲಗಳಲ್ಲಿ ಸೂರ್ಯ, ಚಂದ್ರರ 
ಚಿತ್ರಣವಿದೆ. ಶಿವಲಿಂಗದ ಬಲಬದಿಯಲ್ಲಿ ತ್ರಿಶೂಲದ ಚಿತ್ರಣವನ್ನು ಮಾಡಲಾಗಿದೆ. ಈ 
ಶಿಲ್ಲಪಟ್ಟಿಗೆಯಿಂದ ಕೆಳಭಾಗದಲ್ಲಿ ಕನ್ನಡ ಭಾಷೆ ಮತ್ತು ಲಿಪಿಯಲ್ಲಿರುವ 35 ಸಾಲುಗಳ ಶಾಸನ 
ಪಾಠವಿದ್ದು, ಈ ಶಿಲಾಫಲಕದ ಹಿಂಭಾಗದಲ್ಲಿಯೂ 14 ಸಾಲುಗಳ ಪಾಠವಿದ್ದು, ಉಳಿದ 
ಸಾಲುಗಳು ತ್ರುಟಿತವಾಗಿವೆ. ಈ ಶಾಸನದಲ್ಲಿ ಮಳಲೇಶ್ವರ ದೇವಾಲಯಕ್ಕೆ ಗ್ರಾಮವೊಂದನ್ನು ದತ್ತಿ 
ಬಿಟ್ಟ ವಿವರವಿದೆ. 


> ಚಕ್ಕೆರೆ ಗ್ರಾಮದ ತಿರುಮಲ ದೇವರ ಮುಂದಿರುವ ವಿಜಯನಗರ ಅರಸ ಅಚ್ಛ್ಯುತರಾಯನ ಕಾಲದ 
ಶಾಸನವು” ಸುಮಾರು ನಾಲ್ಕು ಅಡಿ ಉದ್ದ ಮತ್ತು ಎರಡು ಆಡಿ ಅಗಲವಾದ ಕಣಶಿಲೆಯ 
ಫಲಕದಲ್ಲಿ ಕೊರೆಯಲಾಗಿದ್ದು, ಕನ್ನಡ ಭಾಷೆ ಮತ್ತು ಲಿಪಿಯಲ್ಲಿರುವ 32 ಸಾಲುಗಳ 
ಶಾಸನಪಾಠವಿದೆ. ಮೇಲ್ಭಾಗದಲ್ಲಿರುವ ಮೊದಲ ಎಂಟು ಸಾಲುಗಳನ್ನು ಮಧ್ಯಭಾಗದಲ್ಲಿ 
ಕೊರೆಯಲಾಗಿದ್ದು, ಇಕ್ಕೆಲಗಳಲ್ಲಿ ಉಬ್ಬು ಶಿಲ್ಲಗಳ ರಚನೆಯಿದೆ. ಬಲಭಾಗದಲ್ಲಿ ಸೂರ್ಯ, ಅದರ 
ಕೆಳಭಾಗದಲ್ಲಿ ಚಕ್ರದ ಚಿತ್ರಣವಿದ್ದರೆ, ಎಡಭಾಗದಲ್ಲಿ ಚಂದ್ರ ಹಾಗೂ ಅದರ ಕೆಳಭಾಗದಲ್ಲಿ ಶಂಖದ 
ಚಿತ್ರಣವನ್ನು ಸುಂದರವಾಗಿ ಕಡೆಯಲಾಗಿದೆ. ಈ ಶಾಸನದಲ್ಲಿ ತಿರುಮಲ ದೇವರಿಗೆ ಭೂದಾನ 
ಮಾಡಿದ ಉಲ್ಲೇಖವಿದೆ. 


» ಗರಕಹಳ್ಳಿ ಗ್ರಾಮದ ಉಊರಬಾಗಿಲು ಬಳಿ ಉತ್ತರ ಕಡೆ ಇರುವ ಮೈಸೂರಿನ ಒಡೆಯ 
ದೊಡ್ಡದೇವರಾಜ ಒಡೆಯನ ಕಾಲದ ಶಾಸನವನ್ನು”* ಸುಮಾರು ಐದು ಅಡಿ ಉದ್ದ ಮತ್ತು 
ಎರಡುವರೆ ಅಡಿ ಅಗಲವಿರುವ ಕಣಶಿಲೆಯ ಫಲಕದ ಮೇಲೆ ಕಂಡರಿಸಲಾಗಿದೆ. ಈ ಫಲಕದ 
ಮೇಲ್ಬಾಗ ಸುಮಾರು ಒಂದುವರೆ ಅಡಿ ಎತ್ತರದಲ್ಲಿ ಉಬ್ಬುಶಿಲದ ಪೆಟ್ಟಿಗೆಯನ್ನು ಕಂಡರಿಸಲಾಗಿದೆ. 
ಮೇಲ್ಲಾಗದಲ್ಲಿ ಸೂರ್ಯ-ಚಂದರ ಶಿಲ್ಲಗಳ ಮಧ್ಯದಲ್ಲಿ ಶಿವಲಿಂಗವನ್ನು ಬಿಡಿಸಿದ್ದು, ಅವುಗಳ 
ಕೆಳಭಾಗದಲ್ಲಿ ಗಂಡಭೇರುಂಡದ ತಲೆಯುಳ್ಳ ವ್ಯಕ್ತಿಯು ನಿಂತಿರುವಂತೆ ಬಿಡಿಸಿದ್ದು, ಈತನು 
ಬಲಗೈಯನ್ನು ಮೇಲಕ್ಕೆತ್ತಿದ್ದು, ಎಡಗೈಯನ್ನು ಸೊಂಟದ ಮೇಲಿಟ್ಟುಕೊಂಡಿರುವಂತೆ ಬಿಡಿಸಲಾಗಿದೆ. 
ಈತನ ಎಡಬದಿಯಲ್ಲಿ ಹುಲಿಯೊಂದು ತನ್ನ ಮುಂಗಾಲುಗಳನ್ನು ಮೇಲಕ್ಕೆತ್ತಿ ಆಕ್ರಮಣ ಮಾಡುವ 
ಭಂಗಿಯಲ್ಲಿದೆ. 


ಈ ಪಟ್ಟಿಗೆಯ ಕೆಳಭಾಗದಲ್ಲಿ ಸುಮಾರು 14 ಸಾಲುಗಳ ಕನ್ನಡ ಭಾಷೆ ಮತ್ತು 
ಲಿಪಿಯಲ್ಲಿರುವ ಶಾಸನ ಪಾಠವಿದ್ದು, ಉಳಿದ ಸಾಲುಗಳು ಕಾಣುವುದಿಲ್ಲ. ಈ ಶಾಸನ 
ಶಿಲ್ಲದಲ್ಲಿರುವ ಗಂಡಭೇರುಂಡ, ಹುಲಿಯ ಶಿಲ್ಪಗಳನ್ನು ಗಮನಿಸಿದಾಗ ಇದೇ ಗ್ರಾಮದ 
ಹೊಯ್ದಳರ ಕಾಲದ ಶಾಸನಶಿಲ್ಲದ ಮಾದರಿಯನ್ನೇ ಈ  ಶಾಸನದಲ್ಲಿಯೂ 
ಬಳಸಿಕೊಂಡಿರುವುದನ್ನು ಕಾಣಬಹುದು. ಈ ಶಾಸನದಲ್ಲಿ "ದೇವರಾಜಪುರ' ಎಂಬ 
ಅಗಹಾರವನ್ನು ನಿರ್ಮಿಸಿ ಬ್ರಾಹ್ಮಣರಿಗೆ ಭೂದಾನ ಮಾಡಿದ ವಿವರವಿದೆ. 


ಒಟ್ಟಾರೆ ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ದೊರೆಯುವ ಸ್ನಾರಕ ಶಿಲ್ಲಗಳಾದ ವೀರಗಲ್ಲುಗಳು, 
ಮಾಸ್ತಿಕಲ್ಲುಗಳು, ಆತ್ಲಾಹುತಿ ಸ್ಮಾರಕಗಳ ಮೂಲಕ ಪ್ರಾಚೀನ ಕಾಲದಲ್ಲಿದ್ದ ದಾನಪದ್ಧತಿ, 
ವೀರಪರಂಪರೆ, ಮಹಾಸತಿ ಆಚರಣೆ, ಆತ್ಮ ಬಲಿದಾನದಂತಹ ಪದ್ಧತಿಯನ್ನು ಶಾಸನಗಳು ಹಾಗೂ 
ಶಿಲಗಳ ಮೂಲಕ ಗುರುತಿಸಬಹುದು. 


ಪ 


೪ 0 Na+ wN 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 362 
ಕ: ಬ ಲ 


ಕೊನೆ ಟಿಪ್ಪಣಿಗಳು 


ಡಾ. ಎಂ.ಎಂ. ಕಲಬುರ್ಗಿ : ಸಮಾಧಿ-ಬಲಿದಾನ-ವೀರಮರಣ ಸ್ಮಾರಕಗಳು, ಪು.3 
ಡಾ. ಎಂ. ಚಿದಾನಂದಮೂರ್ತಿ : ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಷು.330 
ಡಾ. ಆರ್‌. ಶೇಷಶಾಸ್ತಿ : ಕರ್ನಾಟಕದ ವೀರಗಲ್ಲುಗಳು, ಪು.4 

ಪೂರ್ವೋಕ್ತ, ಪು.5 § 

ಡಾ. ಎಂ. ಚಿದಾನಂದಮೂರ್ತಿ : ವೀರಗಲ್ಲುಗಳು ಮತ್ತು ಮಾಸ್ತಿಕಲ್ಲುಗಳು, ಪು.7 
ಡಿ.ವಿ. ಪರಮಶಿವಮೂರ್ತಿ : ತುಳುಗೋಳ್‌ ಸಂಕಥನ, ಪು.3 

ಡಾ. ಎಂ. ಚಿದಾನಂದಮೂರ್ತಿ : ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಷು.313 
ಡಾ. ಎಂ.ಎಂ. ಕಲಬುರ್ಗಿ : ಮಾರ್ಗ-।, ಪು.12 

ಡಾ. ಆರ್‌. ಶೇಷಶಾಸ್ತ್ರಿ : ಕರ್ನಾಟಕದ ವೀರಗಲ್ಲುಗಳು, ಪು.191 

ಜವ್‌; ರೈಸ್‌ (ಸಂ) : ೦, ಚನ್ನಪಟ್ಟಣ-144, ಮಳೂರುಪಟ್ಟ, ಪು.334 
ಪೂರ್ವೋಕ್ತ, ಚನ್ನಪಟ್ಟಣ-64, ಇಗ್ಗಲೂರು, ಷು.320 

EC ಅನುಬಂಧ ಸಂಪುಟ, ಚನ್ನಪಟ್ಟಣ-219, ಅಮ್ಮನಹಳ್ಳಿದೊಡ್ತಿ, ಹಮ.52 
ಬಿ.ಎಲ್‌.ರೈಸ್‌ (ಸಂ) : £೦೫, ಚನ್ನಪಟ್ಟಣ-150, ಮಳೂರುಪಟ್ಟ, ಪು.336 

ಡಾ. ಎಂ. ಚಿದಾನಂದಮೂರ್ತಿ : ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪು.315 
ಡಾ. ಎಂ.ಎಂ. ಕಲಬುರ್ಗಿ : ಸಮಾಧಿ-ಬಲಿದಾನ-ವೀರಮರಣ ಸ್ಮಾರಕಗಳು, ಪು.78 
ಡಾ. ಎಂ. ಚಿದಾನಂದಮೂರ್ತಿ : ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪು.284 
ಡಾ. ಆರ್‌. ಶೇಷಶಾಸ್ತ್ರಿ : ಕರ್ನಾಟಕದ ವೀರಗಲ್ಲುಗಳು, ಪು.150 

ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-149, ಮಳೂರುಪಟ್ಟ, ಪು.336 

ಡಿ.ವಿ. ಪರಮಶಿವಮೂರ್ತಿ (ಸಂ) : ಪ್ರೌಢದೇವರಾಯನ ಶಾಸನಗಳು, ಪು.41 
ಬಿ.ಎಲ್‌. ರೈಸ್‌ (ಸಂ) : £1 ಕನಕಪುರ-64, ಕಬ್ಲಾಳು, ಪು.276 

ಪೂರ್ವೋಕ್ತ, ಚನ್ನಪಟ್ಟಣ-46, ಹೊಂಗನೂರು, ಹು.313 

ಎಂ.ಎ.ಆರ್‌-1942, ಶಾಸನ ಸಂಖ್ಯೆ-2, ಹು. 

ಶಿವರಾಮೇಗೌಡ ನಾಗವಾರ (ಪ್ರಸಂ) : ಬೊಂಬೆಬೀಡು(ಸ್ಥರಣಸಂಚಿಕೆ), ಹು.21 
ಎಂ.ಎ.ಆರ್‌-1942, ಶಾಸನ ಸಂಖ್ಯೆ-2, ಹು. 

ಎಂ.ಎ.ಆರ್‌-1942, ಶಾಸನ ಸಂಖ್ಯೆ-3, ಹು.113 

ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-142, ಮಳೂರುಪಟ್ಟ, ಪು.333 
ಕ್ಷೇತ್ರಕಾರ್ಯದ ಸಂದರ್ಭಲ್ಲಿ ಪತ್ನೆಯಾದದ್ದು, ಸರಗೂರು ಗ್ರಾಮ. 

ಬಿ.ಎಲ್‌. ರೈಸ್‌ (ಸಂ) : £೦, ಚೆನ್ನಪಟ್ಟಣ-13, ಚಂನಮಾನಹಳ್ಳಿ, ಪು.303 
ಪೂರ್ವೋಕ್ತ, ಚನ್ನಪಟ್ಟಣ-57, ಗರಕಹಳ್ಳಿ, ಪು.319 

ಪೂರ್ವೋಕ್ತ, ಚನ್ನಪಟ್ಟಣ-63, ಇಗ್ಗಲೂರು, ಪು.320 

ಪೂರ್ವೋಕ್ತ ಚನ್ನಪಟ್ಟಣ-148, ಮಳೂರುಪಟ್ಟ, ಪು.335 

ಪೂರ್ವೋಕ್ತ, ಚನ್ನಪಟ್ಟಣ-58, ಗರಕಹಳ್ಳಿ, ಪು.319 

ಪೂರ್ವೋಕ್ತ, ಚನ್ನಪಟ್ಟಣ-162, ಕುಕ್ಕೂರು, ಪು.344 

ಪೂರ್ವೋಕ್ತ, ಚನ್ನಪಟ್ಟಣ-147, ಮಳೂರುಪಟ್ಟ, ಪು.335 

ಪೂರ್ವೋಕ್ತ ಚನ್ನಪಟ್ಟಣ-159. ಹೊನ್ನಾಯಕನಹಳ್ಳಿ, ಹು.343 

ಕ್ಷೇತ್ರಕಾರ್ಯದ ಸಂದರ್ಭದಲ್ಲಿ ಪತ್ತೆಯಾದದ್ದು. ಸರಗೂರು ಗ್ರಾಮ. 

ಡಾ. ಚೆನ್ನಕ್ಕ ಪಾವಟೆ : ಶಾಸನಗಳಲ್ಲಿ ಕರ್ನಾಟಕದ ಸ್ತೀಸಮಾಜ, ಹು.233 


se. 


Go. 
40. 


41. 


42. 
43. 
44. 
45. 
46. 
47. 
48. 
4೨. 
50. 


51. 


52. 
53. 
54. 
55. 
56. 
57. 
58. 
59. 
60. 


61. 


62. 
6s. 
64. 
65. 
66. 
67. 
68. 
69. 


7೦. 


71. 


72. 
73. 
74. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 363 
ಕ: ಸ (9) 


ಡಾ. ಎಂ.ಎಂ. ಕಲಬುರ್ಗಿ : ಸಮಾಧಿ-ಬಲಿದಾನ-ವೀರಮರಣ ಸ್ಮಾರಕಗಳು, ಪು.26 
ಬಿ.ಎಲ್‌. ರೈಸ್‌ (ಸಂ) : £೭, ಚನ್ನಪಟ್ಟಣ-46, ಹೊಂಗನೂರು, ಪು.313 

ಡಾ. ಚೆನ್ನಕ್ಕ ಪಾವಟೆ : ಶಾಸನಗಳಲ್ಲಿ ಕರ್ನಾಟಕದ ಸ್ತೀಸಮಾಜ, ಹು.243 

ಡಾ. ಎಂ.ಎಂ. ಕಲಬುರ್ಗಿ : ಸಮಾಧಿ-ಬಲಿದಾನ-ವೀರಮರಣ ಸ್ಮಾರಕಗಳು, ಪು.39 
Ec ಅನುಬಂಧ ಸಂಪುಟ, ಚನ್ನಪಟ್ಟಣ-220, ಅಮ್ಮನಹಳ್ಳಿದೊಡ್ಡಿ, ಹಮು.52 
ಪೂರ್ವೋಕ್ತ ಚನ್ನಪಟ್ಟಣ-206, ಮಳೂರುಪಟ್ಟ, ಪು.49 

ಬಿಮಲ್‌; ರೈಸ್‌ (ಸಂ) : £೫ ಚನ್ನಪಟ್ಟಣ-46, ಹೊಂಗನೂರು, ಪು.313 

ಡಾ. ಬಿ.ಎಸ್‌. ಶೇಠೆ : ಕರ್ನಾಟಕದಲ್ಲಿ ಸತಿಪದ್ಧತಿ, ಹು.304 

ಎಂ.ಎ.ಆರ್‌-1942, ಶಾಸನ ಸಂಖ್ಯೆ-27, ಹು.128 

ಬಿ.ಎಲ್‌. ರೈಸ್‌ (ಸಂ) : £೫ ಚನ್ನಪಟ್ಟಣ-69, ಬೇವೂರು, ಪು.323 
ಪೂರ್ವೋಕ್ತ, ಚನ್ನಪಟ್ಟಣ-70. ಬೇವೂರು, ಪು.323 

EC I; ಅನುಬಂಧ ಸಂಪುಟ, ಚನ್ನಪಟ್ಟಣ-205, ಮಳೂರುಪಟ್ಟ, ಪು.49 

ಡಾ. ಸಿ.ಯು. ಮಂಜುನಾಥ : ಶಾಸನಗಳು ಮತ್ತು ಕರ್ನಾಟಕ ಸಂಸ್ಕೃತಿ, ಹು.445 
ಡಾ. ಆರ್‌. ಶೇಷಶಾಸ್ತಿ : ಕರ್ನಾಟಕದ ವೀರಗಲ್ಲುಗಳು, ಪು.50 

ಪೂರ್ವೋಕ್ತ, ಪು51 

ಬಿ.ಎಲ್‌. ರೈಸ್‌ (ಸಂ) : £೫, ಚನ್ನಪಟ್ಟಣ-72., ಬೇವೂರು, ಪು.146 

ಡಾ. ಡಿ.ವಿ. ಪರಮಶಿವಮೂರ್ತಿ : ಕನ್ನಡ ಶಾಸನ ಶಿಲ್ಪ, ಪು.7 

ಬಿ.ಎಲ್‌. ರೈಸ್‌ (ಸಂ) : ೦1, ಚನ್ನಪಟ್ಟಣ-161, ಮಂಕುಂದ, ಪು.343 
ಪೂರ್ವೋಕ್ತ ಚನ್ನಪಟ್ಟಣ-134, ಮಳೂರುಪಟ್ಟ, ಪು.332 

ಬಾ.ರಾ. ಗೋಪಾಲ್‌ (ಸಂ) : ಎ.ಕ-07, ಮದ್ದೂರು-54, ತಿಪ್ಪೂರು, ಪು.282 
ಬಿ.ಎಲ್‌. ರೈಸ್‌ (ಸಂ) : £೮, ಚನ್ನಪಟ್ಟಣ-160, ಹೊನ್ನಾಯಕನಹಳ್ಳಿ, ಪು.166 
ಪೂರ್ವೋಕ್ತ, ಚನ್ನಪಟ್ಟಣ-167, ಹೆಚ್‌.ಬ್ಯಾಡರಹಳ್ಳಿ, ಹು.167 

ಮಂಜುನಾಥ. ಎಂ.ಕೆ : ರಾಮನಗರ ಜಿಲ್ಲೆಯ ಸಾಂಸ್ಕೃತಿಕ ಪರಂಪರೆ, ಪು.218-222. 
ಪೂರ್ವೋಕ್ತ ಪು.40-43. 

ಬಾಲ್‌; ರೈಸ್‌ (ಸಂ) : £೦, ಚನ್ನಪಟ್ಟಣ-66, ಯಲಿಯೂರು, ಪು.321 
ಪೂರ್ವೋಕ್ತ, ಚನ್ನಪಟ್ಟಣ-36, ಹರೂರು, ಪು.310 

ಪೂರ್ವೋಕ್ತ, ಚನ್ನಪಟ್ಟಣ-59, ಗರಕಹಳ್ಳಿ, ಪು.319 

ಪೂರ್ವೋಕ್ತ ಚನ್ನಪಟ್ಟಣ-73, ಮಾಗೇನಹಳ್ಳಿ, ಹು.324 

ಪೂರ್ವೋಕ್ತ, ಚನ್ನಪಟ್ಟಣ-51, ಮಾಳಗಾಳು, ಪು.315 

ಪೂರ್ವೋಕ್ತ, ಚನ್ನಪಟ್ಟಣ-76, ಮಳೂರು, ಪು.326 

ಕ್ಷೇತ್ರಕಾರ್ಯದ ಸಮಯದಲ್ಲಿ ಪತ್ನೆಯಾದದ್ದು, ನೆರಳೂರು ಗ್ರಾಮ. 
ಕ್ಷೇತಕಾರ್ಯದ ಸಮಯದಲ್ಲಿ ಪತ್ತೆಯಾದದ್ದು, ವಿಠಲೇನಹಳ್ಳಿ ಗಾಮ. 

EC IX ಅನುಬಂಧ ಸಂಪುಟ, ಚನ್ನಪಟ್ಟಣ-203, ಭೈರಾಪಟ್ಟ, ಹು.48 

ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-37, ಹರೂರು, ಪು.310 
ಪೂರ್ವೋಕ್ತ, ಚನ್ನಪಟ್ಟಣ-53, ಕೋಡಂಬಳ್ಳಿ, ಷಹು.316 

ಪೂರ್ವೋಕ್ತ, ಚನ್ನಪಟ್ಟಣ-155, ಚಕ್ಕೆರೆ, ಷಹು.341 

ಪೂರ್ವೋಕ್ತ, ಚನ್ನಪಟ್ಟಣ-56, ಗರಕಹಳ್ಳಿ, ಪು.318 


* kkk ok 


AL ANG 
LN AN 
alc 

LN AN 
Ja alc 


ಅಧ್ಯಾಯ - ಆರು K 


ಸಾಮಾಜಿಕ ಮತ್ತು ಆರ್ಥಿಕ ಅಧ್ಯಯನ ¥ 


AN 


“\ 


A 
x 
PR 
x 
xl 
x x 
7K 4 
lc 4 
Ay IN 
ML KY 
7K 4 
3 ಈಿೀ ವರ್ಣವವಸೆ 3 
xk SN) ak 
7K 4 
೫ ಈ ದಲಿತರ ಸ್ಥಾನಮಾನ x 
3 | x 
3k ಳೇ  ಸೀಯರ ಸಾನಮಾನ Ko) 
ಮೆ [) N 
* ; x 
೫ ಸ: ಲಥ x 
KS AYA 
Ko %  ಅಗಹಾರಗಳು x 
೫% ಜಿ ನಾಯ ಪದಿ x 
3% ಗ x 
೫ ಳ್ಫೇ ವ್ಯವಸಾಯ ಪದ್ಧ, ತಿ ೫ 
x x 
pe k Alc 
BR 
Wl ನೀರಾವರಿ ವ್ಯವಸ್ಥೆ J 
alc ಕ 
KW ಳೇ ಕೈಗಾರಿಕೆಗಳು / ವೃತ್ತಿಗಳು 
3 ಈ ತೆರಿಗೆ ಪದತಿ 3 
kl 4 x 
% ಳೇ ವರ್ತಕರು / ವ್ಯಾಪಾರ pS 
kl ಸ k 5% 
pu ಇ ಪಟ್ಟಣ ಮತ್ತು ಸಂತೆಗಳ ನಿರ್ಮಾಣ Ys 
alc se 
7K KR ೨ >» 
3% hoe ನಲಿ ಪದ್ಧತಿ 3% 
೨4 xe 
Ky ಳಿ ಪ್ರಾಚೀನ ಕಾಲದ ಸಾಲಸೌಲಭ್ಯಗಳು J 
alc <u 
7 ನಳ ಭೂಮಿಯ ಲೇವಾದೇವಿ ವ್ಯವಹಾರಗಳು % 
Fp 3 
3 ಳೆ  ಭೂದಾನದ ವಿಧಗಳು yk 
3 x 
ps ಈ  ಮಾಪನಗಳು- ಅಳತೆ ಮತು ತೂಕ KY: 
% - aL 
ನ AR 
alc aU 
3K >» 
KS aL 
( AR 
xc 
SN 


MZ AML AML NMC MCE MCL AML AML AML NL NM AML NL NM MLN NL MLN NL MLN NL NL 


Ja 
AVATAR IRINA AT AKIRA IRNIRIR ARAKI AKIRA ARRAN AKINORI 


ಅಧ್ಯಾಯ — ಆರು 
ಸಾಮಾಜಿಕ ಮತ್ತು ಆರ್ಥಿಕ ಅಧ್ಯಯನ 


ಈ ಅಧ್ಯಾಯದಲ್ಲಿ ಚನ್ನಪಟ್ಟಣ ತಾಲ್ಲೂಕಿನ ಪ್ರಾಚೀನ ಕಾಲದ ಸಾಮಾಜಿಕ ಹಾಗೂ ಆರ್ಥಿಕ 
ವ್ಯವಸ್ಥೆಯನ್ನು ಕುರಿತು ವಿಶ್ಲೇಷಿಸಲಾಗಿದೆ. ವರ್ಣವ್ಯವಸ್ಥೆ, ಅಗಹಾರಗಳು, ವಿದ್ಯಾಭ್ಯಾಸ, ಸ್ತೀಯರ 
ಸ್ಥಾನಮಾನ, ನ್ಯಾಯಪದ್ಧತಿ, ವ್ಯವಸಾಯ, ಬೆಳೆಗಳು, ಆಹಾರಪದ್ಧತಿ. ನೀರಾವರಿ ವ್ಯವಸ್ಥೆ, ಕೆರೆಕಟ್ಟೆಗಳ 
ನಿರ್ಮಾಣ-ನಿರ್ವಹಣೆ, ಕೈಗಾರಿಕೆಗಳು, ವೃತ್ತಿಗಳು, ತೆರಿಗೆ ಪದ್ಧತಿ, ವರ್ತಕರು, ನಾಣ್ಯಪದ್ಧತಿ 
ಮೊದಲಾದವುಗಳನ್ನು ಕುರಿತು ಶಾಸನಗಳ ಆಧಾರದಿಂದ ಈ ಅಧ್ಯಾಯದಲ್ಲಿ ವಿವೇಚಿಸಲಾಗಿದೆ. 
ಇವಲ್ಲದೆ ಪ್ರಾಚೀನ ಕಾಲದ ಸಾಲಸೌಲಭ್ಯಗಳು, ಭೂಮಿಯ ಲೇವಾದೇವಿ ವ್ಯವಹಾರಗಳು, 
ಭೂದಾನದ ಬಗೆಗಳು, ಅಳತೆ ಹಾಗೂ ತೂಕದ ಮಾಪನಗಳನ್ನು ಕುರಿತು ಶಾಸನಗಳಲ್ಲಿ 


ಉಲ್ಲೇಖಗೊಂಡಿರುವಂತೆ ಚರ್ಚಿಸಲಾಗಿದೆ. 
ವರ್ಣವ್ಯವಸ್ಥೆ * 
@ 


ನಮ್ಮ ನಾಡಿನಲ್ಲಿ ಜಾತಿಪದ್ಧತಿಯು ವೈದಿಕ ಕಾಲದಿಂದಲೂ ನಡೆದುಕೊಂಡು ಬಂದಿರುವುದನ್ನು 
ಕಾಣಬಹುದಾಗಿದೆ. ಅಂದರೆ ಜನರು ತಾವು ಮಾಡುತ್ತಿದ್ದ ವೃತ್ತಿಗಳಿಗನುಸಾರವಾಗಿ ಪ್ರಮುಖವಾಗಿ 
ಚತುರ್ವರ್ಣಗಳಾಗಿ ವಿಂಗಡಿಸಿಕೊಂಡಿರುವುದನ್ನು ಕಾಣಬಹುದು. ಈ ಸಾಮಾಜಿಕ ವ್ಯವಸ್ಥೆ 
ಸಂಪೂರ್ಣವಾಗಿ ಧಾರ್ಮಿಕ ಬುನಾದಿಯ ಮೇಲೆ ರೂಪುಗೊಂಡಿದೆ ಎಂಬುದು ಪ್ರಸ್ತುತ ತಿಳಿದಿರುವ 
ವಿಚಾರ. ಧರ್ಮವನ್ನು ಪ್ರತ್ಯೇಕಿಸಿ ಸಮಾಜವನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅಷ್ಟರ ಮಟ್ಟಿಗೆ ನಮ್ಮ 
ಸಾಮಾಜಿಕ ಬದುಕಿನಲ್ಲಿ ಧರ್ಮವು ಬೆರೆತುಹೋಗಿದೆ. ಪ್ರಾಚೀನ ಸಮಾಜದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, 
ವೈಶ್ಯ ಹಾಗೂ ಶೂದ್ರ ಎಂಬ ನಾಲ್ಕು ವರ್ಗಗಳು ಕಂಡುಬರುತ್ತವೆ. ಈ ವರ್ಗಗಳ ಆಧಾರದಲ್ಲಿ 
ಅವರವರ ಆಚಾರ-ವಿಚಾರಗಳು ರೂಪುಗೊಂಡಿರುವುದನ್ನು ಕಾಣಬಹುದು. ಉದಾಹರಣೆಗೆ 
ಬ್ರಾಹ್ಮಣರು ಪ್ರಮುಖವಾಗಿ ವೇದಾಧ್ಯಯನ, ಪಾಠ ಪ್ರವಚನಗಳನ್ನು ಮಾಡುತ್ತಿದ್ದರು. ಕ್ಷತ್ರಿಯರಾದ 
ರಾಜರು ತಮ್ಮ ಶಕ್ತಿ-ಯುಕ್ತಿಗಳಿಂದ ಪ್ರಜೆಗಳ ಹಾಗೂ ರಾಜ್ಯದ ಸಂರಕ್ಷಣೆಯಲ್ಲಿ ತೊಡಗಿದ್ದರು. ಅದೇ 
ರೀತಿ ವೈಶ್ಯರಾದ ವ್ಯಾಪಾರಿ ವರ್ಗದವರು ಅವರ ಮುಖ್ಯ ಕಸುಬಾದ ವ್ಯಾಪಾರ-ವಹಿವಾಟಿನಲ್ಲಿ 
ತೊಡಗಿಸಿಕೊಂಡಿದ್ದರು. ಅನಂತರ ಶೂದರು ವ್ಯವಸಾಯ ಅಂದರೆ ಕೃಷಿ, ಆಹಾರೋತ್ತನ್ನಗಳನ್ನು 
ಬೆಳೆಯುವ ಹಾಗೂ ಇನ್ನಿತರೆ ಗುಡಿಕೈಗಾರಿಕೆ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದರು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 365 


ಈ ಮೇಲೆ ವಿವರಿಸಿದ ನಾಲ್ಕು ವರ್ಗಗಳಲ್ಲಿ ಮೊದಲ ಮೂರು ವರ್ಗದವರ ಸ್ಥಿತಿ 
ಉತ್ತಮವಾಗಿತ್ತು. ಜೊತೆಗೆ ತಮ್ಮ ವೃತ್ತಿಗಳಲ್ಲಿ ಬದಲಾವಣೆ ಹೊಂದಬಹುದಾಗಿತ್ತು. ಅಂದರೆ 
ಬ್ರಾಹ್ಮಣರು ರಾಜ್ಯಭಾರ, ಕ್ಷತ್ರಿಯ ಹಾಗೂ ವೈಶ್ಯರು ರಾಜಕೀಯ ರಂಗದಲ್ಲಿ ಕಾರ್ಯನಿರ್ವಹಿಸಿದ 
ಉದಾಹರಣೆಗಳು ಇತಿಹಾಸದ ಪುಟಗಳಲ್ಲಿ ಗುರುತಿಸಬಹುದಾಗಿದೆ. ಆದರೆ ಶೂದ್ರ ವರ್ಗದವರು 
ತಮ್ಮ ವೃತ್ತಿಯನ್ನು ಮಾಡಿಕೊಂಡು, ಮೇಲ್ಪರ್ಗದವರ ಸೇವೆ ಮಾಡುತ್ತಿದ್ದರು. ಅಂದಿನ ಸಮಾಜದಲ್ಲಿ 
ವರ್ಣವ್ಯವಸ್ಥೆಯ ಅನೇಕ ಕಟ್ಟುಪಾಡುಗಳು ಇದ್ದಾಗಲೂ ಬ್ರಾಹ್ಮಣರಿಗೆ ಹೆಚ್ಚಿನ ಪ್ರಾಶಸ್ತ್ಯವಿತ್ತು ಏಕೆಂದರೆ 
ಸರ್ವಜಾತಿಗಳಲ್ಲಿ ಬ್ರಾಹ್ಮಣ ಜಾತಿಯೇ ಶ್ರೇಷ್ಠ ಎಂಬುದು ವೈದಿಕ ಕಾಲದಿಂದಲೂ ಆಚರಿಸಿಕೊಂಡು 
ಬಂದಿರುವ ನಂಬಿಕೆಯಾಗಿದೆ. ಆದ್ದರಿಂದ ಸಮಾಜದಲ್ಲಿ ಬ್ರಾಹ್ಮಣರು ಹೆಚ್ಚಿನ ಗೌರವಕ್ಕೆ 
ಪಾತ್ರರಾಗಿದ್ದರು. ಈ ಚತುರ್ವರ್ಣಗಳಲ್ಲಿ ಅನೇಕ ಉಪಪಂಗಡಗಳೂ, ಜಾತಿಗಳೂ ರೂಪುಗೊಂಡವು. 
ಈ ನಾಲ್ಕು ವರ್ಣಗಳಿಗೆ ಸೇರದ ಅಂತ್ಯಜರು ಅಥವಾ ಅಸ್ಲಶ್ಯರೆಂಬ ವರ್ಗವೊಂದು 
ಬೆಳದುಬರುವಂತೆ ಮುತುವರ್ಜಿ ವಹಿಸಲಾಯಿತು. ಅವರ ಬದುಕು ಕ್ರೂರವಾಗಿತ್ತೆಂಬುದಾಗಿ 
ತಿಳಿದುಬರುತ್ತದೆ. ಪ್ರಸ್ತುತ ಈ ಅಧ್ಯಾಯದಲ್ಲಿ ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ಪ್ರಾಚೀನ ಕಾಲದಲ್ಲಿದ್ದ 
ವರ್ಣವ್ಯವಸ್ಥೆಯನ್ನು ಶಾಸನಗಳಾಧಾರದಿಂದ ಈ ಕೆಳಗಿನಂತೆ ವಿಶ್ಲೇಷಿಸಬಹುದು. 


ಬ್ರಾಹ್ಮಣರು : ಚನ್ನಪಟ್ಟಣ ತಾಲ್ಲೂಕಿನ ಶಾಸನಗಳಲ್ಲಿ ಬ್ರಾಹ್ಮಣರಿಗೆ ಸಂಬಂಧಿಸಿದಂತೆ 
ಅವಲೋಕಿಸಿದಾಗ, ಇವರು ಸಾಕಷ್ಟು ಉನ್ನತ ಸ್ಥಾನದಲ್ಲಿದ್ದದು ಕಂಡುಬರುತ್ತದೆ. ಆಗಿನ ಕಾಲದಲ್ಲಿ 
ರಚನೆಯಾದ ಅಗ್ರಹಾರಗಳು. ಬ್ರಹಪುರಿಗಳಲ್ಲಿ ನೆಲೆಸಿದ್ದ ಬ್ರಾಹ್ಮಣರ ಪ್ರಾಮುಖ್ಯತೆ ಕಂಡುಬರುತ್ತದೆ. 
ಅಗಹಾರಗಲ್ಲಿನ ಬ್ರಾಹ್ಹಣರ ಮುಖಂಡರನ್ನು ಮಹಾಜನಗಳಂದು ಕರೆಯಲಾಗುತ್ತಿತ್ತು ಈ 
ಮಹಾಜನಗಳು ದೇವಾಲಯದ ಅರ್ಚಕರಾಗಿ ಮತ್ತು ನ್ಯಾಯಾಧೀಶರೂ ಆಗಿರುತ್ತಿದ್ದು; ಸಕ್ರಿಯವಾಗಿ 
ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರು. ಪ್ರಮುಖವಾಗಿ ಮೂಲತಃ ವೇದಾಧ್ಯಯನ, 
ನೀತಿಶಾಸ್ತ್ರ, ತತ್ನಶಾಸ್ತ್ಯ, ನ್ಯಾಯಶಾಸ್ತ್ರ, ವ್ಯಾಕರಣ ಹೀಗೆ ಹತ್ತು ಹಲವು ಕ್ಷೇತಗಳ ಅಧ್ಯಯನದಲ್ಲಿ 
ತೊಡಗಿಸಿಕೊಂಡು ಸಾಮಾಜಿಕ ಕಾರ್ಯಗಳಲ್ಲಿ ನೀತಿಮಾರ್ಗ ಸೂಚಕರಾಗಿದ್ದರು. 


ತಾಲ್ಲೂಕಿನ ಪ್ರಾಚೀನ ಅಗ್ರಹಾರಗಳಾದ ಚತುರ್ಮೇದಿಮಂಗಲಗಳಲ್ಲಿನ ಬ್ರಾಹ್ಮಣರಿಗೆ 
ರಾಜಮಹಾರಾಜರು ಹಾಗೂ ಅಧಿಕಾರಿ ವರ್ಗದವರು ಅನೇಕ ದಾನದತ್ತಿ ನೀಡಿ ಪೋಷಿಸುತ್ತಿದ್ದರು 
ಎಂದು ಶಾಸನಗಳಿಂದ ತಿಳಿಯಬಹುದಾಗಿದೆ. ಅಂದಿನ ಕಾಲದಲ್ಲಿ ಬ್ರಾಹ್ಹ್ವಣ ಮಠಾಧೀಶರಿಗೂ, 
ಯತಿಗಳಿಗೂ ಕೂಡ ಹಲವಾರು ದಾನದತ್ತಿ ನೀಡಲಾಗುತ್ತಿತ್ತು ಅಬ್ಲೂರು ಗ್ರಾಮದ ಕ್ರಿಶ. 1523ರ 
ತಾಮಶಾಸನವೊಂದರಲ್ಲಿ ವಿಜಯನಗರದ ದೊರೆ ಕೃಷ್ಣದೇವರಾಯನು ಆತನ ಗುರುಗಳಾದ 
ಶೀವ್ಯಾಸತೀರ್ಥರಿಗೆ ಅಗ್ರಹಾರವೊಂದನ್ನು ದಾನ ನೀಡಿರುವುದನ್ನು ಕಾಣಬಹುದು." ಈ ಶಾಸನದಲ್ಲಿ 
'ಶ್ರೀಮದ್ವೈಷ್ಟವ ಸಿದ್ಧಾಂತ ಸ್ಥಾಪಕಾಯ ಮಹಾತ್ಸನೇ। ವ್ಯಾಖ್ಯಾಶಾಖಿಲಸ್ತಾಯುಜ್ಞಾನ ವೈರಾಗ್ಯ ಶಾಲಿನೇ। 
ಪರಿವ್ರಾಜಕಮರ್ಯಾಯ  ಶಾಂತಿದಾಂತಿಯುಶಾಯವೈ! ಬ್ರಂಹ್ಮಣ್ಯತೀರ್ಥಶಿಷ್ಠ ವ್ಯಾಸತೀರ್ಥಾಯ 
ಧೀಮತೇ' ಎಂದು ವ್ಯಾಸತೀರ್ಥರನ್ನು ವರ್ಣಿಸುತ್ತದೆ. ವಿಜಯನಗರ ಅರಸರ ರಾಜಗುರುಗಳಾಗಿದ್ದ 
ವ್ಯಾಸತೀರ್ಥರಿಗೆ ಕೃಷ್ಣದೇವರಾಯನು ಕೆಳಲೆನಾಡಿನ ಚನ್ನಪಟ್ಟಣ ಸೀಮೆಯ ಹೊಂಗನೂರು ಸ್ಥಳಕ್ಕೆ 
ಸಲ್ಲುವ ಸಣಬನಹಳ್ಳಿ ಹಾಗೂ ಹೊಸಹಳ್ಳಿ ಗ್ರಾಮಗಳನ್ನು "ಬಹ್ನಣ್ಯತೀರ್ಥಪುರ'ವೆಂಬ ಅಗ್ರಹಾರವಾಗಿ 
ಮಾಡಿ ದಾನ ನೀಡಿರುವುದನ್ನು ಕಾಣಬಹುದು. 


ಬ್ರಾಹ್ಮಣರಲ್ಲಿ ಹಲವಾರು ವೃತ್ತಿ ಗೋತ್ರದವರಿದ್ದರೆಂದು ತಿಳಿದುಬರುತ್ತದೆ. ಮೈಸೂರು 
ಅರಸರಾದ ಕಂಠೀರವನರಸರಾಜ ಒಡೆಯರ ಕಾಲದ ಶಾಸನವೊಂದರಲ್ಲಿ ಚನ್ನಪಟ್ಟಣ ಸೀಮೆಯ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 366 


ಮಳೂರು ಗ್ರಾಮದ ಅಪ್ರಮೇಯಸ್ವಾಮಿ ಸನ್ನಿಧಿಯಲ್ಲಿ ನಾನಾಗೋತ್ರ, ನಾನಾಸೂತ್ರದ ಬ್ರಾಹ್ಮಣರಿಗೆ 
ಮತ್ತು ಮಹಾಜನಗಳಿಗೆ ಬ್ಯಾಲಕುಳಿ ಗ್ರಾಮವನ್ನು ದಾನ ನೀಡಿದ ವಿವರವಿದೆ. ದೇವಾಲಯಗಳಿಗೆ 
ದಾನ ನೀಡಿದಾಗ ಸಾಮಾನ್ಯವಾಗಿ ದೇವರ ದೀವಿಗೆಗೆ, ನೈವೇದ್ಯಕ್ಕೆ ನೀಡಿದ ದಾನವನ್ನು "ಅಮೃತಪಡಿ 
ದಾನ' ಎಂದು ಹೆಸರಿಸಲಾಗುತಿತ್ತು. ಈ ಸಂದರ್ಭದಲ್ಲಿಯೂ ಬ್ರಾಹ್ಮಣರು ದಾನ ಸ್ಟೀಕರಿಸುತ್ತಿದ್ದರು. 


ಅಗಹಾರಗಳಲ್ಲಿದ್ದ ಬ್ರಾಹ್ಮಣರು ಅನೇಕ ದಾನದತ್ತಿಗಳನ್ನು ಪಡೆದಿದ್ದರು." ಕ್ರಿಶ. 1534ರ ಚಕ್ಕೆರೆ 
ಗ್ರಾಮದ ಶಿಲಾಶಾಸನವೊಂದರಲ್ಲಿ* ಶ್ರೀಮತ್‌ ವೇದಮಾರ್ಗ್ಗ ಪ್ರಶಿಷ್ಲಾಚಾರ್ಯರು ಚಕ್ರಕೊಲು ವಿಜೆಯ 
ಚೂಡಾಮಣಿಯಾದ ನಲ್ಲಾನು ತಿಮ್ಮರಾಯ ಚಕ್ರವರ್ತಿಅಯ್ಕನ ಪ್ರಿಯಶಿಷ್ಯರಾದ ಶ್ರೀರಾಮಯ್ಯ 
ರಾಮಾನುಜಯನ ಮಗನಾದ ನಾರಾಯಣಯ್ಯನವರಿಗೆ ಕೆಳಲೆಯನಾಡ ಶ್ರೀರಾಜರಾಜಚೋಳ 
ಚತುರ್ಮೇದಿಮಂಗಲವಾದ ಕೂಡಲೂರು ಸ್ಥಳದೊಳಗಣ ಚಕ್ಕೆರೆ ಗ್ರಾಮದಲ್ಲಿ ದಾನವನ್ನು 
ವಿಜಯನಗರದ ದೊರೆ ಅಚ್ಛುತರಾಯನ ಕಾಲದಲ್ಲಿ ನೀಡಿದ ವಿವರವಿದೆ. 


ವಿಜಯನಗರ ಅರಸ ಸದಾಶಿವರಾಯನ ಕಾಲದಲ್ಲಿ ಬ್ರಾಹ್ಮಣರಿಗೆ ಅಗ್ರಹಾರವೊಂದನ್ನು ದಾನ 
ನೀಡಿದ ವಿವರ ಮಳೂರು ಗ್ರಾಮದ ಶಾಸನವೊಂದಲರಲ್ಲಿದೆ.” ಇದೇ ಗ್ರಾಮದ ಮತ್ತೊಂದು 
ಶಾಸನದಲ್ಲಿ ಹೆಬ್ಬಾರರಿಗೆ (ಬ್ರಾಹ್ಮಣರಿಗೆ ಭೂದಾನ ಮಾಡಿದ ವಿವರವಿದೆ. ಅದೇರೀತಿ ಮೈಸೂರು 
ಒಡೆಯ ದೇವರಾಜ ಮಹೀಪಾಲರು ಗರಿಖಹಳ್ಳಿ ಗ್ರಾಮವನ್ನು "ದೇವರಾಜಪುರ' ಎಂಬ 
ಅಗಹಾರವಾಗಿ ನಿರ್ಮಿಸಿ ಬ್ರಾಹ್ಮಣರಿಗೆ ದಾನವಾಗಿ ನೀಡಿದ ವಿವರ ಗರಕಹಳ್ಳಿ ಗ್ರಾಮದ 
ಶಾಸನದಲ್ಲಿದೆ.” ಬ್ರಾಹಣರು ಅಗ್ರಹಾರದ ಪರಮಾಧಿಕಾರವನ್ನು ಹೊಂದಿದ್ದು, ದೇವಾಲಯ 
ನಿರ್ಮಾಣ, ದಾನದತ್ತಿ ಮತ್ತು ಭೂಮಿಯ ಪರಭಾರೆಯ ಕಾರ್ಯದಲ್ಲೂ ಸಕ್ರಿಯ ಕಾರ್ಯ 
ನಿರ್ವಹಿಸುತ್ತಿದ್ದ ವಿವರ ಶಾಸನಗಳಲ್ಲಿ ದಾಖಲಾಗಿದೆ." 


ಕ್ಷತ್ರಿಯರು : ಪ್ರಾಚೀನ ಸಮಾಜದಲ್ಲಿ ಬ್ರಾಹ್ಹಣರ ನಂತರದ ಸ್ಥಾನವನ್ನು ಕ್ಷತ್ರಿಯರು ಪಡೆದಿದ್ದಾರೆ. 
"ರಾಜಾ ಪ್ರತ್ಯಕ್ಷ ದೇವತಾಳ' ಅಂದರೆ ರಾಜನು ಭೂಮಿಯ ಮೇಲಿರುವ ಪ್ರತ್ಯಕ್ಷ ದೇವರೆಂಬ 
ನಂಬಿಕೆಯಿತ್ತು. ರಾಜತ್ಸವು ವಂಶಪಾರಂಪರ್ಯವಾಗಿ ಬರುತ್ತಿತ್ತು. ಕೆಲವೊಮ್ಮೆ ಬ್ರಾಹ್ಮಣರು, ವೈಶ್ಯರು ಇತರೆ 
ವರ್ಣದವರೂ ರಾಜರಾಗಿ ಕಾರ್ಯ ನಿರ್ವಹಿಸಿರುವುದನ್ನು ಕಾಣಬಹುದು. ಕತ್ತಿಯ ಕ್ಷಾತ್ರ 
ತೇಜಸ್ಸಿನಿಂದ ದುಷ್ಟ ಶಿಕ್ಷಕನಾಗಿ ಶಿಷ್ಣರಕ್ಷಕನಾಗಿ ತನ್ನ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತಿತ್ತು. 
ಕ್ಷತ್ರಿಯನು ರಾಜ್ಯದ ರಕ್ಷಣೆ. ಪ್ರಜಾಪಾಲನೆ ಹಾಗೂ ಸ್ವಾಮಿನಿಷ್ಠೆಯ ರಕ್ಷಣೆಯಲ್ಲಿ ತನ್ನನ್ನು ತಾನು 
ಸಮರ್ಪಿಸಿಕೊಂಡಿದ್ದು, ಹಾಗೆಯೇ ಇವರು ರಾಜರುಗಳಾಗಿ, ಯೋಧರಾಗಿ, ದಂಡನಾಯಕರಾಗಿ 
ಇತ್ಯಾದಿ ಹುದ್ದೆಗಳನ್ನು ಪಡೆಯುತ್ತಿದ್ದರು. ಸೈನಿಕರಾಗಿದ್ದಲ್ಲಿ ಯುದ್ದದಲ್ಲಿ ಹೋರಾಡಿ ಜಯ 
ಗಳಿಸುವುದು ಮುಖ್ಯ ಉದ್ದೇಶವಾದರೆ, ಸೋತಾಗ ವೀರಮರಣ ಅಪುವುದು ಅವರ ಮುಖ್ಯ 
ಧ್ಯೇಯವಾಗಿತ್ತು. ಒಟ್ಟಿನಲ್ಲಿ ದೇಶರಕ್ಷಣೆ, ಪ್ರಜಾಪಾಲನೆ ಕ್ಷತ್ರಿಯರ ಜೀವನದ ಅವಿಭಾಜ್ಯ 
ಅಂಗಗಳಾಗಿರುತ್ತಿದ್ದವು. 


ಚನ್ನಪಟ್ಟಣ ತಾಲ್ಲೂಕಿನ ಶಾಸನಗಳಲ್ಲಿ ಉಲ್ಲೇಖಗೊಂಡಿರುವಂತೆ ಗಂಗರ ಕಾಲದಿಂದ 
ಮೈಸೂರು ಒಡೆಯರ ಕಾಲಘಟ್ಟದವರೆಗಿನ ರಾಜರ ಸ್ಥಾನಮಾನ, ಕರ್ತವ್ಯ ನಿರ್ವಹಣೆಗಳನ್ನು ಕುರಿತು 
ಚಾರಿತ್ರಿಕ ಅಧ್ಯಯನ ಹಾಗೂ ಆಡಳಿತ ಪದ್ಧತಿ ಅಧ್ಯಾಯಗಳಲ್ಲಿ ವಿವರವಾಗಿ ವಿಶ್ಲೇಷಿಸಲಾಗಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 367 


ವೈಶ್ಯರು : ಪ್ರಾಚೀನ ಸಮಾಜದಲ್ಲಿ ಸಾಮಾಜಿಕ, ಆರ್ಥಿಕ ವಿಕಸನ ಮತ್ತು ಆಡಳಿತ ಪರಿಸ್ಥಿತಿಯ 
ಮುಖ್ಯ ಭಾಗವಾಗಿ ವೈಶ್ಯರು ಪಾತ್ರ ವಹಿಸಿರುವುದನ್ನು ಕಾಣಬಹುದು. ಹೀಗಾಗಿ ಇವರನ್ನು ವೈಶ್ಯ 
ಸೆಟ್ಟಿ, ವ್ಯಾಪಾರಿ ಮುಂತಾದ ಹೆಸರುಗಳಿಂದ ಕರೆಯಲಾಗುತ್ತಿತ್ತು. ಜೊತೆಗೆ ಇವರು ಆ ಕಾಲದಲ್ಲಿ 
ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಮತ್ತು ಸಾಂಸ್ಕೃಶಿಕ ಕಾಲಘಟ್ಟದಲ್ಲಿ ಬಹುಮುಖ್ಯ 
ಪಾತ್ರವನ್ನು ವಹಿಸಿದ್ದರು ಎಂದು ಹೇಳಬಹುದು. ಉದಾಹರಣೆಗೆ ಪಟ್ಟಣಸ್ಥಾಮಿ, ಸಂಧಿವಿಗಹಿ, 
ವಡ್ಡಬ್ಯವಹಾರಿ ಮುಂತಾದ ಹುದ್ದೆಗಳನ್ನು ಹೊಂದಿದ್ದ ವಿವರಗಳು ಶಾಸನಗಳಲ್ಲಿ 
ದಾಖಲಾಗಿರುವುದನ್ನು ಕಾಣಬಹುದು. 


ಕ್ರಿಶ. 11ನೇ ಶತಮಾನದ ಮಳೂರಿನ ಶಾಸನದಲ್ಲಿ ಪೆರಿಯ ಮಳವೂರಿನ ವ್ಯಾಪಾರಿಯಾದ 
ಶಿವನನ್‌ ವಡುಗಪ್ಪಣೈ ಎಂಬುವನು ಕೆರೆಯೊಂದಕ್ಕೆ ತೂಬನ್ನು ನಿರ್ಮಿಸಿದ ವಿವರವನ್ನು 
ಕಾಣಬಹುದು. ಕ್ರಿಶ. 1290ರ ಸಿಂಗರಾಜಪುರದ ಅಪ್ರಕಟಿತ ಶಾಸನದಲ್ಲಿ ಹೊಯ್ದಳ ದೊರೆ 
ಮೂರನೇ ನರಸಿಂಹನ ಆಳ್ಗಿಕೆಯಲ್ಲಿ ರಾಘವಸೆಟ್ಟಿ ಎಂಬುವನು ಊರಪಟ್ಟಣಸ್ಥಾಮಿಯಾಗಿದ್ದ ಎಂದು 
ತಿಳಿಯುತ್ತದೆ."ನ ಇದೇ ಶಾಸನದಲ್ಲಿ ಮಸಣಿಸೆಟ್ಟಿ ಹಾಗೂ ಚವಣಸೆಟ್ಟಿ ಎಂಬುವರಿಗೆ ಹನಿವೂರು 
ಗ್ರಾಮದಲ್ಲಿ ಸಂತೆಯನ್ನು ಸ್ಥಾಪಿಸಲು ಭೂದಾನ ಮಾಡಿದ ವಿವರವಿದೆ. ಇದರಿಂದ ವರ್ತಕರಿಗಾಗಿ 
ಪಟ್ಟಣಗಳನ್ನು ನಿರ್ಮಿಸಿ, ಅಲ್ಲಿ ಸಂತೆಯನ್ನು ಏರ್ಪಡಿಸುವುದರಿಂದ ಜೀವನೋಪಾಯದ 
ಮಾರ್ಗವನ್ನು ಆಡಳಿತ ವರ್ಗ ನೆರವೇರಿಸುತ್ತಿತ್ತು ಎಂದು ತಿಳಿಯುತ್ತದೆ. ಕ್ರಿಶ. 1336ರ ಶಾಸನದಲ್ಲಿ" 
ಮರಿಸೆಟ್ಟಿ ಎಂಬುವನು ಮಾರಚನಹಳ್ಳಿ ಪಟ್ಟಣದ ಪಟ್ಟಣಸ್ವಾಮಿಯಾಗಿದ್ದ ಉಲ್ಲೇಖವಿದ್ದರೆ, ಕಿ.ಶ. 
1395ರ ಶಾಸನವೊಂದರಲ್ಲಿ ಕೇತಿಸೆಟ್ಟಿಯು ಹರೂರ ಪಟ್ಟಣಸ್ವಾಮಿಯಾಗಿದ್ದ ಎಂದು ತಿಳಿಯುತ್ತದೆ.” 


ಬೇವೂರು ಗ್ರಾಮದ ಶಾಸನದಲ್ಲಿ ಹರಿಬಸೆಟ್ಟಿಗೆ ಪಟ್ಟಣವೊಂದನ್ನು ಸ್ಥಾಪಿಸಿ ದಾನ ಕೊಟ್ಟ 
ವಿವರವಿದೆ.” ಅದೇ ರೀತಿ ಮಾಗೇನಹಳ್ಳಿಯ ಹೊಯ್ದ್ಗಳರ ಕಾಲದ ಶಾಸನದಲ್ಲಿ" 
ಮಗುವನಹಳ್ಳಿಯನ್ನು ನಾನಾದೇಶಿ ಪಟ್ಟಣವಾಗಿ ಸ್ಥಾಪಿಸಿ, ಸಂತೆಯನ್ನು ಕಟ್ಟಿಸಿ ಚಿಟ್ಟಾರಿ ಬಲಸೆಟ್ಟಿ, 
ಮಸಣಸೆಟ್ಟಿಯರಿಗೆ ದಾನಕೊಟ್ಟ ಉಲ್ಲೇಖ, ಅಂದಿನ ಕಾಲದಲ್ಲಿ ವರ್ತಕರನ್ನು ಪಟ್ಟಣದಲ್ಲಿ ನೆಲೆಗೊಳಿಸಿ 
ವಾಣಿಜೋದ್ಯಮ ಬೆಳೆಸುತ್ತಿದ್ದರು ಎಂದು ತಿಳಿಯುತ್ತದೆ. ಈ ವರ್ತಕರಲ್ಲಿ ಅನೇಕ ಪಂಗಡಗಳಿದ್ದವು 
ಎಂದು ತಿಳಿಯುತ್ತದೆ. ಇವರಲ್ಲಿ ಮುಖ್ಯಸ್ಥನಾದವನು "'ಮಹಾವಡ್ಡಬ್ಯವಹಾರಿ' ಎಂದೆನಿಸಿಕೊಳ್ಳುತ್ತಿದ್ದ, 
ಇವರು ಸಿಂದವ ಕುಲದವರೆಂದು ಗುರುತಿಸಿಕೊಂಡಿರುವುದನ್ನು ಶಾಸನಗಳಲ್ಲಿ ಕಾಣಬಹುದು. 


ಪಟ್ಟಣಗಳಲ್ಲಿ ನೆಲೆಗೊಂಡಿದ್ದ ಈ ವರ್ತಕ ಸಮುದಾಯದವರು ಶಾಸನವನ್ನು ಹೊರಡಿಸುವ 
ಅಧಿಕಾರವನ್ನು ಪಡೆದಿದ್ದರು ಎಂದು ತಿಳಿಯುತ್ತದೆ. ಕ್ರಿಶ. 1326ರ ಮಳೂರು ಗ್ರಾಮದ ಶಾಸನದಿಂದ 
ಹಿರಿಯ ಮಳವೂರಾದ ಶ್ರೀರಾಜೇಂದಸಿಂಹ ಚತುರ್ಮೇದಿ ಮಂಗಲದ ಮಹಾವಡ್ಡ ಬ್ಯವಹಾರಿಗಳು 
(ಮುಖ್ಯ ವರ್ತಕರು), ನಾನಾದೇಶಿ, ನಖರರು ಹೊರಡಿಸಿದ ಆಜ್ಞೆ ನಿಯಮ ಶಾಸನ ಹೊರಡಿಸುವ 
ಅಧಿಕಾರವನ್ನು ಪಡೆದುಕೊಂಡಿದ್ದರೆಂದು ಸ್ಪಷ್ಟವಾಗುತ್ತದೆ. ಈ ಶಾಸನಗಳಲ್ಲಿ ಉಲ್ಲೇಖಗೊಂಡಿರುವ 
ಮಹಾವಡ್ಡ ಬೃವಹಾರಿ, ನಾನಾದೇಶಿ, ನಖರರು ಮೊದಲಾದ ವರ್ತಕರ ವಧಗಳನ್ನು ಮುಂದಿನ 
"ವರ್ತಕರು' ಎಂಬ ಭಾಗದಲ್ಲಿ ವಿಶ್ಲೇಷಿಸಲಾಗಿದೆ. 


ಶೂದ್ರರು : ಚಾತುವರ್ಣ ವ್ಯವಸ್ಥೆಯಲ್ಲಿನ ನಾಲ್ಕನೆಯ ವರ್ಗವಾಗಿ ಶೂದ್ರರು ಕಾಣಬರುತ್ತಾರೆ. 
ಸಮಾಜದಲ್ಲಿ ಮೇಲಿನ ಮೂರು ವರ್ಣಗಳವರ ಸೇವೆಯೇ ಶೂದರ ವೃತ್ತಿಯಾದರೂ ಇತರ 
ಉದ್ಯೋಗಗಳಾದ ಕೃಷಿ, ಪಶುಪಾಲನೆ, ಗುಡಿ ಕೈಗಾರಿಕೆ ಮೊದಲಾದವುಗಳನ್ನು ಮಾಡುತ್ತಿದ್ದರು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 368 


ಆದಾಗ್ಯೂ ಶೂದರು ಸಾಮಾಜಿಕವಾಗಿ, ರಾಜಕೀಯವಾಗಿ ಉನ್ನತ ಸ್ಥಾನಕ್ಕೇರಿರುವುದನ್ನು ಹಲವಾರು 
ಶಾಸನೋಕ್ತ ದಾಖಲೆಗಳಲ್ಲಿ ಕಾಣಬಹುದು. ಅಂದರೆ ಗೌಡ, ಕರಣಿಕ, ಕುಂಬಾರರು, ಕಮ್ಮಾರ, 
ಕುರುಬರು, ಅಂಬಿಗರು, ಬೇಡರು, ಬಡಿಗಿಗಳು, ಅಕ್ಕಸಾಲಿಗರು ಮೊದಲಾದ ಜಾತಿಯವರೂ ಸಹ 
ಅಂದಿನ ಸಮಾಜದಲ್ಲಿ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಕೈಗೊಂಡಿದ್ದರು. ಕೆರೆಗಳ ನಿರ್ಮಾಣ, 
ದೇವಾಲಯಗಳ ಜೀರ್ಣೋದ್ದಾರ, ದಾನದತ್ತಿಗಳಂತಹ ಸಾಮಾಜಿಕ ಕಾರ್ಯ ನಿರ್ವಹಿಸುತ್ತಿದ್ದರು. 
ಜೊತೆಗೆ ಯುದ್ದಗಳಲ್ಲಿ ಹೋರಾಡಿ ಮರಣ ಹೊಂದಿದ ದಾಖಲೆಗಳು ಶಾಸನಗಳಲ್ಲಿ ಕಂಡುಬರುತ್ತವೆ. 
ಚನ್ನಪಟ್ಟಣ ತಾಲ್ಲೂಕಿನ ಶಾಸನಗಳಲ್ಲಿ ದಾಖಲಾಗಿರುವ ಶೂದ್ರ ವರ್ಣದವರ ಉಲ್ಲೇಖಗಳನ್ನು ಈ 
ಕೆಳಗಿನಂತೆ ಗುರುತಿಸಬಹುದು. 


ಕೃಷಿಯನ್ನೇ ಪ್ರಮುಖ ವೃತ್ತಿಯನ್ನಾಗಿಸಿಕೊಂಡಿರುವ ಗೌಡರು ಪ್ರಾಚೀನ ಕಾಲದಲ್ಲಿ 
ಸಾಮ್ರಾಜ್ಯದ ಕೊನೆಯ ಘಟಕವಾದ ಗಾಮಗಳ ಮುಖಂಡರಾಗಿ ರಾಜಕೀಯ ರಂಗದಲ್ಲಿ ಉನ್ನತ 
ಹುದ್ದೆಯನ್ನು ಅಲಂಕರಿಸಿದ್ದರು. ಕೆಲವೊಮ್ಮೆ ಗ್ರಾಮಗಳಿಗಿಂತ ದೊಡ್ಡದಾದ ಸ್ಥಳೀಯ ನಾಡಿನ 
ಪ್ರಭುಗಳಾಗಿಯೂ ಆಳ್ದಿಕೆ ನಡೆಸಿದ್ದಾರೆ. ಮಳೂರುಪಟ್ಟ ಗ್ರಾಮದ ಶಾಸನಗಳಲ್ಲಿ ಬೊಮ್ಮಗೌಡ, 
ಮಂಜಪುಗೌಡ ಹಾಗೂ ಹಲಗೆಯಪ್ಪಗೌಡರು ಕೆಳಲೆನಾಡಿನ ಮಹಾಪ್ರಭುಗಳಾಗಿ ವಿಜಯನಗರ 
ಅರಸರ ಕಾಲದಲ್ಲಿ ನಿಯೋಜಿತರಾಗಿದ್ದರು ಎಂದು ತಿಳಿಯುತ್ತದೆ.” ಕ್ರಿಶ. 1441ರ ಮಾಕಳಿ ಗ್ರಾಮದ 
ಶಾಸನದಲ್ಲಿ ಗೋಪಿನಾಯಕನೆಂಬ ಪಾಳೇಗಾರನು ಮಾಕಳಿ ನಾಡನ್ನು ಕೇತಗೌಂಡ ಎಂಬುವನಿಗೆ 
ವಹಿಸಿದ್ದು ಎಂಬ ವಿವರ ದಾಖಲಾಗಿದೆ. ಈ ಗೌಡರು ಸಾಮಾಜಿಕ ಕಾರ್ಯಗಳಾದ ಕೆರೆಗಳ 
ನಿರ್ಮಾಣ,” ದೇವಾಲಯಗಳಿಗೆ ದಾನದತ್ತಿ ನೀಡುತ್ತಿದ್ದೆ ವಿವರಗಳು ಶಾಸನಗಳಲ್ಲಿ ದಾಖಲಾಗಿವೆ. 
ಇದಲ್ಲದೆ ರಾಜರ ಪರವಾಗಿ ಯುದ್ದಗಳಲ್ಲಿ ಪಾಲ್ಗೊಂಡು, ಹೋರಾಡಿ ವೀರಮರಣ 
ಹೊಂದಿರುವುದನ್ನು ಶಾಸನಗಳಲ್ಲಿ ಗುರುತಿಸಬಹುದು." 


ಕಬ್ಬಾಳು ಗ್ರಾಮದ ಕ್ರಿಶ. 1429ರ ಶಾಸನವೊಂದರಲ್ಲಿ” ವಿಜಯನಗರದ ದೊರೆ ವೀರಪ್ರಕಾಪ 
ದೇವರಾಯನ ಆಳ್ಗಿಕೆಯ ಕಾಲದಲ್ಲಿ ವಿಶ್ವಕರ್ಮ ಸಮುದಾಯಕ್ಕೆ ದಾನ ನೀಡಿದ ವಿವರವಿದೆ. 
ಪೆರುಗಾಳ ಮಲ್ಲೋಜ ಮತ್ತು ಬಯಿರೋಜನರಿಗೆ ಸಂವತೆರಹಳ್ಳಿ, ಪರಮಹಳ್ಳಿ ಹಿರಿಯೂರ ಬಂಡಿಗೆ, 
ಕಮ್ಮಟೆಕೆ, ಅಕ್ಕಸಾಲಿಕೆ, ಪಂಚಾಳಕೊಲ ವರ್ತನೆ ಮೊದಲಾದ ಬೇಡಿಕೆಗಳಿಗಾಗಿ ಭೂಮಿಯನ್ನು 
ಸರ್ವಮಾನ್ಯವಾಗಿ ದಾನ ನೀಡಿರುವುದನ್ನು ಕಾಣಬಹುದು. ದೊರೆ ದೇವರಾಯನ ಅರಮನೆಯ 
ಚಿನ್ನಭಂಡಾರದ ಅಡ್ಡುಕದ ಸಮಯಚಕ್ರವರ್ತಿ ನಖರಾಚಾರಿಯರ ಮಕ್ಕಳು ಮಲಪಾಚಾರಿಯರು, 
ಎತಿರಾಯಾಚಾರಿಯರು, ಕೆಳಲೆನಾಡಿಗೆ ಮುಖ್ಯವಾದ ಚಿಣ್ಣಾಚಾರಿಯ ಮಗ ಮೂಲೋಚ್ಚಗರಚ್ಛ, 
ಚಿಕ್ಕಮಳವೂರ ದೇವೋಜ, ಹಿರಿಯ ಮಳವೂರ ವಿರುಪೋಜ, ಬಲ್ಲೋಜ, ಕೂಡಲೂರ ಮಾಯೋಜ, 
ಸುಳ್ಳೇರಿಯ ಅಂಕೋಜ ಮೊದಲಾದ ಸಮಸ್ತ ನಗರ ವೀರಪಾಂಚಾಳದವರು ಸೇರಿಕೊಂಡು ಈ ದಾನ 
ನೀಡಿರುವರು. ಈ ಶಾಸನವಿರುವ ಕಬ್ದಾಳು ಗ್ರಾಮ ಪುಸ್ತುತ ಕನಕಪುರ ತಾಲ್ಲೂಕಿನಲ್ಲಿದ್ದರೂ, 
ಶಾಸನೋಕ್ತ ದಾನ ಕೊಟ್ಟವರೆಲ್ಲರೂ ಪ್ರಸ್ತುತ ಚನ್ನಪಟ್ಟಣ ತಾಲ್ಲೂಕಿಗೆ ಸೇರಿದ ಗ್ರಾಮದವರಾಗಿದ್ದಾರೆ. 


ಹರೂರು ಗ್ರಾಮದ ಕ್ರಿಶ. 1307ರ ಶಾಸನವೊಂದರಲ್ಲಿ ವೀರಪಂಚಾಳದವರ 
ಉಲ್ಲೇಖವಿದ್ದರೂ, ಶಾಸನ ತ್ರುಟಿತವಾಗಿರುವುದರಿಂದ ಹೆಚ್ಚಿನ ಮಾಹಿತಿ ಲಭ್ಯವಿಲ್ಲ. ಇಗ್ಗಲೂರು 
ಗ್ರಾಮದ ಕ್ರಿ.ಶ. 1179ರ ಶಾಸನದಲ್ಲಿ ಹೊಯ್ದ್ಗಳ ದೊರೆ ಎರಡನೇ ವೀರಬಲ್ಲಾಳನ ಆಳ್ಗಿಕೆಯ ಕಾಲದಲ್ಲಿ 
ಇಗ್ಗಲೂರಿನ ಅಕ್ಕಸಾಲಿಗ ಜಕ್ಕೊದ್ದಾರಯ್ಯನ ಮಗ ಕಲ್ಲುವೋಚ ಎಂಬುವನು ತುರುಗಾಳಗವೊಂದರಲ್ಲಿ 
ಶತ್ರುಗಳೊಂದಿಗೆ ಹೋರಾಡಿ ಮಡಿದ ಉಲ್ಲೇಖ ಕಂಡುಬರುತ್ತದೆ. ಇದರಿಂದ ಅಕ್ಕಸಾಲಿಗ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 369 


ಜನಾಂಗದವರೂ ಅಂದಿನ ಕಾಲದಲ್ಲಿ ಯೋಧರಾಗಿ ಸಮಾಜಕ್ಕಾಗಿ ತಮ್ಮ ಪ್ರಾಣವನ್ನು 
ತೊರೆದಿರುವುದನ್ನು ಕಾಣಬಹುದು. ಚಿಕ್ಕಮಳೂರಿನ ಶಾಸನವೊಂದರಲ್ಲಿ ಕಮ್ಮಾರರ 
ಉಲ್ಲೇಖವಿರುವುದನ್ನು ಕಾಣಬಹುದು. ಆದರೆ ಶಾಸನ ತ್ರುಟಿತವಾಗಿರುವುದರಿಂದ ಹೆಚ್ಚಿನ ಮಾಹಿತಿ 
ತಿಳಿಯುವುದಿಲ್ಲ. 


ಕ್ರಿಶ. ಹದಿನಾರನೇ ಶತಮಾನದ ಮಳೂರು ಗ್ರಾಮದ ಶಾಸನವೊಂದರಲ್ಲಿ ಕುರುಬರಿಗೂ 
ಹಾಗೂ ಗೌಡ ಜನಾಂಗದವರಿಗೂ ದೇವಾಲಯವೊಂದರ ನಂದೀಧದ್ದಜಕ್ಕೆ ಸಂಬಂಧಿಸಿದಂತೆ ನಡೆದ 
ವ್ಯಾಜ್ಯವನ್ನು ದಾಖಲಿಸಿದೆ.” "ಕಾಳಾಯುಕ್ತಿ ಸಂವತ್ಸರದ (ಕ್ರಿಶ. 1558) ಕಾರ್ತಿಕ ಶುದ್ಧ 5ರಲ್ಲು 
ಚನ್ನಪಟ್ಟಣ ಸ್ಥಳದ ಮಳುರೈಯನವರಿಗೆ ಕೂಟಗಲ್ಲು ಗೌಡನು ಅಂದಳ್ಯಯನಾವದಿ ವನದಲ್ಲಿ ಈ 
ನಂದಿದ್ದಜವನ್ನು ಕುರುಬರು ಯತ್ತಕೂಡದು ಯಂದು ಕೂಡ್ಲೂರಲ್ಲಿ ನಲ್ಲಾರ್‌ ಚಕ್ರವರ್ತಿಗಳು ಅಡಿ 
ಮಾಡಿದಕೆ ಬೀರದೇವರ ಗುಡಿ ಹಕ್ಕುದಾರರಾದ ಮತ್ತಿಕೆರೆ ಗೌಡುಗಳು ಯೀ ಧ್ವಜ ಯತ್ತಬಹುದು' 
ಎಂದು ಆದೇಶ ಮಾಡಿದ ವಿವರವಿದೆ. 


ಶಾಸನೋಕ್ತ ಬೀರದೇವರು ಗುಡಿ ಪ್ರಸ್ತುತದ ದೊಡ್ಡಮಳೂರಿಗೆ ಸಮೀಪದ ದೇವರಹಳ್ಳಿ 
ಗಾಮದ ಬೀರೇಶ್ವರ ದೇವಾಲಯವಾಗಿದೆ. ಈ ಶಾಸನದಲ್ಲಿ ದೇವಾಲಯದ ನಂದಿದ್ದಜವನ್ನು 
ಕುರುಬರು ಎತ್ತಕೂಡದು ಎಂಬ ಆಜ್ಞೆ ಹೊರಡಿಸಿದ್ದರೂ, ಪ್ರಸ್ತುತ ಈ ದೇವಾಲಯದಲ್ಲಿ ಕುರುಬರು 
ಪೂಜಾರಿಗಳಾಗಿರುವುದನ್ನು ಕಾಣಬಹುದು. ಇದರಿಂದ ಶಾಸನಸಹಿತವಾದ ಆದೇಶ ಹೊರಡಿಸಿದರೂ, 
ಕಾಲಾನಂತರದಲ್ಲಿ ಆದೇಶ ಮುರಿದುಬಿದ್ದಿರುವುದನ್ನು ಕಾಣಬಹುದು. 


ಕನಕಪುರ ತಾಲ್ಲೂಕಿನ ಶಾಸನವೊಂದರಲ್ಲಿ” ನಾವಿಂದ ಕುಲಕ್ಕೆ(ಔೌರಿಕರು) ಮತ್ತು ಮಡಿವಾಳ 
ಕುಲಕ್ಕೆ ಸಂಬಂಧಪಟ್ಟಂತಹ ಒಂದು ವ್ಯಾಜ್ಯವನ್ನು ಉಲ್ಲೇಖಿಸುತ್ತದೆ. ಈ ಶಾಸನದಲ್ಲಿ "'ಭೂತನಹಳ್ಳಿಯ 
ನಾವಿಂದರು ವಾಲಗಕ್ಕೆ ಮಲ್ಲಿಗೆಯ ಹೂವನ್ನು ಮುಡಿಸಿ ತಮ್ಮ ಕುತ್ತಿಗೆ ಸುತ್ತಿಕೊಂಡು ಚೆನ್ನಿಗರಾಯ 
ದೇವಸ್ಥಾನದಲ್ಲಿ ವಾಲಗ ಮಾಡುತ್ತಿರಲು ಅದೇ ಗ್ರಾಮದ ಮಡಿವಾಳ ಚೆನ್ನಶೆಟ್ಟಿಯೂ ವಾಲಗದವರಾದ 
ನೀವು ಮಲ್ಲಿಗೆಯ ಹೂವ ಮುಡಿಯುವ ಪದ್ಧತಿ ಇಲ್ಲವೆಂದು ಹೂವನ್ನು ಕೀಳಲು ವ್ಯಾಜ್ಯ 
ಪ್ರಾರಂಭವಾಗಿ ನಾವಿಂದರು ದೇಶ ನಾಡಿನವರ ಹತ್ತಿರ ಹೋಗಿ ನ್ಯಾಯ ಕೇಳುವ ಎಂದು ಹೇಳಿ 
ನ್ಯಾಯ ಕೇಳಲು ಹೋಗುತ್ತಾರೆ. ನಂತರದಲ್ಲಿ ಈ ಇಬ್ಬರ ನ್ಯಾಯಗಳನ್ನು ಮೈಸೂರು ಮಹಾಶಾಸ್ತಿಗಳು 
ವರದ್ಯಯ್ಯಂಗಾರರು, ರಾಮಾನುಜಯ್ಯಂಗಾರರು ಮೊದಲಾದವರು ಸೇರಿ ಇಬ್ಬರಿಗೂ ನ್ಯಾಯ ಹೇಳಿ 
ಯಾರದರೂ ಹೂ ಕಿತ್ತಿದ್ದರೆ ಇಬ್ಬರಿಗೂ ಇಪ್ಪತ್ತು ರೂ. ಖರ್ಚು ಕೊಟ್ಟು ಸರಿಮಾಡಬೇಕು' ಎಂದು 
ವಿವರಿಸುತ್ತಾರೆ. ಈ ರೀತಿಯ ಉಲ್ಲೇಖಗಳು ಪ್ರಾಚೀನ ಕಾಲದಲ್ಲಿ ಸರ್ವೇಸಾಮಾನ್ಯವಾಗಿ 
ಕಂಡುಬರುತ್ತವೆ. 


ಒಟ್ಟಾರೆ ಪ್ರಾಚೀನ ಕಾಲದಲ್ಲಿ ಶೂದರು ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಾಗೂ 
ಧಾರ್ಮಿಕವಾಗಿ ತಮ್ಮದೇಯಾದ ಪ್ರಾಮುಖ್ಯತೆಯನ್ನು ಹೊಂದಿದ್ದರು ಎನ್ನಬಹುದು. 


ದಲಿತರ ಸ್ಥಾನಮಾನ : 


ಭಾರತೀಯ ಸಾಮಾಜಿಕ ಜೀವನದಲ್ಲಿ, ಅದರಲ್ಲಿಯೂ ಹಿಂದೂ ಸಾಮಾಜಿಕ ಜೀವನದಲ್ಲಿ 
'ಅಸ್ಲಶ್ಯತೆ' ಬಹಳ ಹಿಂದಿನಿಂದಲೂ ಅಂಟಿಕೊಂಡೇ ಬೆಳೆದುಬಂದ ಪದ್ಧತಿಯಾಗಿದೆ. ಒಂದು ಸಮಾಜ 
ತನ್ನದೇ ಆದ ಒಂದು ಭಾಗದ ಜನತೆಯನ್ನು ಅಸೃಶ್ಯರೆಂದು ಘೋಷಿಸಿ, ಎಲ್ಲ ರೀತಿಯ ಹಕ್ಕುಗಳನ್ನೂ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 370 


ಅವರಿಂದ ಕಸಿದುಕೊಂಡು, ಅವರ ಜೀವಮಾನ ಪರ್ಯಂತ ದಾಸರಂತೆ ನಡೆಸಿಕೊಳ್ಳುವ ವಿಧಾನ 
ಪ್ರಾಚೀನ ಸಮಾಜದಲ್ಲಿತ್ತು ಪ್ರಾಚೀನ ಕಾಲದಿಂದಲೂ ವೃತ್ತಿಯನ್ನು ಅವಲಂಬಿಸಿ ಜಾತಿಗಳನ್ನು 
ನಿರ್ಮಾಣ ಮಾಡಿ, ಒಂದು ವರ್ಗವು ಉಳಿದವರನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ದುಡಿಸಿಕೊಳ್ಳುತ್ತಿದ್ದ 
ಪದ್ಧತಿಯನ್ನು ಕಾಣಬಹುದು. ಚನ್ನಪಟ್ಟಣ ತಾಲ್ಲೂಕು ಪ್ರದೇಶದಲ್ಲಿ ಅಸ್ತೃಶ್ಯರೆಂದು ಗುರುತಿಸುವ 
ದಲಿತರ ಉಲ್ಲೇಖ ಶಾಸನಗಳಲ್ಲಿ ಕಂಡುಬಂದರೂ, ಪ್ರಾಚೀನ ಸಮಾಜದಲ್ಲಿ ಅವರು ಹೊಂದಿದ್ದ 
ಸ್ಥಾನಮಾನಗಳನ್ನು ಕುರಿತಂತೆ ಹೆಚ್ಚಿನ ಮಾಹಿತಿ ಲಭ್ಯವಾಗುವುದಿಲ್ಲ. 


ಕ್ರಿಶ. 1179ರ ಇಗ್ಗಲೂರು ಗ್ರಾಮದ ಶಾಸನವೊಂದರಲ್ಲಿ "ಕಲ್ಲುವರ' (ಕಲ್ಲುಕುಟಿಗ) ಜನಾಂಗದ 
ಉಲ್ಲೇಖ ಕಂಡುಬರುತ್ತದೆ.” ಶಾಸನ ತ್ರುಟಿತವಾಗಿರುವುದರಿಂದ ಹೆಚ್ಚಿನ ಮಾಹಿತಿ ದೊರೆಯುವುದಿಲ್ಲ. 
ಇದೇ ಗ್ರಾಮದ ಕ್ರಿಶ. 12ನೇ ಶತಮಾನದ ಶಾಸನದಲ್ಲಿ "ಇಗ್ಗ್ಲಲೂರ ಭೂಮಿಕಲ್ಲುಗಾರೆಕಾಜರು' 
ಗಾಣದ ವೊರಳಿನ ಕಲ್ಲನ್ನು ನಿರ್ಮಿಸಿರುವ ಮಾಹಿತಿಯಿದೆ ಈ ಶಾಸನದಲ್ಲಿ 
"'ಭೂಮಿಕಲ್ಲುಗಾರೆಕಾರರು' ಅಂದರೆ ವಡ್ಡರು ಇಗ್ಗಲೂರು ಗಾಮಕ್ಕೆ ಸೇರಿದವರಾಗಿದ್ದು, ಎಣ್ಣೆಯನ್ನು 
ತೆಗೆಯುವ ಗಾಣದ ಕಲ್ಲನ್ನು ಕಡೆದ ನಂತರ ಆ ಗ್ರಾಮದ ಮುಖಂಡರು ಗ್ರಾಮದ ಒಟ್ಟಾರೆ ವಡ್ಡರನ್ನು 
ನೆನಪಿಸುವಂತೆ ಶಾಸನವನ್ನು ಹಾಕಿಸಿರುವುದನ್ನು ಕಾಣಬಹುದು. 


ಪ್ರಾಚೀನ ಕಾಲದಲ್ಲಿ ದಲಿತ ಜನಾಂಗದವರನ್ನು ಸಮಾಜದ ಇತರೆ ಜನಾಂಗದವರು ವಾಸ 
ಮಾಡುವ ಸ್ಥಳದಿಂದ ದೂರವಿರಿಸುವ ಪದ್ಧತಿಯಿತ್ತು. ಇಂತಹ ಒಂದು ಉದಾಹರಣೆ ಚನ್ನಪಟ್ಟಣ 
ತಾಲ್ಲೂಕಿನ ಶಾಸನವೊಂದರಲ್ಲಿದೆ. ಹೊಯ್ದ್ಲಳ ದೊರೆ ಮೂರನೇ ನರಸಿಂಹನ ಕಾಲದ 
ವೀರೇಗೌಡನದೊಡ್ಡಿ ಗಾಮದ ಅಪ್ರಕಟಿತ ಶಾಸನದಲ್ಲಿ "ಮಾದಿಗರಳ್ಲಿ' ಎಂಬ ಗ್ರಾಮದ 
ಉಲ್ಲೇಖವಿದೆ. ಅಂದಿನ ಕಾಲದಲ್ಲಿ ಮಾದಿಗ ಜನಾಂಗದವರೇ ಪ್ರಕ್ಯೇಕವಾಗಿ ವಾಸಿಸುತ್ತಿದ್ದ ಕಾರಣ 
ಈ ಗ್ರಾಮಕ್ಕೆ "ಮಾದಿಗರಹಳ್ಳಿ' ಎಂಬುದಾಗಿ ಗುರುತಿಸುತ್ತಿದ್ದುದನ್ನು ಕಾಣಬಹುದು. ಪ್ರಸ್ತುತ ಈ 
ಹೆಸರಿನ ಗ್ರಾಮ ಅಸಿತ್ತದಲ್ಲಿಲ್ಲ. 


ಕ್ರಿಶ. 1383ರ ಇಗ್ಗಲೂರು ಗ್ರಾಮದ ವಿಜಯನಗರ ದೊರೆ ಇಮ್ಮಡಿ ಹರಿಹರನ ಕಾಲದ 
ವೀರಗಲ್ಲೊಂದರಲ್ಲಿ'  "ಇಗ್ಗಲೂರ ಭೂಮಿಕಾಜರು' ಎಂಬ ಉಲ್ಲೇಖವಿದ್ದು, ಶಾಸನ 
ತುಟಿತವಾಗಿರುವುದರಿಂದ ಹೆಚ್ಚಿನ ಮಾಹಿತಿ ತಿಳಿಯುವುದಿಲ್ಲ. ಬಹುಶಃ ಇಗ್ಗ್ಲಲೂರ ಭೂಮಿಕಾಜರು 
ಹೋರಾಟವೊಂದರಲ್ಲಿ ಹೋರಾಡಿ ಮಡಿದಾಗ ವೀರಗಲ್ಲನ್ನು ಪ್ರತಿಷ್ಠಾಪಿಸಿದ್ದಾರೆ ಎನ್ನಬಹುದು. 


ಕ್ರಿಶ. 17ನೇ ಶತಮಾನದ ಶಾಸನವೊಂದರಲ್ಲಿ "ಎಡಗೈ' ಜನಾಂಗದ ಉಲ್ಲೇಖವಿರುವುದನ್ನು 
ಕಾಣಬಹುದು. ಬಸವಣ್ಣನವರ ಸಮಕಾಲೀನರಾದ ಶಿವಶರಣ ಅರಳಯ್ಯನವರನ್ನು ದಲಿತರ ಎಡಗೈ 
ಪಂಗಡದವರು ಪೂಜಾರ್ಹ ಭಾವನೆಯಿಂದ ಪರಿಭಾವಿಸುತ್ತಿದ್ದದು ಈ ಶಾಸನದಿಂದ ಗೊತ್ತಾಗುತ್ತದೆ. 
'ಅರಳಯ್ಯ' ಎಂಬ ಹೆಸರನ್ನು ದಲಿತರ ಎಡಗೈ ಪಂಗಡವರು ತಮ್ಮ ಹೆಸರಾಗಿ ಇರಿಸಿಕೊಳ್ಳುವ ಪದ್ಧತಿ 
ಇರುವುದು ತಿಳಿಯುತ್ತದೆ. ಈ ಶಾಸನವು ಅರಳಯ್ಯ ಎಂಬುವರ ಮಗನಾದ ಮರಿದೇವರನ್ನು ಎಡಗೈ 
ಪಂಗಡದವರು ತಮ್ಮ ಗುರುಗಳಾಗಿ ನೇಮಕ ಮಾಡಿಕೊಂಡಿದ್ದನ್ನು ದಾಖಲಿಸಿದೆ. ಶಾಸನ 
ತುಟಿತವಾಗಿರುವುದರಿಂದ ಹೆಚ್ಚಿನ ಮಾಹಿತಿ ತಿಳಿಯುವುದಿಲ್ಲ. 


ದಲಿತರಲ್ಲಿ ಬರುವ ಒಳಪಂಗಡಗಳಾದ ತಿರಿಕುಲ್ಲ ಜಾಂಬವ ಕುಲದವರು ಶೀವೈಷ್ಠವ 
ಮತವನ್ನು ಅನುಸರಿಸುತ್ತಿದ್ದರು ಎಂದು ಮಾಗಡಿ ತಾಲ್ಲೂಕಿನ ಕಲ್ಯ ಗ್ರಾಮದ ಶಾಸನವೊಂದು 
ದಾಖಲಿಸಿದೆ. ಕ್ರಿಶ. 1368ರ ವಿಜಯನಗರದ ದೊರೆ ಬುಕ್ಕರಾಯನ ಈ ಶಾಸನದಲ್ಲಿ ತಿರಿಕುಲ, 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 371 


ಜಾಂಬವ ಕುಲದವರನ್ನು ಶೀವೈಷ್ಣವರೆಂದು ಗುರುತಿಸಿರುವುದನ್ನು ಕಾಣಬಹುದು. ಈ ಪ್ರದೇಶದಲ್ಲಿದ್ದ 
ದಲಿತರು ಶ್ರೀವೈಷ್ಣವರಾಗಲು ಪ್ರಮುಖವಾದ ಕಾರಣವೊಂದನ್ನು ಗುರುತಿಸಬಹುದು. ಕ್ರಿಶ. 12ನೇ 
ಶತಮಾನದಲ್ಲಿ ಕನ್ನಡ ನಾಡಿಗೆ ಬಂದು ಶೀವೈಷ್ಣವ ಮತ ಪ್ರಚಾರ ಮಾಡಿದ ರಾಮಾನುಜಾಚಾರ್ಯರು 
ದಲಿತರಿಗೂ ಸಹ ಜನಿವಾರ ಧಾರಣೆ ಮಾಡಿ, ಒಪ್ಪೊತ್ತಿನ ವೈಷ್ಣವರು ಎಂದು ಕರೆದು, ಅವರನ್ನು ಸಹ 
ಮೇಲುಕೋಟೆಯ ಚೆಲುವನಾರಾಯಣ ದೇವಾಲಯಕ್ಕೆ ಪ್ರವೇಶ ಮಾಡುವುದಕ್ಕೆ ಅನುಮತಿ 
ನೀಡಿದ್ದರು. ಜೊತೆಗೆ ಈ ದೇವರನ್ನು ತರಲು ರಾಮಾನುಜಾಚಾರ್ಯರು ದಲಿತರನ್ನು 
ಬಳಸಿಕೊಂಡಿದ್ದರು ಎಂದು ತಿಳಿಯುತ್ತದೆ. ಈಗಲೂ ಸಹ ಈ ಪದ್ಧತಿ ನಡೆದುಕೊಂಡು ಬಂದಿದೆ. 


ರಾಮಾನುಜಾಚಾರ್ಯರ ಪ್ರಭಾವದಿಂದಾಗಿ ಈ ಪ್ರದೇಶದಲ್ಲಿ ಶೀವೈಷ್ಣವ ಪಂಥ 
ಪ್ರಬಲವಾಗಿತ್ತು. ಆದ್ದರಿಂದಾಗಿ ಈ ಪ್ರದೇಶದಲ್ಲಿನ ದಲಿತರು ಶೀವೈಷ್ಣವ ಮತವನ್ನು 
ಅನುಸರಿಸುತ್ತಿದ್ದದು ಗೊತ್ತಾಗುತ್ತದೆ. ಇವರಲ್ಲೂ "ದಾಸಯ್ಯ'ಗಳು ಎನ್ನುವರಿದ್ದಾರೆ. ಇವರ ಆಚಾರ 
ಪದ್ಧತಿ ಏನೇ ಇದ್ದರೂ, ಶ್ರೀವೈಷ್ಣವ ಪದ್ಧತಿಯನ್ನು ಅನುಸರಿಸುತ್ತಾರೆ. ಇವರು ತಮ್ಮ ಹಣೆಗೆ ಮೂರು 
ನಾಮ ಹಾಕಿಕೊಳ್ಳುತ್ತಾರೆ. ಶ್ರಾವಣ ಮಾಸದಲ್ಲಿ ಉಪವಾಸವಿದ್ದು, ಮನೆಮನೆಗೆ ಭಿಕ್ಷೆ ಬೇಡಿ ಧವಸವನ್ನು 
ತಂದು. ಊಟ ಮಾಡುವ ಪದ್ಧತಿಯನ್ನು ಇಂದಿಗೂ ಕಾಣಬಹುದು. ಈ ಪ್ರದೇಶದಲ್ಲಿ ಶುಭ ಅಥವಾ 
ಅಶುಭ ಕಾರ್ಯಗಳಾಗಲೀ ನಡೆಯಬೇಕಾದಲ್ಲಿ ದಾಸಯ್ಯರನ್ನು ಕರೆತಂದು ದೇವರನ್ನು ಹೂಜಿಸುವ 
ಪರಂಪರೆಯಿದೆ. 


ಚನ್ನಪಟ್ಟಣ ತಾಲ್ಲೂಕಿನ ಮಳೂರಿನ ಅಪ್ರಮೇಯಸ್ವಾಮಿ ದೇವಾಲಯ, ಚನ್ನಪಟ್ಟಣದ 
ವರದರಾಜಸ್ತಾಮಿ ದೇವಾಲಯ, ಕೆಂಗಲ್‌ ಆಂಜನೇಯ, ಕೂರಣಗೆರೆ ನರಸಿಂಹಸ್ವಾಮಿ ಮೊದಲಾದ 
ದೇವಾಲಯಗಳಿಗೆ ದಲಿತರು ನಡೆದುಕೊಳ್ಳುತ್ತಾರೆ. ಈ ದೇವಾಲಯಗಳ ಉತ್ತವ ಕಾರ್ಯಗಳಲ್ಲೂ 
ದಲಿತರು ಪಾಲ್ಗೊಳ್ಳುವುದನ್ನು ಕಾಣಬಹುದು. ಗ್ರಾಮದೇವತೆಗಳ ಜಾತ್ರೆಯ ಸಮಯದಲ್ಲಿ ನಡೆಯುವ 
ಕೊಂಡೋತ್ತವದಲ್ಲಿ ದಲಿತರು ಮೊದಲ ಪೂಜೆ ಸಲ್ಲಿಸುತ್ತಿರುವುದನ್ನು ಕಾಣಬಹುದು. 


ಈ ಪ್ರದೇಶದಲ್ಲಿ ಆಯ ಕೊಡುವ ಪದ್ಧತಿ ಈಗಲೂ ಇದೆ. ಬಾವಿಯಿಂದ ನೀರನ್ನು 
ಮೇಲೆತ್ತಲು ಬಳಸುವ ಪ್ರಾಣಿ ಚರ್ಮ ತಂದುಕೊಡುವುದು, ಸತ್ತಾಗ ತಮಟೆ ಬಾರಿಸುವುದು, ಊರ 
ಜಾತ್ರೆ ಸಮಯದಲ್ಲಿ ತಮಟೆ ಬಾರಿಸುವುದು ಮೊದಲಾದ ಕಾರ್ಯಗಳಿಗೆ ದಲಿತರಿಗೆ ವರ್ಷಪತಿ 
ನಿರ್ದಿಷ್ಟ ಪಡಿಸಿದ ಪ್ರಮಾಣದಲ್ಲಿ ಧವಸಧಾನ್ಯವನ್ನು ನೀಡುವ ಆಯಪದ್ಧತಿ ಚಾಲ್ತಿಯಲ್ಲಿರುವುದನ್ನು 
ಕಾಣಬಹುದು. 


ಒಟ್ಟಿನಲ್ಲಿ ತಾಲ್ಲೂಕು ಪ್ರದೇಶವನ್ನು ಅವಲೋಕಿಸಿದಾಗ ಈ ಪ್ರದೇಶದಲ್ಲಿ ಎಲ್ಲಾ 
ಜನಾಂಗದವರು ಜಾತಿ ಸಂಘರ್ಷಗಳಿಗೆ ಎಡೆಮಾಡಿಕೊಡದೆ ಸಹಬಾಳ್ಳಯಿಂದ ಬದುಕುತ್ತಿದ್ದಾರೆ. ಎಲ್ಲೇ 
ಜಾತಿಸಂಘರ್ಷ ನಡೆದರೂ, ಚನ್ನಪಟ್ಟಣ ತಾಲ್ಲೂಕು ಪ್ರದೇಶದಲ್ಲಿ ಜಾತಿಸಂಘರ್ಷವಿರುವುದಿಲ್ಲ. 
ದಲಿತರೂ ಸಹ ರೈತಾಪಿ ಮಕ್ಕಳೊಡನೆ ಅನುಸರಿಸಿಕೊಂಡು ಬಾಳುತ್ತಿದ್ದಾರೆ. ದಲಿತರಲ್ಲಿ ಕೆಲವರು 
ಭೂಮಿಯ ಒಡೆತನವನ್ನು ಹೊಂದಿ, ವ್ಯವಸಾಯವನ್ನು ಮಾಡಿಕೊಂಡು ತಕ್ಕಮಟ್ಟಿಗೆ ನೆಮ್ಮದಿಯಿಂದ 
ಬದುಕುತ್ತಿದ್ದಾರೆ. ಕೃಷಿ ಜಮೀನು ಇಲ್ಲದವರು ಕೃಷಿಕಾರ್ಮಿಕರಾಗಿ ಕಾರ್ಯ ನಿರ್ವಹಿಸಿ ಜೀವನ 
ಸಾಗಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಈ ಪ್ರದೇಶದ ಜನರು ದಲಿತರನ್ನು ಅಸ್ತಶ್ಯ ಭಾವನೆಯಿಂದ ನೋಡದೆ, 
ಸಹಬಾಳ್ಳೆಯಿಂದ ಜೀವನ ಸಾಗಿಸುತ್ತಿರುವುದನ್ನು ಕಾಣಬಹುದು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 372 
ಸೀಯರ ಸಾನಮಾನ: 
&) ಧ 


ಭಾರತೀಯ ಸಮಾಜ ಪುರುಷ ಪ್ರಧಾನವಾಗಿದ್ದರೂ, ಪ್ರಾಚೀನ ಕಾಲದಲ್ಲಿ ಮಹಿಳೆಯರಿಗೂ 
ಉನ್ನತ ಸ್ಥಾನ ನೀಡಿರುವುದನ್ನು ಕಾಣಬಹುದು. ಮಮತಾಮಯಿ, ದಯಾಮಯಿಯಾದ ತಾಯಿ 
ನಿಸ್ಪಾರ್ಥಳಾಗಿ ಮನೆಯ ಏಳ್ಗೆಗಾಗಿ ದುಡಿದುದ್ದರಿಂದಲೇ ದೇವತೆ ಎನಿಸಿಕೊಂಡಿದ್ದಾಳೆ. ಈಕೆಯನ್ನು 
ಭೂಮಿ, ಜಲ, ಪ್ರಕೃತಿ, ಶಕ್ತಿ ಮುಂತಾದವುಗಳಿಗೆ ಹೋಲಿಸಿದ್ದಾರೆ. ನಮ್ಮ ಸಮಾಜವು ಮಹಿಳೆಯನ್ನು 
ಮಾತೃದೇವೋಭವ” ಎಂದು ಗೌರವಿಸುತ್ತದಲ್ಲದೆ, "ಯತ್ರ ನಾರ್ಯಸ್ತು ಪೂಜಂತೇ ರಮಂತೇ ತತ್ರ 
ದೇವತಾಃ?” ಎಂಬ ಪೂಜ್ಯಭಾವನೆ ಹೊಂದಿರುವುದನ್ನು ಕಾಣಬಹುದು. ಮಹಿಳೆಯು ಸಮಾಜದ 
ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಪ್ರತಿಭೆ ಸಾಮರ್ಥ್ಯಗಳನ್ನು ತೋರಿಸಿದ್ದಾಲೆ. 


ಪ್ರಾಚೀನ ಕಾಲದಿಂದ ಹಿಡಿದು ಇಲ್ಲಿಯ ತನಕ ಭಾರತೀಯ ಸಮಾಜದಲ್ಲಿ ಸ್ಲೀಯರ 
ಸ್ಥಾನಮಾನ ಅನೇಕ ಏಳು-ಬೀಳುಗಳನ್ನು ಅನುಭವಿಸುತ್ತಾ ಬಂದಿದೆ. ಸಮಾಜದಲ್ಲಿ ಮಹಿಳೆಯು 
ಗೃಹಿಣಿಯಾಗಿ, ತಾಯಿಯಾಗಿ, ಪತ್ನಿಯಾಗಿ, ಸಹೋದರಿಯಾಗಿ, ಪೋಷಕಿಯಾಗಿ, ಮಗಳಾಗಿ, 
ಹೋರಾಟಗಾರ್ತಿಯಾಗಿ, ವ್ಯಾಪಾರಗಾರಳಾಗಿ, ಕವಯಿತ್ರಿಯಾಗಿ, ಆಡಳಿತಾಧಿಕಾರಿಯಾಗಿ, ಹೀಗೆ 
ಬಹುರೂಪಳಾಗಿ ತನ್ನ ಪೀತಿ-ವಾತ್ಸಲ್ಕಗಳ ಸೆಲೆಯನ್ನು ಉಕ್ಕಿಸಿ ಬಾಂಧವ್ಯದ ಬೆಸುಗೆಯಾಗಿದ್ದಾಲೆ. 


ಅಂದಿನ ಸಮಾಜದಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ಸ್ಥಾತಂತ್ಯವಿಲ್ಲದಿದ್ದರೂ, ತನಗಿರುವ ಅಲ್ಲ 
ಸ್ಪಾತಂತ್ಯದಲ್ಲೇ ಸಾಧ್ಯವಾದಷ್ಟು ಮಟ್ಟಿಗೆ ಸಮಾಜದ ಎಲ್ಲಾ ಕ್ಷೇತ್ರಗಳಿಗೆ ತನ್ನದೇ ಆದ ಕೊಡುಗೆಗಳನ್ನು 
ನೀಡಿದ್ದಾಳೆ. ಜೀವನದ ವಿವಿಧ ಕ್ಷೇತ್ರಗಳನ್ನು ಸಂಪದ್ಧರಿತಗೊಳಿಸಿದ್ದಾಳೆ. ಕೇವಲ ರಾಜಮನೆತನದ 
ಅಥವಾ ಮೇಲ್ಪರ್ಗದ ಸ್ತ್ರೀಯರು ಮಾತ್ರವಲ್ಲದೆ, ಸಾಮಾನ್ಯ ಮಹಿಳೆಯರೂ ಸಹ ಸಮಾಜದ ಎಲ್ಲಾ 
ರಂಗಗಳಲ್ಲಿ ಸಕ್ರಿಯ ಪಾತ್ರ ವಹಿಸಿದ್ದಾರೆ. ದೇವಾಲಯಗಳನ್ನು ಕಟ್ಟಿಸಿ ದಾನದತ್ತಿ ನೀಡಿದ್ದಾರೆ. 
ರಾಜ್ಯವನ್ನಾಳಿದ್ದಾರೆ, ಶತ್ರುಗಳೊಂದಿಗೆ ಹೋರಾಡಿ ವೀರಮರಣವನ್ನಪ್ಪಿದ್ದಾರೆ. ಅಲ್ಲದೆ ಸತಿಧರ್ಮವನ್ನು 
ಪಾಲಿಸಿ ಅಮರರೂ ಆಗಿದ್ದಾರೆ. ಪ್ರಸ್ತುತ ಈ ಅಧ್ಯಾಯದಲ್ಲಿ ಚನ್ನಪಟ್ಟಣ ತಾಲ್ಲೂಕಿನ ಶಾಸನಗಳಲ್ಲಿ 
ಉಲ್ಲೇಖಗೊಂಡಿರುವ ಮಹಿಳೆಯರ ಸ್ಥಾನಮಾನವನ್ನು ಕುರಿತು ಚರ್ಚಿಸಲಾಗಿದೆ. 


ರಾಜಮನೆತನದ ಮಹಿಳೆಯರು ರಾಜಕೀಯದಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದರ ಜೊತೆಗೆ 
ತಮ್ಮ ಪತಿಯೊಂದಿಗೆ ಜೊತೆಗೂಡಿ ರಾಜ್ಯವಾಳಿದ ಅನೇಕ ಉಲ್ಲೇಖಗಳಿವೆ. ತಾಲ್ಲೂಕಿನ ಮಳೂರುಪಟ್ಟ 
ಗ್ರಾಮದ ಅರ್ಕೇಶ್ವರ ದೇವಾಲಯದಲ್ಲಿರುವ ಗಂಗರ ಕಾಲದ ಶಾಸನದಲ್ಲಿ ಕಂಚಿಯಬ್ಬೆಯ 
ಉಲ್ಲೇಖವಿದೆ.” ಈ ಶಾಸನ ತ್ರುಟಿತವಾಗಿರುವುದರಿಂದ ಹೆಚ್ಚಿನ ಮಾಹಿತಿ ಲಭ್ಯವಿಲ್ಲ. ಆದರೆ ಈಕೆ 
ಗಂಗದೊರೆ ಶೀಷುರುಷನ ಮಗನಾದ ದುಗ್ಗಮಾರ ಎರೆಯಪ್ಪನ ಮಡದಿಯಾಗಿದ್ದು, ಈಕೆ 
ಆಗಳಿನಾಡನ್ನು ಆಳುತ್ತಿದ್ದುದನ್ನು ಮುಳಬಾಗಿಲಿನ ಶಾಸನವೊಂದು ದಾಖಲಿಸಿದೆ. 


ಚೋಳರ ಕಾಲದಲ್ಲಿ ರಾಣಿಯರ ಹೆಸರನ್ನು ತಾಲ್ಲೂಕಿನಲ್ಲಿ ಸ್ಥಾಪಿತವಾದ 
ಚತುರ್ಮೇದಿಮಂಗಲಗಳಿಗೆ ನಾಮಕರಣ ಮಾಡಿರುವುದನ್ನು ಕಾಣಬಹುದು. ಕ್ರಿಶ. 1007ರ 
ಮಳೂರುಪಟ್ಟ ಗ್ರಾಮದ ತಮಿಳು ಶಾಸನವೊಂದರಲ್ಲಿ ಚೋಳ ದೊರೆ ರಾಜರಾಜಚೋಳನ ಕಾಲದಲ್ಲಿ 
ಪುಂಗನೂರನ್ನು (ಈಗಿನ ಹೊಂಗನೂರು) ಅಗಹಾರವಾಗಿ ನಿರ್ಮಿಸಿ, ಆ ಅಗಹಾರಕ್ಕೆ 
ರಾಜರಾಜಚೋಳನ ಮಡದಿಯಾದ ತ್ರೈಲೋಕ್ಯ ಮಹಾದೇವಿಯ ಹೆಸರಿನಿಂದ, ಅಂದರೆ "ತ್ರೈಲೋಕ್ಯ 
ಮಾದೇವಿ ಚತುರ್ವೇದಿಮಂಗಲಂ' ಎಂದು ಕರೆದಿರುವುದನ್ನು ಕಾಣಬಹುದು.” ಅದೇ ರೀತಿ ಇದೇ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 373 


ಗಾಮದ ಮತ್ತೊಂದು ಶಾಸನದಲ್ಲಿ ಕೆಳಲೆನಾಡಿನ ವಣ್ಣೂರನ್ನು ಅಗಹಾರವಾಗಿ ಪರಿವರ್ತಿಸಿದಾಗ 
ರಾಜರಾಜಚೋಳನ ಮತ್ತೊಬ್ಬಳು ಮಡದಿಯಾದ ಜಚೋಳಮಹಾದೇವಿಯ ಹೆಸರಿನಲ್ಲಿ 
“ಚೋಳಮಾದೇವಿ ಚತುರ್ಮೇದಿಮಂಗಲಂ' ಎಂದು ಕರೆದಿರುವುದನ್ನು ಗುರುತಿಸಬಹುದು.” ಈ 
ಶಾಸನಗಳಿಂದ ರಾಣಿಯರು ಅಂದಿನ ಕಾಲದ ಸಮಾಜದಲ್ಲಿ ಪ್ರಾಮುಖ್ಯತೆಯನ್ನು ಪಡೆದಿದ್ದರು ಎಂದು 
ತಿಳಿಯುತದೆ. 


ಒಂದು ಕಾಲಕ್ಕೆ ಮಹಿಳೆಯರು ಕಣ್ಣೆದುರಿಗಿಟ್ಟುಕೊಂಡಿದ್ದ ಆದರ್ಶ, ಮೌಲ್ಯ, ನಂಬಿಕೆಗಳು 
ಇಂದಿನ ಕಾಲದ ಮಹಿಳಾ ವರ್ಗಕ್ಕೆ ಕುರುಡಾಗಿ, ಅರ್ಥಹೀನವಾಗಿ ಕಾಣಿಸಬಹುದು. ಆದರೆ 
ಕಾಲದಿಂದ ಕಾಲಕ್ಕೆ ಬದಲಾಗುತ್ತಲಿರುವ, ಬದಲಾಗಬೇಕಾದ ಮೌಲ್ಯಗಳು ಆಯಾ ಕಾಲದ ಸಾಮಾಜಿಕ 
ಪರಿಸ್ಥಿತಿಗೆ ಅನುಗುಣವಾಗಿ ಮಹತ್ವಪೂರ್ಣ ಘಟಕಗಳಾಗಿರುತ್ತವೆಯೆಂಬ ದೃಷ್ಟಿಯಿಂದ ಅವರು 
ಅಂಗೀಕರಿಸಿದ್ದ ಆತ್ಮಬಲಿದಾನ, ಸತಿಪದ್ಧತಿಗಳಂತಹ ಆಚರಣೆಗಳನ್ನು ನೋಡಬಹುದು. ಚನ್ನಪಟ್ಟಣ 
ತಾಲ್ಲೂಕಿನಲ್ಲಿ ಮಾಸ್ತಿಶಿಲಗಳು ಹೇರಳವಾಗಿ ದೊರೆಯುತ್ತವೆ. ಆಗಿನ ಕಾಲದ ಸಾಮಾಜಿಕ 
ಪರಿಸ್ಥಿತಿಯನ್ನು ಕುರಿತು ಅಧ್ಯಯನ ನಡೆಸಿದಾಗ ಮಾತ್ರ ಈ ಮಾಸ್ತಿಶಿಲ್ಲಗಳ ಮೌಲ್ಯ ಅರಿವಾಗುತ್ತದೆ. 
ಹೀಗಾಗಿ ಅಂದಿನ ಕಾಲದ ಮಹಿಳೆಯರು ಪಾಲಿಸಿದ ಜೀವನದ ಆದರ್ಶ, ಬದುಕಿನ ಮೌಲ್ಯ, 
ಅನುಸರಿಸಿದ ನಂಬಿಕೆಗಳೇ ನಮಗೆ ಹಾಗೂ ನಮ್ಮ ಮುಂದಿನ ಜನಾಂಗಕ್ಕೆ ಬಾಳಬುತ್ತಿಯಾಗಿ 
ನಿಲ್ಲುತ್ತವೆಯೆಂದು ಹೇಳಬಹುದು. 


ಚನ್ನಪಟ್ಟಣ ತಾಲ್ಲೂಕಿನ ಬೈರನಾಯಕನಹಳ್ಳಿಯ ಅಮ್ಮಲ್ಲಿದೊಡ್ಡಿ ವೀರಭದ್ರ ದೇವಸ್ಥಾನದಲ್ಲಿ 
ನೆಟ್ಟ ತೋಳುಗೈ ಕಲ್ಲಿನಲ್ಲಿನ ಶಾಸನದಲ್ಲಿ ಮಹಾಸತಿಯಾದ ಗುಜಿಗವುಡಿಯ ಉಲ್ಲೇಖವಿದೆ. 
ವಿಜಯನಗರ ಅರಸರ ಆಳ್ಲಿಕೆಯ ಕಾಲದ ಈ ಶಾಸನದಲ್ಲಿ ಹಿರಿಯ ಅಂಕಣ್ಣ ಎಂಬುವನು ಮಡಿದಾಗ 
ಆತನ ಪತ್ನಿಯಾದ ಗುಜಿಗವುಡಿಯು ಸಹಗಮನವನ್ನು ಅನುಸರಿಸಿ ಪ್ರಾಣತ್ಯಾಗ ಮಾಡಿದಾಗ 
ತೋಳುಗೈ ಪ್ರತಿಷ್ಠಾಪಿಸಿದ ವಿವರ ದಾಖಲಾಗಿರುವುದನ್ನು ಕಾಣಬಹುದು. 


ಪ್ರಾಚೀನ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದ ಆತ್ಮ ಬಲಿದಾನ ಪ್ರಕಾರಗಳಲ್ಲಿ ಒಂದಾದ ಇದು ಪ್ರಿಯ 
ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತೆ ಪತಿಯ ಸಲುವಾಗಿ ಸತಿಯು ಸಾಯುವ ದೃಢ ನಿರ್ಧಾರ ಕೈಗೊಂಡರೆ 
"ಸಹಗಮನ ಮರಣ” ಎನ್ನುವರು. ಪತಿಯ ಯಾವುದೇ ರೀತಿಯ ಮರಣಾನಂತರ ಆತನ ಮಡದಿ 
ಪ್ರಮುಖವಾಗಿ ಅಗ್ನಿಪ್ರವೇಶದ ಮೂಲಕ, ಗೌಣವಾಗಿ ಇತರ ವಿಧಾನಗಳ ಮೂಲಕ ತನ್ನ ಪ್ರಾಣವನ್ನು 
ಬಲಿಕೊಡುತ್ತಿದ್ದಳು. ಹೀಗೆ ಪ್ರಾಣವನ್ನು ಅರ್ಪಿಸುವವಳನ್ನು "ಮಹಾಸತಿ' ಎಂದು ಕರೆದು ಸಮಾಜದಲ್ಲಿ 
ಉನ್ನತ ಸ್ಥಾನವನ್ನು ಗಳಿಸಿಕೊಳ್ಳುತ್ತಿದ್ದಳು. ಈ ಪದ್ಧತಿ ಅಸ್ತಿತ್ವದಲ್ಲಿರಲು ಏನೇ ಕಾರಣವಿದ್ದರೂ 
ಪುರುಷರ, ಪುರೋಹಿತ ಶಾಹಿಗಳ ಹಾಗೂ ಪ್ರಭುಗಳ ಒತ್ತಾಯ, ಮುಗ್ಗ ಸ್ತೀಯರ ಒತ್ತಾಸೆಗಳಿಂದಾಗಿ 
ಈ ಪದ್ಧತಿ ಸಮಾಜದಲ್ಲಿ ಒಂದು ದೈವೀ ಮೌಲ್ಯವಾಗಿ ಪರಿಗಣಿಸಿತ್ತು. ಮಹಾಸತಿಯಾಗಿ ಮರಣ 
ಹೊಂದಿದ್ದವರ ನೆನಪಿಗಾಗಿ ಮಾಸಿಗಲ್ಲುಗಳನ್ನು ನಿರ್ಮಿಸಿ, ಅವುಗಳನ್ನು ಗುಡಿಯಲ್ಲಿಟ್ಟು ಆರಾಧಿಸುವ 
ಪರಂಪರೆ ಬೆಳದುಬಂದಿರುವುದನ್ನು ಗುರುತಿಸಬಹುದು. 


ಪ್ರಸ್ತುತದ ಗುಜಿಗೌಡಿಯ ಮಾಸಿಕಲ್ಲನ್ನು ಇಂದಿಗೂ ವೀರಭದ್ರ ದೇವಾಲಯದಲ್ಲಿಟ್ಟು 
ಪೂಜಿಸುತ್ತಿದ್ದಾರೆ. ಮಾಸ್ತಿಯಾಗ ಬಯಸುವವಳನ್ನು ಪ್ರಾಚೀನ ಸಮಾಜ ಪವಿತ್ರ ದೃಷ್ಟಿಯಿಂದ 
ಕಾಣುತ್ತಿತ್ತು ಅಂದಿನ ಕಾಲದಲ್ಲಿ ಒಬ್ಬ ವೀರನ ಸಮಾನ ಸ್ಥಾನವನ್ನು ಮಹಾಸತಿಯೂ 
ಪಡೆದುಕೊಳ್ಳುತ್ತಿದ್ದುದು ಬಹುಮುಖ್ಯ ಸಂಗತಿ. ಈ ಪದ್ಧತಿ ಎರಡು ಬಗೆಯಲ್ಲಿ ಕಂಡುಬರುತ್ತದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 374 


ಮರಣ ಹೊಂದಿದ ಗಂಡನ ಶವದೊಡನೆ ಅಗ್ನಿ ಪ್ರವೇಶ ಮಾಡುವುದು ಸಹಗಮನವಾದರೆ, ದೂರದ 
ಪ್ರದೇಶದಲ್ಲಿ ಮಡಿದ ಪತಿಯ ಶವ ಸಿಗದೇ ಹೋದರೆ ಆತನ ಪ್ರಿಯವಾದ ಒಂದು ವಸ್ತುವಿನೊಡನೆ 
ಅಗ್ನಿ ಪ್ರವೇಶಗೈಯುವುದು ಅನುಗಮನ ಪದ್ಧತಿಯಾಗಿದೆ. 


ಮಹಾಸತಿ ಆಚರಣೆಗೆ ತದ್ದಿರುದ್ದವಾದ ವಿಚಾರ ಕ್ರಿಶ. 1155ರ ಹೊಂಗನೂರು ಗ್ರಾಮದ 
ವೀರಗಲ್ಲಿನಲ್ಲಿದೆ. ಇದರಲ್ಲಿ ಹೊಯ್ದಳ ದೊರೆ ವೀರನರಸಿಂಹನ ಆಳ್ಲಿಕೆಯ ಕಾಲದಲ್ಲಿ ಹೊಸಗುಂದದ 
ಕೋಟೆಕಾಳಗದಲ್ಲಿ ಕನಕನಾಯಕನೆಂಬುವನು ವೀರಮರಣ ಹೊಂದಿದಾಗ ಆತನ ಹೆಂಡತಿಯಾದ 
ನಾಗವೆ ತನ್ನ ಗಂಡನಿಗೆ ವೀರಗಲ್ಲನ್ನು ಹಾಕಿಸಿದ ವಿವರವಿದೆ. ಹನ್ನೆರಡನೆಯ ಶತಮಾನದಲ್ಲಿ ಗಂಡ 
ಮಡಿದಾಗ ಆತನ ಮಡದಿ ಸಹಗಮನವಾಗದೆ ಹಾಗೆಯೇ ಉಳಿದ ಮಹಿಳೆಯರಿಗೆ ನಾಗವೆ 
ಉದಾಹರಣೆಯಾಗಿ ನಿಲ್ಲುತ್ತಾಳೆ. 


ಪ್ರಾಚೀನ ಕರ್ನಾಟಕದ ಇತಿಹಾಸವನ್ನು ಗಮನಿಸಿದಾಗ ಯುದ್ದದಲ್ಲಿ ಮಡಿದ ವೀರರ 
ಪತ್ನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಗಮನ ಕೈಗೊಂಡಿರುವುದನ್ನು ಕಾಣಬಹುದು. ಹೀಗಾಗಿ ಪೌಢ 
ವಯಸ್ಸಿನ ವೀರರ ಪಶ್ನಿಯರೇ ಈ ಕ್ರಿಯೆಯಲ್ಲಿ ಪಾಲ್ಗೊಂಡಿರಬೇಕು. ವಯಸ್ಥಾದವರಾಗಲೀ ಚಿಕ್ಕ 
ವಿಧವೆಯರಾಗಲಿ ಸಹಗಮನ ಹೊಂದುವುದಕ್ಕೆ ರಿಯಾಯಿತಿಯನ್ನು ಅಂದಿನ ಸಮಾಜ ನೀಡಿತ್ತು 
ಎಂದು ತಿಳಿಯುತ್ತದೆ. ಇದಲ್ಲದೇ ವೀರಮರಣ ಪಡೆದ ವ್ಯಕ್ತಿಗಳಿಗೆ ಅವರ ಮಡದಿಯರೇ ವೀರಗಲ್ಲು 
ನಿಲ್ಲಿಸುತ್ತಿದ್ದುದಕ್ಕೆ ಉದಾಹರಣೆಯಾಗಿ ಶಾಸನೋಕ್ತ ಕನಕನಾಯಕನ ಮಡದಿಯಾದ ನಾಗವ್ವೆಯನ್ನು 
ಕಾಣಬಹುದು. ಈ ಶಾಸನದಿಂದ ಸಹಗಮನ ಪದ್ಧತಿಯು ಕಡ್ಡಾಯವಾಗಿರದೆ ವೀರಮರಣ 
ಪಡೆದವರ ಮಡದಿಯರ ಇಚ್ಛೆಯನ್ನವಲಂಬಿಸಿದ್ದುದು ಸ್ಪಷ್ಟವಾಗುತ್ತದೆ. 


ದಾನ ಮತ್ತು ಲೋಕಹಿತ ಕಾರ್ಯಗಳನ್ನು ಮೇಲ್ಪರ್ಗದವರಷ್ಟೇ ಅಲ್ಲದೆ ಸಾಮಾನ್ಯ ವರ್ಗದ 
ಮಹಿಳೆಯರೂ ಕೈಗೊಂಡಿದ್ದಾರೆ. ಅನೇಕ ದೈವಭಕ್ತ ಮಹಿಳೆಯರು ದೇವಾಲಯಗಳ ನಿರ್ಮಾಣ, 
ದೇವಾಲಯಗಳಿಗೆ ದಾನ-ದತ್ತಿ ನೀಡುವುದು ಮೊದಲಾದಂತಹ ಅನೇಕ ಧಾರ್ಮಿಕ ಕಾರ್ಯಗಳಲ್ಲಿ 
ಸಕ್ರಿಯ ಪಾತ್ರ ವಹಿಸಿರುವುದನ್ನು ಕಾಣಬಹುದು. ಇವಲ್ಲದೆ ಕೆರೆ ಬಾವಿ, ಸತ್ರ ಅರವಟ್ಟಿಗೆ ನಿರ್ಮಾಣ 
ಮೊದಲಾದ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದರು. 


ತಾಲ್ಲೂಕಿನ ಮೆಣಸಿಗನಹಳ್ಳಿಯ ಕ್ರಿಶ. 1281ರ ಅಪ್ರಕಟಿತ ಶಾಸನದಲ್ಲಿ" ಹೊಯ್ದಳ ದೊರೆ 
ಮೂರನೇ ನರಸಿಂಹನ ಆಳ್ಗಿಕೆಯ ಕಾಲದಲ್ಲಿ ಭಂಡಾರಿ ರಾಮಯ್ಯನ ಕುಮಾರ್ರೆ(ಮಗಳು) ಕನಕಗಿರಿಯ 
ದೇವರಿಗೆ ಗದ್ದೆ ಮತ್ತು ಬೆದ್ದಲು ಹೊಲವನ್ನು ದಾನವಾಗಿ ಬಿಟ್ಟ ವಿವರವಿದೆ. ಶಾಸನದಲ್ಲಿ ಈಕೆಯ 
ಹೆಸರು ಉಲ್ಲೇಖವಾಗಿಲ್ಲ. ಈ ಶಾಸನೋಕ್ತ ಕನಕಗಿರಿಯು ಈಗಿನ ಮದ್ದೂರು ತಾಲ್ಲೂಕಿನ 
ಅರೆತಿಪ್ಲೂರಾಗಿದೆ. ಇದು ಚನ್ನಪಟ್ಟಣ ತಾಲ್ಲೂಕಿನ ಗಡಿಭಾಗದಲ್ಲಿರುವ ಸ್ಥಳ. ಅರೆತಿಪ್ಲೂರು ಕ್ರಿಶ. 9ನೇ 
ಶತಮಾನದಲ್ಲಿಯೇ ಪ್ರಸಿದ್ಧ ಜೈನ ಕೇಂದ್ರವಾಗಿತ್ತು ಎಂದು ತಿಳಿಯುತ್ತದೆ. ಬಹುಶಃ ಶಾಸನೋಕ್ತ 
ಭಂಡಾರಿ ರಾಮಯ್ಯನ ಮಗಳು ಜೈನಧರ್ಮೀಯಳಾಗಿದ್ದು ಕನಕಗಿರಿಗೆ ಸುಮಾರು 25 ಕಿ.ಮೀ. 
ದೂರದಲ್ಲಿರುವ ಮೆಣಸಿಗನಹಳ್ಳಿ ಗ್ರಾಮದಲ್ಲಿ ಭೂದಾನ ಮಾಡಿರುವುದನ್ನು ಕಾಣಬಹುದು. 


ಮಳೂರು ಗ್ರಾಮದ ಶ್ರೀ ಅಪ್ರಮೇಯಸ್ವಾಮಿ ದೇವಸ್ಥಾನದ ಪಾತಾಳ ಮಂಟಪದಲ್ಲಿ 
ಮಹಾದ್ದಾರಕ್ಕೆ ಬಲಗಡೆ ನಿಲ್ಲಿಸಿರುವ ಸ್ತ್ರೀ ಪ್ರತಿಮೆಯಲ್ಲಿ "ಮಂಚಿಲ ಕುಂಮಿಯ ಸೇವೆ' ಎಂಬ 
ಬರಹವಿದೆ." ಸ್ಥಳೀಯವಾಗಿ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿರುವ ಈ ಸ್ತೀ ಶಿಲ್ಲವನ್ನು ಚನ್ನಪಟ್ಟಣ 
ಪಾಳೆಯಗಾರನೊಬ್ಬನ ಹೆಂಡತಿಯದೆಂದು ಹೇಳುತ್ತಾರೆ. ಕ್ರಿಶ. 1570ರಿಂದ 1630ರವರೆಗೆ ಚನ್ನಪಟ್ಟಣ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 375 


ರಾಜ್ಯವನ್ನು ಆಳಿಕೆ ನಡೆಸಿದ ಜಗದೇವರಾಯನ ಸಂತತಿಯವರು ಪಾಳೆಯಗಾರರಾಗಿ 
ಪಸಿದ್ಧರಾಗಿದ್ದವರು. ಈ ಶಾಸನೋಕ್ತ ಮಂಚಿಲಕುಮ್ನಿಯು ಈ ಪಾಳೆಯಗಾರ ಮನೆತನಕ್ಕೆ 
ಸೇರಿದವಳಾಗಿರಬಹುದು. ಮಂಚಿಲಕುಮ್ನಿಯು ಚೋಳರ ಕಾಲದಲ್ಲಿ ನಿರ್ಮಾಣಗೊಂಡ ಅಪ್ರಮೇಯ 
ದೇವಾಲಯಕ್ಕೆ ದಾನ ಕೊಟ್ಟಿರಬೇಕು ಇಲ್ಲವೇ ದೇವಾಲಯದ ಜೀರ್ಣೋದ್ಧಾರ ಕಾರ್ಯ 
ಮಾಡಿಸಿರಬೇಕು. ಇದರ ಕುರುಹಾಗಿ ಕೈ ಮುಗಿದು ನಿಂತಿರುವ ಭಂಗಿಯಲ್ಲಿರುವ ಶಿಲಾಪ್ರತಿಮೆಯನ್ನು 
ಪ್ರತಿಷ್ಠಾಪಿಸಿರಬೇಕೆಂದು ಊಹಿಸಬಹುದು. ಏಕೆಂದರೆ ಅಪ್ರಮೇಯಸ್ವಾಮಿ ದೇವಾಲಯದ ಪ್ರಕಾರ 
ಗೋಡೆಯನ್ನು ಚನ್ನಪಟ್ಟಣದ ಪಾಳೆಯಗಾರರು ನಿರ್ಮಿಸಿದರೆಂಬ ಪ್ರತೀತಿಯಿದೆ. 


ಚನ್ನಪಟ್ಟಣ ನಗರದ ಬಳೇಪೇಟೆಯಲ್ಲಿರುವ ಹಳಯ ಕಮಠೇಶ್ವರ ದೇಗುಲದಲ್ಲಿನ ಶಾಸನದಲ್ಲಿ 
"ನಾಗಂಣ ಕೊಮಾರ್ತಿ ಕೆಂಪಮ್ಮ” ಎಂಬ ಬರಹವಿರುವುದನ್ನು ಕಾಣಬಹುದು." ವಿಜಯನಗರ 
ಶೈಲಿಯಲ್ಲಿ ರಚನೆಗೊಂಡಿರುವ, ಪ್ರಸ್ತುತದಲ್ಲಿ ಶಿಥಿಲಗೊಂಡಿರುವ ಈ ಪಾಳು ದೇವಾಲಯದ 
ಪ್ರವೇಶದ್ದಾರದ ಬಲಬದಿಯ ಶಿಲಾಸ್ತಂಭದ ಮೇಲೆ ಈ ಶಾಸನವಿದೆ. ಈ ಶಾಸನ ಪಾಠದ ಕೆಳಗೆ 
ಒರಟು ಕೆತ್ತನೆಯ ಸ್ತ್ರೀ ಶಿಲ್ಲವಿದ್ದು ಮೊಗ ಮಾತ್ರ ಅಂದವಾಗಿ ಕೆತ್ತಲ್ಲಟ್ಟು ಕರ್ಣಕುಂಡಲವನ್ನು 
ಹೊಂದಿರುವ ಕಲಾತ್ಮಕ ಕೆತ್ತನೆ ಎನಿಸುತ್ತದೆ. ನಾಗಣ್ಣ ಎಂಬುವನ ಮಗಳಾದ ಕೆಂಪಮ್ಮಳು ಕಮಠೇಶ್ವರ 
ದೇವಾಲಯಕ್ಕೆ ಮಾಡಿದ ಸೇವೆಗಾಗಿ ಶಾಸನವನ್ನು ಹಾಕಿಸಿರಬೇಕು. ಬಹುಶಃ ಈ ದೇವರ 
ಭಕ್ತೆಯಾಗಿದ್ದ ಕೆಂಪಮ್ಮಳು ಕಟ್ಟಿಸಿದ ದೇವಾಲಯವೋ ಅರ್ಥಾತ್‌ ತಂದೆಗೆ ಪುಣ್ಯವಾಗಲಿ ಎಂದು 
ನಿರ್ಮಿಸಿದ ದೇಗುಲವಾಗಿ ಆಕೆಯನ್ನು ಪ್ರಣಾಮ ಭಂಗಿಯಲ್ಲಿ ನಿಲ್ಲಿಸಿ ಕಡೆವ ಶಿಲ್ಪ 
ಪ್ರಯತ್ನವಾಗಿರುವಂತಿದೆ. 


ಕ್ರಿ.ಶ. 1828ರ ಕೂಡ್ಲೂರು ಗ್ರಾಮದ ಶ್ರೀರಾಮ ದೇವರ ದೇವಾಲಯದಲ್ಲಿ ಶಿಲಾಶಾಸನದಲ್ಲಿ“ 
ಕಾನಕಾನಹಳ್ಳಿಯ (ಈಗಿನ ಕನಕಪುರ) ವೆಂಕಟಲಕ್ಷ್ಮಿ ಎಂಬುವರು ಕೂಡ್ಲೂರ ಶೀರಾಮಸ್ತಾಮಿ 
ದೇವಸ್ಥಾನಕ್ಕೆ ಶ್ರೀರಾಮನವಮಿ ಉತ್ಸವಕ್ಕಾಗಿ ಕೂಡ್ಡೂರ ಶಾನಭೋಗ ಕಪನಿಪತೈಯ್ಯರಿಂದ ಖರೀದಿಸಿದ 
ಮತ್ತಿಕದ ತೆಂಗಿನ ತೋಟವನ್ನು ದಾನವಾಗಿ ನೀಡಿದ ವಿವರವಿದೆ. ಈ ಗ್ರಾಮದಲ್ಲಿ ಶೀರಾಮನವಮಿ 
ಉತ್ಸವ ನಡೆಯಲು ಬೇಕಾದ ಹಣಕಾಸು ಸಹಾಯಕ್ಕಾಗಿ ತೆಂಗಿನ ತೋಟವನ್ನು ದಾನವಾಗಿ ನೀಡಿ 
ಅದರಿಂದ ಬರುವ ಆದಾಯದಲ್ಲಿ ದೇವರ ಉತ್ಸವದ ಖರ್ಚುವೆಚ್ಚ ಸರಿದೂಗಿಸುವ ವ್ಯವಸ್ಥೆ 
ಮಾಡಿದ್ದರೆಂದು ತಿಳಿಯುತ್ತದೆ. 


ಬಹುಶಃ ಈಕೆಯು ಕಾನಕಾನಹಳ್ಳಿಯ ಮೇಲ್ಪರ್ಗಕ್ಕೆ ಸೇರಿದ ಮಹಿಳೆಯಾಗಿರಬೇಕು. 
ತೋಟವನ್ನು ಖರೀದಿಸಿ ದೇವಾಲಯಕ್ಕೆ ದಾನ ನೀಡುವಷ್ಟು ಆರ್ಥಿಕ ಪ್ರಾಬಲ್ಯವನ್ನು 
ಪಡೆದಿದ್ದಳಂಬುದು ಸ್ಪಷ್ಟ ಉನ್ನತ ವರ್ಗದ ರಾಜ ಪರಿವಾರದವರಂತೆ ಸಾಮಾನ್ಯ ವರ್ಗದ 
ಮಹಿಳೆಯರು ದಾನ ಕಾರ್ಯಗಳಲ್ಲಿ ತೊಡಗುತ್ತಿದ್ದರು. ಆರ್ಥಿಕವಾಗಿ ಮುಂದುವರಿದ ಕುಟುಂಬಕ್ಕೆ 
ಸೇರಿದವರು ಇವರು. ದೇವಾಲಯಗಳ ಪೂಜಾ ಕಾರ್ಯಕ್ಕೆ ತಮ್ಮ ಕೈಲಾದ ದಾನವನ್ನು ನೀಡಿ 


ಸಾಮಾನ್ಯ ಮನೆತನದ ಮಹಿಳೆಯರ ಮೇಲೆ ಪ್ರಭಾವ ಬೀರಿ ಅವರನ್ನು ದಾನಪ್ರೇಮಿಗಳನ್ನಾಗಿ 
ಮಾಡಿಸುತ್ತಿತ್ತು. 


ಕ್ರಿಶ. 1013ರ ಹೊಂಗನೂರಿನ ಗೋಪಾಲಕೃಷ್ಣ ದೇವಾಲಯದ ತಮಿಳು ಶಾಸನವೊಂದರಲ್ಲಿ 
ಪೊನ್ನಕ್ಕ ಎಂಬ ಸಾಮಾನ್ಯ ವರ್ಗದ ಮಹಿಳೆಯ ಉಲ್ಲೇಖ ಕಂಡುಬರುತ್ತದೆ.“ ಉನ್ನತ ವರ್ಗದ 
ಮಹಿಳಯರಂತೆ ಸಾಮಾನ್ಯ ವರ್ಗದ ಮಹಿಳಯರಿಗೆ ಸ್ವತಂತ್ರವಾಗಿ ದೇವಸ್ಥಾನ ನಿರ್ಮಾಣ ಮಾಡಿ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 376 


ಅದರ ಸಕಲ ಪೂಜೆ ಪುರಸ್ವಾರಕ್ಕೆ ದತ್ತಿ ಬಿಟ್ಟುಕೊಡುವಷ್ಟು ಸಾಮರ್ಥ್ಯವಿಲ್ಲದೆ ಹೋದರೂ, ತಮ್ಮ 
ಕೈಲಾದ ದಾನ-ದತ್ತಿ ನೀಡುತ್ತಿದ್ದುದನ್ನು ಶಾಸನಗಳಲ್ಲಿ ಗುರುತಿಸಬಹುದು. ಈ ಮೇಲಿನ ಶಾಸನದಲ್ಲಿ 
ಸೋಮಯಾಶಿಯಾರನ ಮಗನಾದ ಪಾಲಯ್ಯ ಎಂಬುವನ ಹೆಂಡತಿಯಾದ ಪೊನ್ನಕ್ಕಳು 
ಹುಂಗನೂರಿನ (ಈಗಿನ ಹೊಂಗನೂರು) ಕುಂದವೈ ವಣ್ಣಗರ್‌ ಆಳ್ದಾರ ದೇವರ ಪೂಜಾ ಕೈಂಕರ್ಯಕ್ತಾಗಿ 
ಭೂಮಿಯನ್ನು ದಾನ ನೀಡಿದ ವಿವರ ದಾಖಲಾಗಿದೆ. 


ಇಂದಿನ ಕಾಲದಲ್ಲಿ ಮಹಿಳೆಯರು ಭೂಮಿಯ ಒಡೆತನ ಹೊಂದುವಂತೆ ಪ್ರಾಚೀನ 
ಕಾಲದಲ್ಲಿಯೂ ಈ ಸ್ಪಾತಂತ್ಯವನ್ನು ಪಡೆದಿದ್ದರೆಂದು ಶಾಸನಗಳಿಂದ ತಿಳಿಯುತ್ತದೆ. ಕ್ರಿಶ. 1013ರ 
ಹೊಂಗನೂರು ಗ್ರಾಮದ ತಮಿಳಿನ ಶಾಸನವೊಂದರಲ್ಲಿ" ತ್ರೈಲೋಕ್ಯ ಚತುರ್ಮೇದಿ ಮಂಗಲವಾದ 
ಹುಂಗನೂರಿನ ಸಭಾಸದಸ್ಯರು ಕುನ್ನವೈ ವಣ್ಣಾಗರಾಳ್ವಾರ್‌ ದೇವರಿಗೆ “ಚರವಣಿಯಬಾಯಿ” ಎಂಬ 
ಮಹಿಳೆಯಿಂದ 9 ಕಳಂಜು ಚಿನ್ನಕ್ಕೆ ಭೂಮಿಯನ್ನು ಖರೀದಿಸಿ ದಾನಕೊಟ್ಟ ವಿವರವಿದೆ. ಇದರಿಂದ 


ಭೂ ಒಡೆತನ ಮಹಿಳೆಯರಿಗೂ ಇತ್ತು ಎಂದು ಸ್ಪಷ್ಟವಾಗುತ್ತದೆ. 


ಅದೇ ರೀತಿ ಹೊಯಳ ದೊರೆ ಮೂರನೇ ವೀರಬಲ್ಲಾಳನ ಕಾಲದ ಕ್ರಿಶ. 1324ರ 
ಮಾಳಗಾಳು ಗ್ರಾಮದ ಶಿಲಾಶಾಸನದಲ್ಲಿ" ವೀರಬಲ್ಲಾಳನಿಗೆ ಪುಣ್ಯವಾಗಲೆಂದು ತೀರ್ಥರಾಜ 
ಎಂಬುವನ ಸಹೋದರರಾದ ನಾಗದೇವ, ಜೌಡದೇವರು ನೆಲಳಿಹಿತ್ತನ ಮಡದಿಯಾದ ನೆರತಿ 
ಎಂಬುವಳಿಗೆ ಮಾಳಿಗೆಹಳ್ಳಿಯ ಚತುಸ್ಲೀಮೆಯಲ್ಲಿ ಭೂಮಿಯನ್ನು ದಾನವಾಗಿ ನೀಡಿದ ವಿವರ 
ದಾಖಲಾಗಿದೆ. ಈ ಶಾಸನ ತುುಟಿತವಾಗಿರುವುದರಿಂದ ನೆರತಿಗೆ ಯಾವ ಕಾರಣಕ್ಕಾಗಿ ದಾನ ಕೊಟ್ಟರು 
ಎಂಬ ಮಾಹಿತಿ ಲಭ್ಯವಾಗುವುದಿಲ್ಲ. 


ಕ್ರಿಶ. 1441ರ ಮಾಕಳಿ ಗ್ರಾಮದ ವಿಜಯನಗರದ ದೊರೆ ಇಮ್ಮಡಿ ದೇವರಾಯನ ಕಾಲದ 
ಶಾಸನದಲ್ಲಿ*' ಪಾಳೆಯಗಾರನಾದ ಗೋಪಿನಾಯಕನ ನಾಯಕತನಕ್ಕೆ ಸಲ್ಲುವ ಮಾಕಳಿಯ 
ಕಾಲುವಳ್ಳಿಯಲ್ಲಿ ಗೋಪಸಮುದವೆಂದು ಹೊಸದಾದ ಕೆರೆಯನ್ನು ಕಟ್ಟಿದ ಸಂಬಂಧ ಊರಿನ 
ಮುಖಂಡನಾದ ಕೇತಗೌಂಡನು ಮುದ್ದಾಯನ ಮಗಳಿಗೆ ಮೂಗಳ ಗದ್ದೆಯನ್ನು 
ಕೆರೆಕಟ್ಟುಗೊಡಿಗೆಯಾಗಿ ಧಾರಾಪೂರ್ವಕವಾಗಿ ದಾನ ಕೊಟ್ಟ ವಿವರವಿದೆ. ಬಹುಶಃ ಶಈಕೆಯು 
ಕೆರೆಯನ್ನು ಕಟ್ಟುವ ಕಾರ್ಯದಲ್ಲಿ ಪಾಲ್ಗೊಂಡಿರಬೇಕು. ಅದಕ್ಕೆ ಪ್ರತಿಫಲವಾಗಿ ಮುಕ್ಕಾಲು ಖಂಡುಗ 
ಬೀಜವರಿ ಗದ್ದೆಯನ್ನು ದಾನವಾಗಿ ಪಡೆದಿದ್ದಾಳೆ. ಶಾಸನದಲ್ಲಿ ಈಕೆಯ ಹೆಸರು ಉಲ್ಲೇಖಗೊಂಡಿಲ್ಲ. 
ಒಟ್ಟಿನಲ್ಲಿ ಅಂದಿನ ಸಮಾಜದಲ್ಲಿ ಸ್ತ್ರೀಯರಿಗೆ ಪುರುಷರಷ್ಟೇ ಸಮಾನವಾಗಿ ಭೂಮಿಯ 
ಒಡೆಯರಾಗುವ ಅವಕಾಶ ದೊರೆಯುತ್ತಿದ್ದುದು ಈ ಮೇಲಿನ ಶಾಸನಗಳಿಂದ ಸಷ್ಟವಾಗುತ್ತದೆ. 


ಜೈನ ಸಮಾಜದಲ್ಲಿ ಸನ್ಯಾಸ ಸ್ಟೀಕರಿಸಿದ ಸನ್ಯಾಸಿನಿಯರನ್ನು ಜೈನ ಪರಿಭಾಷೆಯಲ್ಲಿ 
ಕಂತಿಯರೆಂದು ಕರೆಯುತ್ತಾರೆ. ಜೈನ ಸನ್ಯಾಸಿನಿಯರಾದ ಕಂತಿಯರು ಸನ್ಯಾಸ ಸ್ಟೀಕರಿಸಿ ಧರ್ಮ 
ಪ್ರಸಾರದ ಹೊಣೆಹೊತ್ತ ಅಜ್ಜಿಯರಾಗಿದ್ದಾರೆ. ಇವರು ಬಸದಿಗಳಲ್ಲಿ ಧರ್ಮ ಪ್ರವಚನ ಕಾರ್ಯ 
ಮಾಡುತ್ತಿದ್ದರು. ಮಹಿಳೆಯರು ಕಂತಿಯರಾಗುವಲ್ಲಿ ಅವರ ಸ್ಥಾನಮಾನಗಳು ಮೇಲ್ಪಟ್ಟಕ್ಕೇರುತ್ತಿದ್ದವು. 
ಜೈನ ಆಧ್ಯಾತ್ಮಿಕ ಜೀವನದಲ್ಲಿ ಸನ್ಯಾಸತ್ನ ಒಂದು ಪರಿಪಕ್ಷ ಸ್ಥಿತಿ. ಸಂಸಾರಕ್ಕೆ ತಿಲಾಂಜಲಿಯನ್ನಿತ್ತು 
ಸನ್ಯಾಸವನ್ನಪ್ಟುವ ಮಹಿಳೆ ತಮ್ಮ ಪೂರ್ವಶ್ರಮದ ವಾಸನೆ ಕೈಬಿಡುವಂತೆ ಪುನಃ ಪರಿವರ್ತನೆ 
ಮಾಡಿಕೊಳ್ಳುವುದು ಪ್ರಥಮೋಪಾಯವೆನಿಸಿತ್ತು. ಇದು ಅಂತರಂಗದ ಶುಚಿಯೆನಿಸಿದಂತೆ ಇನ್ನು ಕೆಲವು 
ಬಹಿರಂಗದ  ಶುಚಿಗಳಿದ್ದವು. ಇದರಲ್ಲಿ "'ಲೋಮ ವಿಮೋಚನೆ' ಪ್ರಮುಖವಾದುದು. ಇದು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 377 


ಕೇಶೋತ್ಪಾಟನೆ. ತಲೆಗೂದಲನ್ನು ಕಿತ್ತೆಸೆದು ಮೈಮೇಲೆ ಬಿಳಿಬಟ್ಟೆ ಧರಿಸಿ ಅವನ್ನು ಶುಚಿಗೊಳಿಸದೆ, 
ಸ್ನಾನ ಮಾಡದೆ, ತಪಸಿನಿಂದ ಕರ್ಮ ಕ್ಷಯ ಮಾಡಿಕೊಂಡು, ಪುರುಷ ಜನ್ಮ ಧರಿಸಿ ಮೋಕ್ಷ 
ಪಡೆಯಬೇಕಾಗಿತ್ತು. ಜೈನ ಧರ್ಮೀಯರಲ್ಲಿ ಹಲವಾರು ತ್ಯಾಗ-ಆಚರಣೆಗಳಂಥಹ ಕಠಿಣ ವಿಧಾನಗಳ 
ಮೂಲಕ ಮೋಕ್ಷ ದೊರೆಯುತ್ತದೆಂಬ ನಂಬಿಕೆಯಿದೆ. ಹೀಗೆ ಈ ಸನ್ಯಾಸನ ವ್ರತ ಆಚರಿಸುವುದನ್ನು 
"'ಮಾಸ' ಎಂತಲೂ ಕರೆಯುತ್ತಾರೆ. ಮಾಸ ಎಂಬುದು ಸನ್ಯಾಸನ ವ್ರತವು ಎಷ್ಟರ ಮಟ್ಟಿಗೆ 
ಪರಿಪೂರ್ಣವಾಗಿದೆ ಎ೦ಬುದನ್ನು ನಿರ್ಧರಿಸುವ ಮಾನದಂಡವಾಗಿದೆ. 


ಕ್ರಿಶ. 900ರ ಬೇವೂರು ಗ್ರಾಮದ ಜೈನ ನಿಸಿದಿ ಶಾಸನವೊಂದರಲ್ಲಿ ಕದಿಳಿ ಕಂತಿ ಹಾಗೂ 
ಅಲುಳ ಗಂಗಸೇನ ಕಂತಿಯರ ಉಲ್ಲೇಖವಿರುವುದನ್ನು ಕಾಣಬಹುದು. ಬೇವೂರು ಗ್ರಾಮದ ಬೆಟ್ಟದ 
ಮೇಲಿನ ಈ ಶಾಸನದಲ್ಲಿ ಪ್ರಸ್ತುತದ ಬೇವೂರು ಗ್ರಾಮ "ನಿಂಬ ಗ್ರಾಮ' ಎಂಬ ಹೆಸರಿನಿಂದ ಪ್ರಸಿದ್ಧ 
ಜೈನ ಕೇಂದವಾಗಿತ್ತು ಎಂದು ತಿಳಿಯುತ್ತದೆ. ಇದೇ ಶಾಸನದಲ್ಲಿ ಚಂದ್ರಸೇನ, ನಾಗಸೇನ ಮುಂತಾದ 
ಮುನಿಗಳು ಈ ಬೆಟ್ಟದ ಮೇಲೆ ಸಲ್ಲೇಖನ ವತ ಕೈಗೊಂಡು ಸಮಾಧಿ ಮರಣ ಹೊಂದಿದ 
ಸಂದರ್ಭದಲ್ಲಿ "ನದ್ಮಾವಾಸಿಗಣದಾಮ' ಕದಿಳಿಕಂತಿಯು ಅರ್ಧ ಮಾಸವನ್ನು ಪೂರ್ಣಗೊಳಿಸಿದ 
ವಿವರ ಹಾಗೂ "ಅಜುಳಗಂಗಸೇನ' ಕಂತಿಯು ವ್ರತವನ್ನು ಪೂರ್ಣಗೊಳಿಸಿದ್ದನ್ನು ತಿಳಿಸುತ್ತದೆ. 
ಧರ್ಮದ ಮೂಲಕ ಮರಣ ಪಡೆಯಲು ನಿರ್ಧರಿಸುವ ಈ ಕಂತಿಯರು ಮುಂದೆ ಸಮಾಧಿ 
ಮರಣವನ್ನಪುತ್ತಿದ್ದರು. 


ಗೃಹಿಣಿ ಸಮಾಜದ ತದ್ದಿರುದ್ದವಾದ ವರ್ಗವೇ ಸೂಳೆ ಸಮಾಜವಾಗಿದೆ. ಸಾಮಾಜಿಕವಾಗಿ 
ತೆಗಳಿಕೆಗೆ ಗುರಿಯಾಗಿದ್ದರೂ ಜನ ಮೆಚ್ಚುವ ಕಾರ್ಯಗಳಲ್ಲಿ ತೊಡಗಿ ಸಮಾಜದ ಮುಖ್ಯ 
ಭೂಮಿಕೆಯಲ್ಲಿ ಗುರುತಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದರು. ಸೂಳೆ ಎಂದಾಕ್ಷಣ ರಾಜನ ಭೋಗ 
ವಸ್ತುಗಳ ಪಟ್ಟಿಯಲ್ಲಿ ಅದ್ದಿಶೀಯಳಾಗಿದ್ದವಳು ಎಂದೆನ್ನಬಹುದು. ಪಟ್ಟಾಭಿಷಿಕ್ತ ರಾಣಿಯ, ಇನ್ನುಳಿದ 
ರಾಣಿವರ್ಗದ ಸಮಾನ ಅಂತಸ್ತು ಇಲ್ಲದಿದ್ದರೂ ರಾಜನ ಮನಕ್ಕೆ ಅತ್ಯಂತ ಸಮೀಪದ 
ವ್ಯಕ್ತಿಯಾಗಿದ್ದಳು. ಇವರು ಭೋಗಕ್ಕೆ ಮಾತ್ರ ಸೀಮಿತವಾಗಿರದೆ ಸಾಮಾಜಿಕ ಕ್ಷೇತ್ರಗಳಲ್ಲಿ ಅಂದರೆ 
ದೇವಾಲಯ ನಿರ್ಮಾಣ, ಜೀರ್ಣೋದ್ದಾರ, ಪೂಜಾ ಕಾರ್ಯಗಳು ಮುಂತಾದ ಕಾರ್ಯಗಳಲ್ಲಿಯೂ 
ಭಾಗವಹಿಸುವುದು. ದಾನ ನೀಡುವುದು, ಕೆರೆ-ಕಟ್ಟೆಗಳ ನಿರ್ಮಾಣ, ಬಾವಿ, ಅರವಟಿಗೆಗಳನ್ನು ಕಟ್ಟಸುವ 
ಕಾರ್ಯ ಮುಂತಾದವುಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದರು ಎಂದು ತಿಳಿಯುತ್ತದೆ. 


ಕ್ರಿಶ. 10ನೇ ಶತಮಾನದ ಮಳೂರು ಗ್ರಾಮದ ವೀರಗಲ್ಲೊಂದರಲ್ಲಿ "ಸೂಳೆ ಬಿಯ್ಕಳ್‌'ಳ 
ಉಲ್ಲೇಖವಿದೆ." ಈ ಶಾಸನದಲ್ಲಿ ಪೆರ್ಮಾಡಿಯ ಸೂಳೆ ಬಿಯ್ಕಳ್‌ ಎಂದಿದೆ. ಗಂಗದೊರೆ ಎರಡನೇ 
ಮಾರಸಿಂಹನೇ ಈ ಶಾಸನದಲ್ಲಿ ಉಕ್ತವಾಗಿರುವ ಪೆರ್ಮಾಡಿ. ಶಾಸನ ತುಟಿತವಾಗಿರುವುದರಿಂದ 
ಪೂರ್ಣ ಮಾಹಿತಿಯು ಲಭ್ಯವಾಗುವುದಿಲ್ಲ. ವೀರನಾದ ಪೊಲೆತಾಳ್ಗನ ಮಗ ಭುವನಾದಿತ್ಯನ 
ಉಲ್ಲೇಖವಿದೆ. ಬಹುಶಃ ಭುವನಾದಿತ್ಯನು ಯುದ್ದದಲ್ಲಿ ವೀರಮರಣವನ್ನು ಹೊಂದಿದಾಗ 
ಸೂಳಬಿಯ್ಯಳ್‌ಳು ವೀರಗಲ್ಲನ್ನು ಹಾಕಿಸಿರಬೇಕು ಎನಿಸುತ್ತದೆ. ಅದೇ ರೀತಿ ಬೇವೂರು ಗ್ರಾಮದ 
ಗಂಗರ ಕಾಲದ ಶಾಸನವೊಂದರಲ್ಲಿ ಸಕರರ ಸೂಳೆಯಬ್ದೆಯ ಮಗಳು ವೀದಬ್ಬೆಯು ಬೇವೂರು 
ಗ್ರಾಮದ ಕೆರೆಯ ತೂಬನ್ನು ಮಾಡಿಸಿದ ವಿವರ ದಾಖಲಾಗಿದೆ. 


ಸಮಾಜದಲ್ಲಿ ಸೂಳೆಯರ ಮಕ್ಕಳಿಗೂ ತಕ್ಕ ಗೌರವವಿತ್ತು. ಸಮಾಜ ಸೇವೆಯ ಕಾರ್ಯಗಳಲ್ಲಿ 
ಸೂಳಯರ ಮಕ್ಕಳು ಪಾಲ್ಗೊಂಡು, ಸಮಾಜದಲ್ಲಿ ತಮ್ಮನ್ನು ಗುರುತಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 378 


ಎಂಬುದಕ್ಕೆ ಈ ಶಾಸನದಲ್ಲಿ ಬರುವ ಸೂಳಯಬ್ಲೆಯ ಮಗಳು ವೀದಬ್ಬೆ ಉದಾಹರಣೆಯಾಗಿದ್ದಾಲೆ. 
ಹೀಗೆ ಸಮಾಜದಲ್ಲಿ ಕೀಳಾಗಿ ಗುರುತಿಸಲ್ಪಡುವ ಸೂಳೆಯರು ಸಾಮಾಜಿಕ ಕಾರ್ಯಗಳಲ್ಲಿ 
ತೊಡಗುತ್ತಿದ್ದರು ಎಂಬುದಕ್ಕೆ ಈ ಶಾಸನಗಳು ಉದಾಹರಣೆಯಾಗಿವೆ. 


ಹೀಗೆ ಚನ್ನಪಟ್ಟಣ ತಾಲ್ಲೂಕಿನ ಶಾಸನಗಳಿಂದ ಅಂದಿನ ಕಾಲದ ಮಹಿಳೆಯರು ಹೊಂದಿದ 
ಸ್ಥಾನಮಾನವನ್ನು ಅರಿಯಬಹುದು. ರಾಜನ ಮಡದಿಯಾದ ಕಾರಣಕ್ಕೆ ಬ್ರಾಹ್ಮಣರ ಅಗ್ರಹಾರಗಳಿಗೆ 
ಆಕೆಯ ಹೆಸರನ್ನು ನಾಮಕರಣ ಮಾಡುತ್ತಿದ್ದ ವಿಚಾರ, ಮೇಲ್ಪರ್ಗದ ಮಹಿಳೆಯರು ದೇವಾಲಯ 
ನಿರ್ಮಾಣ, ಜೀರ್ಣೋದ್ದಾರ ಕಾರ್ಯ, ದೇವಾಲಯದ ಪೂಜಾಪುನಸ್ವಾರಕ್ಕಾಗಿ ದಾನ ನೀಡುತ್ತಿದ್ದದು. 
ಕೆರೆ ಬಾವಿ ನಿರ್ಮಿಸುತ್ತಿದ್ದ ವಿಚಾರ, ಗೃಹಿಣಿ ಜೀವನಕ್ಕೆ ತದ್ದಿರುದ್ದವಾಗಿದ್ದ ಸೂಳಯರು ಮಾಡಿದ 
ಕೆರೆಯ ತೂಬಿನ ನಿರ್ಮಾಣ ಕಾರ್ಯ, ವೀರಗಲ್ಲು ಹಾಕಿಸುವಂತಹ ಸಾಮಾಜಿಕ ಕಾರ್ಯಗಳಲ್ಲಿ 
ತೊಡಗುತ್ತಿದ್ದ ವಿವರಗಳು, ಜೈನ ಸನ್ಯಾಸಿನಿ ಕಂತಿಯರು, ಸಹಗಮನ ಪದ್ಧತಿಯ ಮೂಲಕ 
ಪ್ರಾಣತ್ಯಾಗ ಮಾಡುತ್ತಿದ್ದ ಮಹಾಸತಿಯರು ಹಾಗೂ ಸಾಮಾನ್ಯ ವರ್ಗದ ಮಹಿಳೆಯರ ಸ್ಥಾನಮಾನ 
ಮೊದಲಾದವುಗಳನ್ನು ಶಾಸನಗಳಲ್ಲಿ ದಾಖಲಾಗಿರುವುದನ್ನು ಗುರುತಿಸಬಹುದು. 


ಕ 
ವಿದ್ಯಾಭ್ಯಾಸ £ 
ಮಾನವನನ್ನು ಅಜ್ಞಾನದಿಂದ ಜ್ಞಾನದ ದಿಗಂತದೆಡೆಗೆ ಕೊಂಡೊಯ್ಯುವುದು ವಿದೆ. ಇಂತಹ 


ವಿದ್ಯೆಯ ಮಹತ್ತವನ್ನು ಕುರಿತು ಸಂಸ್ಕೃತ ಸುಭಾಷಿತವೊಂದು ಈ ರೀತಿ ವರ್ಣಿಸುತ್ತದೆ. 


"ನ ಚೋರ ಹಾರ್ಯಂ ನ ಚ ರಾಜಹಾರ್ಯಂ ನ ಭಾತೃಭಾಜ್ಯಂ ನ ಚ ಭಾರಕಾರೀ। 

ವ್ಯಯೇಕೃತೇ ವರ್ಧತೇ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ।" 

ಅಂದರೆ ಕಳ್ಳನಿಂದ ಕದಿಯಲಾಗದು, ರಾಜನಿಂದ ಅಪಹರಿಸಲಾಗದು, ಸೋದರರಿಂದ 
ಭಾಗವಾಗಲಾರದು, ಭಾರವಲ್ಲದ್ದು, ಖರ್ಚು ಮಾಡಿದಷ್ಟೂ ಹೆಚ್ಚಾಗುತ್ತಲೇ ಹೋಗುವ ವಿದ್ಯಾಧನವೂ 
ನಿಜಕ್ಕೂ ಎಲ್ಲಾ ಧನಗಳಿಗಿಂತಲೂ ಮಹತ್ತವಾದುದು ಎಂದು ತಿಳಿಯುತ್ತದೆ. 


ಭಾರತೀಯ ಸಂಸ್ಕೃತಿ ಪರಂಪರೆಯಲ್ಲಿ ವಿದೈಗೆ ನಮ್ಮ ಪೂರ್ಮಿಕರು ಉನ್ನತ ಸ್ಥಾನವನ್ನು 
ನೀಡಿದ್ದರು. ವಿದ್ಯೆ ಇಲ್ಲದವನು ಪಶುವಿಗೆ ಸಮಾನ ಎಂಬ ಭಾವನೆಯೂ ಇತ್ತು. ಆದ್ದರಿಂದ 
ಬಾಲ್ಕದಲ್ಲಿ ಮುಖ್ಯವಾಗಿ ವಿದ್ಯೆಯನ್ನು ಕಲಿಸಿಕೊಡುವ ಪರಿಪಾಠವಿತ್ತು. ಅದರಲ್ಲೂ ಬುದ್ದಿಜೀವಿಗಳಾದ 
ಬ್ರಾಹ್ಮಣರಿಗೆ ವಿದ್ಯಾಭ್ಯಾಸವೇ ಮೂಲವೃತ್ತಿ. ಇವರಲ್ಲದೇ ಕ್ಷತ್ರಿಯ, ವೈಶ್ಯರು ಗುರುಕುಲದಲ್ಲಿ ಅಭ್ಯಾಸ 
ಮಾಡಿ ವಿದ್ಯೆಯನ್ನು ಕಲಿಯುತ್ತಿದ್ದರು. ಆದರೆ ಶೂದರ ವಿಚಾರವೇ ಭಿನ್ನವಾಗಿತ್ತು ಈ ವರ್ಣದ 
ಜಾತಿಯ, ಪಂಗಡಗಳ, ವೃತ್ತಿಗಳ ಮಕ್ಕಳ ವಿದ್ಯಾಭ್ಯಾಸ ಅಕ್ಷರ ಜ್ಞಾನಕ್ಕಿಂತ ವೃತ್ತಿಶಿಕ್ಷಣ, ತರಬೇತಿ ಇವೇ 
ಪ್ರಮುಖವಾಗಿದ್ದವು. ವಿದ್ಯೆಯನ್ನು ಕಲಿಯುವವರು ವಿದ್ಯಾಭ್ಯಾಸಕ್ಕೆ ಗುರುವಿನ ಮನೆಗೆ ಹೋಗಿ. ಅಲ್ಲಿ 
ನೆಲೆಸಿ ಗುರುಸೇವೆ ಮಾಡಿಕೊಂಡು ವಿದ್ಯೆಯನ್ನು ಕಲಿಯಬೇಕಾಗಿತ್ತು. 


ವೇದ ಮತ್ತು ಪುರಾಣಗಳ ಕಾಲದಲ್ಲಿ ಗುರುವಿನ ಮನೆಯೇ ವಿದ್ಯಾಕೇಂದವಾಗಿದ್ದಿತು. ಅದು 
ಹಳ್ಳಿಯಲ್ಲಿರಬಹುದು ಅಥವಾ ಅರಣ್ಯದಲ್ಲಿ ಆಶ್ರಮಗಳಲ್ಲಿದ್ದಿರಬಹುದು. ಅದೇ ರೀತಿ ಪ್ರಾಚೀನ 
ಕಾಲದಲ್ಲಿ ವಿದ್ಯಾಕೇಂದಗಳಾಗಿ ದೇವಸ್ಥಾನಗಳು (ಮಠ), ಅಗಹಾರಗಳು (ಚತುರ್ವೇದಿ ಮಂಗಲಗಳು), 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 379 


ಬ್ರಹ್ಮಪುರಿ ಹಾಗೂ ಘಟಿಕಾಸ್ಥಾನಗಳು ಕಾರ್ಯ ನಿರ್ವಹಿಸುತ್ತಿದ್ದುದು ತಿಳಿದುಬರುತ್ತದೆ. ಇವುಗಳಲ್ಲಿ 
ಉನ್ನತ ವ್ಯಾಸಂಗ ಸ್ಥಾನದ ಘಟಿಕಾಸ್ಥಾನವು ಪ್ರಮುಖವಾದುದು. 


ಕ್ಷೇತಕಾರ್ಯದ ಸಮಯದಲ್ಲಿ ಚನ್ನಪಟ್ಟಣದ ಕೋಟೆಮಾರಮ್ಮ ದೇವಾಲಯದ ಎದುರಿನ 
ಅರಳಿಕಟ್ಟೆಯ ಬಳಿ ಪತ್ತೆಯಾದ ತೈಷುರುಷನ ಶಿಲ್ಲದ ಆಧಾರದಿಂದ ಚನ್ನಪಟ್ಟಣವು ಸಾವಿರಾರು 
ವರ್ಷಗಳ ಹಿಂದೆ ಘಟಿಕಾಸ್ಥಾನವಾಗಿರಬಹುದೆಂಬ ಅನುಮಾನ ಮೂಡುತ್ತದೆ. ಬ್ರಹ್ಮ ವಿಷ್ಣು 
ಮಹೇಶ್ವರರನ್ನು ಒಂದೇ ಶಿಲ್ಲದಲ್ಲಿ ಪ್ರಶಿಷ್ಠಾಪಿಸಿದ್ದರೆ ಅದು ತ್ರೈಪುರುಷನದು. ಈ ತ್ರೈಪುರುಷ 
ಶಿಲ್ಪವನ್ನು ಸಾಮಾನ್ಯವಾಗಿ ಪ್ರಾಚೀನ ಕಾಲದ ಉನ್ನತ ವಿದ್ಯಾಕೇಂದವಾದ ಘಟಿಕಾಸ್ಥಾನಗಳಲ್ಲಿ 
ಪ್ರತಿಷ್ಠಾಪಿಸಿ ಪೂಜಿಸುತ್ತಿದ್ದರು ಎಂದು ತಿಳಿಯುತ್ತದೆ. ಚನ್ನಪಟ್ಟಣದಲ್ಲಿ ದೊರೆತಿರುವ ತೈಪುರುಷ 
ಶಿಲ್ಲವು ಕ್ರಿಶ. 9-10ನೇ ಶತಮಾನಕ್ಕೆ ಸೇರಿದ್ದಾಗಿದ್ದು, ಅಂದಿನ ಕಾಲದಲ್ಲಿ ಚನ್ನಪಟ್ಟಣದಲ್ಲಿದ್ದ 
ಘಟಿಕಾಸ್ಥಾನದಲ್ಲಿ ಪ್ರತಿಷ್ಠಾಪಿಸಿರಬಹುದು. ಪ್ರಸ್ತುತ ಚನ್ನಪಟ್ಟಣದ ಪ್ರಾಚೀನ ಅರಮನೆಯಲ್ಲಿದ್ದ (ಹಳೇ 
ತಾಲ್ಲೂಕು ಕಛೇರಿಯಾಗಿದ್ದ ಸ್ಥಳ) ತೈಪುರುಷನ ಶಿಲ್ಲವನ್ನು ಅರಮನೆ ಕೆಡವಿದ ಸಂದರ್ಭದಲ್ಲಿ ಇಲ್ಲಿಗೆ 
ತಂದಿಟ್ಟಿರುತ್ತಾರೆ. ಅನಾಥವಾಗಿ ಬಿದ್ದಿರುವ ಈ ಅಪರೂಪದ ಶಿಲ್ಲವನ್ನು ಸಂರಕ್ಷಿಸುವ ಅಗತ್ಯತೆಯಿದೆ. 


'ಘಟಿಕಾಸ್ಥಾನ' ಹೆಸರೇ ಸೂಚಿಸುವಂತೆ “ಘಟಿಕಾ” ಎಂದರೆ ಗಂಟೆ ಸಮಯ ಪರಿಪಾಲನೆ 
ಎನ್ನುವ ಪದ ವಿದ್ಯಾಕೇಂದವನ್ನು ಸೂಚಿಸುತ್ತದೆ. ಗುರುಗಳು, ಶಿಷ್ಠರು ಸೇರಿ ಚರ್ಚೆ ನಡೆಸುತ್ತಿದ್ದ ಮತ್ತು 
ಮಹಾವಿದ್ವಾಂಸರ ಸಂಪರ್ಕದಿಂದ ಧಾರ್ಮಿಕ ಸಾಹಿತ್ಯದಲ್ಲಿ ಅತ್ಯುತ್ತಮ ಜ್ಞಾನ ಸಾಧನೆಗೆ ಸಾಧ್ಯವಿದ್ದ 
ಶ್ರೇಷ್ಠವಾದ ಸಂಸ್ಥೆಯೇ ಘಟಿಕಾಸ್ಥಾನ. ಅಲ್ಲಿನ ವಿದ್ಯಾಭ್ಯಾಸದ ಮಟ್ಟ ಎಷ್ಟು ದೊಡ್ಡದಾಗಿತ್ತೆಂದರೆ 
ಅಧ್ಯಯನವನ್ನೆಲ್ಲಾ ಮುಗಿಸಿದ ವಿದ್ದಾಂಸರು ಕೂಡ ವಿನಯದಿಂದ ಆ ಸಂಸ್ಥೆಯಲ್ಲಿನ ಜ್ಞಾನದ 
ತುಣುಕುಗಳನ್ನು ಆರಿಸಿಕೊಳ್ಳಬೇಕಾಗಿತ್ತು ಎಂದು ತಿಳಿಯುತ್ತದೆ. ಒಟ್ಟಿನಲ್ಲಿ ಈ ಘಟಿಕಾಸ್ಥಾನಗಳು 
ಇಂದಿನ ವಿಶ್ವವಿದ್ಯಾ ನಿಲಯಗಳಂತೆ ಕಾರ್ಯ ನಿರ್ವಹಿಸುತ್ತಿದ್ದವು ಎಂದು ತಿಳಿಯುತ್ತದೆ. ಇಂತಹ 
ಉನ್ನತ ವಿದ್ಯಾಕೇಂದ್ರ ಘಟಿಕಾಸ್ಥಾನ ಚನ್ನಪಟ್ಟಣದಲ್ಲಿಯೂ ಕ್ರಿಶ. 9-10ನೇ ಶತಮಾನದ ವೇಳೆಗೆ 
ಸ್ಥಾಪನೆಗೊಂಡಿತ್ತು ಎನ್ನಬಹುದು. 


ಘಟಿಕಾಸ್ಥಾನಗಳ ನಂತರದ ಸ್ಥಾನದಲ್ಲಿ ಚತುರ್ಮೇದಿಮಂಗಲಗಳು ಪ್ರಾಚೀನ 
ವಿದ್ಯಾಕೇಂದಗಳಾಗಿ ಕಾರ್ಯ ನಿರ್ವಹಿಸುತ್ತಿದ್ದವು. ಇವು ಮಾದರಿಯಲ್ಲಿ ಅಗ್ರಹಾರಗಳನ್ನು 
ಹೋಲುತ್ತವೆ. ಅಲ್ಲದೆ ಇಲ್ಲಿ ನಾಲ್ಕು ವೇದಗಳ ಅಧ್ಯಯನ ಹಾಗೂ ಅಧ್ಯಾಪನ ಮಾಡುವವರು 
ಇದ್ದುದರಿಂದ ಇವನ್ನು ಚತುರ್ಮ್ವೇದಿಮಂಗಲಗಳೆಂದು ಕರೆಯಲಾಗಿದೆ ಎಂದು ವಿದ್ವಾಂಸರು 
ಅಭಿಪ್ರಾಯಪಡುತ್ತಾರೆ. ಚನ್ನಪಟ್ಟಣ ತಾಲ್ಲೂಕಿನಲ್ಲಿದ್ದ ಎಲ್ಲ ಚತುರ್ಮೇದಿ ಮಂಗಲಗಳು ಗಂಗವಾಡಿ 
ಪ್ರಾಂತ್ಯ ಚೋಳರ ವಶವಾದ ಅನಂತರದಲ್ಲಿ ನಿರ್ಮಾಣವಾಗಿರುವ ಕುರುಹುಗಳು ಕಂಡುಬಂದಿರುವ 
ಹಿನ್ನೆಲೆಯಲ್ಲಿ ತಾಲ್ಲೂಕಿನ ಚತುರ್ಮೇದಿಮಂಗಲಗಳ ರಚನೆಯ ಅಧ್ಯಯನ ಅವಶ್ಯಕವೆನಿಸುತ್ತದೆ. 


ತಾಲ್ಲೂಕಿನ ಚೋಳರ ಕಾಲದ ಚತುರ್ಮೇದಿಮಂಗಲಗಳನ್ನು ಹಲವಾರು ಶಾಸನಗಳು 
ಉಲ್ಲೇಖಿಸುತ್ತವೆಯಾದರೂ ಈ ಚತುರ್ಮೇದಿಮಂಗಲಗಳಲ್ಲಿ ನಡೆಯುತ್ತಿದ್ದ ವಿದ್ಯಾಭ್ಯಾಸವನ್ನು ಕುರಿತು 
ಚರ್ಚಿಸಿಲ್ಲ. ಆದರೂ ಅಂದಿನ ಕಾಲದ ಈ ಚತುರ್ವೇದಿ ಮಂಗಲಗಳೂ ವಿದ್ಯಾಕೇಂದಗಳಾಗಿ ಅಂದಿನ 
ಕಾಲದ ಜನರಿಗೆ ಜ್ಞಾನವನ್ನು ಪಸರಿಸುತ್ತಿದ್ದವು ಎಂಬುದು ಸ್ಪಷ್ಟ. ತಾಲ್ಲೂಕಿನ ದೊಡ್ಡಮಳೂರು ಗ್ರಾಮ 
"ರಾಜೇಂದ್ರಸಿಂಹ ಚತುರ್ವೇದಿಮಂಗಲ'ವೆಂದು"' ಹೊಂಗನೂರು ಗ್ರಾಮ "ತೈಲೋಕ್ಯಮಾದೇವಿ 
ಚತುರ್ಮೇದಿಮಂಗಲ'ವೆಂದೂ್‌”, ಮಳೂರುಪಟ್ಟ ಗ್ರಾಮ (ಪ್ರಾಚೀನ ವಣ್ಣೂರು) "ಚೋಳಮಾದೇವಿ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 380 


ಚತುರ್ಮೇದಿಮಂಗಲ'ವೆಂದೂಕ್‌, ಕೂಡ್ಲೂರು ಗ್ರಾಮ "ರಾಜರಾಜಚೋಳ ಚತುರ್ಮೇದಿಮಂಗಲ”* 
ಎಂದೂ, ಇದಲ್ಲದೆ ಕೋಡಂಬಳ್ಳಿ ಗ್ರಾಮವೂ ಚತುರ್ಮೇದಿಮಂಗಲವಾಗಿ”್‌ ಚೋಳರ ಕಾಲದಲ್ಲಿ 
ಗುರುತಿಸಿಕೊಂಡಿರುವುದನ್ನು ಕಾಣಬಹುದು. 


ವಿಶೇಷವಾಗಿ ಬ್ರಾಹ್ಮಣರಿಗೆ ಜೀವನಾಧಾರವಾಗಿ ಬಿಟ್ಟುಕೊಟ್ಟ ಗ್ರಾಮ ಅಗಹಾರವಾಗಿದೆ. 
ಚತುರ್ವೇದಿ ಮಂಗಲಗಳಿಗಿಂತ ಚಿಕ್ಕವುಗಳಾದ ಅಗಹಾರಗಳು ಅಂದಿನ ಕಾಲದ 
ವಿದ್ಯಾಕೇಂದಗಳಾಗಿಯೂ ಕಾರ್ಯ ನಿರ್ವಹಿಸುತ್ತಿದ್ದವು ಎಂದು ತಿಳಿಯುತ್ತದೆ. ಚನ್ನಪಟ್ಟಣ ತಾಲ್ಲೂಕಿನ 
ಚಿಕ್ಕ ಸೋಮನಾಥಪುರ", ಕನ್ನಮಂಗಲ”, ಗರಕಹಳ್ಳಿ*, ಬ್ರಹ್ಮಣೀಪುರ” ಹಾಗೂ ಮಾರ್ಚನಹಳ್ಳ್‌ 
ಗ್ರಾಮಗಳು ಅಗಹಾರಗಳಾಗಿದ್ದವು ಎಂದು ತಿಳಿಯುತ್ತದೆ. 


ತಾಲ್ಲೂಕಿನ ಪ್ರಾಚೀನ ಕಾಲದ ಮಠಗಳನ್ನು ನೋಡುವುದಾದರೆ ಕೂಡ್ಲೂರು", ಕೃಷ್ಣಾಪುರ", 
ಚಕ್ಕಲೂರು್‌ ಗ್ರಾಮಗಳಲ್ಲಿ ಶೈವ ಧರ್ಮೀಯ ಮಠಗಳು ವಿಜಯನಗರ ಅರಸರ ಕಾಲದಲ್ಲಿ 
ನಿರ್ಮಾಣವಾಗಿದ್ದನ್ನು ಶಾಸನಗಳು ದಾಖಲಿಸಿವೆ. ಅಬ್ಲೂರು ಗಾಮದಲ್ಲಿದ್ದ ಮಾಧ್ವ ಸಂಪ್ರದಾಯದ 
ಮಠವು ಬಹ್ನಣ್ಯತೀರ್ಥರು., ಶ್ರೀಪಾದರಾಯರು, ವ್ಯಾಸರಾಯರು ಮೊದಲಾದವರ 
ವಿದ್ಯಾಕೇಂದವಾಗಿತ್ತು ಎಂದು ತಿಳಿಯುತ್ತದೆ. ಪ್ರಾಚೀನ ಕಾಲದಲ್ಲಿ ಈ ಮಠಗಳೂ ವಿದ್ಯಾದಾನದ 
ಕೇಂದಗಳಾಗಿದ್ದವು ಎನ್ನಬಹುದು. 


ವೇದ ಪಾಠಶಾಲೆಗಳನ್ನು ನಡೆಸಲೂ ಸಹ ದಾನ ನೀಡಿದ ವಿವರ ಶಾಸನಗಳಲ್ಲಿ 
ಕಂಡುಬರುತ್ತದೆ. ಭಟ್ಟವೃತ್ತಿ ಎಂದು ಕರೆಯಲ್ಲಡುವ ಈ ದಾನದ ವಿವರಕ್ಕೆ ಹೂರಕವಾಗಿ ವಿದ್ಯಾರ್ಜನೆಗೆ 
ಬರುವ ವಿದ್ಯಾಥಿಗಳಿಗೆ ವಿದ್ಯಾದಾನ ಮಾಡುವ ಕೆಲಸಕ್ಕಾಗಿ ದಾನ ನೀಡಿದ ವಿವರಗಳು 
ಕಂಡುಬರುತ್ತವೆ. ಹೊಂಗನೂರು ಗ್ರಾಮದ ಶಾಸನವೊಂದರಲ್ಲಿ ಭಟ್ಟಮಾನ್ಯವಾಗಿ ಭೂದಾನ ಮಾಡಿದ 
ವಿವರವಿದೆ." ಹೀಗೆ ಚನ್ನಪಟ್ಟಣ ತಾಲ್ಲೂಕಿನ ವಿದ್ಯಾಕೇಂದ್ರಗಳಾಗಿ ಘಟಿಕಾಸ್ಥಾನ, ಚತುರ್ವೇದಿ 
ಮಂಗಲಗಳು, ಅಗ್ರಹಾರಗಳು, ಮಠಗಳು ಕಾರ್ಯ ನಿರ್ವಹಿಸಿರುವುದನ್ನು ಕಾಣಬಹುದು. 


ಅಗಹಾರಗಳು : 


ಪ್ರಾಚೀನ ಕಾಲದ ವಿದ್ಯಾಕೇಂದಗಳಲ್ಲೊಂದಾದ ಅಗ್ರಹಾರವು ಸಾಮಾನ್ಯವಾಗಿ ಪಟ್ಟಣದಲ್ಲಿನ 
ಬ್ರಾಹ್ಹಣರ ವಸತಿ ನೆಲೆಯಾಗಿದೆ. ಅಲ್ಲದೆ ಅಗಹಾರವೆಂದರೆ ವಿದ್ಯಾಕೇಂದ್ರವಿರುವ ಹಳ್ಳಿಯಾಗಿತ್ತು. 
ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ಅಗಹಾರವೆಂದರೆ ಶ್ರೇಷ್ಠರಿಗೆ ಕೊಟ್ಟಿರುವ ಸ್ಥಳ ಅಥವಾ 
ಊರು ಎಂಬರ್ಥವಿದೆ. "ಅಗಹಾರ' ಎಂಬ ಪದದ ವಿವೇಚನೆ ಈ ರೀತಿ ಮಾಡಬಹುದು. "ಅಗ' 
ಎಂದರೆ ಶ್ರೇಷ್ಟ ಎಂದೂ, “ಆಹಾರ” ಎಂದರೆ ದೇಶ ಅಥವಾ ಸ್ಥಳ ಎಂಬ ಅರ್ಥಗಳಿವೆ. ಒಟ್ಟಿನಲ್ಲಿ 
ಅಗಹಾರವೆಂಬುದು ಶ್ರೇಷ್ಠರು ವಾಸ ಮಾಡುವ ಸ್ಥಳ ಎಂದಾಯಿತು. ಊರಿನ ಶ್ರೇಷ್ಠರು ಎಂದರೆ 
ಉತ್ತಮರೆನಿಸಿದದರು ಅಥವಾ ವಿದ್ಯಾವಿನಯ ಸಂಪನ್ನರು ವಾಸಮಾಡುವ ನೆಲೆಯಾಗಿದೆ. 
ಅಗಹಾರವೆನ್ನುವುದು ಶ್ರೇಷ್ಠರಾದ ಬ್ರಾಹ್ಮಣರಿಗೆ ಧಾರ್ಮಿಕವಾಗಿ ದಾನ ಕೊಡಲಾದ ದತ್ತಿ ಈ 
ಅಗಹಾರಗಳಲ್ಲಿನ ಬ್ರಾಹ್ಮಣರನ್ನು ಮಹಾಜನರೆಂದು ಶಾಸನಗಳಲ್ಲಿ ಕರೆಯಲಾಗಿದೆ. 


ಬ್ರಾಹ್ಮಣರ ಮುಖ್ಯ ಕಸುಬು ಅಧ್ಯಯನ ಮತ್ತು ಅಧ್ಯಾಪನ. ವೇದ, ಶಾಸ್ತ್ರ ಹಾಗೂ ಇತರ 
ವಿದ್ಯೆಗಳನ್ನು ಓದುವುದಲ್ಲದೆ ಅದನ್ನು ಕಲಿಸುವುದೂ ಇವರ ಮುಖ್ಯ ಕರ್ತವ್ಯವಾಗಿತ್ತು. ಸಮಾಜವು 
ಸಹ, ಬ್ರಾಹ್ಮಣರಿಂದ ಅದನ್ನು ಅಪೇಕ್ಷಿಸುತ್ತಿತ್ತು. ಜೊತೆಗೆ ದೇವಾಲಯಗಳಲ್ಲಿ ಪೂಜಾ ಕಾರ್ಯಗಳನ್ನು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 381 


ಬ್ರಾಹ್ಣಣರು ಮಾಡಬೇಕಾಗಿತ್ತು. ಈ ಕೆಲಸಗಳೆಲ್ಲವು ನಿರಾಯಾಸವಾಗಿ, ನಿರಂತರವಾಗಿ ಸಾಗಲೆಂಬ 
ಉದ್ದೇಶದಿಂದ ದಾನದತ್ತಿಗಳನ್ನು ಯಥೇಚ್ಛವಾಗಿ ನೀಡಿ, ಅವರು ಸುಖವಾಗಿರುವಂತೆ 
ನೋಡಿಕೊಳ್ಳುತ್ತಿದ್ದರು. ಬ್ರಾಹ್ಮಣರಿಗೆ ಕೊಟ್ಟ ದಾನಗಳನ್ನು ಬ್ರಹ್ನದೇಯವೆಂತಲೂ, ಅವರು ವಾಸ 
ಮಾಡಲು ಕೊಟ್ಟ ಪ್ರತ್ಛೇಕ ವಾಸಸ್ಥಾನಗಳಿಗೆ ಅಗ್ರಹಾರವೆಂತಲೂ ಕರೆಯುತ್ತಿದ್ದರು. ಅಗ್ರಹಾರಕ್ಕಿಂತ ಸ್ವಲ್ಪ 
ದೊಡ್ಡದಾದ ಬಡಾವಣೆಗಳಂದರೆ ಚತುರ್ಮೇದಿ ಮಂಗಲಗಳು. ಇದು ಚತುರ್ವೇದ ಪಾರಂಗತರಾದ 
ಬ್ರಾಹ್ಮಣರ ಬೀಡಾಗಿತ್ತು. 


ಬ್ರಾಹ್ಹಣರ ದತ್ತಿಯಾಗಿ ನೀಡಿದ್ದ ಈ ಅಗ್ರಹಾರಗಳು ಮುಂದೆ ಶಿಕ್ಷಣ ಕೇಂದಗಳಾಗಿ 
ಮಾರ್ಪಾಡನ್ನು ಹೊಂದುತ್ತಿದ್ದವು. ದಾನವನ್ನು ನೀಡುವುದರಿಂದ ತನಗೂ ತನ್ನ ಬಂಧುಗಳಿಗೂ ಪುಣ್ಯ 
ಲಭಿಸುತ್ತದೆ ಎಂಬ ಕಾರಣಕ್ಕಾಗಿ ಹಳ್ಳಿಗಳನ್ನು ಅಗ್ರಹಾರವಾಗಿ ಪರಿವರ್ತಿಸಿ ಬ್ರಾಹ್ಮಣರಿಗೆ ದಾನ 
ನೀಡುತ್ತಿದ್ದರು. ಆ ಮೂಲಕ ಅಗ್ರಹಾರಗಳು ಶಿಕ್ಷಣವನ್ನು ಪ್ರಸಾರಗೊಳಿಸಿ, ಜ್ಞಾನವನ್ನು ನೀಡುವ 
ವಿದ್ಯಾಕೇಂದಗಳಾದವು. ಈ ಅಗಹಾರಗಳಲ್ಲಿ ವೇದ, ಪುರಾಣ, ಆಗಮ, ನ್ಯಾಯ, ಗಣಿತ, ಜ್ಯೋತಿಷ್ಯ, 
ಛಂದಸ್ಸು, ಅಲಂಕಾರಶಾಸ್ತ್ರ ಹಾಗೂ ವ್ಯಾಕರಣಶಾಸ್ತ್ರ ಮೊದಲಾದ ವಿಷಯಗಳನ್ನು ಕಲಿಸಲಾಗುತ್ತಿತ್ತು 
ಎಂದು ತಿಳಿಯುತ್ತದೆ. ಸಾಮಾನ್ಯವಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿದ್ದ ಅಗ್ರಹಾರಗಳಲ್ಲಿ ಬ್ರಾಹ್ಮಣರು 
ಇತರ ಸಾಮಾಜಿಕ ವರ್ಗದವರೊಂದಿಗೆ ವಾಸಿಸುತ್ತಿದ್ದರೂ ಸಹ ಬ್ರಾಹ್ಮಣರಿಗೆ ಅರ್ಥಾತ್‌ 
ಮಹಾಜನರಿಗೆ ಉನ್ನತ ಸ್ಥಾನಮಾನ ಹಾಗೂ ಗ್ರಾಮದ ಎಲ್ಲಾ ಅಧಿಕಾರವಿರುತಿತ್ತು. 


ಚನ್ನಪಟ್ಟಣ ತಾಲ್ಲೂಕಿನ ಅಗ್ರಹಾರಗಳ ಉಲ್ಲೇಖ ಕ್ರಿಶ. ಹನ್ನೊಂದನೇ ಶತಮಾನದ 
ಆರಂಭದಲ್ಲಿ ಮೊತ್ತಮೊದಲ ಬಾರಿಗೆ ಕಾಣಿಸಿಕೊಂಡು, ಹದಿನೆಂಟನೇ ಶತಮಾನದವರೆಗೆ ಸುಮಾರು 
ಎಂಟು ನೂರು ವರ್ಷಗಳ ಅಂತರದಲ್ಲಿ ಸುಮಾರು 11 ಅಗ್ರಹಾರಗಳು ಇಲ್ಲಿಯ ಶಾಸನಗಳಲ್ಲಿ 
ಉಲ್ಲೇಖಗೊಂಡಿವೆ. ಇವುಗಳಲ್ಲಿ ಕೆಲವನ್ನು ಹೊಸದಾಗಿ ಸ್ಥಾಪನೆ ಮಾಡಿದ್ದರೆ, ಇನ್ನೂ ಕೆಲವನ್ನು 
ಈಗಾಗಲೇ ಇದ್ದಂತಹ ಹಳಯ ಹಳ್ಳಿಗಳನ್ನು ಅಗ್ರಹಾರಗಳಾಗಿ ಪರಿವರ್ತಿಸಿರುವುದನ್ನು ಕಾಣಬಹುದು. 
ತಾಲ್ಲೂಕಿನ ಪ್ರಾಚೀನ ಅಗ್ರಹಾರಗಳನ್ನು ಮಹಾ ಅಗ್ರಹಾರ, ಪಿರಿಯ ಅಗ್ರಹಾರ, ಅನಾದಿ ಅಗಹಾರ, 
ಚತುರ್ಮೇದಿಮಂಗಲ ಮೊದಲಾದ ಹೆಸರುಗಳಿಂದ ಕರೆಯಲ್ಲಟ್ಟಿರುವುದನ್ನು ಕಾಣಬಹುದು. 


ಈ ಅಗ್ರಹಾರಗಳಲ್ಲಿ ಮಹಾಜನರಿಂದ ಕೂಡಿದ ಸಭೆಗಳು ಇರುತ್ತಿದ್ದವು. ಸ್ಥಳೀಯ 
ಮಂಡಳಿಗಳಾದ ಈ ಸಭೆಗಳನ್ನು "ಮಹಾಜನ ಸಭೆ'ಗಳೆಂದು ಕರೆಯುತ್ತಿದ್ದರು. ಮಹಾಜನರ ಸಭೆಗಳು 
ಗ್ರಾಮಾಡಳಿತದ ಜೊತೆಗೆ ನ್ಯಾಯತೀರ್ಮಾನ ಕಾರ್ಯವನ್ನೂ ನಿರ್ವಹಿಸುತ್ತಿದ್ದವು. ಈ ಸಭೆಗಳ 
ಕಾರ್ಯವೈಖರಿಗಳನ್ನು ಚನ್ನಪಟ್ಟಣ ತಾಲ್ಲೂಕಿನ ಶಾಸನಗಳು ದಾಖಲಿಸಿರುವುದನ್ನು ಈ ಕೆಳಗಿನಂತೆ 
ಕಾಣಬಹುದು. 


ಸಾಮಾನ್ಯವಾಗಿ ಈ ಸಭೆಗಳು ದೇವಸ್ಥಾನಗಳಲ್ಲಿ ಸಭೆಸೇರಿ ಅನೇಕ ತೀರ್ಮಾನಗಳನ್ನು 
ಕೈಗೊಳ್ಳುತ್ತಿದ್ದವು."” ಗ್ರಾಮದ ಕೆರೆ ಮತ್ತು ಬಾವಿಗಳ ನೀರನ್ನು ಬಳಸಿಕೊಂಡು ವ್ಯವಸಾಯ ಮಾಡಲು 
ಅನುಮತಿ ನೀಡುವುದು. ದೇವಾಲಯಕ್ಕೆ ಸೇರಿದ ಭೂಮಿಯನ್ನು ಇತರರಿಗೆ ಉಳುಮೆಗೆ 
ಕೊಡುವುದು ಹಾಗೂ ಅದರಿಂದ ಬರುವ ಆದಾಯವನ್ನು ನಿರ್ದಿಷ್ಟ ಧಾರ್ಮಿಕ ಕಾರ್ಯಗಳಿಗೆ 
ಬಳಸುವುದು.” ಶಾಸನಗಳನ್ನು ಬರೆಸಿ ಹಾಕಿಸಲು ಆದೇಶಿಸುವುದು.5 ದೇವಾಲಯದ ಭೂಮಿ 
ಅಥವಾ ಹಣವನ್ನು ಸಾಲವಾಗಿ ಕೊಟ್ಟು ಬಡ್ಡಿಯನ್ನು ವಸೂಲಿ ಮಾಡಿ, ದೇವಾಲಯದ ದಿನನಿತ್ಯದ 
ಪೂಜಾಕೈಂಕರ್ಯಗಳನ್ನು ನೆರವೇರಿಸುವುದು.” ದೇವಾಲಯಕ್ಕೆ ಸಂಬಂಧಿಸಿದ ಆಸ್ತಿಗಳಿಗೆ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 382 


ತೆರಿಗೆಯಿಂದ ವಿನಾಯಿತಿ ನೀಡುವುದು.” ದೇವಾಲಯಕ್ಕೆ ದಾನಿಗಳು ನೀಡುತ್ತಿದ್ದ ಭೂದತ್ತಿಗಳನ್ನು 
ಸ್ಪೀಕರಿಸುವುದು'' ಮತ್ತು ಮಾರಾಟ ಮಾಡುವುದು.” ಕಾನೂನು ಉಲ್ಲಂಘಿಸಿದವರಿಗೆ ದಂಡ 
ವಿಧಿಸುವ ಅಧಿಕಾರ್‌ ಹಾಗೂ ದೇವಾಲಯಕ್ಕೆ ಸೇರಿದ ಒಡವೆ, ಆಭರಣಗಳು, ಹಣವನ್ನು 
ಸಂರಕ್ಷಿಸುವುದು”* ಮೊದಲಾದವುಗಳು ಅಗ್ರಹಾರಗಳಲ್ಲಿದ್ದ ಮಹಾಜನ ಸಭೆಗಳ ಪ್ರಮುಖ 
ಕರ್ತವ್ಯವಾಗಿದ್ದವು. 


ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ಚೋಳರ ಕಾಲದಿಂದ ಮೈಸೂರು ಒಡೆಯರ ಕಾಲದವರೆಗೆ 
ಸುಮಾರು ಹತ್ತಕ್ಕೂ ಹೆಚ್ಚು ಅಗಹಾರಗಳು ಅಸ್ತಿತ್ವದಲ್ಲಿದ್ದವೆಂದು ಶಾಸನಗಳಿಂದ ತಿಳಿಯುತ್ತದೆ. 
ಚೋಳರ ಕಾಲದಲ್ಲಿ ಅಗಹಾರಗಳನ್ನು ಚತುರ್ಮೇದಿಮಂಗಲವೆಂದು ಕರೆಯಲಾಗಿದೆ. ಚೋಳರ 
ಕಾಲದಲ್ಲಿ ತಾಲ್ಲೂಕಿನ ದೊಡ್ಡಮಳೂರು, ಪುಂಗನೂರು (ಈಗಿನ ಹೊಂಗನೂರು), ಕೂಡ್ಲೂರು, 
ಮಳೂರುಪಟ್ಟ ಕೋಡಂಬಳ್ಳಿ ಗ್ರಾಮಗಳು ಅಗ್ರಹಾರಗಳಾಗಿ ಅಸ್ತಿತ್ವದಲ್ಲಿದ್ದರೆ. ಹೊಯ್ದಳರ ಕಾಲದಲ್ಲಿ 
ಚಿಕ್ಕಸೋಮನಾಥಪುರ, ಕನ್ನಮಂಗಲಗಳು ಅಗಹಾರಗಳಾಗಿದ್ದವು. ವಿಜಯನಗರ ಅರಸರ ಕಾಲದಲ್ಲಿ 
ಮಾಚೇನಹಳ್ಳಿ (ಈಗಿನ ಮಾರ್ಚನಹಳ್ಳಿ, ಹಾಗೂ ಬ್ರಹ್ಮಣಿಪುರ ಗ್ರಾಮಗಳು ಅಗಹಾರಗಳಾಗಿ 
ನಿರ್ಮಾಣಗೊಂಡರೆ, ಮೈಸೂರು ಒಡೆಯರ ಕಾಲದಲ್ಲಿ ನಿರ್ಮಾಣಗೊಂಡ ಗರಕಹಳ್ಳಿ ಹಾಗೂ 
ವಿಜಯಲಕ್ಷ್ಮಿಸಾಗರ ಎಂಬ ಅಗಹಾರಗಳ ಕುರಿತ ವಿಶ್ಲೇಷಣೆ ಈ ಕೆಳಗಿನಂತಿದೆ. 


ರಾಜೇಂದಸಿಂಹ ಚತುರ್ಮೇದಿಮಂಗಲ (ದೊಡ್ಡಮಳೂರು) : ತಾಲ್ಲೂಕಿನ ಪ್ರಾಚೀನ ಅಗ್ರಹಾರಗಳಲ್ಲಿ 
ದೊಡ್ಡಮಳೂರು ಗ್ರಾಮವೂ ಒಂದು. ಚೋಳರ ಕಾಲದಲ್ಲಿ ಪಿರಿಯ ಮಳವೂರು, ಅನಾದಿ ಅಗಹಾರ, 
ಮಹಾ ಅಗಹಾರ ಎಂದು ಕರೆಸಿಕೊಂಡಿರುವ ಈ ಗಾಮ ಜೋಳ ದೊರೆ ರಾಜರಾಜಚೋಳನ 
ಮಗನಾದ ಒಂದನೇ ರಾಜೇಂದ್ರ ಚೋಳನ ಹೆಸರಿನಲ್ಲಿ "ರಾಜೇಂದಸಿಂಹ ಚತುರ್ಮೇದಿಮಂಗಲ'ವೆಂದು 
ಪ್ರತಿನಾಮ ಹೊಂದಿರುವುದನ್ನು ಶಾಸನಗಳಲ್ಲಿ ಕಾಣಬಹುದು. ಈ ಅಗ್ರಹಾರವನ್ನು '"ಶೀಮದನಾದಿ 
ಅಗಹಾರ' ಎಂದು ಕರೆದಿರುವುದರಿಂದ ಚೋಳರ ಪೂರ್ವ ಕಾಲದಲ್ಲೇ ಅಂದರೆ ಗಂಗರ ಕಾಲದಲ್ಲೇ 
ಅಗ್ರಹಾರವಾಗಿತ್ತು ಎಂದು ಸ್ಪಷ್ಟವಾಗುತ್ತದೆ. ಅಗ್ರಹಾರಗಳು ಯಾರಿಂದ ಸ್ಥಾಪಿತಗೊಂಡವು ಎಂಬುದು 
ಕಾಲಾನಂತರದಲ್ಲಿ ಜನರ ಸ್ಮರಣೆಯಿಂದ ಮರೆತುಹೋದಾಗ ಅಂತಹ ಸ್ಥಳವನ್ನು "ಅನಾದಿ 
ಅಗಹಾರ'ವೆಂದು ಕರೆಯಲಾಗುತ್ತಿತ್ತು. ಈ ಪ್ರದೇಶವನ್ನು ಚೋಳರು ವಶಪಡಿಸಿಕೊಂಡ ನಂತರ ಇಲ್ಲಿನ 
ಅಗಹಾರಗಳಿಗೆ ಪ್ರತಿನಾಮವಾಗಿ ತಮ್ಮ ಕುಟುಂಬದವರ ಹೆಸರನ್ನು ಇಟ್ಟಿರುವುದನ್ನು ಕಾಣಬಹುದು. 


ಈ ಅಗ್ರಹಾರದ ಉಲ್ಲೇಖ ಮೊಟ್ಟಮೊದಲ ಬಾರಿಗೆ ಕ್ರಿಶ 1007ರ ಶಾಸನದಲ್ಲಿ 
ಕಾಣಿಸಿಕೊಂಡಿದೆ. ಮಳೂರುಪಟ್ಟ ಗ್ರಾಮದ ಈ ಶಾಸನದಲ್ಲಿ ಚೋಳ ದೊರೆ ರಾಜರಾಜ ಚೋಳನ 
ಕಾಲದಲ್ಲಿ ಗಂಗವಾಡಿ ಕಿಳಲೈನಾಡಿನ ರಾಜೇಂದಸಿಂಹ ಚತುರ್ಮ್ದೇದಿಮಂಗಲವಾದ "ಪೆರಿಯ 
ಮಳವೂರಿ'ನ ಮಹಾಜನರು ಮಣಲೂರಿನ (ಈಗಿನ ಮಳೂರುಪಟ್ಟ ಭಾಗವಾದ ನಿಗರಿಲಿ 
ಚೋಳಪುರಂನ ಜಯಗೊಂಡ ಚೋಳ ವಿಣ್ಣಾಗರ್‌ ಆಳ್ದಾರ್‌ ದೇವರಿಗೆ ಭೂದಾನ ಮಾಡಿದ 
ವಿವರವಿದೆ. ಈ ಭೂದಾನವನ್ನು ಅಗ್ರಹಾರದ ಸಭಾಸದಸ್ಕರ ಅಪ್ಪಣೆಯನ್ನು ಪಡೆದು ನೀಡಿರುವುದು 
ತಿಳಿಯುತ್ತದೆ. ಕ್ರಿಶ 1024ರ ಮಳೂರಿನ ಶಾಸನವೊಂದರಲ್ಲಿ” ರಾಜೇಂದ್ರಸಿಂಹ 
ಚತುರ್ಮೇದಿಮಂಗಲದ ಮಹಾಜನರು ಪರಮಸ್ತಾಮಿಗಳಿಗೆ 300 ಕುಳಿ ಭೂಮಿಯನ್ನು ಮಾರಾಟ 
ಮಾಡಿದ ವಿವರವಿದೆ. ಇದರಿಂದ ಅಗಹಾರದ ಭೂಮಾರಾಟದ ಹಕ್ಕು ಮಹಾಜನರದ್ದೇ ಆಗಿತ್ತು 
ಎಂದು ತಿಳಿಯುತ್ತದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 383 


ಕ್ರಿಶ. 1034ರ ಶಾಸನದಲ್ಲಿ” ರಾಜೇಂದಸಿಂಹ ಈಶ್ವರ (ಈಗಿನ ಕೈಲಾಸೇಶ್ವರ) ದೇವಾಲಯಕ್ಕೆ 
ನೀಡಿದ ದತ್ತಿಯನ್ನು ಮಹಾಜನರು ಸ್ಟೀಕರಿಸಿದ ಉಲ್ಲೇಖವಿದೆ. ಇದೇ ಸಮಯದಲ್ಲಿ ರಾಜೇಂದಸಿಂಹ 
ಚತುರ್ಮೇದಿಮಂಗಲದ ಮಹಾಜನರು ಅಪ್ರಮೇಯಸ್ಪಾಮಿ ದೇವಾಲಯದಲ್ಲಿ ಮಣವಾಳಾಳ್ಗರ್‌ 
ದೇವರನ್ನು ಪ್ರಶಿಷ್ಠಾಪಿಸಿ, ದತ್ತಿ ಬಿಟ್ಟ ವಿವರ ಶಾಸನವೊಂದಲಲ್ಲಿದೆ.” ಅದೇ ರೀತಿ ಕ್ರಿಶ. 1060ರಲ್ಲಿ ಈ 
ಅಗ್ರಹಾರದ ಮಹಾಜನರು ಅಪ್ಲಿಯೂರಿನಲ್ಲಿ (ಈಗಿನ ಅಬ್ದೂರು) ಕೆರೆಯೊಂದನ್ನು ನಿರ್ಮಿಸಿದ 
ಮಲ್ಲಿಗಾವುಂಡನಿಗೆ ಭೂಮಿಯನ್ನು ಕೊಡುಗೆಯಾಗಿ ನೀಡಿದ ವಿವರ ಅಬ್ದೂರು ಗ್ರಾಮದ ತಮಿಳಿನ 
ಶಾಸನದಲ್ಲಿದೆ.” 


ಕ್ರಿಶ. 1086ರ ಶಾಸನದಲ್ಲಿ ರಾಜೇಂದ್ರಸಿಂಹ ಚತುರ್ಮೇದಿಮಂಗಲವಾದ ಪೆರಿಯ 
ಮಳವೂರಿನ ಮಹಾಜನರು ಸರ್ವಾನುಮತದಿಂದ ರಾಜೇಂದಸಿಂಹ ಈಶ್ವರ ಒಡೆಯ ಮಹಾದೇವ 
ದೇವಾಲಯಕ್ಕೆ ಗ್ರಾಮದ ಸಂತೆಯಲ್ಲಿ ನಡೆಯುವ ಅಂಗಡಿಯ ಮೇಲಿನ ಸಣ್ಣದಾದ ತೆರಿಗೆಯನ್ನು 
ದಾನಬಿಟ್ಟು ಈ ತೆರಿಗೆಯನ್ನು ದೇವಾಲಯದ ಅರ್ಚಕರು ವಸೂಲಿ ಮಾಡಲು ಅನುಮತಿ ನೀಡಿದ 
ವಿವರವಿದೆ. ಈ ಶಾಸನದಲ್ಲಿ ಅಗಹಾರದ ಯಾವುದೇ ವಿಚಾರವು ಮಹಾಜನರ ಸಭೆಯಲ್ಲಿ 
ತಿರ್ಮಾನವಾಗುತ್ತಿತ್ತು ಎಂಬುದು ತಿಳಿಯುತ್ತದೆ. ಈ ಅಗ್ರಹಾರದ ಉಲ್ಲೇಖ ಹೊಯಳರ ಕಾಲದ 
ಶಾಸನಗಳಲ್ಲೂ ದೊರೆಯುತ್ತದೆ."' ಈ ಶಾಸನಗಳಲ್ಲಿ ಮಳವೂರನ್ನು ರಾಜೇಂದಸಿಂಹ ಚತುರ್ವೇದಿ 
ಮಂಗಲವೆಂದೇ ಚೋಳ ದೊರೆಯ ಹೆಸರಿನಿಂದಲೇ ಕರೆಯಲಾಗಿದೆ. 


ಕ್ರಿಶ. 1307ರ ಶಾಸನದಲ್ಲಿ? ಹೊಯಳ ದೊರೆ ಮೂರನೇ ವೀರಬಲ್ಲಾಳನ ಕಾಲದಲ್ಲಿ 
ರಾಜೇಂದಸಿಂಹ ಚತುರ್ಮೇದಿಮಂಗಲವನ್ನು "ಶೀಮದನಾದಿಯ ಅಗ್ರಹಾರಂ' ಎಂದು ಕರೆಯಲಾಗಿದೆ. 
ಕ್ರಿಶ. 1326ರ ಶಾಸನದಲ್ಲಿಕ್‌ "ಮಹಾಸ್ತಮದ ಶ್ರೀಮದನಾದಿ ಅಗ್ರಹಾರಂ ಹಿರಿಯ ಮಳವೂರಾದ 
ಶ್ರೀರಾಜೇಂದ್ರಸಿಂಹ ಚತುರ್ಮೇದಿಮಂಗಲದ ಶ್ರೀಮದಶೇಷ ಮಹಾಜನಂಗಳು' ವರ್ತಕರಿಗಾಗಿ 
"ನರಸಿಂಹಪಟ್ಟಣ'ವೆಂಬ ಪಟ್ಟಣವನ್ನು ನಿರ್ಮಿಸಿದ ಉಲ್ಲೇಖವಿದೆ. ಈ  ಅಗಹಾರದಲ್ಲಿ 
ಶ್ರೀಮನ್ನಹಾವಡಂ ಬ್ಯವಹಾರಿಗಳು, ನಾನಾದೇಶಿಗಳು ಹಾಗೂ ಇತರೇ ಕುಲದವರು 
ವಾಸವಾಗಿದ್ದರೆಂದು ಇದೇ ಶಾಸನದಿಂದ ತಿಳಿಯುತ್ತದೆ. ಹೀಗೆ ಅಗ್ರಹಾರದ ಮಹಾಜನರು ಹೊಂದಿದ್ದ 
ಅಧಿಕಾರ ವ್ಯಾಪ್ತಿಯನ್ನು ಕಾಣಬಹುದು. 


ತೈಲೋಕ್ಯ ಮಾದೇವಿ ಚತುರ್ಮೇದಿಮಂಗಲ (ಹುಂಗನೂರು) : ಚೋಳರ ಕಾಲದಲ್ಲಿ 
ನಿರ್ಮಾಣಗೊಂಡ ಅಗಹಾರವಾಗಿದೆ. ತಾಲ್ಲೂಕಿನ ಹೊಂಗನೂರು ಗ್ರಾಮದ ಕ್ರಿಶ. 1007ರ 
ಶಾಸನದಲ್ಲಿ "ಗಂಗವಾಡಿಯ ಕಿಳಲೈನಾಡಿನ ತ್ರೈಲೋಕ್ಯ ಚತುರ್ಮೇದಿಮಂಗಲವಾದ ಪುಂಗನೂರಿ'ನ 
ಉಲ್ಲೇಖ ಕಂಡುಬರುತ್ತದೆ." ಜೋಳ ದೊರೆ ರಾಜರಾಜಜಚೋಳನ ಮಡದಿಯಾದ ತ್ರೈಲೋಕ್ಯ 
ಮಹಾದೇವಿಯ ಹೆಸರಿನಲ್ಲಿ ಪುಂಗನೂರು ಅಗಹಾರಕ್ಕೆ ಪ್ರತಿನಾಮವಿಟ್ಟಿರುವುದನ್ನು ಈ ಶಾಸನದಲ್ಲಿ 
ಕಾಣಬಹುದು. 


ಕ್ರಿಶ. 1013ರಲ್ಲಿ ತ್ರೈಲೋಕ್ಯ ಮಾದೇವಿ ಚತುರ್ಮೇದಿಮಂಗಲವಾದ ಪುಂಗನೂರಿನ 
ಸಭಾಸದಸ್ಯರು ಸೇರಿ ಕುನ್ನವೈ ವಿಣ್ಣಾಳ್ಲಾರ್‌ ದೇವರಿಗೆ ಭೂದಾನ ಮಾಡಿದ ಉಲ್ಲೇಖ 
ಶಾಸನವೊಂದರಲ್ಲಿದೆ. ಕ್ರಿಶ. 1014ರ ಶಾಸನವೊಂದರಲ್ಲಿ ತ್ರೈಲೋಕ್ಯ ಮಾದೇವಿ ಅಗ್ರಹಾರವು 
ಕಿಳಲೈನಾಡಿ ಮಣಲೂರಿನ ಭಾಗವಾದ ನಿಗರಿಲಿ ಚೋಳಪುರಂಗೆ ಸೇರಿತ್ತು ಎಂದು ತಿಳಿಯುತ್ತದೆ.” 
ಇದೇ ಶಾಸನದಲ್ಲಿ ಮಣಲೂರಿನ ಕೆರೆಯ ನೀರನ್ನು ವ್ಯವಸಾಯಕ್ಕೆ ಬಳಸಿಕೊಳ್ಳಲು ಹಾಗೂ ಅನುಮತಿ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 384 


ಇಲ್ಲದೇ ನೀರನ್ನು ಬಳಸಿದವರಿಗೆ ದಂಡ ವಿಧಿಸುವ ತಿರ್ಮಾನವನ್ನು ಈ ಅಗ್ರಹಾರದ ಮಹಾಜನರು 
ಮಾಡಿರುವುದನ್ನು ಕಾಣಬಹುದು. ಈ ಅಗ್ರಹಾರದ ಉಲ್ಲೇಖ ಕ್ರಿಶ. 1018ರ ಶಾಸನದಲ್ಲಿಯೂ್‌' 
ಕಂಡುಬಂದು ನಂತರದ ಕಾಲಘಟ್ಟದ ಶಾಸನಗಳಲ್ಲಿ ಈ ಅಗ್ರಹಾರದ ಉಲ್ಲೇಖ ಕಾಣಬರುವುದಿಲ್ಲ. 


ಚೋಳಮಾದೇವಿ ಚತುರ್ಮೇದಿಮಂಗಲ (ವಣ್ಣೂರು) : ಚೋಳ ದೊರೆ ರಾಜರಾಜಚೋಳನ 
ಮಡದಿಯಾದ  ಚೋಳಮಹಾದೇವಿಯ ಹೆಸರಿನಲ್ಲಿ ವಣ್ಣೂರು ಅಗಹಾರಕ್ಕೆ "ಜೋಳಮಾದೇವಿ 
ಚತುರ್ಮೇದಿಮಂಗಲಂ' ಎಂಬ ಪ್ರತಿನಾಮವನ್ನಿಡಲಾಗಿದೆ. ಪ್ರಾಚೀನ ಅಗ್ರಹಾರವಾಗಿದ್ದ ಈ ವಣ್ಣೂರು 
ಪ್ರಸ್ತುತದಲ್ಲಿ ಅಸ್ತಿತ್ತದಲ್ಲಿಲ್ಲ. ಶಾಸನಗಳಲ್ಲಿ ಮಣಲೂರಿನ (ಈಗಿನ ಮಳೂರುಪಟ್ಟ) ಭಾಗವಾದ ನಿಗರಿಲಿ 
ಚೋಳಪುರಂಗೆ ಹೊಂದಿಕೊಂಡಂತೆ ವಣ್ಣೂರು ಇತ್ತೆಂದು ತಿಳಿಯುತ್ತದೆ. ಕ್ರಿಶ. 1007ರ ಶಾಸನದಲ್ಲಿ್‌ 
ಜೋಳಮಾದೇವಿ ಚತುರ್ಮೇದಿಮಂಗಲವಾದ ವಣ್ಣೂರಿನ ಮಹಾಜನರು ನಿಗರಿಲಿ ಚೋಳಪುರಂನಲ್ಲಿ 
(ಈಗಿನ ಮಳೂರುಪಟ್ಟ ಗ್ರಾಮ) ಜಯಂಗೊಂಡ ಜೋಳವಿಣ್ಣಾಗರ್‌ (ಈಗಿನ ನಾರಾಯಣಸ್ವಾಮಿ) 
ದೇವರನ್ನು ಪ್ರತಿಷ್ಠಾಪಿಸಿ ದೇವದಾನವಾಗಿ ಭೂಮಿಯನ್ನು ಸರ್ವಮಾನ್ಯವಾಗಿ ಬಿಟ್ಟ ವಿವರವಿದೆ. ಇದೇ 
ಶಾಸನದಲ್ಲಿ ಈ ಭೂಮಿಯಲ್ಲಿ ವ್ಯವಸಾಯ ಮಾಡಲು ವಣ್ಣೂರಿನ ಕೆರೆ ಮತ್ತು ಬಾವಿಯ ನೀರನ್ನು 
ಬಳೆಸಲು ಮಹಾಜನರು ಅನುಮತಿ ನೀಡಿದ ವಿವರವನ್ನು ಕಾಣಬಹುದು. 


ಕ್ರಿಶ. 1014ರ ಶಾಸನವೊಂದರಲ್ಲಿ” ಚೋಳಮಾದೇವಿ ಚತುರ್ಮೇದಿಮಂಗಲದ ಮಹಾಜನ 
ಸಭೆಯ ಸದಸ್ಯರಾದ ಕೌಶಿಕ ಗೋತ್ರದ ಸುಬ್ರಮಣಿಕ್ಕಿರಮಾವಿಟಾನ್‌, ಆತ್ರೇಯ ಗೋತ್ರದ 
ಜನ್ನಯಕಿರಮಾವಿಟಾನ್‌, ವಚ್ಚ ಗೋತ್ರದ ದಿವಾಕರೈಯನ್‌, ಕೌಶಿಕ ಗೋತ್ರದ ಕುಮಾರಯನ್‌, 
ಸತ್ಯೆಯಾನ್‌ ಮೊದಲಾದವರ ಉಲ್ಲೇಖವಿದೆ. ಈ ಶಾಸನದಲ್ಲಿ ಮಹಾಜನರು ವ್ಯಕ್ತಿಯೊಬ್ಬನಿಗೆ 320 
ಕಲಂ ಭತ್ತವನ್ನು ಸಾಲವಾಗಿ ನೀಡಿ, ಇದಕ್ಕೆ ಬಡ್ಡಿಯಾಗಿ ವರ್ಷಕ್ಕೆ 3 ಕರುಣಿ ಹಾಗೂ 6 ನಾವೆ 
ದರದಂತೆ 100 ಕಲಂ ಭತ್ತವನ್ನು ವಾಪಸ್ಸು ನೀಡಬೇಕೆಂಬ ಷರತ್ತು ವಿಧಿಸಿ, ಇದಕ್ಕೆ ತಪ್ಪಿದಲ್ಲಿ 1000 
ಕಳ೦ಜುವಿನ ಚಿನ್ನವನ್ನು ದಂಡ ವಿಧಿಸುತ್ತೇವೆಂಬ ಆಜ್ಞೆ ಹೊರಡಿಸಿರುವುದನ್ನು ಕಾಣಬಹುದು. 


ರಾಜರಾಜಚೋಳ ಚತುರ್ಮೇದಿಮಂಗಲ (ಕೂಡ್ಡೂರು) : ಗಂಗರ ಕಾಲದ ಪ್ರಸಿದ್ಧ ಸ್ಥಳ ಕೂಡ್ಲೂರು 
ಚೋಳರ ಕಾಲದಲ್ಲಿ ದೊರೆ ರಾಜರಾಜಚೋಳನ ಹೆಸರಿನಲ್ಲಿ ಚತುರ್ಮೇದಿಮಂಗಲವಾಗಿ 
ಗುರುತಿಸಿಕೊಂಡಿತ್ತು. ಕೂಡ್ಲೂರು ಅಗ್ರಹಾರದ ಮೊದಲ ಉಲ್ಲೇಖ ಕ್ರಿಶ. 1030ರ ಚೋಳ ದೊರೆ 
ರಾಜೇಂದಚೋಳನ ಶಾಸನವೊಂದರಲ್ಲಿದೆನ್‌ ಈ ಶಾಸನದಲ್ಲಿ ರಾಜರಾಜಚೋಳ 
ಚತುರ್ಮೇದಿಮಂಗಲವಾದ ಕೂಡ್ಡೂರಿನ ಮಹಾಜನರು ಈಗಿನ ಮಳೂರುಪಟ್ಟದ ನಾರಾಯಣಸ್ವಾಮಿ 
ದೇವಾಲಯಕ್ಕೆ ದಾನ ನೀಡಿದ ಭೂಮಿಯಲ್ಲಿ ಬರುವ ಆದಾಯದಿಂದ 2 ನಾಳಿ ಅಳತೆಯ 
ಅಕ್ಕಿಯನ್ನು ಪ್ರತಿನಿತ್ಯದ ದೇವರ ನೈವೇದ್ಯಕ್ಕೆ ಬಳಸಲು ನಿರ್ಧರಿಸಿದ ವಿವರವಿದೆ. ಈ ಅಗ್ರಹಾರದ 
ಉಲ್ಲೇಖ ಚೋಳರ ನಂತರ ಹೊಯ್ದಳ, ವಿಜಯನಗರ ಅರಸರ ಕಾಲದ ಶಾಸನಗಳಲ್ಲೂ ಇದೆ.” 


ಕಿ.ಶ. 1180ರ ಹೊಯ್ದಳ ದೊರೆ ಇಮ್ಮಡಿ ಬಲ್ಲಾಳನ ಕಾಲದ ಶಾಸನದಲ್ಲಿ"? ರಾಜರಾಜಜೋಳ 
ಚತುರ್ಮೇದಿ ಮಂಗಲವಾದ ಕೂಡಲೂರಿನ ಮಹಾಜನರು ದೇವಸ್ಥಾನದ ಪಕ್ಕದಲ್ಲಿ ಹೂವಿನ 
ತೋಟವನ್ನು ನಿರ್ಮಾಣ ಮಾಡಿದ್ದಕ್ಕೆ ಸೋಮಣ್ಣಗಾವುಂಡನಿಗೆ ಭೂದಾನ ಮಾಡಿದ ಉಲ್ಲೇಖ 
ಕಂಡುಬರುತ್ತದೆ. ಕ್ರಿಶ. 1534ರ ಶಾಸನವೊಂದರಲ್ಲಿ ವಿಜಯನಗರದ ದೊರೆ ಅಚ್ಛ್ಯುತದೇವರಾಯನ 
ಆಳ್ಲಿಕೆಯ ಕಾಲದಲ್ಲಿ ಕೂಡಲೂರ ಅಶೇಷ ಹೆಬ್ಬಾರುವ ಮಹಾಜನಂಗಳು ಚಕ್ಕೆರೆ ಗ್ರಾಮದ ತಿರುಮಲ 
ದೇವರಿಗೆ ದತ್ತಿ ನೀಡಿದ ವಿವರವನ್ನು ಕಾಣಬಹುದು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 385 


ಮಂಗಲಗಳಲ್ಲಿ ಇದೂ ಒಂದು. ಕ್ರಿಶ 11ನೇ ಶತಮಾನದ ಶಾಸನವೊಂದರಲ್ಲಿ್‌* 
ಕೋಡಂಬಳ್ಳಿಯೂರನ್ನು ಚತುರ್ಮೇದಿಮಂಗಲವೆಂದು ಕರೆದಿರುವುದನ್ನು ಕಾಣಬಹುದು. ಆದರೆ ಈ 
ಚತುರ್ಮೇದಿಮಂಗಲಕ್ಕೆ ಇದ್ದ ಮತ್ತೊಂದು ಹೆಸರು ತುುಟಿತವಾಗಿದೆ. ಶಾಸನದಲ್ಲಿ ಈ ಅಗ್ರಹಾರದ 
ಮಣಲೇಶ್ವರ ದೇವಾಲಯಕ್ಕೆ ಪೆರುಮಾಳನೆಂಬ ಸರ್ವಾಧಿಕಾರಿಯು ದಾನ ಮಾಡಿರುವ ಉಲ್ಲೇಖ 
ಕಂಡುಬರುತ್ತದೆ. 


ಚಿಕ್ಕಸೋಮನಾಥಪುರ : ತಾಲ್ಲೂಕಿನ ಚಿಕ್ಕಸೋಮನಾಥಪುರ ಗ್ರಾಮವು ಹೊಯ್ದಳರ ಕಾಲದಲ್ಲಿ 
ಅಗ್ರಹಾರವಾಗಿತ್ತು ಎಂದು ತಿಳಿಯುತ್ತದೆ. ಕ್ರಿಶ. 1270ರ ಶಾಸನವೊಂದರಲ್ಲಿ” ಹೊಯ್ದಳ ದೊರೆ 
ಮೂರನೇ ನರಸಿಂಹನು ಚಿಕ್ಕಸೋಮನಾಥಪುರದ ಮಹಾಜನಂಗಳಿಗೆ ಕೆಲವು ಹಳ್ಳಿಗಳ ತೆರಿಗೆಗಳನ್ನು 
ವಸೂಲಿ ಮಾಡುವ ಅಧಿಕಾರವನ್ನು ಬಿಟ್ಟುಕೊಟ್ಟ ವಿವರವಿದೆ. ಈ ಶಾಸನದಲ್ಲಿ 
ಚಿಕ್ಕಸೋಮನಾಥಪುರವನ್ನು ಅಗ್ರಹಾರವೆಂದು ಉಲ್ಲೇಖಿಸದೇ ಹೋದರೂ, ಮಹಾಜನರ 
ಉಲ್ಲೇಖವಿರುವುದರಿಂದ, ಅಗಹಾರಗಳಲ್ಲಿ ವಾಸಿಸುವ ಬ್ರಾಹ್ಹಣ ಮುಖಂಡರಿಗೆ ಮಹಾಜನರೆಂದು 
ಕರೆಯುತ್ತಿದ್ದರೆಂಬ ಆಧಾರದಿಂದ ಚಿಕ್ಕಸೋಮನಾಥಪುರ ಅಗಹಾರವಾಗಿತ್ತೆಂದು ನಿರ್ಧರಿಸಬಹುದು. 
ಪ್ರಸ್ತುತದಲ್ಲಿ ಈ ಗ್ರಾಮದ ಹೆಸರು "ಸೋಮನಾಥಪುರ' ಎಂಬ ಹೆಸರಿನಲ್ಲಿ ಅಸ್ತಿತ್ತದಲ್ಲಿರುವುದನ್ನು 
ಕಾಣಬಹುದು. 


ಕನ್ನಮಂಗಲ : "ಮಂಗಲ' ಎಂದರೆ ಅಗ್ರಹಾರವೆಂದೇ ಅರ್ಥ. ಊರುಗಳನ್ನು ಅಗ್ರಹಾರವಾಗಿ 
ಮಾರ್ಪಡಿಸುವಾಗ ಆ ಊರಿನ ಹೆಸರಿನ ಜೊತೆಗೆ "ಮಂಗಲ' ಎಂಬ ವಿಶೇಷಣವನ್ನು 
ಸೇರಿಸಲಾಗುತ್ತಿತ್ತು ಎಂದು ತಿಳಿಯುತ್ತದೆ. ಅದೇ ರೀತಿ ಚನ್ನಪಟ್ಟಣ ತಾಲ್ಲೂಕಿನ ಕನ್ನಮಂಗಲ 
ಅಗ್ರಹಾರವಾಗಿತ್ತು ಎನ್ನಬಹುದು. ಈ ಕನ್ನಮಂಗಲದ ಮೊದಲ ಉಲ್ಲೇಖ ಕ್ರಿ.ಶ. 1291ರ ಶಾಸನದಲ್ಲಿ 
ಬರುತ್ತದೆ. ಇದರ ಆಧಾರದಿಂದ ಹೊಯ್ದಳರ ಕಾಲಕ್ಕಾಗಲೇ ಕನ್ನಮಂಗಲ ಅಗ್ರಹಾರವಾಗಿತ್ತು 
ಎನ್ನಬಹುದು. ಈ ಶಾಸನದಲ್ಲಿಯೇ "ಕಂನಮಂಗಲದ ಅಶೇಷಜನಂಗಳು' (ಬ್ರಾಹ್ಮಣರು) ಎಂಬ 
ಉಲ್ಲೇಖ ಬಂದಿರುವುದು ಅಗ್ರಹಾರವಾಗಿತೆಂಬುದಕ್ಕೆ ಪುಷ್ಟಿ ನೀಡುತ್ತದೆ. ಇದೇ ರೀತಿ ತಾಲ್ಲೂಕಿನ 
ಕದರಮಂಗಲ ಗ್ರಾಮವೂ ಅಗಹಾರವಾಗಿತ್ತು ಎನ್ನಬಹುದು. ಈ ಕದರಮಂಗಲದ ಉಲ್ಲೇಖ 
ಶಾಸನಗಳಲ್ಲಿ ದೊರೆಯುವುದಿಲ್ಲವಾದರೂ ಈ ಗ್ರಾಮ ಪ್ರಾಚೀನ ಅಗ್ರಹಾರವಾಗಿತ್ತು ಎಂಬುದು ಸ್ಪಷ್ಟ. 


ಬ್ರಹ್ಮಣ್ಯತೀರ್ಥಹುರ : ವಿಜಯನಗರ ಅರಸರ ಕಾಲದಲ್ಲಿ ಈಗಿನ ಬ್ರಹ್ನಣೀಪುರವು 
'ಬ್ರಹ್ಮಣ್ಯತೀರ್ಥಪುರ' ಎಂಬ ಅಗ್ರಹಾರವಾಗಿ ಪ್ರಸಿದ್ಧವಾಗಿತ್ತು ಎಂದು ತಿಳಿಯುತ್ತದೆ. ಮಾಧ್ಧ 
ಪರಂಪರೆಯ ಯತಿಗಳಾದ ಬಹ್ನಣ್ಯತೀರ್ಥರ ಹೆಸರಿನಲ್ಲಿ ನಿರ್ಮಾಣಗೊಂಡ ಅಗಹಾರವಾಗಿದೆ. ಕ್ರಿ.ಶ. 
1523ರ ಅಬ್ದೂರಿನ ತಾಮ್ರಶಾಸನವೊಂದರಲ್ಲಿ್‌' ವಿಜಯನಗರ ದೊರೆ ಕೃಷ್ಣದೇವರಾಯನು 
ಕೆಳಲನಾಡಿನ ಚನ್ನಪಟ್ಟಣ ಸೀಮೆಯ ಹೊಂಗನೂರು ಸ್ಥಳದ ಸಣಬನಹಳ್ಳಿ ಹಾಗೂ ಹೊಸಹಳ್ಳಿ 
ಅತ್ತಿಕುಪೆ ಗ್ರಾಮಗಳನ್ನು ಅಗಹಾರವಾಗಿ ಮಾಡಿ ಬಹ್ನಣ್ಯತೀರ್ಥಪುರ ಎಂಬ ಪ್ರತಿನಾಮವನ್ನಿಟ್ಟು 
ಬಹ್ಮಣ್ಯತೀರ್ಥರ ಶಿಷ್ಯರಾದ ವ್ಯಾಸತೀರ್ಥರಿಗೆ ದಾನವಾಗಿ ನೀಡಿದ ವಿವರವಿದೆ. ಪ್ರಸ್ತುತದಲ್ಲಿ ಈ 
ಅಗಹಾರ "ಬಹ್ಮಣೀಪುರ' ಎಂಬ ಹೆಸರಿನಲ್ಲಿ ಪ್ರಚಲಿತದಲ್ಲಿದೆ. 


ಕೊಂಡರಾಜಹುರ (ಮಾಚೇನಹಳ್ಳಿ : ಈ ಅಗ್ರಹಾರವು ವಿಜಯನಗರ ಅರಸರ ಕಾಲದಲ್ಲಿ 
ನಿರ್ಮಾಣಗೊಂಡಿದ್ದೆಂದು ತಿಳಿಯುತ್ತದೆ. ಕ್ರಿ.ಶ. 1558ರ ಮಳೂರು ಗ್ರಾಮದ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 386 


ತಾಮಶಾಸನವೊಂದರಲ್ಲಿ"್‌ ವಿಜಯನಗರದ ದೊರೆ ಸದಾಶಿವರಾಯನ ಸಾಮಂತನಾದ 
ಕೋನೇಟಿರಾಜನ ಮಗ ಕೊಂಡರಾಜನ ಕೋರಿಕೆಯ ಮೇರೆಗೆ ಸದಾಶಿವರಾಯನು ಚನ್ನಪಟ್ಟಣ 
ಸೀಮೆಯ ಕಿಳಲೈನಾಡಿನ ಮಾಚೇನಹಳ್ಳಿಯನ್ನು ಅಗಹಾರವಾಗಿ ಮಾಡಿ "ಕೊಂಡರಾಜಪುರ' ಎಂಬ 
ಪ್ರತಿನಾಮವನ್ನಿಟ್ಟು ಭಾರದ್ದಜ ಗೋತ್ರದ ತಿರುವೆಂಕಟಾಚಾರ್ಯ ಎಂಬುವನಿಗೆ ಸರ್ವಮಾನ್ಯವಾಗಿ ಬಿಟ್ಟ 
ವಿವರ ದೊರೆಯುತ್ತದೆ. ಪ್ರಸ್ತುತದಲ್ಲಿ ಶಾಸನೋಕ್ತ ಮಾಚೇನಹಳ್ಳಿಯು “ಮಾರ್ಚನಹಳ್ಳಿ' ಎಂಬ 
ಹೆಸರಿನಲ್ಲಿ ಪ್ರಚಲಿತದಲ್ಲಿದೆ. 


ದೇವರಾಜಪುರ (ಗರಿಖಹಳ್ಳಿ) : ಮೈಸೂರು ಒಡೆಯರ ಕಾಲದಲ್ಲಿ ನಿರ್ಮಾಣಗೊಂಡ ಅಗ್ರಹಾರ 
ಇದಾಗಿದೆ. ಕ್ರಿಶ. 1666ರ ಶಾಸನವೊಂದರಲ್ಲಿ” ಮೈಸೂರಿನ ದೊರೆ ದೇವರಾಜ ಮಹಿಪಾಲನು 
(ದೊಡ್ಡ ದೇವರಾಜ ಒಡೆಯ) ಗರಿಖಹಳ್ಳಿ (ಈಗಿನ ಗರಕಹಳ್ಳಿ ಗ್ರಾಮವನ್ನು ಅಗಹಾರವಾಗಿ 
ನಿರ್ಮಿಸಿ, ತಮ್ಮ ತಂದೆ ದೇವರಾಜ ಒಡೆಯರ ಹೆಸರಿನಲ್ಲಿ "ದೇವರಾಜಪುರ' ಎಂಬ 
ಪ್ರತಿನಾಮವನ್ನಿಟ್ಟು ಬ್ರಾಹ್ಮಣರಿಗೆ ದಾನಕೊಟ್ಟ ವಿವರವಿದೆ. ಇದೇ ಶಾಸನದಲ್ಲಿ ಈ ಅಗಹಾರವು 
ಸೋಗಾಲ, ಕಾಲಿಕೆರೆ, ದಾಸರಹಳ್ಳಿ, ರಾಮೇನಹಳ್ಳಿಗಳಿಂದ ಸುತ್ತುವರೆದಿತ್ತು ಎಂದು ತಿಳಿಯುತ್ತದೆ. 


ವಿಜಯಲಕ್ಷ್ಮೀಸಾಗರ ಅಗ್ರಹಾರ : ಇದು ಮೈಸೂರು ಒಡೆಯರ ಕಾಲದ ಅಗ್ರಹಾರವಾಗಿದೆ. ಕ್ರಿಶ. 
18ನೇ ಶತಮಾನದ ಶಾಸನವೊಂದರಲ್ಲಿ "ಮಹಾರಾಜೇಶ್ರೀ ಪೂರ್ಣಯ್ಯ'ನವರ ಹೆಸರನ್ನು 
ದಾಖಲಿಸಿದ್ದು, ತದನಂತರದಲ್ಲಿ ವಿಜಯಲಕ್ಷ್ಮೀಸಾಗರ ಅಗ್ರಹಾರಕ್ಕೆ ಸೇರಿದ ಕನ್ನಮಂಗಲ, 
ಯಲ್ಲಹೊಸಹಳ್ಳಿ, ಮಂಗಾಪಟ್ಟಣ, ಗೊಲ್ಲಹಳ್ಳಿ, ಚಾಮನಹಳ್ಳಿಯ ಭೂಮಿಯನ್ನು ಅಗ್ರಹಾರದ 
ಮಹಾಜನರಿಗೆ ಹನ್ನೆರಡು ವೃತ್ತಿಯಾಗಿ ಮಾಡಿ ದಾನ ಮಾಡಿದ ವಿವರವಿದೆ. ಈ ಹೆಸರಿನ ಅಗ್ರಹಾರ 
ಪ್ರಸ್ತುತದಲ್ಲಿ ಅಸ್ತಿತ್ನದಲ್ಲಿಲ್ಲ. ಬಹುಶಃ ಈ ಪ್ರದೇಶದಲ್ಲಿ ಕಣ್ಣ ನದಿಗೆ ಜಲಾಶಯ ನಿರ್ಮಿಸಿದ 


ಮನ ಉಣ 


ಸಂದರ್ಭದಲ್ಲಿ ಮುಳುಗಡೆಯಾಗಿರಬಹುದು. 


ಹೀಗೆ ಶಾಸನಗಳಲ್ಲಿ ಉಲ್ಲೇಖಗೊಂಡಿರುವ ಚನ್ನಪಟ್ಟಣ ತಾಲ್ಲೂಕಿನಲ್ಲಿದ್ದ ಪ್ರಾಚೀನ 
ಅಗಹಾರಗಳು ಹಾಗೂ ಅಲ್ಲಿ ನೆಲೆಗೊಂಡಿದ್ದ ಮಹಾಜನರ ಕಾರ್ಯವೈಖರಿ, ಸ್ಥಾನಮಾನಗಳನ್ನು 
ಹಾಗೂ ಈ ಅಗಹಾರಗಳಲ್ಲಿ ನೆಲೆಸಿದ್ದ ಇತರೆ ಜನಾಂಗದವರನ್ನು ಗುರುತಿಸಬಹುದು. 


ನ್ಯಾಯ ಪದತಿ : 
!a) 


ಸಾಮ್ರಾಜ್ಯದ ಅಧಿಪತಿಯಾದ ರಾಜನು "ದುಷ್ಪ ನಿಗಹ ಹಾಗೂ ಶಿಷ್ಟ ಪರಿಪಾಲನೆ' ಎಂಬ 
ಮುಖ್ಯ ಕರ್ತವ್ಯಗಳನ್ನು ನಿರ್ವಹಿಸುತ್ತಿದ್ದ. ಇವೆರಡು ಸಮಾನವಾಗಿ ಜರುಗಬೇಕಾದರೆ ರಾಜನು 
ಆಗಿಂದಾಗ್ಗೆ ಶಾಸನಗಳನ್ನು ಜಾರಿಗೊಳಿಸುತ್ತಿದ್ದ ಎಂದು ತಿಳಿಯುತ್ತದೆ. ಶಿಷ್ನರಿಗೆ ನ್ಯಾಯ 
ದೊರಕಿಸುವಂತೆಯೂ, ದುಷ್ನರಿಗೆ ಸರಿಯಾದ ಶಿಕ್ಷೆಯಾಗುವಂತೆ ಏರ್ಪಾಡು ಮಾಡಲಾಗುತ್ತಿತ್ತು. 
ಚನ್ನಪಟ್ಟಣ ತಾಲ್ಲೂಕನ್ನೊಳಗೊಂಡಂತೆ ಕರ್ನಾಟಕವನ್ನಾಳಿದ ರಾಜರು ದಂಡ ನೀತಿಯನ್ನು ಅಥವಾ 
ನ್ಯಾಯ ಪರಿಪಾಲನೆಯನ್ನು ಯಾವ ರೀತಿ ರೂಪಿಸಿಕೊಂಡಿದ್ದರೂ, ಅದರ ಸ್ವರೂಪವೇನು ಎಂಬುದರ 


$ 
ಸಷ್ಟ ಚಿತ್ರಣ ಈ ತಾಲ್ಲೂಕಿನ ಶಾಸನಗಳಲ್ಲಿ ದೊರೆಯುವುದಿಲ್ಲ. ಸಣ್ಣಪುಟ್ಟ ಜಗಳವನ್ನು ಸಮಾಜದ 


ಊ 


ಹಿರಿಯರು ಕೂಡಿ ತಾವೇ ಪರಿಹರಿಸಿಕೊಳ್ಳುತ್ತಿದ್ದರು. ದೊಡ್ಡ ವಿವಾದಗಳಾದರೆ ದಂಡನಾಯಕರಂತಹ 
ಹಿರಿಯ ಅಧಿಕಾರಿಗಳು, ಕೆಲವೊಮ್ಮೆ ರಾಜರು ನ್ಯಾಯಮೂರ್ತಿಗಳಾಗಿ ತೀರ್ಪುಕೊಡುತ್ತಿದ್ದರು."' 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 387 


ಜನಸಾಮಾನ್ಯರ ಮೇಲೆ ಅನೇಕ ನೈತಿಕ ಕಟ್ಟಳೆಗಳನ್ನು ವಿಧಿಸಲಾಗುತ್ತಿತ್ತು ಇಂತಹ ಕಟ್ಟಳೆಗಳನ್ನು 
ಮೀರಿದವರು ತಲೆದಂಡ, ಧನದಂಡಗಳನ್ನು ತೆರಬೇಕಾಗಿತ್ತು ಎಂಬ ಅಂಶ ಶಾಸನಗಳಿಂದ 
ತಿಳಿಯುತ್ತದೆ. 


ಚನ್ನಪಟ್ಟಣ ತಾಲ್ಲೂಕಿನ ಶಾಸನಗಳು ಅಂದಿನ ಕಾಲದ ಕಟ್ಟಳೆಗಳನ್ನು ಕಡೆಗಣಿಸಿದವರಿಗೆ 
ಒದಗುವ ಶಾಪಾಶಯಗಳ ಬಗ್ಗೆ ವಿವರಿಸುತ್ತವೆ. ಅಂತಹವರು "ಅರವತ್ತು ಸಹಸ್ರ ವರ್ಷಗಳ ಕಾಲ 
ಕ್ರಿಮಿಯಾಗಿ ಹುಟ್ಟುವರು” "ಬ್ರಾಹ್ಣಣ ಹತ್ಯೆ, ಗೋಹತ್ಯೆ, ಶಿಶುಹತ್ಯೆ, ಗುರುಹತ್ಯೆ ಹಾಗೂ ಮಾತಾಪಿತೃ 
ವಧಿಸಿದ ಪಂಚ ಮಹಾಪಾತಕಿಗಳಾಗುವರು”್‌ ಹಾಗೆಯೇ "ಬ್ರಹ್ಮ ಶಿವನಿಂದೆ”್‌, "ದೇವಲೋಕ, 
ಮರ್ತ್ವಲೋಕಗಳಿಂದ ಹೊರಗುಳಿದ ಪಿಶಾಚಿಯಾಗುವರು'ನ್‌ ಎಂಬ ವಿಚಿತ್ರ ಭಯದ ತಂತ್ರ, 
ವಧಿಗಳನ್ನು ಹೇರಲಾಗಿತ್ತು ಎಂದು ತಿಳಿಯುತ್ತದೆ. 


'ಕಟ್ಟಳಗಳನ್ನು ಮೀರುವ ಮಂದಿ ಕತ್ತೇಯೇರಿ ಕಳ್ಳಕೂಟ ಸೇರಿ, ಸುರಪಾನ ಮಾಡಿ, ನಾಯಿ 
ಮಾಂಸಕ್ಕೆ ಜೊಲ್ಲು ಸುರಿಸಿ” “ಮಾತೃಗಮನ ಮಾಡಿದಂತ ದೋಷಕ್ಕೆ ಹೋಹರು”” ಎಂಬ 
ಹಿಯ್ಯಾಳಿಕೆ ಎಂಥವರನ್ನು ತಲೆತಗ್ಗಿಸುವಂತೆ ಮಾಡುತ್ತದೆ. ಆದರೂ ಕಟ್ಟಳೆಗಳನ್ನು ಮೀರಿ 
ನಡೆದವರನ್ನು "ತಮ್ಮ ತಾಯಿಗೆ”, “ಇಷ್ಟದೈವಕ್ಕೆ”್‌ ತಪ್ಪಿದವರೆಂದು ನಿಂದಿಸಲಾಗುತ್ತಿತ್ತು. ಅಂತೆಯೇ 
ದಾನದತ್ತಿಗಳನ್ನು ಅಪಹರಿಸಿದರೆ "ನಾಲ್ಕು ಜನ್ಮಜನ್ನಾಂತರದಲ್ಲಿ ಮಾಡಿದ ಸುಕ್ತುತಗಳು ನಿಷ್ಠಲವಾಗಿ 
ಹೋಗುವವು”', “ಸೂರ್ಯಚಂದ್ರರಿರುವತನಕ ನರಕದಲ್ಲಿ ಬೀಳುವರು”, "ತನ್ನ ಮೊದಲ ಇಪ್ಪತ್ತೊಂದು 
ತಲೆ ಪಿತೃಗಳನ್ನೂ ಘೋರ ನರಕದಲ್ಲಿ ಇಕ್ಸಿದವರು”" ಮೊದಲಾದ ಕಟ್ಟಳೆಗಳು ಅಂದಿನ ಸಮಾಜದಲ್ಲಿ 
ಅಪರಾಧಗಳ ಪ್ರಮಾಣ ಸ್ವಲ್ಪ ಕಡಿಮೆಯಾಗಲು ನೆರವಾಗುತಿತ್ತು. 


ಮಳೂರುಪಟ್ಟ ಗ್ರಾಮದ ಕ್ರಿಶ. 1014ರ ಶಾಸನವೊಂದರಲ್ಲಿ" ದೇವಾಲಯವೊಂದಕ್ಕೆ ದಾನ 
ನೀಡಿದ ಭೂಮಿಗೆ ಕೆರೆ ನೀರನ್ನು ಬಳಸಿಕೊಳ್ಳಲು ಅನುಮತಿ ನೀಡಿ ಇದಕ್ಕೆ ತಡೆಯೊಡ್ಡಿದವರಿಗೆ 
ಹಾಗೂ ನೀರಾವರಿ ಸೌಕರ್ಯ ಇರುವವರು ಕೆರೆಯ ನೀರನ್ನು ಬಳಸಿಕೊಂಡರೆ ಅಂತಹವರಿಗೆ 50 
ಕಳಂಜು ಚಿನ್ನವನ್ನು ದಂಡವಾಗಿ ವಿಧಿಸುವ ವಿಚಾರ ದಾಖಲಾಗಿದೆ. ಇದೇ ಗ್ರಾಮದ ಮತ್ತೊಂದು 
ಶಾಸನದಲ್ಲಿ" ವ್ಯಕ್ತಿಗಳಿಗೆ ದೇವಾಲಯದ ಖಜಾನೆಯಿಂದ 320 ಕಲಂ ಭತ್ತವನ್ನು ಸಾಲವಾಗಿ ಕೊಟ್ಟು 
ಅದರಿಂದ ಬರುವ ವರ್ಷಪ್ರತಿ ಬಡ್ಡಿಯಾಗಿ 100 ಕಲಂ ಶುಚಿಯಾದ ಭತ್ತವನ್ನು ದೇವಾಲಯಕ್ಕೆ 
ಸಲ್ಲಿಸಬೇಕೆಂದು ಆದೇಶಿಸಿ, ಇದಕ್ಕೆ ತಪ್ಪಿದಲ್ಲಿ 1000 ಕಳಂಜು ಚಿನ್ನವನ್ನು ದಂಡವಾಗಿ ವಿಧಿಸಲು 
ಸೂಚಿಸಿರುವುದನ್ನು ಕಾಣಬಹುದು. 


ಈ ಶಾಸನದಲ್ಲಿ ಬಡ್ಡಿ ರೂಪದ ಧಾನ್ಯವನ್ನು ಸ್ಪೀಕರಿಸಲು ಬರುವವರಿಗೆ ಹಾಗೂ 
ತೊಂದರೆಯನ್ನುಂಟು ಮಾಡಿದವರಿಗೂ ವಿಧಿಸಿರುವ ನಿಯಮಗಳು ಕುತೂಹಲಕಾರಿಯಾಗಿವೆ. 
"ಧಾನ್ಯವನ್ನು ಪಡೆಯಲು ಬರುವವರು ಬೆಂಕಿ ಮತ್ತು ನೀರನ್ನು ಹಳ್ಳಿಯೊಳಕ್ಕೆ ತರಕೂಡದು; ಬೇರೆ 
ಹಳ್ಳಿಗಳ ಜೊತೆಗೆ ಸಂಪರ್ಕವಿಟ್ಟುಕೊಳ್ಳಬಾರದು ಹಾಗೂ ವಸೂಲಾತಿಯ ದೃಷ್ಟಿಯಿಂದ ದನಗಳನ್ನು 
ತರಬಾರದು. ಯಾರೇ ಆದರೂ ಅವರಿಗೆ ತೊಂದರೆ ಮಾಡಿದರೆ, ಅವರಿಗೆ ಉಂಟಾಗುವ 
ಆಘಾತಗಳಿಗೆ ತೊಂದರೆ ಮಾಡಿದವರೇ ಜವಾಬ್ದಾರರಾಗುತ್ತಾರೆ' ಎಂದು ಕಟ್ಟುಪಾಡಿನ ವಿವರಣೆಯಿದೆ. 
ಇಲ್ಲಿ ಬೆಂಕಿ ಮತ್ತು ನೀರನ್ನು ಹಳ್ಳಿಯೊಳಕ್ಕೆ ತರಕೂಡದು ಹಾಗೂ ಅಕ್ಕಪಕ್ಕದ ಹಳ್ಳಿಗಳೂಡನೆ ಸಂಪರ್ಕ 
ಕಡಿದುಕೊಂಡಿರಬೇಕು ಎನ್ನುವ ಮಾತುಗಳನ್ನು ಗಮನಿಸಿದಾಗ ಬಹುಶಃ ವಸೂಲಾತಿಗಾಗಿ 
ಬರುವವರು ಚಾಡಿ ಮಾತುಗಳಿಂದ, ಲಂಚ-ರುಷುವತ್ತುಗಳಿಂದ ಆಕರ್ಷಿತರಾಗಿ ಧಾನ್ಯವನ್ನು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 388 


ಕೊಡುವವರಿಗೆ ತೊಂದರೆಯುಂಟಾಗಬಹುದು ಎಂಬ ಉದ್ದೇಶದಿಂದ ಈ ಕಟ್ಟುಪಾಡುಗಳನ್ನು 
ವಧಿಸುತ್ತಿದ್ದರು ಎಂದು ಅರ್ಥೈಸಬಹುದಾಗಿದೆ. 


ಹೊಯ್ದಳರ ಕಾಲದಲ್ಲಿ ಆಸ್ಪಿಗೆ ಸಂಬಂಧಿಸಿದಂತೆ ಕಾನೂನು ಕಟ್ಟಳೆಯನ್ನು ಜಾರಿಗೆ 
ತಂದಿದ್ದರೆಂದು ತಿಳಿಯುತ್ತದೆ. ಅದರಂತೆ ಮನೆಯಲ್ಲಿ ಅಥವಾ ನಾಡಿನೊಳಗೆ ಯಾರಾದರೂ ಸತ್ತರೆ 
ಆಸ್ತಿಯು ಅವರ ಮಕ್ಕಳಿಗೆ ಸೇರಬೇಕು. ಮಕ್ಕಳಿಲ್ಲದಿದ್ದರೆ ಅವರ ಅಣ್ಣತಮ್ಮಂದಿರಿಗೆ ಸೇರಬೇಕು. 
ಇವರ್ಯಾರು ಇಲ್ಲದಿದ್ದರೆ ಆ ಜಾತಿಯ ಹಲವರು ಸೇರಿ ಆಸ್ಲಿಯನ್ನು ದೇವಾಲಯಕ್ಕೆ ಬಿಡಬೇಕೆಂಬ ಆಜ್ಞೆ 
ಹೊರಡಿಸಿದ್ದರೆಂಬ ಉಲ್ಲೇಖ ಚನ್ನಪಟ್ಟಣ ತಾಲ್ಲೂಕಿನ ಶಾಸನಗಳಲ್ಲಿದೆ."” 


ಕ್ರಿಶ. 16ನೇ ಶತಮಾನದ ಮಳೂರು ಗ್ರಾಮದ ಶಾಸನವೊಂದರಲ್ಲಿ ದೇವಾಲಯವೊಂದರ 
ನಂದೀ ಧ್ಲಜಕ್ಕೆ ಸಂಬಂಧಿಸಿದಂತೆ ಗೌಡರು ಹಾಗೂ ಕುರುಬ ಜನಾಂಗದವರೊಡನೆ ವ್ಯಾಜ್ಯ 
ಏರ್ಪಾಟ್ಸಾಗ ಸ್ಥಳೀಯ ಮಾಂಡಲಿಕನೊಬ್ಬ ನ್ಯಾಯತೀರ್ಮಾನ ಮಾಡಿದ ವಿವರವಿದೆ.” "ಈ 
ನಂದೀದ್ದಜವನ್ನು ಕುರುಬರು ಯತ್ತಕೂಡದು ಯಂದು ಕೂಡ್ಲೂರಲಿ ನಲ್ಲಾರ್‌ ಚಕ್ರವರ್ತಿಗಳು ಅಡಿ 
ಮಾಡಿದಕೆ ಬೀರದೇವರ ಗುಡಿ ಹಕ್ಕುದಾರರಾದ ಮತ್ತಿಕೆರೆ ಗೌಡಗಳು ಯೀ ಧ್ವಜ ಯತ್ತಬಹುದು” 


ಎ೦ದು ನ್ಯಾಯ ತೀರ್ಮಾನ ನೀಡಿರುವುದನ್ನು ಕಾಣಬಹುದು. 


ಪ್ರಾಚೀನ ಕಾಲದಲ್ಲಿ ಅಪರಾಧಗಳನ್ನು ನಿರ್ಣಯಿಸಿ ನ್ಯಾಯ ತೀರ್ಮಾನ ಮಾಡುವ ದಿವ್ಯ 
ಪದ್ಧತಿಯನ್ನು ಅನುಸರಿಸುತ್ತಿದ್ದರು ಎಂದು ತಿಳಿಯುತ್ತದೆ. ಅಪರಾಧ ನಿರ್ಧಾರ ಮನುಷ್ಯ ಸಾಕ್ಷಿಯ 
ಅಭಾವದಲ್ಲಿ ದೈವವನ್ನು ಆಧರಿಸಿ ನಡೆಯುತ್ತಿತ್ತು ಆದ್ದರಿಂದ ಈ ಪದ್ಧತಿಯನ್ನು ದಿವ್ಯವೆಂದು 
ಕರೆಯುತ್ತಾರೆ. ಈ ದಿವ್ಯ ಪದ್ಧತಿಯಲ್ಲಿ ಶಪಥ, ಕೋಶ, ಘಟಿಕಾ, ವಿಷ, ಅಗ್ಲಿ ತಪ್ಪಮಾಷಕ, ಪಫಾಲ 
ಮತ್ತು ತಂಡುಲ ಎಂಬ ಏಳು ರೀತಿಯಿದ್ದವು ಎಂದು ತಿಳಿಯುತ್ತದೆ."' ಮಂಡ್ಯದ ಶಾಸನವೊಂದು 
ಕುದಿಯುವ ತುಪ್ಪದಲ್ಲಿ ಕೈಯನ್ನು ಅದ್ದುವ ದಿವ್ಯದಿಂದ ವಿವಾದವನ್ನು ಬಗೆಹರಿಸಿದ ವಿವರವನ್ನು 
ದಾಖಲಿಸಿದೆ." 


ಹೀಗೆ ಪ್ರಾಚೀನ ಕಾಲದ ಸಮಾಜದಲ್ಲಿ ಅಸ್ತಿತ್ವದಲ್ಲಿದ್ದ ನ್ಯಾಯತೀರ್ಮಾನ ಹಾಗೂ 


ಜನಸಾಮಾನ್ಯರ ಮೇಲೆ ವಿಧಿಸಲಾಗುತ್ತಿದ್ದ ಕಾನೂನು ಕಟ್ಟಳೆಗಳ ವಿವರಗಳು ಶಾಸನಗಳಲ್ಲಿ 
ದಾಖಲಾಗಿರುವುದನ್ನು ಗುರುತಿಸಬಹುದು. 


ವ್ಯವಸಾಯ ಪದತಿ : 
A) 


ಪ್ರಾಚೀನ ಕಾಲದಿಂದಲೂ ಹಳ್ಳಿಗಳಲ್ಲಿನ ಜನರು ಜೀವನೋಪಾಯಕ್ಕಾಗಿ ವ್ಯವಸಾಯವನ್ನು 
ಅವಲಂಬಿಸಿದ್ದರು. ಸಾಗುವಳಿಯ ಜಮೀನನ್ನು ದೇವಮಾತೃಕ ಅಂದರೆ ಕಾಡಾರಂಭ ಹಾಗೂ 
ನದೀಮಾತೃಕ ಅಂದರೆ ನೀರಾರಂಭಗಳೆಂದು ಎರಡು ಭಾಗಗಳಾಗಿ ವಿಂಗಡಿಸಬಹುದು. ಕೇವಲ 
ಮಳೆಯ ನೀರನ್ನೇ ಆಧರಿಸಿ ಬೆಳೆಯುವ ಖುಷ್ಠಿ ಅಥವಾ ಬೆದ್ದಲು(ಬೆಜ್ಜಲು) ಭೂಮಿಗಳನ್ನು" 
ದೇವಮಾತೃಕಗಳೆಂದೂ, ನದಿ-ಕೆರೆ ಕಾಲುವೆ, ಬಾವಿ ಮೊದಲಾದವುಗಳನ್ನು ಆಶ್ರಯಿಸಿ ಬೆಳಯುವ 
ಗದ್ದೆ” ಅಥವಾ ತರೀಭೂಮಿಗಳನ್ನು ನದೀಮಾತೃಕಗಳೆಂದು ಕರೆಯುತ್ತಿದ್ದರು. ನೀರಾರಂಭವು 
ಗದ್ದೆಯಲ್ಲದೆ ತೋಟ, ತುಡಿಕೆ, ಅಣೆ, ಅಚ್ಚುಕಟ್ಟುಗಳ ನೀರಾವರಿ ಭೂಮಿಯನ್ನು ಒಳಗೊಂಡಿತ್ತು." 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 389 


ಸಾಮಾನ್ಯವಾಗಿ ಮರದ ನೇಗಿಲಿಗೆ ಕಬ್ದಿಣದ ಗುಳವನ್ನು ಕಟ್ಟಿಕೊಂಡು ಉಳುಮೆ 
ಮಾಡುತ್ತಿದ್ದರು. ಈ ಕಾರ್ಯಕ್ಕೆ ಎತ್ತು ಮತ್ತಿತರ ಪ್ರಾಣಿಗಳನ್ನು ಬಳಸಿಕೊಳ್ಳುತ್ತಿದ್ದರು. ಕೃಷಿಗೆ 
ಬಳಸುತ್ತಿದ್ದ ನೇಗಿಲ ಗುಳದ ಮೇಲೆ "ಕಾರುದೆರ' ಎಂಬ ಸುಂಕವನ್ನು ಗಂಗರ ಕಾಲದಲ್ಲಿಯೇ 
ವಧಿಸುತ್ತಿದ್ದುದನ್ನು ಚನ್ನಪಟ್ಟಣ ತಾಲ್ಲೂಕಿನ ಮಂಕುಂದ ಗಾಮದ ಕ್ರಿಶ. 913ರ ಶಾಸನವೊಂದರಿಂದ 
ಗುರುತಿಸಬಹುದು.” ಸಾಕು ಪ್ರಾಣಿಗಳಿಂದ ತಯಾರಾದ ಗೊಬ್ಬರವನ್ನು ಕೃಷಿಗೆ ಬಳಸುತ್ತಿದ್ದರೆಂದು 
ತಿಳಿಯುತ್ತದೆ. 


ಬೆಳೆಗಳು / ಆಹಾರ ಪದ್ಧತಿ : ಪ್ರಾಜೀನ ಕಾಲದಲ್ಲಿ ಈ ಪ್ರದೇಶದಲ್ಲಿ ಬೆಳೆಯುತ್ತಿದ್ದ ಬೆಳೆಗಳ 
ವಿವರಗಳು ಶಾಸನಗಳಲ್ಲಿ ಉಲ್ಲೇಖಗೊಂಡಿವೆ. ಮಾವು, ಹಲಸು", ತೆಂಗು, ಅಡಿಕೆ, 
ವೀಳೆಯದೆಲೆ”, ಭತ್ತ", ಕಬ್ಬು”, ತರಕಾರಿ” ಮುಂತಾದವುಗಳನ್ನು ಬೆಳೆಯುತ್ತಿದ್ದರು. ಇವಲ್ಲದೆ 
ರಾಗಿ, ಏಲಕ್ಕಿ, ಲವಂಗ, ಮೆಣಸು ಮೊದಲಾದವುಗಳನ್ನು ಬೆಳೆಯುತ್ತಿದ್ದರು ಎಂದು ತಿಳಿಯುತ್ತದೆ." 
ಈ ಪ್ರದೇಶದಲ್ಲಿ ಭತ್ತವು ಪ್ರಮುಖ ಆಹಾರ ಬೆಳೆಯಾಗಿದ್ದು, ಅದರಲ್ಲಿ ಶುದ್ಧಭತ್ತ, ಬಿಳಿಭತ್ತ, ಎಳೆಭತ್ತ. 
ಉಳುಕುಭತ್ತಗಳೆಂದು ವಿಂಗಡಣೆ ಮಾಡುತ್ತಿದ್ದರು. ನೀರಾವರಿ ಸೌಲಭ್ಯಗಳಿರುವ ಕಡೆ ಭತ್ತವನ್ನು 
ವರ್ಷದಲ್ಲಿ ಎರಡು ಬಾರಿ ಬೆಳೆಯಲಾಗುತ್ತಿತ್ತು. ಕ್ರಿಶ. 1014ರ ಶಾಸನವೊಂದರಲ್ಲಿ ಭತ್ತದ ವಸಂತ 
ಕಾಲದ ಹಾಗೂ ಬೇಸಿಗೆ ಕಾಲದ ಕುಯಿಲಿನ ಬಗ್ಗೆ ಪ್ರಸ್ತಾಪವಿದೆ.”' ಚನ್ನಪಟ್ಟಣದಲ್ಲಿ ಹದಿನೆಂಟನೇ 
ಶತಮಾನದಲ್ಲಿ ತೆಂಗು, ಅಡಿಕೆ, ಕಬ್ಬು, ಬಾಳೆ, ತಾಳೆ ಮರ, ವೀಳ್ಯದೆಲೆಯಂತಹ ವಾಣಿಜ್ಯ ಬೆಳೆಗಳನ್ನು 
ಬೆಳೆಯುತ್ತಿದ್ದರು ಎಂದು ತಿಳಿಯುತ್ತದೆ.” ಇವುಗಳಿಂದ ಪ್ರಾಚೀನ ಕಾಲದಲ್ಲಿ ಈ ಪ್ರದೇಶದ ಜನರ 
ಆಹಾರ ಪದ್ಧತಿಯ ಕ್ರಮವನ್ನು ಅರಿಯಬಹುದಾಗಿದೆ. 


ನೀರಾವರಿ ವ್ಯವಸ್ಥೆ | 
® 


ಕರ್ನಾಟಕದ ಇತಿಹಾಸದಲ್ಲಿ ನೀರಾವರಿ ವ್ಯವಸ್ಥೆ ಇತಿಹಾಸದ ಆರಂಭದ ಕಾಲಘಟ್ಟದಿಂದಲೂ 
(ಪಾಗಿತಿಹಾಸ) ಬೆಳೆದುಬಂದಿದೆ. ಮಾನವನು ಕೃಷಿಕನಾದ ಕಾಲದಿಂದಲೂ ಮಳಯನ್ನು ಅವಲಂಬಿಸಿ 
ವ್ಯವಸಾಯ ಮಾಡುತ್ತಿದ್ದ. ಜನವಸತಿ ಹೆಚ್ಚಿದಂತೆ ಕಡಿಮೆ ಮಳಯಾದ ಪ್ರದೇಶಗಳಿಗೆ ಸಾಗಿ ಬಂದ 
ಜನತೆ ನೀರಿನ ಸಂಗಹ ವಿಧಾನಗಳನ್ನು ರೂಪಿಸಿಕೊಂಡು ನೀರಿನ ಕೊರತೆ ಅಥವಾ ಕನಿಷ್ಟ ಮಳೆಯ 
ದಿನಗಳಲ್ಲಿನ ವ್ಯವಸಾಯಕ್ಕೂ ಬಳಸಿಕೊಳ್ಳಲು ರೂಪಿಸಿಕೊಂಡಿದ್ದರು. ಈ ದೃಷ್ಠಿಯಿಂದ ಕೆರೆಕಟ್ಟೆಗಳ 
ನಿರ್ಮಾಣವು ಒಂದು ಧರ್ಮದ ಕಾರ್ಯವೆಂದು ಪರಿಗಣಿಸಿ ಪ್ರಾಚೀನ ಕಾಲದಿಂದಲೂ ನಮ್ಮ 
ಪೂರ್ವಜರು, ಆಳ್ಗಿಕೆ ಮಾಡಿದ ದೊರೆಗಳು ಮೋಕ್ಷ ಮಾರ್ಗಕ್ಕಾಗಿ ತಟಾಕಗಳನ್ನು ನಿರ್ಮಿಸುತ್ತಿದ್ದರು. 


ಈ ಧರ್ಮ ಕಾರ್ಯಗಳಲ್ಲಿ ತಟಾಕ, ದೇವಾಲಯ, ಅನ್ನಛತ್ರ, ಬಾವಿಗಳ ನಿರ್ಮಾಣ- 
ನಿರ್ವಹಣೆ, ಎಲ್ಲವೂ ಅತ್ಯಂತ ಶ್ರೇಷ್ಟ ಕೆಲಸವೆಂದು ಭಾವಿಸಿದ್ದರು. ಇದಕ್ಕೆ ಉದಾಹರಣೆಯೆಂದರೆ 
ವಿಜಯನಗರ ಸಾಮ್ರಾಜ್ಯದ ದೊರೆ ಪ್ರೌಢದೇವರಾಯನ ಮಂತ್ರಿಯಾಗಿದ್ದ ಲಕ್ಷ್ಮೀಧರನು ಕ್ರಿ.ಶ. 
1411ರಲ್ಲಿ ಹಂಪೆಯಲ್ಲಿ ಹಾಕಿಸಿದ ಶಾಸನ. ಈ ಶಾಸನದಲ್ಲಿ ಲಕ್ಷ್ಮೀಧರನು ಮಗುವಾಗಿದ್ದ 
ಸಂಧರ್ಭದಲ್ಲಿ ತಾಯಿ ಹಾಲನ್ನು ಕುಡಿಸುವಾಗ ಕಿವಿಯಲ್ಲಿ ಹೇಳಿದ ನೀತಿಪಾಠ ಈ ರೀತಿಯಿದೆ : 

"ಕೆರೆಯಂ ಕಟ್ಟಿಸು, ಬಾವಿಯಂ ಸವೆಸು, ದೇವಾಗಾರಮಂ ಮಾಡಿಸ 
ಚ್ಞೆಜ್‌ಯೊಳ್‌ ಸಿಲ್ಪಿದನಾಥರಂ ಬಿಡಿಸು, ಮಿತ್ರರ್ಗಿ೦ಬುಕೆಯ್‌ ನಂಬಿದ | 
ರ್ಗೇಛ್‌ವಟ್ಟಾಗಿರು, ಶಿಷ್ಠರಂ ಪೊರೆಯೆನುತ್ತಿಂತೆಲ್ಲವುಂ ಪಿಂದೆ ತಾ 
ಯೆಜ್‌ರೆದಳ್ಲಾಲೆಜ್‌ವಂದುತೊಟ್ಟು ಕಿವಿಯೊಳ್‌ ಲಕ್ಷ್ಮೀಧರಾಮಾತ್ಮನಾ।್‌ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 390 


ಹೀಗೆ ಕವಿ ನಮ್ಮ ಸಂಸ್ಕೃತಿಯ ತಿರುಳನ್ನೇ ಮುಂದೆ ಇಟ್ಟಿದ್ದಾನೆ. ಕೆರೆಯನ್ನು ಕಟ್ಟಿಸು, 
ಬಾವಿಯನ್ನು ತೋಡಿಸು, ದೇವಾಲಯವನ್ನು ನಿರ್ಮಿಸು, ಅಲ್ಲದೆ ಸಂಕಟದಲ್ಲಿ ಸಿಲುಕಿದ ಅನಾಥರನ್ನು 
ಬಿಡಿಸು, ಗೆಳೆಯರಿಗೆ ಸಹಾಯಕನಾಗು, ನಂಬಿದವರಿಗೆ ಆಶ್ರಯದಾತನಾಗು, ಒಳ್ಳೆಯವರನ್ನು ರಕ್ಷಿಸು 
ಎಂಬ ಆದರ್ಶ ನೀತಿಪಾಠವನ್ನು ತಾಯಿಯು ಮಗನಿಗೆ ಹೇಳುವ ಸಂದರ್ಭ ಸಾರ್ವಕಾಲಿಕವಾದುದು. 
ಈ ಜನಹಿತ ಕಾರ್ಯಗಳಿಂದ ಪುಣ್ಯ ಪ್ರಾಪ್ಪಿಯಾಗುತ್ತದೆಂಬ ನಂಬಿಕೆ ಅಂದಿನ ಕಾಲದ ಜನರಲ್ಲಿತ್ತು. 
ಇಂತಹ ಮಾನವೀಯ ಮೌಲ್ಯಗಳು ಚನ್ನಪಟ್ಟಣ ತಾಲ್ಲೂಕಿನ ಶಾಸನಗಳಲ್ಲಿಯೂ ಸ್ಪಷ್ಟವಾಗಿ 
ಕಂಡುಬರುತ್ತವೆ. 


ಕರೆಕಟ್ಟೆಗಳ ನಿರ್ಮಾಣ-ನಿರ್ವಹಣೆ : 


ಇತಿಹಾಸಪೂರ್ವ ಕಾಲದಲ್ಲಿ ಜನರು ಮಳೆ ನೀರನ್ನು ಅವಲಂಬಿಸಿ ಸ್ವಾಭಾವಿಕ ಜಲ, 
ತೊರೆಗಳನ್ನು ಬಳೆಸಿ ಕೃಷಿಯಲ್ಲಿ ತೊಡಗಿದಂತೆ ಕಂಡುಬರುತ್ತದೆ. ಅವರ ವಾಸಸ್ಥಾನ ಹೆಚ್ಚಾಗಿ ಇಂತಹ 
ಸ್ಪಾಭಾವಿಕ ಜಲ, ತೊರೆಗಳ ಬಳಿಯಲ್ಲಿಯೇ ಇರುತ್ತಿತ್ತು. ಜನಸಂಖ್ಯಾ ಹೆಚ್ಚಳ, ವಲಸೆ 
ಮನೋಭಾವದಿಂದಾಗಿ ನದಿ ತೀರದಿಂದ ದೂರ ಬದುಕಬೇಕಾಗಿ ಬಂದಾಗ ಮಳೆಯ 
ಅನಿಶ್ಚಯತೆಯಿಂದಾಗಿ ನೀರಿಗಾಗಿ ಕೃತಕ ಮಾರ್ಗವನ್ನು ಕಂಡುಕೊಂಡು ಕೆರೆಕಟ್ಟೆಗಳನ್ನು ನಿರ್ಮಿಸಿ, ಈ 
ಮೂಲಕ ವ್ಯವಸಾಯದಿಂದ ಜೀವನೋಪಾಯ ಸಾಗಿಸುವುದನ್ನು ಕಲಿತ. ಪುಸ್ತುತದಲ್ಲಿ 
ಭೂಮಿಯೊಳಗಿನ ಅಂತರ್ಜಲವನ್ನು ಶೋಧಿಸಿ ಕೊಳವೆಬಾವಿಗಳನ್ನು ಕೊರೆದು ಆ ಮೂಲಕ ನೀರಿನ 
ಉಪಯೋಗ ಪಡೆಯುತ್ತಿದ್ದರೂ, ಅನಾದಿ ಕಾಲದಿಂದಲೂ ಮುಖ್ಯವಾಗಿ ಮಳೆಯಾಶ್ರಿತ ಕೆರೆಕಟ್ಟಿಗಳೇ 
ಮಾನವನಿಗೆ ಜೀವನಾಧಾರವಾಗಿರುವುದನ್ನು ಕಾಣಬಹುದು. 


ಕೆರೆಕಟ್ಟೆಗಳು ಹೆಚ್ಚಾಗಿ ನೀರು ಸಂಗ್ರಹವಾಗುವಂತಹ ತಗ್ಗು ಪ್ರದೇಶಗಳಲ್ಲಿ ಹಾಗೂ ಗುಡ್ಡ 
ಪ್ರದೇಶಗಳಲ್ಲಿ ಎರಡು ಗುಡ್ಡಗಳ ನಡುವೆ ಅಡ್ಡಲಾಗಿ ತಡೆಗೋಡೆ ನಿರ್ಮಿಸಿ, ನೀರು 
ಸಂಗಹಿಸಲಾಗುತ್ತಿತ್ತು. ಇಂತಹ ತಡೆಗೋಡೆಗಳಿಗೆ ಮಣ್ಣನ್ನು ಬಳಸಲಾಗುತ್ತದೆ. ಈ ಪದ್ಧತಿ ಕೂಡ 
ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಕೃಷಿ ಬಳಕೆಗಾಗಿ ಕೆರೆಯ ನೀರನ್ನು ತೂಬಿನ 
ಮುಖಾಂತರ ಕಾಲುವೆಗೆ ಹರಿಸುವ ವ್ಯವಸ್ಥೆಯಿದ್ದು, ತೂಬಿನ ಬಾಯಿಗೆ ಮರದ ಬಿರಡೆ 
ಹಾಕಲಾಗಿರುತ್ತದೆ. ಪ್ರಾಚೀನ ಕಾಲದಿಂದಲೂ ಸರಪಳಿ ವ್ಯವಸ್ಥೆಯ ಕೆರೆಗಳನ್ನು ಕಾಣಬಹುದು. ಇಲ್ಲಿ 
ಒಂದು ದೊಡ್ಡ ಕೆರೆಗೆ ನಾಲ್ವಾರು ಚಿಕ್ಕ ಕೆರೆಗಳಿಂದ ನೀರನ್ನು ಸಂಗಹಿಸಲಾಗಿರುತ್ತದೆ ಮತ್ತು ದೊಡ್ಡ 
ಕೆರೆಯಿಂದ ಹತ್ತಾರು ಕೆರೆಗಳಿಗೆ ನೀರು ಹರಿದು ಹೋಗುವಂತೆ ಮಾಡಲಾಗಿರುತ್ತದೆ. 


ಚನ್ನಪಟ್ಟಣ ತಾಲ್ಲೂಕಿನ ಶಾಸನಗಳಲ್ಲಿ ಪ್ರಾಚೀನ ಕಾಲದಲ್ಲಿ ಹೊಸದಾಗಿ ಕೆರೆಗಳನ್ನು 
ನಿರ್ಮಿಸುವುದಲ್ಲದೇ, ನಂತರದಲ್ಲಿ ಕೆರೆಗಳು ಹಾಳಾಗದಿರಲಿ ಎಂಬ ಉದ್ದೇಶದಿಂದ ಕೆರೆಗಳ ನಿರ್ವಹಣೆ 
ಹಾಗೂ ದುರಸ್ತಿಗಾಗಿ ಜನರಿಗೆ ಭೂಮಿಯನ್ನು ದಾನವಾಗಿ ಬಿಡಲಾಗುತ್ತಿದ್ದ ವಿವರ 
ದಾಖಲಾಗಿರುವುದನ್ನು ಕಾಣಬಹುದು. ಕೆರೆಯ ನಿರ್ವಹಣೆಗಾಗಿ ದತ್ತಿಬಿಟ್ಟ ಭೂಮಿಯನ್ನು 
"'ಬಿತ್ತುವಾಟ', "ಬಿತ್ತುವಟ್ಟ', "ಬಿತ್ತುವತ್ತ' ಎಂದು ಶಾಸನಗಳು ಕರೆದಿವೆ. ಸಾಮಾನ್ಯವಾಗಿ ಕಟ್ಟಿಸಿದ ಕೆರೆಯ 
ಕೆಳಭಾಗದಲ್ಲಿ ಬಿತ್ತುವಾಟವನ್ನು ಬಿಡುತ್ತಿದ್ದರು. ಇದರಿಂದ ಬಂದ ಆದಾಯದಿಂದ ಕೆರೆಯನ್ನು 
ದುರಸ್ಸಿಗೊಳಿಸಲಾಗುತ್ತಿತ್ತು. ಕೆಲವೊಮ್ಮೆ ಕೆರೆಯ ನಿರ್ವಹಣೆಗಾಗಿ ವೃತ್ತಿ ಮತ್ತು ಹಣವನ್ನು ದಾನವಾಗಿ 
ನೀಡುತ್ತಿದ್ದರು. ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ಪ್ರಾಚೀನ ಕಾಲದಿಂದಲೂ ಕಣ್ಣನದಿ ಹರಿಯುತ್ತಿದ್ದರೂ, 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 391 


ಅದು ಮಳೆಗಾಲದಲ್ಲಿ ಮಾತ್ರ ಹರಿಯುತ್ತಿತ್ತು. ಆಗಾಗಿ ತಾಲ್ಲೂಕಿನೆಲ್ಲೆಡೆ ಪ್ರಾಚೀನ ಕಾಲದಿಂದಲೇ 
ಕೆರೆಕಟ್ಟೆಗಳನ್ನು ನಿರ್ಮಿಸಿ ಜೀವಸಂಕುಲಕ್ಕೆ ಆಸರೆಯಾಗುವಂತೆ ಮಾಡಿರುವುದನ್ನು ಕಾಣಬಹುದು. 


ತಾಲ್ಲೂಕಿನ ಸಂತೆಮೊಗೇನಹಳ್ಳಿ, ಕೂಡ್ಲೂರು, ರಾಂಪುರ, ಬೇವೂರು, ಮಣಲೂರು (ಈಗಿನ 
ಮಳೂರುಪಟ್ಟ) ಮೊದಲಾದೆಡೆಗಳಲ್ಲಿ ಗಂಗರ ಕಾಲದಲ್ಲಿಯೇ ದೊಡ್ಡದೊಡ್ಡ ಕೆರೆಗಳು 
ನಿರ್ಮಾಣಗೊಂಡಿದ್ದರ ಬಗ್ಗೆ ಶಾಸನಗಳಲ್ಲಿ ಉಲ್ಲೇಖಗಳಿವೆ. ಕ್ರಿಶ. 886ರ ಬೇವೂರು ಗ್ರಾಮದ 
ಶಾಸನವೊಂದರಲ್ಲಿ” “ಸಕರರ ಸೂಳೆಯಬ್ಬೆಯ ಮಗಳಾದ ವೀದಬ್ಲೆ' ಬೇವೂರಿನ ಕೆರೆಗೆ ತೂಬನ್ನು 
ಮಾಡಿಸಿದ ವಿವರವಿದೆ. ಮುಂದೆ ಇದೇ ಕೆರೆಗೆ ಕ್ರಿಶ. 985ರಲ್ಲಿ ಪೆರ್ಗಡೆ ಶಂಕರಯ್ಯನೆಂಬ 
ಅಧಿಕಾರಿಯು ಗಂಗಮೂವಡಿ ಬೀರಮಣಲೇರನ ಅನುಮತಿ ಪಡೆದು "ಬೆಂಪೂರ ಪಿರಿಯ ಕೆಜ್‌ಗೆ 
ಬಿತ್ತುವತ್ತಂ' ಮಾಡಿಸಿದ ಉಲ್ಲೇಖ ಶಾಸನವೊಂದಲರಲ್ಲಿದೆ.್‌್‌ ಇದರಿಂದ ಒಂದು ನೂರು ವರ್ಷಗಳ 
ನಂತರ ಕೆರೆಯನ್ನು ದುರಸ್ತಿಗೊಳಿಸಿರುವುದನ್ನು ಕಾಣಬಹುದು. ಇದೇ ಕೆರೆಗೆ ಹೊಯ್ಗಳ ದೊರೆ 
ಮೂರನೇ ನರಸಿಂಹನ ಕಾಲದಲ್ಲಿ ದಂಡವಳಿ ದೋಕಣ್ಣನ ಮಕ್ಕಳು ಕ್ರಿಶ. 1272ರಲ್ಲಿ ತೂಬನ್ನು 
ನಿರ್ಮಿಸಿದ ವಿವರವಿದೆ ಈ ಕಾಲದಲ್ಲಿಯೇ ಕೆರೆಗೆ ಮತ್ತೊಂದು ತೂಬನ್ನು ದೊರೆ 
ನರಸಿಂಹದೇವನ ಸೇವಕನಾದ ಮಸಣಯನಾಯಕನು ಮಾಡಿಸಿದ ವಿವರ ಶಾಸನವೊಂದರಲ್ಲಿದೆ.್‌” 


ಸಂತೆಮೊಗೇನಹಳ್ಳಿಯ ಕ್ರಿಶ. 910ರ ಶಾಸನವೊಂದರಲ್ಲಿ ಗಂಗ ದೊರೆ ನೀತಿಮಾರ್ಗನ 
ಕಾಲದಲ್ಲಿ ಈ ಗ್ರಾಮದ ಹಿರಿಯ ಕೆರೆಯ ನಿರ್ವಹಣೆಗಾಗಿ ಕೆರೆಯ ಕೆಳಗಡೆ ತರೀಜಮೀನನ್ನು ಬಿತ್ತಲು 
ಬೀಜವರಿಯ ಮೇಲಿನ ಪಾಲನ್ನು (ಭೂಆದಾಯ) ಬಿತ್ತುವಟ್ಟವಾಗಿ ಬಿಟ್ಟ ವಿವರವಿದೆ. ಇದೇ 
ಶಾಸನದಲ್ಲಿ ಈ ಪಿರಿಯ ಕೆರೆಗೆ ಹೊಂದಿಕೊಂಡಂತೆ ಸಣ್ಣಸಣ್ಣ ಕೆರೆಗಳಿದ್ದವೆಂದು ತಿಳಿಯುತ್ತದೆ. 
ಸಂತೆಮೊಗೇನಹಳ್ಳಿಯ ಇದೇ ಹಿರಿಯ ಕೆರೆಗೆ ಕ್ರಿಶ. 10ನೇ ಶತಮಾನದಲ್ಲಿಯೇ ಬೆಡುವಗಾರೆಯ 
ನಾಲ್ಲವುಣ್ಣ ಪರಪಳಮಲ್ಲ ಎಂಬುವನು ತೂಬನ್ನು ಮಾಡಿಸಿದ ವಿವರವಿದೆ." ರಾಂಪುರ ಗ್ರಾಮದ 
ಕ್ರಿಶ. 1005ರ ಶಾಸನದಲ್ಲಿ" "ಬೂವಿಸಳ್ಳಯ್ಯನ ಮಗ ಮಾಚಗಾವುಣ್ಣ ಎಂಬುವನು ರಾಂಪುರದ 
ಕೆರೆಯನ್ನು ಕಟ್ಟಿಸಿ, ತೂಬನ್ನು ಮಾಡಿಸಿದಲ್ಲದೇ, ಕೆರೆನಿರ್ವಹಣೆಗಾಗಿ ಬಿತ್ತುವಟ್ಟವಾಗಿ ಹತ್ತು ಕೊಳಗ 
ಗದ್ದೆಯನ್ನು ಕೊಡುಗೆಯಾಗಿ ನೀಡಿದ ವಿವರವಿದೆ. 


ಕೂಡ್ಲೂರು ಗ್ರಾಮದ ಕೆರೆಗೆ ಕ್ರಿಶ. 10ನೇ ಶತಮಾನದಲ್ಲಿ ಸಗರ ವಂಶದ ಮಣಲೇರನು 
ಬಿತ್ತುವಟ್ಟವಾಗಿ ದಾನಬಿಟ್ಟ ವಿವರ ಶಾಸನವೊಂದಲಲ್ಲಿದೆ.”“' ಹೊಟ್ಟಿಗನಹೊಸಹಳ್ಳಿ ಗ್ರಾಮದ ಕ್ರಿಶ. 
1513ರ ಶಾಸನದಲ್ಲಿ" ವಿಜಯನಗರದ ದೊರೆ ಕೃಷ್ಣದೇವರಾಯನ  ಆಳ್ಗಿಕೆಯ ಕಾಲದಲ್ಲಿ 
ಮಾಂಡಲಿಕರಾದ ಕೆಂಚಸೋಮಣ್ಣವೊಡೆಯರು "ಕೂಡ್ಡೂರ ಹಿರಿಯ ಕೆಜ್‌ ಅಖಿಲವಾಗಿ ಇರಲಾಗಿ 
ನಂಮ ಸ್ವಾಮಿ ಕೃಷ್ಣರಾಯ ಮಹಾರಾಯರಿಗೆ ಧರ್ಮವಾಗಬೇಕೆಂದು ಅಕ್ಷ ತದಿಗೆ ಪುಣ್ಯ ಕಾಲದಲ್ಲಿ 
ಮಂಗಲೇಶ್ವರ ದೇವರ ಸಂನಿಧಿಯಲ್ಲಿ ಕೂಡಲೂರ ಸ್ಥಳದೊಳಗಣ ಮೇಲಣಕಿಹೊಸಹಳ್ಳಿ 
ಗ್ರಾಮವೊಂದನೂ ಕೆಜ್‌ಯ ಭಂಡಿಗೆ ಸಲವಾಗಿ ಧಾರೆಯನೆರೆದು ಕೊಟ್ಟ' ವಿವರವಿದೆ. ಇದರಿಂದ 
ಕೂಡ್ಲೂರಿನ ಹಿರಿಯ ಕೆರೆಯು ಹಾಳಾಗಿದ್ದಾಗ, ಕೆರೆಯನ್ನು ದುರಸ್ಸಿಗೊಳಿಸಲು ಮೆಲಣಿಹೊಸಹಳ್ಳಿ 
ಅಂದರೆ ಈಗಿನ ಹೊಟ್ಟಿಗನಹೊಸಹಳ್ಳಿ ಗ್ರಾಮವನ್ನು ದಾನವಾಗಿ ಕೊಟ್ಟು ಅದರಿಂದ ಬರುವ 
ಆದಾಯದಿಂದ ಎತ್ತಿನ ಬಂಡಿಯನ್ನು ಬಳಸಿ ದುರಸ್ಥಿ ಮಾಡಬೇಕೆಂಬುದರ ಉಲ್ಲೇಖವಿದೆ. 


ಇದೇ ಶಾಸನದಲ್ಲಿ ಈ ಗ್ರಾಮದಿಂದ ಬರುವ ಆದಾಯದಿಂದ “ಕೂಡಲೂರ ಕೆಜ್‌ಗೆ ಬಂಡಿ 4 
ಮೊಗೆಹಳ್ಳಿ ಕೆಜ್‌ಗೆ ಬಂಡಿ 2 ಉಭಯಬಂಡಿ 6ನು ಇಕ್ಕಿ ವರುಷ ವರುಷಂ ಪ್ರತಿ ಕೆಜ್‌ಗೆ ಮಂಣನೂ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 392 


ಹಾಕಿ ಸುಖದಲ್ಲು ಅನುಭವಿಸಬಹುದು ಯೆಂದು ಕೊಟ್ಟ ಶಾಸನ” ಎಂಬ ಉಲ್ಲೇಖ ದಾಖಲಾಗಿದೆ. 
ಹೀಗೆ ಬಂಡಿಗಳ ಸಹಾಯದಿಂದ ಆಯಾ ಕೆರೆಯ ಹೂಳನ್ನು ತೆಗೆದು, ಏರಿಗೆ ಮಣ್ಣನ್ನು ಹಾಕಿ 
ಸರಿಮಾಡಬೇಕೆಂದು ನಿಯಮ ಹಾಕಿ ದಾನ ಮಾಡಿರುವುದನ್ನು ಕಾಣಬಹುದು. 


ಈ ಶಾಸನದಿಂದ ಪ್ರಾಚೀನ ಕರ್ನಾಟಕದ ಕೆರೆ ನಿರ್ವಹಣೆಯ ವಿಧಾನವನ್ನು ಮತ್ತು ಅದಕ್ಕೆ 
ನೀಡುತ್ತಿದ್ದ ಮಹತ್ನವನ್ನು ತಿಳಿಯಬಹುದಾಗಿದೆ. ಮಳೆಯ ಪ್ರಭಾವದಿಂದ ಕೆರೆಯಲ್ಲಿ ಹೂಳು 
ಸಂಗಹವಾಗುವುದಲ್ಲದೆ, ಏರಿಯ ಮೇಲಿನ ಮಣ್ಣು ಸವೆದು ಹೋಗುತ್ತದೆ. ಇದರಿಂದ ಕೆರೆಯಲ್ಲಿ 
ನೀರು ನಿಲ್ಲುವ ಸಾಮರ್ಥ್ಯ ಕುಂಠಿತವಾಗುತ್ತದೆ. ಇದನ್ನು ಚೆನ್ನಾಗಿ ಬಲ್ಲ ನಮ್ಮ ಪೂರ್ವಿಕರು ಕೆರೆಯ 
ಹೂಳನ್ನು ಸಾಗಿಸಲು ಅನೇಕ ಬಂಡಿಗಳನ್ನು (ಎತ್ತಿನ ಗಾಡಿ) ನಿಯಮಿಸಿ, ಆ ಬಂಡಿಗಳ ನಿರ್ವಹಣೆಗೆ 
(ಎತ್ತುಗಳು ಹಾಗೂ ಆಳುಗಳ ಕೆಲಸಕ್ಕೆ) ಹಣವನ್ನು ನೀಡುತ್ತಿದ್ದರೆಂದು ತಿಳಿದುಬರುತ್ತದೆ. ಈ ಕೆಲಸ 
ಕೇವಲ ಒಂದೆರಡು ವರ್ಷಗಳಿಗೆ ಮಾತ್ರ ಸೀಮಿತವಾಗದೆ, ತಲೆ-ತಲಾಂತರ ನಡೆಯಬೇಕೆಂದು ಈ 
ಶಾಸನದ ಶಾಪಾಶಯದಲ್ಲಿ ತಿಳಿಸಿದೆ. 


ಮಳೂರುಪಟ್ಟ ಗ್ರಾಮದ ಕ್ರಿಶ 1007ರ ತಮಿಳಿನ ಶಾಸನದಲ್ಲಿ ಜೋಳ ದೊರೆ 
ರಾಜರಾಜಚೋಳನ ಕಾಲದಲ್ಲಿ ಚೋಳಮಾದೇವಿ ಚತುರ್ಮೇದಿಮಂಗಲವಾದ ವಣ್ಣೂರಿನ 
ಮಹಾಜನರು ಮಣಲೂರಿನ (ಈಗಿನ ಮಳೂರುಪಟ್ಟ) ಭಾಗವಾದ ನಿಗರಿಲಿ ಜೋಳಪುರಂನಲ್ಲಿ 
ಜಯಂಗೊಂಡ ಚೋಳ ವಿಣ್ಣಾಗರ್‌ ಆಳ್ದಾರ್‌ ದೇವರಿಗೆ ದಾನಕೊಟ್ಟ ಭೂಮಿಯ ವ್ಯವಸಾಯಕ್ಕಾಗಿ 
ವಣ್ಣೂರಿನ ಕೆರೆ ಮತ್ತು ಬಾವಿಯ ನೀರನ್ನು ಬಳಸಿಕೊಳ್ಳಲು ಅನುಮತಿ ನೀಡಿರುವುದನ್ನು 
ಕಾಣಬಹುದು.“ ಇದೇ ಗ್ರಾಮದ ಕ್ರಿಶ. 1014ರ ಶಾಸನವೊಂದರಲ್ಲಿ" ಚೋಳ ದೊರೆ 
ರಾಜೇಂದಚೋಳನ ಕಾಲದಲ್ಲಿ ಪುಂಗನೂರಿನ ಮಹಾಜನರು ಮಣಲೂರಿನ ಜಯಂಗೊಂಡ ಚೋಳ 
ವಿಣ್ಣಾಗರ್‌ ದೇವಾಲಯಕ್ಕೆ ದತ್ತಿ ನೀಡಿದ ಭೂಮಿಗೆ ಮಣಲೂರಿನ ಕೆರೆಯ ನೀರನ್ನು ವ್ಯವಸಾಯಕ್ಕಾಗಿ 
ಬಳಸಲು ಅನುಮತಿ ನೀಡುವುದರ ಜೊತೆಗೆ ಕೆಲವು ನಿಬಂಧನೆಗಳನ್ನು ವಿಧಿಸಿರುವುದನ್ನು 
ಕಾಣಬಹುದು. ಈ ಶಾಸನದಲ್ಲಿ ಕೆರೆಯ ನೀರನ್ನು ಇತರರು ಅಂದರೆ ನೀರಾವರಿ ಅನುಕೂಲ 
ಇರುವವರು ಬಳಸಿಕೊಂಡರೆ ಅವರಿಗೆ 50 ಕಳಂಜು ಚಿನ್ನವನ್ನು ದಂಡವಾಗಿ ವಿಧಿಸುವ ಬಗ್ಗೆ ಕಟ್ಟಾಜ್ಞೆ 
ಹೊರಡಿಸಿರುವುದನ್ನು ಕಾಣಬಹುದು. 


ಕ್ರಿಶ. 1060ರ ಅಬ್ದೂರು ಗ್ರಾಮದ ತಮಿಳಿನ ಶಾಸನದಲ್ಲಿ" ಅಪ್ಪಿಯೂರಿನ (ಈಗಿನ 
ಅಬ್ಲೂರು) ಗಾವುಂಡನಾದ ಮಾದಿಗಾವುಂಡನ ಮಗ ಮಲ್ಲಿಗಾವುಂಡ ಎಂಬುವನು ಈ ಗ್ರಾಮದಲ್ಲಿ 
ಕೆರೆಯನ್ನು ಕಟ್ಟಿಸಿದಾಗ, ಈತನಿಗೆ ರಾಜೇಂದಸಿಂಹ ಚತುರ್ಮ್ವೇದಿಮಂಗಲವಾದ ಮಳವೂರಿನ 
ಮಹಾಜನರು ಭೂಮಿಯನ್ನು ಕಟ್ಟುಗೊಡುಗೆಯಾಗಿ ದಾನ ನೀಡಿದ ವಿವರವಿದೆ. ಕ್ರಿಶ. 11ನೇ 
ಶತಮಾನದ ಚನ್ನಪಟ್ಟಣಕ್ಕೆ ವಾಯುವ್ಯ ರಾಮಮನ ಕೆರೆಯ ತೂಬಿನ ಪಶ್ಲಿಮ ಕಡೆಗಿರುವ 
ಕಲ್ಲಿನಲ್ಲಿರುವ ತಮಿಳಿನ ಶಾಸನದಲ್ಲಿ" ಹಿರಿಯ ಮಳವೂರಿನ (ಈಗಿನ ದೊಡ್ಡ ಮಳೂರು) 
ಮುಖ್ಯವರ್ತಕನಾದ ಶಿವನನ್‌ ವಡು ಅಪ್ಪಣ್ಣ ಎಂಬುವನು ಈ ಕೆರೆಯನ್ನು ನಿರ್ಮಿಸಿ, ತೂಬನ್ನು 
ಇರಿಸಿದ ಬಗ್ಗೆ ಉಲ್ಲೇಖವಿದೆ. 


ಬೊಮ್ಮನಹಳ್ಳಿ ಗ್ರಾಮದ ಕ್ರಿಶ. 1138ರ ಶಾಸನವು” ಹೊಯ್ದಳ ದೊರೆ ವಿಷ್ಣುವರ್ಧನನ 
ಆಳ್ಳಿಕೆಯ ಕಾಲದಲ್ಲಿ ಬಸವಾಚಾರಿ ಎಂಬುವನು ಸಾಂಸಾರಿಕ ಜೀವನದಿಂದಾದ ದೋಷಗಳಿಂದ 
ಮುಕ್ತಿಯಾಚಿಸಿ ಕೆರೆ ಮತ್ತು ದೇವಾಲಯವನ್ನು ಕಟ್ಟಿಸಿದ ಬಗ್ಗೆ ಅಪರೂಪದ ಮಾಹಿತಿಯನ್ನು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 393 


ತಿಳಿಸಿಕೊಡುತ್ತದೆ. ಈ ಶಾಸನದಲ್ಲಿರುವಂತೆ ಹಿಂದಿನ ಕಾಲದ ಜನರು ಸಾಂಸಾರಿಕ ಜೀವನದಲ್ಲಿ 
ಉಂಟಾದ ದೋಷಗಳ ನಿವಾರಣೆಗಾಗಿ ಕೆರೆ ಮತ್ತು ದೇವಾಲಯ ನಿರ್ಮಾಣದಂತಹ ಸಾಮಾಜಿಕ 
ಕಾರ್ಯವನ್ನು ಮಾಡುತ್ತಿದ್ದುದನ್ನು ಕಾಣಬಹುದು. ಮಳೂರಿನ ಕ್ರಿ.ಶ. 1166ರ ತಮಿಳಿನ ಶಾಸನದಲ್ಲಿ" 
ನೀಲಕಂಠದೇವ ಎಂಬುವನು ಗ್ರಾಮದ ಕೆರೆಯ ದುರಸಿಗಾಗಿ 260 ಗದ್ಯಾಣವನ್ನು ದತ್ತಿಕೊಟ್ಟ 
ವಿವರವಿದೆ. ಕ್ರಿಶ. 1296ರ ಹೊಂಗನೂರು ಗ್ರಾಮದ ಶಾಸನವೊಂದರಲ್ಲಿ"  ಹೊಂಗನೂರಿನ 
ಹಡವಳನ ಕೆರೆಯ ಪ್ರಸ್ತಾಪವಿದೆ. ಹೊಯ್ದಳ ದೊರೆ ಮೂರನೇ ವೀರಬಲ್ಲಾಳನ ಕಾಲದ 
ಶಾಸನವೊಂದರಲ್ಲಿ" "ಹರಊರ ಕೆರೆಯ (ಈಗಿನ ಹರೂರು ಗ್ರಾಮ) ಉಲ್ಲೇಖವನ್ನು ಕಾಣಬಹುದು. 
ಈ ಶಾಸನಗಳ ಆಧಾರದಿಂದ ಹೊಂಗನೂರು ಮತ್ತು ಹರೂರು ಗ್ರಾಮದ ಕೆರೆಗಳು ಹೊಯಲಳರ 
ಕಾಲಕ್ಕಾಗಲೇ ನಿರ್ಮಾಣವಾಗಿದ್ದವು ಎಂದು ತಿಳಿಯುತ್ತದೆ. 


ಕೃಷ್ಣಾಪುರ ಗ್ರಾಮದ ಕ್ರಿಶ. 1438ರ ಶಾಸನದಲ್ಲಿ್‌' ವಿಜಯನಗರದರಸ ಪ್ರತಾಪದೇವರಾಯನ 
ಕಾಲದಲ್ಲಿ ಮಾಂಡಲಿಕ ಚಿಕ್ಕಪೆರುಮಾಳೆದೇವ ಒಡೆಯನು ಚನ್ನಪಟ್ಟಣ ರಾಜ್ಯವನ್ನು ಪಾಲಿಸುವಾಗ 
ಅಳಗಿಸೆಟ್ಟಿ ಎಂಬುವನು "ತನ್ನ ಕೈಯಿಂದ ಬಹಳ ದ್ರವ್ಯವನ್ನು ವ್ಯಯಿಸಿ ತಿರುಮಲನಾಥಪುರವನ್ನು 
ಪಟ್ಟಣವಾಗಿ ಕಟ್ಟಿಸಿದ ಸಂದರ್ಭದಲ್ಲಿ ಆ ಊರ ಮುಂದೆ ಅಂಕಸಮುದವೆಂಬ ಹಿರಿಯ ಕೆರೆಯನ್ನು 
ಕಟ್ಟಿಸಿ ಅದರಿಂದ ಬಡಗಲು ಕಾಡಿನಲ್ಲಿ ತಿಂಮಸಮುದವೆಂಬ ಕೆರೆಯನ್ನು ಚಿಕ್ಕಪೆರುಮಾಳೆದೇವನ 
ಅಣ್ಣನಾದ ತಿರುಮಲನಾಥ ಒಡೆಯನ ಧರ್ಮದಲ್ಲಿ ಕಟ್ಟಿಸಿದ' ಬಗ್ಗೆ ವಿವರವಿದೆ. ಬಹುಶಃ 
ತಿರುಮಲನಾಥ ಒಡೆಯನು ಮಡಿದ ಸಂದರ್ಭದಲ್ಲಿ ಆತನಿಗೆ ಧರ್ಮವಾಗಲೆಂದು ಅಂಕಸಮುದ್ರ 
ಮತ್ತು ತಿಮ್ಮಸಮುದ್ರ ಎಂಬ ದೊಡ್ಡ ಮತ್ತು ಚಿಕ್ಕ ಕೆರೆಗಳನ್ನು ನಿರ್ಮಾಣ ಮಾಡಿರುವುದನ್ನು 


ಕಾಣಬಹುದು. ಇದೇ ಶಾಸನದಲ್ಲಿ ಸುಳ್ಳೇರಿ ಗ್ರಾಮದ ಕೆರೆಯ ಉಲ್ಲೇಖವಿದೆ. 


ನು ೪ 


ಕ್ರಿಶ 1441ರ ಮಾಕಳಿ ಗ್ರಾಮದ ಶಾಸನದಲ್ಲಿ್‌್‌ ವಿಜಯನಗರದ ದೊರೆ 
ಪ್ರತಾಪದೇವರಾಯನ ಕಾಲದಲ್ಲಿ ಗೋಪಿನಾಯಕನೆಂಬ ಪಾಳೇಗಾರನು ಮಾಕಳಿಯ ಕಾಲುವಳ್ಳಿಯಲ್ಲಿ 
ಗೋಪಸಮುದವೆಂಬ ಕೆರೆಯೊಂದನ್ನು ನಿರ್ಮಿಸಿದ ಸಂಬಂಧೆ ತಳಗೌಡನಿಗೆ ಕಟ್ಟುಗುತ್ತಿಗೆಯಾಗಿ 
ಹಾಗೂ ಗೌಡುಗೊಡಿಗೆಯಾಗಿ ಆ ಕೆರೆಯ ಕೆಳಗಿನ ಗದ್ದೆಯಲ್ಲಿ ಬೀಜವರಿ ಖಂಡುಗ ಗದ್ದೆ ಹಾಗೂ 
ಬೀಜವರಿ ಖಂಡುಗ ಬೆಜ್ಜಲು ಹೊಲವನ್ನು ದಾನವಾಗಿ ನೀಡಿದ ವಿವರವಿದೆ. 


ಮೈಸೂರು ಒಡೆಯರ ಕಾಲದಲ್ಲಿಯೂ ಚನ್ನಪಟ್ಟಣದಲ್ಲಿ ಕೆರೆಯೊಂದನ್ನು ಕಟ್ಟಿಸಿರುವ 
ಉಲ್ಲೇಖವಿದೆ. ಕ್ರಿಶ. 1756ರ ಚನ್ನಪಟ್ಟಣದ ಶಾಸನದಲ್ಲಿ” ಮೈಸೂರ ದಳವಾಯಿ ನಂಜರಾಜ 
ಅರಸರ ಮನೆಯ ಗುರಿಕಾರನಾದ ವೀರಯ್ಯ ಎಂಬುವನು ಕೆರೆಯನ್ನು ನಿರ್ಮಿಸಿ, ಕೆರೆಕೆಳಗೆ 
ಕಟ್ಟುಕೊಡುಗೆಯಾಗಿ ಬಂದ ಗದ್ದೆಯನ್ನು ಬ್ರಾಹ್ಮಣರಿಗೆ ಹಾಗೂ ಮಳೂರಿನ ಅಪ್ರಮೇಯ ದೇವರಿಗೆ 
ದಾನ ನೀಡಿದ ಉಲ್ಲೇಖವಿದೆ. ಈ ಶಾಸನದಲ್ಲಿ ವೀರಯ್ಯನು ಕೆರೆ ನಿರ್ಮಾಣ ಮಾಡಿದಕ್ಕೆ ರಾಜರು 
ಕಟ್ಟುಕೊಡುಗೆಯಾಗಿ ಕೊಟ್ಟಿದ ಭೂಮಿಯನ್ನು ದಾನ ಮಾಡಿರುವುದನ್ನು ಕಾಣಬಹುದು. ಮೈಸೂರು 
ಒಡೆಯರ ಕಾಲದಲ್ಲಿಯೇ ಪಟ್ಟು ಗ್ರಾಮದ ಕೆರೆಗೆ ಲಟಣ ಅಂದರೆ ತೂಬಿಗೆ ಬಳಸುವ ಮರದಿಂದ 


ಮಾಡಿದ ಮುಚ್ಚಳವನ್ನು ಮಾಡಿಸಿದ ವಿವರ ಶಾಸನವೊಂದಲರಲ್ಲಿದೆ.”“ 


ಹೀಗೆ ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ಗಂಗರ ಕಾಲದಿಂದ ಮೈಸೂರು ಒಡೆಯರ ಕಾಲದವರೆಗೂ 
ಕೆರೆಗಳನ್ನು ನಿರ್ಮಿಸಿ, ಜೊತೆಗೆ ಕೆರೆಗಳ ದುರಸ್ತಿ ಹಾಗೂ ನಿರ್ವಹಣೆಯ ಕಾರ್ಯಗಳನ್ನು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 394 


ಮಾಡಿರುವುದನ್ನು ಶಾಸನಗಳಲ್ಲಿ ಗುರುತಿಸಬಹುದು. ಈ ಮೇಲೆ ಉಲ್ಲೇಖಿಸಿರುವ ಬಹುತೇಕ ಕೆರೆಗಳು 
ಸಂರಕ್ಷಿತವಾಗಿದ್ದು, ಇಂದಿಗೂ ಜನಬಳಕೆಯಲ್ಲಿರುವುದನ್ನು ಕಾಣಬಹುದು. 


ಕೈಗಾರಿಕೆಗಳು J ವೃತ್ತಿಗಳು ಃ 


ತಾಲ್ಲೂಕಿನ ಪ್ರಾಚೀನ ಕಾಲದ ಕೈಗಾರಿಕೆಗಳಲ್ಲಿ ಜವಳಿ ಉದ್ಯಮವು ಒಂದಾಗಿದೆ. ನೇಕಾರರು 
ಮಗ್ಗಗಳಿಂದ ಬಟ್ಟೆಯನ್ನು ನೇಯುತ್ತಿದ್ದರು. ಮುಖ್ಯವಾಗಿ ದೇವಾಂಗದವರು ಮತ್ತು ಪದ್ಮಶಾಲೆಯವರು 
ಸಾಂಪ್ರದಾಯಿಕವಾಗಿ ನೇಯ್ಲೆ ವೃತ್ತಿಯವರಾಗಿದ್ದರು.””್‌ ನೇಯ್ಗೆಯ ಮಗ್ಗಗಳ ಮೇಲೆ "ಮಗ್ಗದೆರೆ' 
ಎಂಬ ತೆರಿಗೆಯನ್ನು ವಿಧಿಸಲಾಗುತ್ತಿತ್ತು. ತಾಲ್ಲೂಕಿನ ಹೊಯ್ದ್ಗಳ್‌ ಹಾಗೂ ವಿಜಯನಗರ ಅರಸರ”? 
ಕಾಲದ ಶಾಸನಗಳಲ್ಲಿ ಮಗ್ಗದೆರೆಯ ಪ್ರಸ್ತಾಪವನ್ನು ಕಾಣಬಹುದು. ಹಾಗೆಯೇ ಬಣ್ಣ, ಹತ್ತಿ ನೂಲುಗಳ 
ಮಾರಾಟದ ಮೇಲೆಯೂ ತೆರಿಗೆಗಳನ್ನು ವಿಧಿಸುತ್ತಿದ್ದರು.್‌ 


ಕುಂಬಾರರು ಮಣ್ಣಿನಿಂದ ನಾನಾರೀತಿಯ ಪಾತ್ರೆಗಳು ಮತ್ತು ಮಡಿಕೆಗಳನ್ನು 
ತಯಾರಿಸುತ್ತಿದ್ದರು. ತಾಲ್ಲೂಕಿನ ಬೇವೂರು ಗ್ರಾಮದಲ್ಲಿ ಮಣ್ಣಿನ ಮಡಿಕೆ ಮತ್ತು ಕುಡಿಕೆಗಳನ್ನು 
ತಯಾರಿಸುವ ಕೈಗಾರಿಕೆಗಳಿದ್ದವು. ಆದ್ದರಿಂದ ಈ ಊರಿಗೆ "ಕುಡಿಕೆ ಬೇವೂರು” ಎಂಬ ಹೆಸರು 
ರೂಢಿಯಲ್ಲಿರುವುದನ್ನು ಕಾಣಬಹುದು. ಹೊಯ್ಸಳರ ಕಾಲಕ್ಕಾಗಲೇ ತಾಲ್ಲೂಕಿನಲ್ಲಿ ಗಾಣದಿಂದ ಎಣ್ಣೆ 
ತೆಗೆಯುವ ಕೈಗಾರಿಕೆಯು ಪ್ರಮುಖ ಉದ್ಯಮವಾಗಿತ್ತು. ಹೊಯ್ದಳರ ಕಾಲದ ಶಾಸನ ಸಹಿತವಾದ 
ಎಣ್ಣೆ ಗಾಣದ ಕಲ್ಲುಗಳನ್ನು ಇಗ್ಗ್ಲಲೂರು", ಸಾದಹಳ್ಳಿ ಹಾಗೂ ಕೋಲೂರು" ಗ್ರಾಮಗಳಲ್ಲಿ 
ಇರುವುದನ್ನು ಕಾಣಬಹುದು. ಎತ್ತುಗಾಣ ಮತ್ತು ಕೈಗಾಣಗಳಿಂದ ಎಣ್ಣೆಯನ್ನು ತಯಾರಿಸುತ್ತಿದ್ದರು. 
ಎತ್ತುಗಾಣದಲ್ಲಿ ಎತ್ತನ್ನು ಗಾಣಕ್ಕೆ ಹೂಡಿ ತಿರುಗಿಸುತ್ತಿದ್ದರು. ಕೈಗಾಣದಲ್ಲಿ ಗಾಣಿಗರೇ ಕೈಯಿಂದ 
ತಿರುಗಿಸಿ ಎಣ್ಣೆಯನ್ನು ತಯಾರಿಸುತ್ತಿದ್ದರು. ಗಾಣದಿಂದ ತೆಗೆದ ಎಣ್ಣೆಯನ್ನು ಹೆಚ್ಚಾಗಿ ದೇವರ 
ಗುಡಿಯಲ್ಲಿ ದೀಪ ಹಚ್ಚಲು ಉಪಯೋಗಿಸುತ್ತಿದ್ದರು ಎಂದು ಚೋಳ ಮತ್ತು ಹೊಯ್ದಳರ ಕಾಲದ 
ಶಾಸನಗಳಲ್ಲಿ ದಾಖಲಾಗಿದೆ.*' 


ಕಬ್ಬಿನ ರಸದಿಂದ ಬೆಲ್ಲವನ್ನು ತಯಾರಿಸುತ್ತಿದ್ದರು. ತಾಲ್ಲೂಕಿನಲ್ಲಿ ಬೆಲ್ಲ ತಯಾರಿಸುತ್ತಿದ್ದ 
ಉಲ್ಲೇಖ ಕ್ರಿಶ. 1572ರ ಮಳೂರಿನ ಶಾಸನವೊಂದರಲ್ಲಿ ದಾಖಲಾಗಿದೆ. ಈ ಶಾಸನದಲ್ಲಿ ಕಬ್ಬಿನ 
ಆಲೆಮನೆ, ಬೆಲ್ಲಕ್ಕೆ ತೆರಿಗೆ ಸಲ್ಲಿಸಬೇಕಾಗಿದ್ದರ ಉಲ್ಲೇಖಗಳಿವೆ. ಇದೇ ಶಾಸನದಲ್ಲಿ "ಜಲ್ಲೆಯ' ಎಂಬ 
ಉಲ್ಲೇಖ ಕಂಡುಬರುತ್ತದೆ. ಇದು ಬಿದಿರಿನಿಂದ ತಯಾರಿಸುತ್ತಿದ್ದ ದೊಡ್ಡ ಬುಟ್ಟಿ ಎಂಬ ಅರ್ಥವಿದ್ದು್‌ 
ಇದರಿಂದಾಗಿ ಬಿದರಿನ ಬುಟ್ಟಿ ಕೈಗಾರಿಕೆಯೂ ಸಹ ಅಸ್ತಿತ್ವದಲ್ಲಿತ್ತೆಂದು ತಿಳಿಯಬಹುದಾಗಿದೆ. 


ಜೀವನಾವಶ್ಯಕ ಲವಣವಾದ ಉಪ್ಪು ಸಾಗರೋತ್ತನ್ನ ಆದರೆ ಭೂಮಿಯಿಂದ ಅಗೆದು ತೆಗೆದ 
ಮಣ್ಣನ್ನು ಮಾಳಿಗೆ ಮೇಲೆ ಹರಡಿ ಹದವಾಗಿ ನೀರು ಕಟ್ಟಿ ಉಪ್ಪು ತಯಾರಿಸುವ ವಿಧಾನ ಈ 
ಪ್ರದೇಶದಲ್ಲಿ ರೂಢಿಯಲ್ಲಿತ್ತು. ಉಪ್ಪುಗಾರರ ಉಪ್ಪಿನ ಮಾಳಗಳ ಮೇಲೆ ತೆರಿಗೆ ವಿಧಿಸುತ್ತಿದ್ದುದು 
ಶಾಸನವೊಂದರಲ್ಲಿ ದಾಖಲಾಗಿದೆ" ಹಾಗೂ ಉಪ್ಪಿನ ಮಾರಾಟದ ಮೇಲೂ ತೆರಿಗೆಯನ್ನು 
ವಿಧಿಸುತ್ತಿದ್ದುದನ್ನು ಕಿ.ಶ. 1289ರ ಯಲಿಯೂರಿನ ಶಾಸನವು ದಾಖಲಿಸಿದೆ.” 


ಹದಿನೆಂಟನೇ ಶತಮಾನದಲ್ಲಿ ಚನ್ನಪಟ್ಟಣದಲ್ಲಿ ಗ್ಲಾಸು. ಬಳೆ, ಸ್ಟೀಲ್‌ ವೈರ್‌, ಬಿಳಿಸಕ್ಕರೆ, ಬೆಲ್ಲ 
ತಯಾರಿಸುವ ಕಾರ್ಪಾನೆಗಳಿದ್ದವು ಎಂದು ತಿಳಿಯುತ್ತದೆ. ಇದರಿಂದ ಇಲ್ಲಿ ಗಾಜು ತಯಾರಿಕೆ, 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 395 


ಅದರಿಂದ ತಯಾರು ಮಾಡುತ್ತಿದ್ದ ಪದಾರ್ಥಗಳು, ಮಹಿಳೆಯರು ಉಪಯೋಗಿಸುವ ಗಾಜಿನ ಕೈ 
ಬಳೆಗಳು, ಸಂಗೀತ ವಾದ್ಯಗಳಿಗೆ ಬಳಸುವ ಸಣ್ಣ ತಂತಿ ತಯಾರಿಕೆ, ಬಿಳಿಸಕ್ಕರೆ, ಬೆಲ್ಲ 
ತಯಾರಿಸುತ್ತಿದ್ದರು. ಪ್ರಾಚೀನ ಕಾಲದಲ್ಲಿ ಮದ್ಯ ತಯಾರಿಕೆಯನ್ನೂ ಚನ್ನಪಟ್ಟಣದಲ್ಲಿ 


ಪ್‌ ಹು 
ಮಾಡಲಾಗುತ್ತಿತ್ತು” 


ತೆರಿಗೆ ಪದತಿ : 
@ 


ಒಂದು ರಾಜ್ಯದ ಆದಾಯದ ಮೂಲವೇ ತೆರಿಗೆಗಳಾಗಿವೆ. ಪ್ರಸ್ತುತ ಕಾಲದಲ್ಲಿ ಸರ್ಕಾರಗಳು 
ರಾಜ್ಯದ ಅಭಿವೃದ್ಧಿ ಹಾಗೂ ಆಡಳಿತ ನಿರ್ವಹಣೆಗಾಗಿ ಜನಸಾಮಾನ್ಯರ ಮೇಲೆ ತೆರಿಗೆಗಳನ್ನು 
ವಿಧಿಸುವಂತೆ, ಪ್ರಾಚೀನ ಕಾಲದಿಂದಲೂ ರಾಜಮಹಾರಾಜರು ಅನೇಕ ತೆರಿಗೆ/ಕರಗಳನ್ನು ಪ್ರಜೆಗಳ 
ಮೇಲೆ ವಿಧಿಸುತ್ತಿದ್ದರು. ರಾಜರು ತಮ್ಮ ಸಾಮ್ರಾಜ್ಯವನ್ನು ರಕ್ಷಿಸುವುದಕ್ಕೆ ಪ್ರಜೆಗಳು ನೀಡಬೇಕಾದ 
ಪ್ರತಿಫಲವೇ ತೆರಿಗೆಗಳನ್ನು ಸಲ್ಲಿಸುವುದು. ಇಂತಹ ರಾಜಮಹಾರಾಜರ ಕಾಲದಲ್ಲಿನ ತೆರಿಗೆ 
ಪದ್ಧತಿಗಳನ್ನು ಚನ್ನಪಟ್ಟಣ ತಾಲ್ಲೂಕಿನ ಶಾಸನಗಳ ಆಧಾರದಿಂದ ವಿಶ್ಲೇಷಿಸುವ ಕಾರ್ಯ ಈ 
ಅಧ್ಯಾಯದಲ್ಲಿ ಮಾಡಲಾಗಿದೆ. 


ರಾಜ್ಕಾದಾಯವು ಹಲವು ತೆರಿಗೆಗಳಿಂದ ಕ್ರೋಢಿಕೃತವಾಗುತ್ತಿತ್ತು ಅವುಗಳಲ್ಲಿ ರೂಢವಾದ 
ತೆರಿಗೆಗಳು, ಆಗಾಗ ವಿಧಿಸುತ್ತಿದ್ದ ವಿಶೇಷ ತೆರಿಗೆಗಳು, ತಪ್ಪಿತಸ್ಥರಿಗೆ ವಿಧಿಸುತ್ತಿದ್ದ ದಂಡಗಳು, 
ಸರ್ಕಾರದ ಆಸ್ತಿಗಳಿಂದ ಬರುತ್ತಿದ್ದ ಉತ್ಪತ್ತಿ, ಸಾಮಂತರ ಕಪ್ಪ-ಕಾಣಿಕೆಗಳು ಮುಖ್ಯವಾದವು. 
ತೆರಿಗೆಗಳನ್ನು ಸಾಮಾನ್ಯವಾಗಿ ಧಾನ್ಯದ ರೂಪದಲ್ಲಿ ವಸೂಲಿ ಮಾಡಲಾಗುತ್ತಿತ್ತು. ಗದ್ಯಾಣ ಮತ್ತು 
ಚಿನ್ನದ ನಾಣ್ಯಗಳಾದ ಕಲಂಜುಗಳನ್ನು ತೆಗೆದುಕೊಳ್ಳುತ್ತಿದ್ದುದೂ ಉಂಟು. ತೆರಿಗೆಯನ್ನು ಅನೇಕ 
ಕಂತುಗಳಲ್ಲಿ ಕೊಡುವ ಸೌಲಭ್ಯವೂ ಪುಜೆಗಳಿಗಿತ್ತು ಚನ್ನಪಟ್ಟಣ ತಾಲ್ಲೂಕಿನ ಶಾಸನಗಳನ್ನು 
ಅವಲೋಕಿಸಿದಾಗ ಗಂಗರ ಕಾಲದಿಂದಲೂ ತೆರಿಗೆಗಳ ಉಲ್ಲೇಖ ಕಂಡುಬಂದರೂ ಹೊಯಳ- 
ವಿಜಯನಗರ ಅರಸರ ಕಾಲದಲ್ಲಿ ತೆರಿಗೆ ಪದ್ಧತಿ ಇನ್ನೂ ಹೆಚ್ಚು ವ್ಯವಸ್ಥಿತವಾಗಿರುವುದನ್ನು 
ಕಾಣಬಹುದು. ಈ ಕಾಲದ ಶಾಸನಗಳಲ್ಲಿ ತೆರಿಗೆಯ ಮಾತು ಪದೇಪದೇ ಬರುವುದನ್ನು 
ಗಮನಿಸಬಹುದು. 


ತೆರಿಗೆಯನ್ನು ಸುಂಕ, ಕರ, ಕಂದಾಯ, ಕುಳ, ವಣ, ದೆಜ್‌ ಮೊದಲಾದ ಹೆಸರುಗಳಿಂದ 
ಕರೆಯುತ್ತಿದ್ದುದನ್ನು ಕಾಣಬಹುದು. ತೆರಿಗೆಗಳು ಭೂಮಿಯ ಮೇಲಿನ ತೆರಿಗೆ ಮನೆಯ ಮೇಲಿನ 
ತೆರಿಗೆ, ಆಸ್ಲಿಯ ಮೇಲಿನ ತೆರಿಗೆ, ನೀರಿನ ತೆರಿಗೆ ವ್ಯವಸಾಯ ಉತ್ತನ್ನ ಮೇಲಿನ ಸುಂಕ, ಸಂತೆ 
ಸುಂಕ, ವೃತ್ತಿ ತೆರಿಗೆ, ವ್ಯಾಪಾರದ ಮೇಲಿನ ತೆರಿಗೆ, ಸಾಮಾಜಿಕ ತೆರಿಗೆಗಳು ಮೊದಲಾದ ಬಗೆಯಲ್ಲಿ 
ಜನಸಾಮಾನ್ಯರ ಮೇಲೆ ವಿಧಿಸಲ್ಲಡುತ್ತಿದ್ದವು. ಇವುಗಳಲ್ಲದೇ ಕಾಣಿಕೆಗಳು, ದಂಡಗಳು ಹೀಗೆ ನಾನಾ 
ರೀತಿಯ ತೆರಿಗೆ, ಸುಂಕಗಳ ಮೂಲಕ ರಾಜ್ಯಾದಾಯ ಸೇರುತ್ತಿತ್ತು. ಇವುಗಳಲ್ಲದೆ ವಾರಸುದಾರರಿಲ್ಲದ 
ಆಸ್ತಿಗಳು, ಕೆಲವೊಮ್ಮೆ ರಾಜನು ಮುಟ್ಟುಗೋಲು ಹಾಕಿಕೊಳ್ಳುತ್ತಿದ್ದ ಪ್ರಜೆಗಳ ಆಸ್ತಿ, ಐಶ್ವರ್ಯ ಹಾಗೂ 
ಶತ್ತುರಾಜರನ್ನು ಸೋಲಿಸಿ, ಆತನ ರಾಜ್ಯದಲ್ಲಿ ಲೂಟಿ ಮಾಡಿ ಕಬಳಿಸುತ್ತಿದ್ದ ವಸ್ತು ವಾಹನ, 
ಐಶ್ವ್ತರ್ಯಗಳು ಇವುಗಳೊಂದಿಗೆ ರಾಜನ ವೈಯಕ್ತಿಕ ಆಸ್ತಿಯಿಂದ ಬರುತ್ತಿದ್ದ ಉತ್ತನ್ನಗಳು ಹೀಗೆ 
ರಾಜನ ರಾಯಭಂಡಾರಕ್ಕೆ ಅನೇಕ ಮಾರ್ಗಗಳಲ್ಲಿ ಸಂಪತ್ತು ಕ್ರೂಢೀಕರಣವಾಗುತ್ತಿತ್ತು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 396 


ಸಾಮಾನ್ಯವಾಗಿ ತೆರಿಗೆಗಳನ್ನು ಸಂಗಹಿಸುವ ಪ್ರತ್ವೇಕವಾದ ಅಧಿಕಾರಿಗಳ ವರ್ಗವಿತ್ತು. ಇವರು 
ತಮ್ಮ ಪ್ರದೇಶದಲ್ಲಿ ತೆರಿಗೆಗಳನ್ನು ಸಂಗಹಿಸಿ ರಾಜ್ಯದ ಬೊಕ್ಕಸಕ್ಕೆ ಸಲ್ಲಿಸುತ್ತಿದ್ದರು. ಈ ತೆರಿಗೆ 
ಸಂಗ್ರಾಹಕರನ್ನು ಕರಣಿಕ, ಸೇನಭೋವ, ತೆಳ್‌ಕಾರ, ಸುಂಕಾಧಿಕಾರಿ, ಭಂಡಾರಿ, ವಿಷಯಪತಿ, 
ಪಟ್ಟಣಸ್ಟಾಮಿ, ಸುಂಕವೆರ್ಗಡೆ ಮುಂತಾದ ಹೆಸರುಗಳಿಂದ ಕರೆಯುತ್ತಿದ್ದರು. 


w 


ವಿ 
ವಿತರಣೆಯಿಂದ ವಿನಿಯೋಗಿಸುವುದು ಇನ್ನೊಂದು ಮುಖ. ಜನರಿಂದ ಪಡೆದ ಹಣವನ್ನು ಸಮಾಜ 


ಸೇವೆಗಾಗಿಯೇ ಹೆಚ್ಚಿನ ಖರ್ಚು ಮಾಡುತ್ತಿದ್ದರು. ದೇವಾಲಯ ನಿರ್ಮಾಣ, ಕೆರೆ-ಕಟ್ಟಿ ಬಾವಿ, 
ಅರವಟಿಕೆ, ಮಠ, ಛತ್ರಗಳಿಗಾಗಿ ಖರ್ಚು ಮಾಡಿರುವುದನ್ನು ಕಾಣಬಹುದು. ಚನ್ನಪಟ್ಟಣ 
ತಾಲ್ಲೂಕಿನಲ್ಲಿದ್ದ ಪ್ರಾಚೀನ ಕಾಲದ ತೆರಿಗೆ ಪದ್ಧತಿಯನ್ನು ಈ ಕೆಳಕಂಡಂತೆ ವಿಶ್ಲೇಷಿಸಬಹುದು. ಈ 
ಲೇಖನದಲ್ಲಿ ನೀಡಿರುವ ಪ್ರಾಚೀನ ತೆರಿಗೆಗಳ ಅರ್ಥವನ್ನು ವಿಶ್ಲೇಷಿಸಲು "ಶ್ರೀನಿವಾಸ ರಿತ್ತಿ'ಯವರು 
ಸಂಪಾದಿಸಿರುವ "ಪ್ರಾಚೀನ ಕರ್ನಾಟಕದ ಆಡಳಿತ ಪರಿಭಾಷಾಕೋಶ'್‌ ಎಂಬ ಕೃತಿಯ 
ಸಹಾಯವನ್ನು ಪಡೆಯಲಾಗಿದೆ. 


ಆದಾಯಗಳನ್ನು ಹೆಚ್ಚಿಸಿಕೊಳ್ಳುವುದು ಆಡಳಿತದ ಒಂದು ಮುಖವಾದರೆ, ಅದನು 


ಅಡ್ಡದೆಜ* (Tax on warehouses) : ಗೋದಾಮುಗಳ ಮೇಲೆ ವಿಧಿಸುತ್ತಿದ್ದ ತೆರಿಗೆ. ವ್ಯಾಪಾರಿಗಳು 
ದವಸ-ಧಾನ್ಯಗಳನ್ನು ಮಳಿಗೆ/ಗೋದಾಮುಗಳಲ್ಲಿ ಸಂಗಹಿಸುತ್ತಿದ್ದರು. ತಮಗೆ ಒಳ್ಳೆಯ ಬೆಲೆ 
ದೊರಕುವ ಭರವಸೆ ಕಂಡುಬಂದಾಗ, ಅವುಗಳನ್ನು ಮಾರಾಟ ಮಾಡುತ್ತಿದ್ದರು. ಹೀಗಾಗಿ ಅವರು 
ರಾಜ್ಯ ಬೊಕ್ಕಸಕ್ಕೆ ಗೋದಾಮುಗಳ ಮೇಲೆ ವಿಧಿಸಿದ ಸುಂಕವನ್ನು ಸಂದಾಯ ಮಾಡಬೇಕಾಗುತ್ತಿತ್ತು. 
ಕ್ರಿಶ. 913ರ ಮಂಕುಂದ ಗ್ರಾಮದ ಗಂಗ ದೊರೆ ನೀತಿಮಾರ್ಗ ಪೆರ್ಮಾನಡಿಯ ಕಾಲದ ಶಾಸನದಲ್ಲಿ 
ಅಡ್ಡದೆರೆಯ ಉಲ್ಲೇಖವಿದೆ.” 


ಕಾಜುದೆಣ್‌ : ಇದು ಯಾವುದರ ಮೇಲೆ ವಿಧಿಸುತ್ತಿದ್ದ ತೆರಿಗೆ ಎಂಬುದು ಸ್ಪಷ್ಟವಿಲ್ಲ. ಬಿ.ಎಲ್‌.ರೈಸ್‌ರು 


ಈ ತೆರಿಗೆಯನ್ನು Ploghshare Tax ಅಂದರೆ ರೈತರು ಉಳುಮೆ ಮಾಡಲು ಬಳಸುವ ನೇಗಿಲಿನ 
ಮೊಳೆ, ಗುಳದ ಮೇಲೆ ವಿಧಿಸುತ್ತಿದ್ದ ಕರ ಎಂದು ಅರ್ಥೈಸಿದ್ದರೆ.”ನ ಶ್ರೀನಿವಾಸ ರಿತ್ತಿಯವರು ಇದನ್ನು 
ಕಸುಬುಗಳ ಮೇಲೆ ಹಾಕುವ ಕರ (Tax Levied on industries) ಎಂದಿದ್ದಾರೆ."' ಕ್ರಿಶ. 913ರ 
ಗಂಗದೊರೆ ನೀತಿಮಾರ್ಗ ಪೆರ್ಮಾನಡಿಯ ಕಾಲದ ಮಂಕುಂದ ಗ್ರಾಮದ ಶಾಸನವೊಂದರಲ್ಲಿ"” 
ಕುಪುದಲೂರು, ಭೊಧರಿಯೂರು, ಮನ್ನುನ್ನ (ಈಗಿನ ಮಂಕುಂದ) ಗಳಲ್ಲಿ ಕಾಜುದೆಜ್‌ಯು 
ವಿಧಿಸಲಡುತ್ತಿತ್ತು ಎಂದು ತಿಳಿಯುತ್ತದೆ. 


ಭೂತೆರಿಗೆ (Land Tax) : ಸಾಮಾನ್ಯವಾಗಿ ಜನರು ರಾಜನಿಗೆ ಸಲ್ಲಿಸಬೇಕಾದ ತೆರಿಗೆಗಳಲ್ಲಿ 
ಪ್ರಮುಖವಾದುದು ಭೂತೆರಿಗೆ. ಜನರು ತಮ್ಮ ಸ್ವಾಧೀನದಲ್ಲಿದ್ದ ಭೂಮಿಯಲ್ಲಿ ಉತ್ಪತ್ತಿಯಾಗುವ 
ಆದಾಯದಲ್ಲಿ ನಿಗಧಿತ ಪ್ರಮಾಣವನ್ನು ರಾಜ್ಯದ ಬೊಕ್ಕಸಕ್ಕೆ ಸಲ್ಲಿಸಬೇಕಾಗುತ್ತಿತ್ತು. ಕ್ರಿಶ. 1014ರ 
ಮಳೂರಿನ ಶಾಸನದಲ್ಲಿ ಭೂಮಿಯ ಮೇಲೆ ವಿಧಿಸುತ್ತಿದ್ದ ತೆರಿಗೆಯ ಉಲ್ಲೇಖವಿದೆ.” ಆದರೆ ಈ 
ತೆರಿಗೆಯ ಪ್ರಮಾಣದ ಬಗ್ಗೆ ಸ್ಪಷ್ಟತೆಯಿಲ್ಲ. ತಾಲ್ಲೂಕಿನ ಬಹುತೇಕ ಭೂದಾನದ ಶಾಸನಗಳಲ್ಲಿ ತೆರಿಗೆ 
ರಹಿತವಾಗಿ ದತ್ತಿ ನೀಡಿರುವುದನ್ನು ಕಾಣಬಹುದು. ಇದರಿಂದ ಅಂದಿನ ಕಾಲದಲ್ಲಿ ರಾಜರು ದಾನ 
ನೀಡಿದ ಭೂಮಿಯನ್ನು ಹೊರತುಪಡಿಸಿ ಉಳಿದೆಲ್ಲಾ ಭೂಮಿಗೆ ಕಂದಾಯವನ್ನು ವಿಧಿಸುತ್ತಿದ್ದರು 
ಎಂದು ತಿಳಿಯುತ್ತದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 397 


ದಂಡ (Fine) / ದಂಡವುಂಡಿಗೆ : ಜನರು ಮಾಡಿದ ತಪ್ಪಿಗಾಗಿ ವಿಧಿಸುತ್ತಿದ್ದದು. ಕ್ರಿಶ. 1014ರ 
ಮಳೂರುಪಟ್ಟ ಗ್ರಾಮದ ಚೋಳ ದೊರೆ ರಾಜೇಂದ್ರ ಚೋಳನ ಕಾಲದ ಶಾಸನದಲ್ಲಿ” ಮಣಲೂರಿನ 
ಕೆರೆಯ ನೀರನ್ನು ಅಕ್ರಮವಾಗಿ ಬಳಸಿಕೊಂಡವರಿಗೆ 50 ಕಳಂಜು ಚಿನ್ನವನ್ನು ದಂಡವಾಗಿ ವಿಧಿಸುವ 
ಆಜ್ಞೆಯನ್ನು ಹೊರಡಿಸಿರುವುದನ್ನು ಕಾಣಬಹುದು. ಇದೇ ಕಾಲದ ಮತ್ತೊಂದು ಶಾಸನದಲ್ಲಿ" 
ಭತ್ತವನ್ನು ಸಾಲವಾಗಿ ಪಡೆದು ಬಡ್ಡಿ ರೂಪದಲ್ಲಿ ದೇವರಿಗೆ ಸಲ್ಲಿಸಬೇಕಾದ ವರ್ಷಕ್ಕೆ 100 ಕಲಂ 
ಭತ್ತವನ್ನು ಸಲ್ಲಿಸದೇ ಹೋದರೆ ಆ ವ್ಯಕ್ತಿಗಳಿಗೆ 1000 ಕಳಂಜು ಚಿನ್ನವನ್ನು ದಂಡವಾಗಿ 
ವಿಧಿಸಬೇಕೆಂಬ ನಿಯಮದ ವಿವರವಿದೆ. ಕ್ರಿಶ. 1319ರ ಹೊಯ್ದಳದೊರೆ ವೀರಬಲ್ಲಾಳನ ಕಾಲದ 
ಶಾಸನದಲ್ಲಿ "ದಂಡವುಂಡಿಗೆ'ಯ ಪ್ರಸ್ತಾಪವಿದೆ.” 


ಹೊಗೆದೆಜ್‌ / ಹೊಗೆಸುಂಕ (Smoke Tax) : ಈ ತೆರಿಗೆಯ ಅರ್ಥದ ಬಗ್ಗೆ ವಿದ್ಧಾಂಸರಲ್ಲಿ 
ಭಿನ್ನಾಭಿಪ್ರಾಯವಿದೆ. "ಬಹುಶಃ ಕಮ್ಮಾರನ ಕುಲುಮೆಯ ಮೇಲಿನ ಕರ; ಕಮ್ಮಾರಿಕೆಯ ಕರ” ಎಂದು 
ಶ್ರೀನಿವಾಸ ರಿತ್ತಿಯವರು ಅರ್ಥೈಸಿದ್ದರೆ, ಎಂ.ಚಿದಾನಂದಮೂರ್ತಿಯವರು "ಕಬ್ದಿನ ಹಾಲನ್ನು ಕಾಯಿಸಿ 
ತೆಗೆಯುತ್ತಿದ್ದ ಬೆಲ್ಲದ ಮೇಲಿನ ತೆರಿಗೆ?" ಎಂದಿದ್ದಾರೆ. ಒಟ್ಟಿನಲ್ಲಿ ಸಣ್ಣಪುಟ್ಟ ಕೈಗಾರಿಕೆಯವರು 
ಕೊಡಬೇಕಾದ ತೆರಿಗೆಯೇ ಹೊಗೆದೆರೆ. ಕ್ರಿಶ. 1270ರ ಸುಳ್ಳೇರಿ ಗ್ರಾಮದ ಹೊಯ್ದಳ ದೊರೆ ಮೂರನೇ 
ನರಸಿಂಹನ ಕಾಲದ ಶಾಸನವೊಂದರಲ್ಲಿ" “ಹೊಗೆದೆಳ ಯ ಪ್ರಸ್ತಾಪವಿದೆ. ಅದೇರೀತಿ ಕ್ರಿಶ. 1535ರ 
ವಿಜಯನಗರದ ದೊರೆ ಅಚ್ಯುತರಾಯನ ಕಾಲದ ಸಂತೆಮೊಗೇನಹಳ್ಳಿಯ ಶಾಸನದಲ್ಲಿ” “ಹೊಂಗೆ 
ಸುಂಕ'ದ ಉಲ್ಲೇಖವನ್ನು ಕಾಣಬಹುದು. 


ಆಡುದೆಳ*್‌ (6ಂ೩t Tax) : ಸಾಕುಪ್ರಾಣಿಗಳಾದ ಆಡುಗಳ ಮೇಲೆ ವಿಧಿಸುತ್ತಿದ್ದ ಕರ. ಹಿಂದಿನ 
ಕಾಲದಲ್ಲಿ ರೈತರು ತಾವು ಸಾಕುತ್ತಿದ್ದ ಆಡು (ಮೇಕೆ) ಗಳಿಗೆ ತೆರಿಗೆಯನ್ನು ಕಟ್ಟಬೇಕಾಗಿತ್ತು. ಹೊಯ್ದಳ 
ದೊರೆ ಮೂರನೇ ನರಸಿಂಹನ ಕಾಲದಲ್ಲಿದ್ದ ಆಡುದೆಜ್‌ಯ ಪ್ರಸ್ತಾಪ ಕ್ರಿ.ಶ. 1270ರ ಸುಳ್ಳೇರಿ ಗ್ರಾಮದ 
ಶಾಸನವೊಂದರಲ್ಲಿದೆ.*' 


ಕೂಳುದೆರೆ (1೩x on ಂಂd) : ಆಹಾರದ ಮೇಲೆ ವಿಧಿಸುತ್ತಿದ್ದ ತೆರಿಗೆ. ಬಹುಶಃ ಹೋಟೆಲ್‌ಗಳಲ್ಲಿ 
ಒದಗಿಸುತ್ತಿದ್ದ ಆಹಾರಕ್ಕೆ ವಿಧಿಸುತ್ತಿದ್ದ ತೆರಿಗೆಯಾಗಿರಬಹುದು. ಕ್ರಿಶ. 1270ರ ಹೊಯ್ದಳ ದೊರೆ 
ಮೂರನೇ ನರಸಿಂಹನ ಕಾಲದ ಸುಳ್ಳೇರಿ ಗ್ರಾಮದ ಶಾಸನದಲ್ಲಿ್‌5 ಈ ತೆರಿಗೆಯ ಉಲ್ಲೇಖವಿದೆ. 


ಖಾಣ : ಒಂದು ವಿಧದ ಕರ; ಬಹುಶಃ ಮೇವಿನ ಮೇಲೆ ವಿಧಿಸುತ್ತಿದ್ದ ಕರವಾಗಿದೆ. ಕ್ರಿ.ಶ. 1270ರ 
ಸುಳ್ಳೇರಿ ಗ್ರಾಮದ ಶಾಸನದಲ್ಲಿ್‌್‌ ಹೊಯ್ದಳ ದೊರೆ ಮೂರನೇ ನರಸಿಂಹನ ಆಳಿಕೆಯ ಕಾಲದಲ್ಲಿ ಈ 
ತೆರಿಗೆ ಅಸ್ತಿತ್ವದಲ್ಲಿತ್ತು ಎಂದು ತಿಳಿಯುತ್ತದೆ. 


ಕಳುಕು : ಇದು ಒಂದು ತೆರಿಗೆಯ ವಿಧವಾಗಿದೆ. ಆದರೆ ಇದನ್ನು ಯಾವುದಕ್ಕಾಗಿ ವಿಧಿಸುತ್ತಿದ್ದರು 
ಎಂಬುದು ತಿಳಿಯುವುದಿಲ್ಲ. ಕ್ರಿಶ. 1270ರ ಸುಳ್ಳೇರಿ ಗ್ರಾಮದ ಹೊಯ್ದಳ ದೊರೆ ಮೂರನೇ 
ನರಸಿಂಹನ ಕಾಲದ ಶಾಸನದಲ್ಲಿ ಈ ತೆರಿಗೆಯ ಪ್ರಸ್ತಾಪವಿದೆ.”“ 


ಕಿಟುಕುಳ (Tax on retail sale of articles) : ೆಲ್ಲರೆ ವ್ಯಾಪಾರದ ಮೇಲೆ ವಿಧಿಸುವ 
ತೆರಿಗೆಯಾಗಿದೆ. ಇದು ಸಣ್ಣ ಪ್ರಮಾಣದ ತೆರಿಗೆ ಎನ್ನಬಹುದು. "ಬಹುಶಃ ಈ ತೆರಿಗೆ ಜನರಿಗೆ 
ಹೊರಲಾರದಷ್ಟು ಭಾರವಾಗಿರಬಹುದು. ಚಿಕ್ಕಚಿಕ್ಕ ತೆರಿಗೆಗಳನ್ನು ಸೂಚಿಸುತ್ತಿದ್ದ ಕಿಯುಕುಳ ಪದಕ್ಕೆ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 398 


ತೊಂದರೆ, ಹಿಂಸೆ ಎಂಬ ಅರ್ಥವು ಕ್ರಮೇಣ ಬಂದದ್ದರಲ್ಲಿ ಆಶ್ಚರ್ಯವಿಲ್ಲ.” ಕ್ರಿಶ. 1270ರ 
ಸುಳ್ಳೇರಿ್‌, ಕ್ರಿಶ. 1307ರ ಹರೂರು*', ಕ್ರಿಶ. 1478ರ ಚಕ್ಕಲೂರು*್‌ ಗ್ರಾಮದ ಶಾಸನಗಳ 


ಆಧಾರದಿಂದ ಹೊಯ್ದಳ-ವಿಜಯನಗರ ಅರಸರ ಕಾಲದಲ್ಲಿ ಕಿರುಕುಳ ತೆರಿಗೆಯು ಅಸ್ತಿತ್ವದಲ್ಲಿತ್ತು 
ಎನ್ನಬಹುದು. 


ಮಗ್ಗದೆಜ್‌ (Tax on looms) : ನೇಯ್ಗೆಯ ಮಗ್ಗಗಳ ಮೇಲೆ ವಿಧಿಸುತ್ತಿದ್ದ ತೆರಿಗೆಯಾಗಿದೆ. ಕಿ.ಶ. 
1270ರ ಸುಳ್ಳೇರಿ ಗ್ರಾಮದ ಶಾಸನದಲ್ಲಿ ಹೊಯ್ಗಳರ ಕಾಲದಲ್ಲಿದ್ದ ಮಗ್ಗದೆರೆಯ ಉಲ್ಲೇಖವಿದೆ.” 
ಯಲಿಯೂರಿನ ಕ್ರಿಶ. 1278ರ ಹಾಗೂ ಕ್ರಿಶ. 1288ರ ಶಿಲಾಶಾಸನಗಳಲ್ಲಿ್‌ರಿ ಕ್ರಿಶ. 1478ರ 
ಚಕ್ಕಲೂರು*' ಹಾಗೂ ಕ್ರಿಶ. 1534ರ ಚಕ್ಕೆರೆ ಗ್ರಾಮದ” ಶಾಸನಗಳಲ್ಲಿ ಹೊಯ್ದಳ ಹಾಗೂ 
ವಿಜಯನಗರ ಕಾಲಘಟ್ಟದಲ್ಲಿದ್ದ ಮಗ್ಗದೆಜ*್‌ಯ ಪ್ರಸ್ತಾಪವಿದೆ. ಇದರ ಆಧಾರದಿಂದ ಕ್ರಿಶ. 13ನೇ 
ಶತಮಾನದ ವೇಳೆಗಾಗಲೇ ಚನ್ನಪಟ್ಟಣ ತಾಲ್ಲೂಕು ಪ್ರದೇಶದಲ್ಲಿ ಮಗ್ಗಗಳ ಮೂಲಕ ನೇಯ್ಗೆಯ ವೃತ್ತಿ 


ಅಸ್ತಿತ್ವದಲ್ಲಿತ್ತು ಎನ್ನಬಹುದು. 


ಅಬ್ಯಾಗೆತೆ (Poll Tax) : ತಲೆಪಟ್ಟಿ ಹೊರಗಿನಿಂದ ಬಂದವರು ಕೊಡುವ ಸುಂಕ. ಈಗಿನ 
ಕಾಲದಲ್ಲಿರುವಂತೆ ಒಂದು ಪ್ರದೇಶದ ನಿರ್ದಿಷ್ಟ ಗಡಿಯ ಹೊರಗಿನಿಂದ ಬರುವ ವಸ್ತುಗಳ ಮೇಲೆ 
ವಿಧಿಸುವ ತೆರಿಗೆಯಾಗಿದೆ. ಕ್ರಿಶ. 1278ರ ಯಲಿಯೂರು ಗ್ರಾಮದ ಹೊಯ್ದಳ ದೊರೆ ಮೂರನೇ 
ನರಸಿಂಹನ ಕಾಲದ ಶಾಸನದಲ್ಲಿ ಈ ತೆರಿಗೆಯ ಉಲ್ಲೇಖವಿದೆ.್‌್‌ 


ನೆಲೈ / ನೆಲದೆಜ3 (Tax on house/site) : ನಿವೇಶನದ ಮೇಲಿನ ಕರ. ಯಲಿಯೂರು ಗ್ರಾಮದ 
ಕ್ರಿಶ. 1278ರ ಶಾಸನದಲ್ಲಿ್‌" ಈ ತೆರಿಗೆಯು ಹೊಯ್ದಳರ ಕಾಲದಲ್ಲಿ ಅಸ್ತಿತ್ವದಲ್ಲಿತ್ತು ಎಂದು 
ತಿಳಿಯುತ್ತದೆ. 


ಕಳನಿ / ಕಲನಿ (Tax on paddy ಗಂd) : ಭತ್ತದ ಗದ್ದೆಯ ಮೇಲೆ ವಿಧಿಸುತ್ತಿದ್ದ ತೆರಿಗೆಯ 
ಪ್ರಕಾರವಾಗಿದೆ. ಕ್ರಿಶ. 1278ರ ಯಲಿಯೂರು ಗ್ರಾಮದ ಹೊಯ್ದಳ ದೊರೆ ಮೂರನೇ 
ವೀರನರಸಿಂಹನ ಕಾಲದ ಶಾಸನದಲ್ಲಿ ಈ ತೆರಿಗೆಯ ಪ್ರಸ್ತಾಪವಿದೆ.*” 


ತಪ್ಪುತವುಡಿ (Penalty or Fine for default) : ಮಾಡಿದ ತಪ್ಪಿಗಾಗಿ ವಿಧಿಸುತ್ತಿದ್ದ ದಂಡ. ಕ್ರಿ.ಶ. 
1278ರ ಹೊಯ್ದಳ ದೊರೆ ಮೂರನೇ ನರಸಿಂಹನ ಕಾಲದ ಯಲಿಯೂರಿನ ಶಾಸನ ಹಾಗೂ ಕ್ರಿಶ. 
1307ರ ವೀರಬಲ್ಲಾಳನ ಕಾಲದ ಹರೂರು ಗ್ರಾಮದ ಶಾಸನ”'ಗಳಲ್ಲಿ ತಪ್ಪುತವುಡಿ ತೆರಿಗೆಯ 
ಉಲ್ಲೇಖವಿದೆ. 


ಲವಣ (Salt Tax) : ಉಪ್ಪಿನ ಮೇಲೆ ವಿಧಿಸುತ್ತಿದ್ದ ಕರ. ಕ್ರಿಶ. 1288ರ ಯಲಿಯೂರು ಗ್ರಾಮದ 
ಶಾಸನದಲ್ಲಿ*್‌ ಹೊಯ್ದಳರ ಕಾಲದಲ್ಲಿ ಲವಣ ತೆರಿಗೆ ವಧಿಸುತ್ತಿದ್ದುದನ್ನು ಕಾಣಬಹುದು. 


ಕಳುಕ್ಳೆ : ಇದು ಒಂದು ಬಗೆಯ ತೆರಿಗೆಯಾಗಿದೆ. ಇದು ಯಾವುದರ ಮೇಲೆ ವಿಧಿಸುತ್ತಿದ್ದರು 
ಎಂಬುದು ತಿಳಿಯುವುದಿಲ್ಲ. ಕ್ರಿಶ. 1288ರ ಹೊಯ್ದಳ ದೊರೆ ಮೂರನೇ ನರಸಿಂಹನ ಕಾಲದ 
ಯಲಿಯೂರಿನ ಶಾಸನದಲ್ಲಿ ಈ ತೆರಿಗೆಯ ಪ್ರಸ್ತಾಪವಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 399 


ಬಣ್ಣಿ : ಪ್ರಾಚೀನ ಕಾಲದಲ್ಲಿ ಬಣ್ಣದ ಮೇಲೆ ತೆರಿಗೆಯನ್ನು ವಿಧಿಸುತ್ತಿದ್ದರು ಎಂದು ತಿಳಿಯುತ್ತದೆ. 
ಹೊಯಳ ದೊರೆಗಳ ಕಾಲದಲ್ಲಿ ಬಣ್ಣದ ಮೇಲೆ ತೆರಿಗೆಯನ್ನು ವಧಿಸುತ್ತಿದ್ದರ ವಿವರ ಯಲಿಯೂರು 
ಗ್ರಾಮದ ಶಾಸನವೊಂದರಲ್ಲಿದೆ.3 


ಬನವೆ / ಬಣವೆ (Tax on hay stack) : ಧಾನ್ಯ ಅಥವಾ ಹುಲ್ಲಿನ ಬಣವೆ ಮೇಲಿನ ತೆರಿಗೆ 
ಇದಾಗಿದೆ. ಕ್ರಿಶ. 1270ರ ಸುಳ್ಳೇರಿ ಗ್ರಾಮದ ಶಾಸನದಲ್ಲಿ್‌”' ಹೊಯ್ದಳರ ಕಾಲದಲ್ಲಿದ್ದ ಈ 
ಬನವೆ/ಬಣವೆ ತೆರಿಗೆಯ ಉಲ್ಲೇಖವನ್ನು ಕಾಣಬಹುದು. 


ನೂಲು : ನೇಯುವುದಕ್ಕಾಗಿ ಉಪಯೋಗಿಸುವ ನೂಲಿನ ಮೇಲಿನ ಕರ. ಕ್ರಿಶ. 1288ರ 
ಯಲಿಯೂರಿನ ಶಾಸನವೊಂದರಲ್ಲಿ” ಹೊಯ್ದಳ ದೊರೆ ಮೂರನೇ ನರಸಿಂಹನ ಕಾಲದಲ್ಲಿದ್ದ 
ನೂಲಿನ ಮೇಲೆ ತೆರಿಗೆ ವಿಧಿಸುತ್ತಿದ್ದುದರ ಪ್ರಸ್ತಾಪವಿದೆ. 


ಕರ್ಬ್ಬು / ಕಬ್ಬನ ಸುಂಕ (Tax on sugar cane): ಕಬ್ಬಿನ ಮೇಲೆ ವಿಧಿಸುತ್ತಿದ್ದ ಕರ. ಹೊಯ್ದಳರ 
ಕಾಲದಲ್ಲಿ ವಿಧಿಸಲ್ಲಡುತ್ತಿದ್ದ ಕಬ್ಬಿನ ಸುಂಕದ ಉಲ್ಲೇಖ ಕ್ರಿಶ. 1288ರ ಯಲಿಯೂರು ಗ್ರಾಮದ 
ಶಾಸನದಲ್ಲಿದೆ. 


ಮಾವು : ಮಾವಿನಹಣ್ಣಿನ ಮೇಲೆ ತೆರಿಗೆ ವಧಿಸುತ್ತಿದ್ದರು. ಕ್ರಿಶ. 1307ರ ಹರೂರು ಗ್ರಾಮದ 
ಶಾಸನದಲ್ಲಿ”  ಹೊಯ್ದಳ ದೊರೆ ಮೂರನೇ ಬಲ್ಲಾಳನ ಕಾಲದಲ್ಲಿ ಮಾವಿನಹಣ್ಣಿನ ಮೇಲೆ 
ತೆರಿಗೆಯನ್ನು ವಧಿಸುತ್ತಿದ್ದರು ಎಂದು ತಿಳಿಯುತ್ತದೆ. 


ಹಲಸು : ಹಲಸಿನಹಣ್ಣಿನ ಮೇಲೆ ತೆರಿಗೆ ವಧಿಸುತ್ತಿದ್ದರು. ಕ್ರಿಶ. 1307ರ ಹರೂರು ಗ್ರಾಮದ 
ಹೊಯ್ದಳ ದೊರೆ ಮೂರನೇ ಬಲ್ಲಾಳನ ಕಾಲದ ಶಾಸನದಲ್ಲಿ ಈ ತೆರಿಗೆಯ ಉಲ್ಲೇಖವಿದೆ. 


ನೀರುವಣ : ನೀರಾವರಿ ವ್ಯವಸ್ಥೆಗೆ ನೀಡಬೇಕಾದ ತೆರಿಗೆ. ಕ್ರಿಶ. 1334ರ ಹೊಯ್ದಳ ದೊರೆ 
ವೀರಬಲ್ಲಾಳನ ಕಾಲದ ಶಾಸನವೊಂದರಲ್ಲಿ ನೀರುವಣ ತೆರಿಗೆಯ ಉಲ್ಲೇಖವಿರುವುದನ್ನು 
ಕಾಣಬಹುದು. 


ಬೆದ್ದಲು ಸುಂಕ : ಮಳೆ ನೀರಿನಿಂದ ಬೆಳೆಯುವ ಹೊಲಕ್ಕೆ ವಿಧಿಸುತ್ತಿದ್ದ ತೆರಿಗೆ. ಕ್ರಿಶ. 1478ರ 
ವಿಜಯನಗರದ ದೊರೆ ಸಾಳ್ಳ ನರಸಿಂಹನ ಕಾಲದ ಚಕ್ಕಲೂರು ಗ್ರಾಮದ ಶಾಸನದಲ್ಲಿ” ಈ 
ತೆರಿಗೆಯ ಪ್ರಸ್ತಾಪವನ್ನು ಕಾಣಬಹುದು. 


ಸುವರ್ಣಾದಾಯ ಸುಂಕ : ಹಣದ ರೂಪದ ಆದಾಯಕ್ಕೂ ತೆರಿಗೆಯನ್ನು ಕಟ್ಟಬೇಕಾಗಿತ್ತು. ಕ್ರಿ.ಶ. 
1478ರ ಚಕ್ಕಲೂರಿನ ಶಾಸನದಲ್ಲಿ” ವಿಜಯನಗರದ ದೊರೆ ಸಾಳ್ಗನರಸಿಂಹನ ಕಾಲದಲ್ಲಿದ್ದ 
ಸುವರ್ಣಾದಾಯ ಸುಂಕದ ಪ್ರಸ್ತಾಪವಿದೆ. 


ಹೊಲಗದ್ದೆ ಸುಂಕ : ರೈತರು ಸಾಗುವಳಿ ಮಾಡುವ ಭೂಮಿಯ ಪ್ರಕಾರದ ಮೇಲೆ ತೆರಿಗೆಯನ್ನು 
ಕಟ್ಟಬೇಕಾಗಿತ್ತು ಮಳೆಯಾಶ್ರಿತ ಬೇಸಾಯದ ಭೂಮಿಯೇ ಹೊಲ ಹಾಗೂ ಕೆರೆ-ನದಿಯ 
ನೀರಾವರಿಯುಳ್ಳ ಭೂಮಿ ಗದ್ದೆ. ಇವೆರಡಕ್ಕೆ ವಿಭಿನ್ನವಾದ ತೆರಿಗೆಯನ್ನು ನಿಗಧಿಪಡಿಸುತ್ತಿದ್ದರು. ಕಿ.ಶ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 400 


1478ರ ಚಕ್ಕಲೂರು ಗ್ರಾಮದ ಶಾಸನ" ಹಾಗೂ ಕ್ರಿಶ. 1534ರ ಚಕ್ಕೆರೆ ಗ್ರಾಮದ 
ಶಿಲಾಶಾಸನಗಳಲ್ಲಿ ವಿಜಯನಗರ ಅರಸರ ಕಾಲದಲ್ಲಿನ ಈ ತೆರಿಗೆಗಳ ಪ್ರಸ್ತಾಪವಿದೆ. 


ಮನೆವಣ (Taxes on house) : ಮನೆಗಂದಾಯ. ವಾಸಿಸಲು ನಿರ್ಮಿಸಿಕೊಂಡ ಮನೆಗಳಿಗೆ 
ಕಂದಾಯವನ್ನು ಕಟ್ಟಬೇಕಾಗಿತ್ತು. ಕ್ರಿಶ. 1534ರ ಚಕ್ಕೆರೆ ಗ್ರಾಮದ ವಿಜಯನಗರದ ದೊರೆ 
ಅಚ್ಛುತರಾಯನ ಕಾಲದ ಶಾಸನದಲ್ಲಿ” ಮನೆವಣದ ಉಲ್ಲೇಖವನ್ನು ಕಾಣಬಹುದು. 


ಮದುವೆ ಸುಂಕ (Tax on marriages) : ಹಿ೦ದಿನ ಕಾಲದಲ್ಲಿ ಜನರು ಮದುವೆ ಮಾಡಬೇಕಾದರೆ 
ಅದಕ್ಕೆ ಇಂತಿಷ್ಟು ಸುಂಕವೆಂದು ಅರಸನಿಗೆ ಸಲ್ಲಿಸಬೇಕಾಗಿತ್ತು ವಿಜಯನಗರ ಅರಸರ ಕಾಲದಲ್ಲಿ 
ಮದುವೆಯ ಸುಂಕವನ್ನು ರದ್ದು ಮಾಡಿದ ವಿವರ ಶಾಸನಗಳಲ್ಲಿ ದಾಖಲಾಗಿದೆ. ಕ್ರಿಶ. 1534ರ ಚಕ್ಕೆರೆ 
ಗ್ರಾಮದ ಅಚ್ಛುತರಾಯನ ಕಾಲದ ಶಾಸನದಲ್ಲಿ ಮದುವೆಯ ಸುಂಕದ ಪ್ರಸ್ತಾಪವಿದೆ.3 


ಕಾಣಿಕೆ : ರಾಜ ಅಥವಾ ಹಿರಿಯ ಅಧಿಕಾರಿಗಳು ಬಂದಾಗ ಕೊಡಬೇಕಾದುದು. ಮೂಲತಃ ಸ್ವಯಂ 
ಪ್ರೇರಣೆಯಿಂದ ಕೊಡುತ್ತಲಿದ್ದ ಹಣ. ಹೊಯ್ದಳ ದೊರೆ ಮೂರನೇ ನರಸಿಂಹನ ಕಾಲದ 
ಹಾರೋಕೊಪ್ಪ ಹಾಗೂ ನುಣ್ಣೂರು" ಗ್ರಾಮದ ಶಿಲಾಶಾಸನಗಳಲ್ಲಿ ಕಾಣಿಕೆಯ 
ಪ್ರಸ್ತಾಪವಿರುವುದನ್ನು ಕಾಣಬಹುದು. ಮಳೂರುಪಟ್ಟ ಗ್ರಾಮದ ವಿಜಯನಗರ ಅರಸರ ಕಾಲದ 
ಶಾಸನದಲ್ಲೂ ಈ ತೆರಿಗೆಯ ಉಲ್ಲೇಖವಿದೆ.3 


ಕಾಡಾರಂಭ : ನೀರಾವರಿ ಸೌಕರ್ಯವಿಲ್ಲದ ಒಕ್ಕಲುತನದ ಭೂಮಿಯ ಮೇಲಿನ ಕರ. 
ಒಣಭೂಮಿಯ ಮೇಲಿನ ತೆರಿಗೆಯಾಗಿದೆ. ತಾಲ್ಲೂಕಿನ ಬಹುತೇಕ ಶಾಸನಗಳಲ್ಲಿ ಗ್ರಾಮವೊಂದನ್ನು 
ದಾನ ನೀಡಿದ ಸಂದರ್ಭದಲ್ಲಿ ಆ ಗಾಮಕ್ಕೆ ಸಲ್ಲುವ ಕಾಡಾರಂಭ, ನೀರಾರಂಭವನ್ನು 
ಸರ್ವಮಾನ್ಯವಾಗಿ ಬಿಟ್ಟಿರುವುದನ್ನು ಕಾಣಬಹುದು. 


ನೀರಾರಂಭ : ನೀರಾವರಿ ತೆರಿಗೆ; ನೀರಾವರಿ ಭೂಮಿಯ ಮೇಲೆ ವಿಧಿಸುತ್ತಿದ್ದ ತೆರಿಗೆಯಾಗಿದೆ. 
ತಾಲ್ಲೂಕಿನ ಬಹುತೇಕ ಶಾಸನಗಳಲ್ಲಿ ಗ್ರಾಮವೊಂದನ್ನು ದಾನ ನೀಡಿದ ಸಂದರ್ಭದಲ್ಲಿ ಆ ಗಾಮಕ್ಕೆ 
ಸಲ್ಲುವ ಕಾಡಾರಂಭ, ನೀರಾರಂಭವನ್ನು ಸರ್ವಮಾನ್ಯವಾಗಿ ಬಿಟ್ಟಿರುವುದನ್ನು ಕಾಣಬಹುದು. 


ತೋಟದ ಸುಂಕ : ತೋಟಗಳಿಗೆ ವಿಧಿಸುತ್ತಿದ್ದ ತೆರಿಗೆ. ಕ್ರಿಶ. 1478ರ ಚಕ್ಕಲೂರು ಗ್ರಾಮದ 
ಶಾಸನದಲ್ಲಿ ವಿಜಯನಗರ ಅರಸರ ಕಾಲದಲ್ಲಿ ತೋಟದ ಸುಂಕ ವಧಿಸುತ್ತಿದ್ದುದರ ಉಲ್ಲೇಖವಿದೆ.3 


ನಾಡುವಟ್ಟ : ಇದು ಯಾವ ರೀತಿಯ ತೆರಿಗೆ ಎಂಬುದು ಸ್ಪಷ್ಟವಿಲ್ಲ. ಕ್ರಿಶ. 1278ರ ಯಲಿಯೂರು 
ಗ್ರಾಮದ ಶಾಸನದಲ್ಲಿ” ಹೊಯ್ದಳ ದೊರೆ ಮೂರನೇ ನರಸಿಂಹನ ಕಾಲದಲ್ಲಿನ ನಾಡುವಟ್ಟದ 


ER 
ಪ್ರಸ್ತಾಪವಿದೆ. 


ಸಾಮಂತದಾಯ : ಪ್ರಭುಗಳ ಕೈಕೆಳಗೆ ಆಳ್ಗಿಕೆ ನಡೆಸುತ್ತಿದ್ದ ಸಾಮಂತ ದೊರೆಗಳಿಗೆ ಸಲ್ಲಿಸಬೇಕಾಗಿದ್ದ 
ತೆರಿಗೆಯಾಗಿದೆ. ಕ್ರಿಶ. 1338ರ ತೆಂಕನಹಳ್ಳಿದೊಡ್ಡಿ ಗ್ರಾಮದ ಶಾಸನದಲ್ಲಿ ಹೊಯ್ದಳ ದೊರೆ 
ಮೂರನೇ ಬಲ್ಲಾಳನ ಕಾಲದಲ್ಲಿ ಮಹಾಸಾವಂತಾದಿಪತಿ ಗೂಳೆಯನಾಯಕನ ಕಾಲದಲ್ಲಿದ್ದ 
"ಸಾಮಂತದಾಯ'ದ ಉಲ್ಲೇಖವಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 401 


ಇವಲ್ಲದೇ "ನದಳಮಿಳಹೆನೆಯ ಕುಳ”, "ಕಳರು”ನಿ "ಬೆಣ್ಯ” "ಬಹುಸುಂಕ”, 
"ಗೂಳಿಗುಯ್ಕಲು” ನ, “ಸೊಬ್ಬಣ', "ಪಂಡಿ*್‌, "ಮಳೆಬೀಯ' ಸ ಅಂಗಳ ಮನ್ನೆ” 
ಮೊದಲಾದ ತೆರಿಗೆಗಳ ಉಲ್ಲೇಖ ಚನ್ನಪಟ್ಟಣ ತಾಲ್ಲೂಕಿನ ಶಾಸನಗಳಲ್ಲಿ ಕಂಡುಬರುತ್ತದೆ. ಆದರೆ ಈ 
ತೆರಿಗೆಗಳು ಯಾವುದಕ್ಕಾಗಿ ವಿಧಿಸಲಾಗುತ್ತಿತ್ತು ಎಂಬುದು ಸ್ಪಷ್ಟವಿಲ್ಲ. ಒಟ್ಟಿನಲ್ಲಿ ಗಂಗರ ಕಾಲದಿಂದ 
ವಿಜಯನಗರ ಅರಸರ ಕಾಲದವರೆಗಿನ ಶಾಸನಗಳಲ್ಲಿ ತೆರಿಗೆ-ಸುಂಕಗಳ ವೈವಿಧ್ಯತೆಯನ್ನು 
ಗುರುತಿಸಬಹುದಾಗಿದೆ. ಇವಲ್ಲದೇ ಬೇರೆ ತೆರಿಗೆಗಳು ಅಂದಿನ ಕಾಲದ ಜನಸಾಮಾನ್ಯರ ಮೇಲೆ 
ವಿಧಿಸಲಡುತ್ತಿದ್ದವಾದರೂ ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ದೊರೆತ ಶಾಸನಗಳಲ್ಲಿ ದಾಖಲಾಗಿರುವ 
ತೆರಿಗೆಗಳ ಮೂಲಕ ಪ್ರಾಚೀನ ತೆರಿಗೆ ಪದ್ಧತಿಯನ್ನು ಗುರುತಿಸಿ ವಿಶ್ಲೇಷಿಸುವ ಪ್ರಯತ್ನವನ್ನು ಇಲ್ಲಿ 
ಮಾಡಲಾಗಿದೆ. 


ವರ್ತಕರು / ವ್ಯಾಪಾರ " 


ವ್ಯಾಪಾರವನ್ನೇ ವೃತ್ತಿಯಾಗಿಸಿಕೊಂಡವರು ವರ್ತಕರು. ಪ್ರಾಚೀನ ಕಾಲದಿಂದಲೂ ಮಾನವನ 
ಆರ್ಥಿಕ ಬದುಕನ್ನು ರೂಪಿಸಿದ ಹಲವಾರು ಅಂಶಗಳಲ್ಲಿ ವರ್ತಕರು ಹಾಗೂ ವರ್ತಕ ಸಂಘಗಳು 
ಮುಖ್ಯವಾಗಿವೆ. “ವರ್ತಕರು ತಮ್ಮ ಜಾತಿಯನ್ನು ವೀರಭಣಂಜು ಧರ್ಮ” ಎಂದು ಕರೆಯುವುದುಂಟು. 
ವರ್ತಕರಲ್ಲಿ "ಮುವ್ಮರಿ ದಂಡ, ಗವಜ್‌, ಗಾತ್ರಿಕ, ಬೀರ, ಬೀರವಣಿಗ, ಸೆಟ್ಟಿ, ಸೆಟ್ಟಿಗುತ್ತ ವೇಳೆಕಾಜ 
ಮುಂತಾದ ಪಂಗಡಗಳಿದ್ದವು'. ವರ್ತಕರಲ್ಲಿ ಜೈನರು ಹಾಗೂ ಹಿಂದೂಗಳು ಇದ್ದರು. ಚನ್ನಪಟ್ಟಣ 
ತಾಲ್ಲೂಕಿನ ಶಾಸನಗಳನ್ನು ಗಮನಿಸಿದಾಗ ವರ್ತಕರಲ್ಲಿ ದೇಸಿ, ಉಭಯವಾಸಿ, ನಾನಾದೇಸಿ ಹಾಗೂ 
ಪರದೇಸಿ ಎಂಬ ಬಗೆಯ ಪ್ರಕಾರವಿತ್ತೆಂದು ತಿಳಿಯುತ್ತದೆ.” ಒಂದು ರಾಜ್ಯ ಅಥವಾ 
ಸಾಮ್ರಾಜ್ಯದೊಳಗೆ ಅಥವಾ ತಮ್ಮತಮ್ಮ ಸ್ಥಳಗಳಲ್ಲೇ ಇದ್ದುಕೊಂಡು ವ್ಯಾಪಾರ ಚಟುವಟಿಕೆಗಳನ್ನು 
ನಡೆಸುತ್ತಿದ್ದವರನ್ನು “ದೇಸಿ?” ವರ್ತಕರೆಂದು ಹೇಳಬಹುದು. ಅನ್ಯಭಾಷೆಯ ದೇಶಗಳು, ರಾಜ್ಯಗಳ 
ವರ್ತಕರನ್ನು ಪರದೇಶಿ ಎಂದು, ಎರಡು ದೇಶ-ರಾಜ್ಯ ಅಥವಾ ಸಾಮ್ರಾಜ್ಯದಲ್ಲಿ ಉದಾಹರಣೆಗೆ 
ಹೊಯ್ದಳ ಮತ್ತು ಚೋಳ ಸಾಮ್ರಾಜ್ಯಗಳಲ್ಲಿ ವ್ಯಾಪಾರ ಚಟುವಟಿಕೆಗಳನ್ನು ನಡೆಸುತ್ತಿದ್ದವರನ್ನು 
“ಉಭಯ ದೇಶಿ” ಎಂದು, ಮೂರು-ನಾಲ್ಕು ರಾಜ್ಯ ಅಥವಾ ಸಾಮ್ರಾಜ್ಯಗಳಲ್ಲಿ ಅಥವಾ ಸಾಗರೋತ್ತರ 
ಸಾಮ್ರಾಜ್ಯಗಳಲ್ಲಿ ವ್ಯಾಪಾರ ವ್ಯವಹಾರ ನಡೆಸುತ್ತಿದ್ದವರನ್ನು "ನಾನಾದೇಶಿ' ಎಂದು ಕರೆಯಲಾಗಿದೆ 
ಎಂದು ಹೇಳಬಹುದು. 


ವರ್ತಕರಲ್ಲಿ ಸೆಟ್ಟಿಯರು ಪ್ರಮುಖರಾದವರು ಎನ್ನಬಹುದು. ಇವರು ಅನೇಕ ಸಾಮಾಜಿಕ 
ಕಾರ್ಯಗಳನ್ನು ಮಾಡಿರುವುದನ್ನು ಕಾಣಬಹುದು. ಪಟ್ಟಣ ನಿರ್ಮಿಸಿ, ಅಲ್ಲಿ ಸಂತೆಯ ನಿರ್ಮಾಣ 
ಮಾಡುವ ಕಾರ್ಯ ಮಾಡುತ್ತಿದ್ದರು. ರಾಜರು ವರ್ತಕರನ್ನು ಪಟ್ಟಣಗಳಲ್ಲಿ ನೆಲೆಗೊಳಿಸಿ ವ್ಯಾಪಾರ 
ವಹಿವಾಟನ್ನು ನಡೆಸಿಕೊಂಡು ಹೋಗಲು ಅನುವು ಮಾಡಿಕೊಡುತ್ತಿದ್ದರು. ತಾಲ್ಲೂಕಿನ ಶಾಸನಗಳಲ್ಲಿ 
ಮಹಾವಡ್ಡವ್ಯವಹಾರಿ, ನಖರರೆಂದು ವರ್ತಕರನ್ನು ಕರೆದಿರುವುದನ್ನು ಕಾಣಬಹುದು. 


ವರ್ತಕ ಪ್ರಕಾರಗಳಲ್ಲಿ ವಡ್ಡವ್ಯವಹಾರಿ ಅತ್ಯಂತ ಪ್ರಮುಖವಾದುದು. ವಡ್ಡವ್ಯವಹಾರಿಗಳಲ್ಲೇ 
ಹಿರಿಯ ವರ್ತಕನಾದವನಿಗೆ ಮಹಾವಡ್ಡವ್ಯವಹಾರಿ ಎಂದು ಕರೆಯುತ್ತಿದ್ದರು. ಇವರು ಸಾಮಂತರ 
ಅಧೀನದಲ್ಲಿ ರಾಜ್ಯಾಡಳಿತ ನಡೆಸುತ್ತಿದ್ದಂತೆ ಕಂಡುಬರುತ್ತದೆ. ಇವರು ಸೆಟ್ಟಿ ಎಂಬ ಕುಟುಂಬಕ್ಕೆ 
ಸೇರಿದವರು. ಹೊಯ್ದಳರ ಸಮಯದಲ್ಲಿ ಇವರು ವಿಫುಲ ಸಂಖ್ಯೆಯಲ್ಲಿದ್ದು ಪ್ರಭಾವಶಾಲಿಗಳಾಗಿದ್ದರು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 402 


“ನಖರ'ವೆಂಬುದು ಸ್ಥಿರವಾದ ವರ್ತಕ ಸಂಘ. ನಗರಗಳಲ್ಲಿ ಹೆಚ್ಚಾಗಿ ಇರುತ್ತಿದ್ದರು. ಇವರು ಸಂತೆ 
ಪಟ್ಟಣಗಳ ಸ್ಥಿರವಾದ ಅಂಗಡಿ ವ್ಯಾಪಾರಿಗಳೆಂದು ಹೇಳಬಹುದು.*”' ಒಟ್ಟಾರೆಯಾಗಿ ತಾಲ್ಲೂಕಿನ 
ಶಾಸನಗಳಲ್ಲಿ ಉಲ್ಲೇಖಗೊಂಡಿರುವ ವರ್ತಕರನ್ನು ಈ ಕೆಳಗಿನಂತೆ ವಿಶ್ಲೇಷಿಸಬಹುದು. 


ಕ್ರಿಶ. 11ನೇ ಶತಮಾನದ ಚನ್ನಪಟ್ಟಣದ ರಾಮಮ್ಮನ ಕೆರೆಯ ತೂಬಿನಲ್ಲಿರುವ ಶಾಸನದಲ್ಲಿ 
ಪೆರಿಯ ಮಳವೂರಿನಲ್ಲಿ (ಈಗಿನ ದೊಡ್ಡಮಳೂರು) ವಾಸವಾಗಿದ್ದ ಶಿವನನ್‌ವಡು ಅಪ್ಪಣ್ಣ ಎಂಬ 
ವ್ಯಾಪಾರಿಯು ಕೆರೆಯನ್ನು ನಿರ್ಮಿಸಿ, ತೂಬನ್ನು ಮಾಡಿಸಿದ ವಿವರ ದಾಖಲಾಗಿದೆ." ಕ್ರಿಶ. 13ನೇ 
ಶತಮಾನದಲ್ಲಿ ಹೊಂಗನೂರಿನಲ್ಲಿ ಶಾಂತಿನಾಥ ದೇವರ  ಜೋಗವಡ್ಡಿಗೆಯ ಬಸದಿಯನ್ನು 
ಉಭಯನಾನಾದೇಸಿಗಳು ನಿರ್ಮಿಸಿದ ವಿವರ ಶಾಸನವೊಂದರಲ್ಲಿದೆ.3್‌ ಹೀಗೆ ವರ್ತಕರು ಸಾಮಾಜಿಕ 
ಕಾರ್ಯಗಳಲ್ಲಿ ಪಾಲ್ಗೊಂಡಿದ್ದರೆಂದು ತಿಳಿಯುತ್ತದೆ. 


ಈ ವರ್ತಕರಿಗೆ ರಾಜಮಹಾರಾಜರು ಹಲವು ದಾನದತ್ತಿ ನೀಡಿ ಪೋಷಿಸಿರುವುದನ್ನು 
ಕಾಣಬಹುದು. ಕ್ರಿಶ. 1307ರ ಹರೂರಿನ ಶಾಸನದಲ್ಲಿ ಹೊಯಳ ದೊರೆ ಮೂರನೇ ವೀರಬಲ್ಲಾಳನ 
ಆಳ್ಲಿಕೆಯ ಕಾಲದಲ್ಲಿ '"ಶೀಮನು ಮಹಾವಡ್ಡಬ್ಯವಹಾರಿ ಉಭಯ ನಾನಾದೇಶಿ ಮಲಯಾಳ 
ಮುಖ್ಯರಪ್ಪ .....ಸೆಟ್ಟಿಯರಿಗೆ' ಮಳಲೂರು ಗ್ರಾಮದ ಹಲವು ತೆರಿಗೆಗಳನ್ನು ಬಿಟ್ಟುಕೊಟ್ಟ ವಿವರವಿದೆ. 
ಕ್ರಿಶ. 1336ರ ಮಾರ್ಚನಹಳ್ಳಿಯ ಶಾಸನದಲ್ಲಿ ಮರಚಿದೇವ ಅರಸನೆಂಬುವನು ಮಾರಚನಹಳ್ಳಿಯ 
ಪಟ್ಟಣಸ್ವಾಮಿಯಾದ ಪಮರಿಸೆಟ್ಟಗೆ ಭೂದಾನ ಮಾಡಿದ ವಿವರವಿದೆ ಈ ಶಾಸನದಲ್ಲಿ 
ಪಮರಿಸೆಟ್ಟಿಯು "ಬೀರಣಿಗ' ವರ್ತಕ ಪಂಗಡಕ್ಕೆ ಸೇರಿದವನೆಂದು ತಿಳಿಯುತ್ತದೆ. 


ತೆಂಕನಹಳ್ಳಿದೊಡ್ಡಿಯ ಕ್ರಿಶ. 1338ರ ಶಾಸನದಲ್ಲಿ" ಹೊಯ್ದಳ ದೊರೆ ಮೂರನೇ 
ವೀರಬಲ್ಲಾಳನ ಕಾಲದಲ್ಲಿ "ಮಹಾಸಾವಂತಾಧಿಪತಿ ಮಾರಿಸೆಟ್ಟಿಯ ಗೂಳೆಯನಾಯಕರು ಶ್ರೀಮಾನ್‌ 
ಮಹಾವಡ್ಡಬ್ಯವಹಾರಿ ಉಭಯನಾನಾದೇಶಿ ಮಲೆಯಾಳ ಮುಖ್ಯರಪ್ಪ ನೀಲಪ್ಪಸೆಟ್ಟಿಯರ ಮಕ್ಕಳು 
ರಾಯಪ್ಪಸೆಟ್ಟಿಯರಿಗೆ ಲಂಕೆರೆ ಸ್ಥಳದೊಳಗಣ ನವರಾದಿಯಹಳ್ಳಿಯಲ್ಲಿ ಗದ್ದೆಯನ್ನು ದಾನಕೊಟ್ಟ' 
ವಿವರವಿದೆ. 


ಕ್ರಿಶ. 13ನೇ ಶತಮಾನದಲ್ಲಿ ಕೂಡಲೂರಿನಲ್ಲಿ ಉಭಯನಾನಾದೇಶಿಯರಿದ್ದರೆಂದು 
ಶಾಸನವೊಂದರಿಂದ ತಿಳಿಯುತ್ತದೆ.” ಕ್ರಿಶ. 1395ರ ಹರೂರು ಗ್ರಾಮದ ಶಾಸನದಲ್ಲಿ 
ವಿಜಯನಗರದ ದೊರೆ ಹರಿಹರ ಮಹಾರಾಯನ ಆಳ್ಲಿಕೆಯ ಕಾಲದಲ್ಲಿ "ಮಹಾಪ್ರಧಾನ ಗುಂಡಪ್ಪ 
ದಣ್ಣಾಯಕರು ಕೆಳಲೆನಾಡಿಗೆ ಮುಖ್ಯವಾದ ಹಿರಿಯ ಮಳಲಊರ ಸ್ಥಳದ ಚತುಸ್ಲೀಮೆಯೊಳಗಣ 
ಹಿರಿಯೂರಾದ ವಿಜಯದಣ್ಣಾಯಕಪಟ್ಟಣದ ಹೊಳಪಟ್ಟಣಗಿರಿಯ ಶ್ರೀಮಂನ್ಮಹಾ 
ಮುಖ್ಯವಡ್ಡಬ್ಯವಹಾರಿ ಸಿಂಧವ ಕುಲದ ಪಟ್ಟಣಸ್ತಾಮಿ ಕೇತಿಸೆಟ್ಟಿಯರ ಮಕ್ಕಳು ಕಾಳಿಯಪ್ಪ ಸೆಟ್ಟಿಯರಿಗೆ 
ಹದಿನೆಂಟು ಸೀಮೆಯಲ್ಲಿ ಕೆಲವು ತೆರಿಗೆ ವಿನಾಯಿತಿ ನೀಡಿದ ವಿವರವಿದೆ. ಹರೂರು ಶಾಸನದಲ್ಲಿ 
ಕೇತಿಸೆಟ್ಟಿಯು ಸಿಂಧವ ಕುಲದವನೆಂದು ಹೇಳಿರುವುದರಿಂದ ಈತ ವೈದಿಕ, ಜೈನ, ಶೈವನೆಂದು 
ಗುರುತಿಸಲು ಸಾಧ್ಯವಲ್ಲ. 


ಈ ಮೇಲಿನ ಶಾಸನಗಳಿಂದ ವಡ್ಡಬ್ಯವಹಾರಿ ವರ್ತಕರು ಪಟ್ಟಣಸ್ವಾಮಿ ಹುದ್ದೆಗೆ ಅರಸನಿಂದ 
ನಿಯಮಿಸಲ್ಲಡುತ್ತಿದಂತೆ ಕಂಡುಬರುತ್ತದೆ. ಜೊತೆಗೆ ಹರೂರು, ಮಳೂರು ಗ್ರಾಮಗಳು ವರ್ತಕರು 
ವಾಸಿಸುತ್ತಿದ್ದ ಇಲ್ಲವೆ ವ್ಯಾಪಾರ ಮಾಡುತ್ತಿದ್ದ ಪ್ರಮುಖ ಸ್ಥಳಗಳಾಗಿದ್ದವು ಎನ್ನಬಹುದು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 403 
ಪಟ್ಟಣ ಮತ್ತು ಸಂತೆಗಳ ನಿರ್ಮಾಣ : 


ಸಂತೆ ಮಾಡಿಸುವುದರಿಂದ ಗ್ರಾಮ ಪಟ್ಟಣವೆನಿಸಿಕೊಳ್ಳುತ್ತಿತ್ತು ಇದರಿಂದ ಮಧ್ಯಕಾಲೀನ 
ಪ್ರತಿಯೊಂದು ಪಟ್ಟಣದಲ್ಲಿಯೂ ಸಂತೆ ಜರುಗುತ್ತಿದ್ದುದು ತಿಳಿಯುತ್ತದೆ. ಕೆಲವೊಮ್ಮೆ ಸಂತೆಯನ್ನು 
ಕಟ್ಟಿಸಿ ಗ್ರಾಮವನ್ನೇ ಪಟ್ಟಣವನ್ನಾಗಿ ಪರಿವರ್ತಿಸುತ್ತಿದ್ದರು. ಹೊಸದಾಗಿ ನಿರ್ಮಿಸಿದ ಪಟ್ಟಣ ಮೂಲ 
ಗ್ರಾಮದಿಂದ ಪ್ರತ್ಯೇಕವಾಗಿರುತ್ತಿದ್ದುದನ್ನು ಬೇವೂರು ಗ್ರಾಮದ ಶಾಸನ ತಿಳಿಸುತ್ತದೆ. ಊರನ್ನೇ 
ಪಟ್ಟಣವನ್ನಾಗಿ ಪರಿವರ್ತಿಸಿದಾಗ ಈ ಪಶ್ನೆ ಉದ್ಭವಿಸಲಾರದು. ಪೇಟೆ ಪಟ್ಟಣಗಳನ್ನು ಕಟ್ಟಿಸಿ, ಅಲ್ಲಿ 
ಸಂತೆ ನೆರೆಯಿಸುವುದರಿಂದ ರಾಜ್ಯದ ಆದಾಯ, ಉದ್ಯೋಗವಕಾಶ, ಸಾರಿಗೆ ಸಂಪರ್ಕ, ಜೀವನಮಟ್ಟ, 
ಉಚ್ಛಸ್ಸಿತಿಗೇರುತ್ತಿತ್ತು' ಈ ಪಟ್ಟಣ ನಿರ್ಮಾಣದಲ್ಲಿ ವರ್ತಕರಾದ ಸೆಟ್ಟಿಯರ ಪಾತ್ರ 
ಪ್ರಮುಖವಾದುದು. ಜೊತೆಗೆ ವರ್ತಕರು ಪಟ್ಟಣಗಳಲ್ಲಿ ನೆಲೆಯೂರಲು ಬೇಕಾದ ಸವಲತ್ತುಗಳನ್ನು 
ರಾಜರು ಒದಗಿಸುತ್ತಿದ್ದರು. 


ಪಟ್ಟಣ ನಿರ್ಮಾಣದ ಮೂಲ ಉದ್ದೇಶ ವರ್ತಕರನ್ನು ನೆಲೆಗೊಳಿಸುವುದು, ವಾಣಿಜ್ಯೋದ್ಯಮ 
ಬೆಳೆಸುವುದು. ಈ ಉದ್ದೇಶದಿಂದ ನಾನಾಭಾಗದ ವರ್ತಕ ಕುಟುಂಬಗಳು ಹೊಸಪಟ್ಟಣದಲ್ಲಿ ಬಂದು 
ನೆಲೆಸುತ್ತಿದ್ದವು. ಇದಲ್ಲದೆ ಹೊಸದಾಗಿ ಕಟ್ಟಿಸಿದ ಪಟ್ಟಣಗಳಲ್ಲಿ ಬಂದು ವಾಸಿಸುವ ವರ್ತಕರಿಗೆ ವಿಶೇಷ 
ಸೌಲಭ್ಯ, ಕರ ವಿನಾಯಿತಿ ಒದಗಿಸುತ್ತಿದ್ದರು. 


ಸಿಂಗರಾಜಪುರದ ಅಪ್ರಕಟಿತ ಶಾಸನದಲ್ಲಿ" ಹೊಯ್ದಳ ದೊರೆ ಮೂರನೇ ನರಸಿಂಹನ 
ಆಳ್ಗಿಕೆಯ ಕಾಲದಲ್ಲಿ ಕೆಳಲಾದಿರಾಯ ಭಂಡಾರಿ ರಾಮಯ್ಯನ ಮಗ ರಾಮಣ್ಣ. ಹೊನ್ನಪ್ಪಗವುಡರು 
ಹನಿವೂರಿನಲ್ಲಿ (ಈಗಿನ ಹನಿಯೂರು) ಬುಧವಾರದ ಸಂತೆಯನಿರಿಸಲು ಊರಪಟ್ಟಣಸ್ಟಾಮಿಯಾದ 
ರಾಘವಸೆಟ್ಟಿಯ ಮಗ ಮಸಣಿಸೆಟ್ಟ ಹಾಗೂ ತಂಗಿ ಗಿರಿಜೆಯ ಮಗ ಚವಣಸೆಟ್ಟಿಯರಿಗೆ ಹನಿವೂರಿನ 
ಹಿರಿಯ ಕೆರೆಯ ಕೆಳಗೆ ಸಲಗೆ-6 ಬೆದ್ದಲು ಭೂಮಿಯನ್ನು ದಾನಕೊಟ್ಟು, ಇವರಿಗೆ ಹದಿನಾಲ್ಕು 
ಪಟ್ಟಣದಲ್ಲಿ ದಂಡ ಹಾಗೂ ತಪ್ಪುತವುಡಿ ತೆರಿಗೆಗಳಿಂದ ವಿನಾಯಿತಿ ನೀಡಿರುವುದನ್ನು ಕಾಣಬಹುದು. 


ಕ್ರಿಶ. 1318ರ ಮಾಗೇನಹಳ್ಳಿಯ ಶಾಸನದಲ್ಲಿ" ಹೊಯ್ದಳ ದೊರೆ ಮೂರನೇ ಬಲ್ಲಾಳನ 
ಕಾಲದಲ್ಲಿ ಮಹಾಮಂಡಲೇಶ್ವರ ಸೋಮರಸನು ಮುಗುಳನಹಳ್ಳಿಯನ್ನು (ಈಗಿನ ಮಾಗೇನಹಳ್ಳಿ) 
ಪಟ್ಟಣವನ್ನಾಗಿಸಿ, ಸಂತೆಯನ್ನು ಕಟ್ಟಿಸಿ ಚಿಟ್ಟಾರಿ ಬಲಸೆಟ್ಟಿ ಮಸಣಸೆಟ್ಟಿಯರಿಗೆ ದಾನಕೊಟ್ಟು 
ಶಿಲಾಶಾಸನ ಹಾಕಿಸಿದ ವಿವರವಿದೆ. ಮಳೂರು ಗ್ರಾಮದ ಕ್ರಿಶ. 1326ರ ಶಾಸನದಲ್ಲಿ ಹೊಯಲಳ ದೊರೆ 
ವೀರಬಲ್ಲಾಳನ ಕಾಲದಲ್ಲಿ ಮಹಾಪ್ರಧಾನನಾದ ಸಿಂಗೆಯದಣ್ಣಾಯಕ ಆಶ್ರಯ ಅಧಿಕಾರಿ ಪೆರ್ಮದಡಿ 
ಎಂಬುವನು ಮುಡಿಗೊಂಡಚೋಳ ಮಂಡಲದ ಮಹಾಶ್ರಮದ ಶ್ರೀಮದನಾದಿ ಅಗಹಾರ ಹಿರಿಯ 
ಮಳವೂರಾದ ಶ್ರೀರಾಜೇಂದಸಿಂಹ್ಮ ಚತುರ್ವೇದಿ ಮಂಗಲದ ಶ್ರೀಮನ್ನಹಾ ವಡ್ಡಬ್ಯವಹಾರಿಗಳ 
ನಾನಾದೇಸಿನಖರ ಮೊದವರಿಗೆ "ನರಸಿಂಹಪಟ್ಟಣ” ಎಂಬ ಪಟ್ಟಣವನ್ನು ಕಟ್ಟಿಸಿ ದಾನ ನೀಡಿದ 
ವಿವರವಿದೆ." ಇದೇ ಶಾಸನದಲ್ಲಿ ಈ ಪಟ್ಟಣಕ್ಕೆ ಅಪ್ಪಸೆಟ್ಟಿಯರ ಜಯಸಿಂಗನು 
ಪಟ್ಟಣಸ್ಥಾಮಿಯಾಗಿದ್ದ ಎಂದು ತಿಳಿಯುತ್ತದೆ. 


ಕ್ರಿಶ. 1331ರ ಬೇವೂರು ಗ್ರಾಮದ ಶಾಸನದಲ್ಲಿ ಹೊಯ್ದಳ ದೊರೆ ಮೂರನೇ 
ವೀರಬಲ್ಲಾಳನ ಕಾಲದಲ್ಲಿ ನಾಗರಸ ಎಂಬುವನು ಬೇಹೂರಿನ ತೆಂಕಣದಲ್ಲಿ "'ಬೊಮ್ಮರಸಪಟ್ಟಣ' 
ಎಂಬ ಪಟ್ಟಣವನ್ನು ಕಟ್ಟಿಸಿ ಹರಿಬಸೆಟ್ಟಿಗೆ ದಾನಕೊಟ್ಟು ತೆರಿಗೆಗಳಿಂದ ವಿನಾಯಿತಿ ನೀಡಿದ ವಿವರವಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 404 


ಜೊತೆಗೆ ಈ ಪಟ್ಟಣದ ಚತುಸ್ಲೀಮೆಯಲ್ಲಿ ಹಸುಬೆಯ ಕಲ್ಲನ್ನು ನೆಟ್ಟು ದಾನ ಕೊಟ್ಟ ವಿವರವಿದೆ. 
ಇದರಿಂದ ಪಟ್ಟಣದ ವಿಸ್ತಾರ ಗೊತ್ತಾಗುವುದಲ್ಲದೆ ಸೀಮಾವ್ಯಾಜ್ಯ ಸಂಭವಿಸುವುದೂ ತಪ್ಪುತ್ತಿತ್ತು. 


ಕ್ರಿಶ. 1438ರ ಕೃಷ್ಣಪುರದ ಶಾಸನದಲ್ಲಿ" ವಿಜಯನಗರದ ದೊರೆ ಪ್ರತಾಪದೇವರಾಯನ 
ಕಾಲದಲ್ಲಿ ಪ್ರಧಾನ ಪೆರುಮಾಳೆದೇವ ಹಾಗೂ ಆತನ ಅಣ್ಣ ತಿರುಮಲನಾಥ ಒಡೆಯರು ಅಂಕಸೆಟ್ಟಿಯ 
ಮಗ ಆಳಗಿಸೆಟ್ಟಿಯರ ಮೂಲಕ "ತಿರುಮಲನಾಥಪುರ' ಎಂಬ ಪಟ್ಟಣವನ್ನು ಕಟ್ಟಿಸಿ ದಾನ ನೀಡಿದ 
ವಿವರವಿದೆ. ಚನ್ನಪಟ್ಟಣ ರಾಜ್ಯದ ಕಿಜುಗೂರು ಸ್ಥಳದ ನಲ್ಲತ್ತು ವರಹಗಳ ಉತ್ಪತ್ತಿಯಿದ್ದ ಬೆಟ್ಟವಳ್ಳಿ 
ಎಂಬ ಗ್ರಾಮ ಬಹಳ ಕಾಲದಿಂದ ಹಾಳಾಗಿ ನಿರ್ನಾಮವಾಗಿತ್ತು. ಆ ಊರಿನಲ್ಲಿ ಹುಲ್ಲುಗರಿಕೆಗಳು 
ಬೆಳದು ನೆಲವೆಲ್ಲ ಬಂಜರಾಗಿತ್ತು. ಅಲ್ಲಿನ ಭೂಮಿಯೆಲ್ಲವೂ ದನಕರುಗಳು ಮೇಯುವ ಸ್ಥಳವಾಗಿತ್ತು. 
ಇದನ್ನು ಗಮನಿಸಿದ ಇವರು, ಅಲ್ಲಿ ಮತ್ತೊಂದು ಪಟ್ಟಣವನ್ನು ನಿರ್ಮಿಸಲು ಅಳಗಿಸೆಟ್ಟಿಗೆ 
ಸರ್ವಮಾನ್ಯವಾಗಿ ಆ ಸ್ಥಳವನ್ನು ದಾನ ನೀಡಿದರು. ಅವನು ತನ್ನ ಕೈಯಿಂದ ಬಹಳ ಹಣವನ್ನು 
ಖರ್ಚುಮಾಡಿ "ಶಿರುಮಲನಾಥಪುರ' ಎಂಬ ಪಟ್ಟಣವನ್ನು ಕಟ್ಟಿಸಿ ಮರಗಳನ್ನು ನೆಟ್ಟು ಎರಡು 
ಕೆರೆಗಳನ್ನು ನಿರ್ಮಾಣ ಮಾಡಿದನೆಂದು ತಿಳಿಯುತ್ತದೆ. 


ಹೀಗೆ ಮೇಲಿನ ಶಾಸನಗಳನ್ನು ಗಮನಿಸಿದಾಗ ಅರಸನ ಸಂಪ್ರೀತಿಗಾಗಿಯೇ, ಶುಭ- 
ಹಾರೈಕೆಗಾಗಿಯೇ ಅಧಿಕಾರಿಗಳು ಕಟ್ಟಿಸಿದ ಪಟ್ಟಣಗಳಿಗೆ ಅರಸನ ಹೆಸರಿಡುವುದು ಸಾಮಾನ್ಯವಾಗಿತ್ತು 
ಎಂದು ತಿಳಿಯುತ್ತದೆ. ಪಟ್ಟಣ ನಿರ್ಮಾಣ ಕಾರ್ಯ ಕೈಗೊಂಡವರಲ್ಲಿ ಗಾಡ, ಪ್ರಭುಗಳು ಅಧಿಕ 
ಸಂಖ್ಯೆಯವರಾಗಿದ್ದಾರೆ. ಗ್ರಾಮದ ಹಿರಿಯ ಹಾಗೂ ಪ್ರಮುಖ ಆಡಳಿತಾಧಿಕಾರಿಗಳಾದ ಗೌಡ, 
ಪ್ರಭುಗಳು ಪಟ್ಟಣ ಕಟ್ಟಿಸುವುದರಲ್ಲಿ ತೋರಿಸಿದ ಆಸಕ್ತಿ, ಒಲವು, ಹುಮ್ಮಸ್ಸು ಕಾರಣವಾಗಿ ಗ್ರಾಮಗಳು 
ವ್ಯಾಪಾರ ಚಟುವಟಿಕೆಯ ಪ್ರಧಾನ ಕೇಂದ್ರ ಸ್ಥಳಗಳಾಗಿ ರೂಪುಗೊಂಡವು. ಇದರಿಂದ ಅಂದಿನ ಜನರ 
ಜೀವನ ಮಟ್ಟ ಸುಧಾರಣೆಯಾಗಲು ಸಾಧ್ಯವಾಯಿತು ಎನ್ನಬಹುದು. 


ನಾಣ್ಯ ಪದತಿ : 
fa) 


ಪ್ರಾಚೀನ ಕಾಲದಲ್ಲಿ ನಾಣ್ಯಗಳನ್ನು ಚಿನ್ನ, ಬೆಳ್ಳಿ ತಾಮ್ರ ಮೊದಲಾದ ಲೋಹಗಳಿಂದ 
ತಯಾರಿಸುತ್ತಿದ್ದರು. ನಾಣ್ಯಗಳನ್ನು ಟಂಕಿಸುತ್ತಿದ್ದ ಸ್ಥಳಗಳನ್ನು "ಕಮ್ಮಟ'ಗಳೆಂದು ಕರೆಯುತ್ತಿದ್ದರು. 
ಚನ್ನಪಟ್ಟಣ ತಾಲ್ಲೂಕಿನ ಶಾಸನಗಳಲ್ಲಿ ಉಲ್ಲೇಖವಿರುವ ಜನರು ದಿನನಿತ್ಯದ ವ್ಯವಹಾರಗಳಿಗೆ 
ಬಳಸುತ್ತಿದ್ದ, ವಿವಿಧ ಬಗೆಯ ನಾಣ್ಯಗಳನ್ನು ಕುರಿತು ಈ ಕೆಳಗಿನಂತೆ ಚರ್ಚಿಸಬಹುದು. 


ಗದ್ಯಾಣ : ಇದು ಅತ್ಯಂತ ಗರಿಷ್ಠ ಮೌಲ್ಯದ ಚಿನ್ನದ ನಾಣ್ಯ ಶಾಸನಗಳಲ್ಲಿ ಗದ್ಮಾಣವನ್ನು 
ಸೂಚಿಸುವಾಗ "ಗ' ಎಂಬ ಸಂಕೇತ ಅಕ್ಷರವನ್ನು ಬಳಸಿರುವುದನ್ನು ಗಮನಿಸಬಹುದು.3' 
ಡಾ.ಅಳ್ಲೇಕರ್‌ರವರು ಗದ್ಯಾಣದ ತೂಕ 96 ಗೇನ್‌ಗಳು ಎಂದಿದ್ದಾರೆ. ಒಂದು ಗದ್ಯಾಣವು 10 
ಪಣಗಳಿಗೆ ಸಮವಾಗಿತ್ತು* ಚನ್ನಪಟ್ಟಣ ತಾಲ್ಲೂಕಿನ ಯಲಿಯೂರು, ಮಳೂರು, ಕೂಡ್ಲೂರು 
ಗ್ರಾಮಗಳಲ್ಲಿನ ಶಾಸನಗಳಲ್ಲಿ ಗದ್ಯಾಣದ ಉಲ್ಲೇಖವಿದೆ. ಚೋಳ ಹಾಗೂ ಹೊಯ್ದಳರ ಕಾಲದ 
ತಮಿಳಿನ ಶಾಸನಗಳಲ್ಲಿ ಗದ್ಯಾಣವನ್ನು "ಗಚ್ಛಾಣ” ಎಂದು ಕರೆಯಲಾಗಿದೆ.3 


ಕಳಂಜು : ಇದು ಚಿನ್ನದ ನಾಣ್ಯವಾಗಿತ್ತು ಇದು 48 ಗೇನ್‌ ತೂಕವುಳ್ಳದ್ದಾಗಿತ್ತು' ಎರಡು 
ಕಳಂಜುಗಳಿಗೆ ಒಂದು ಗದ್ಯಾಣವು ಸಮವಾಗಿತ್ತು5 ಈ ನಾಣ್ಯದ ಉಲ್ಲೇಖವು ತಾಲ್ಲೂಕಿನ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 405 


ಹೊಂಗನೂರು, ಮಳೂರುಪಟ್ಟ ಗ್ರಾಮಗಳ ಚೋಳರ ಕಾಲದ ತಮಿಳಿನ ಶಾಸನಗಳಲ್ಲಿ 
ಕಂಡುಬರುತ್ತದೆ. 


ಪೊನ್ನು : ಚಿನ್ನದ ನಾಣ್ಯವಾದ ಪೊನ್ನು ಅಥವಾ ಹೊನ್ನು ಪ್ರಾಚೀನ ಕಾಲದ ವ್ಯವಹಾರ 
ಸಾಧನವಾಗಿತ್ತು. ಹೊನ್ನು ವರಹದ ಅರ್ಧಭಾಗ, ಅಂದರೆ ಐದು ಹಣಕ್ಕೆ ಸಮ, ಇದು 26 ಗೇನ್‌ 
ತೂಕ ಹೊಂದಿತ್ತು ಈ ನಾಣ್ಯವನ್ನು "ಹೊನ್ನು' ಎಂತಲೂ ಕರೆಯುತ್ತಿದ್ದರು.” ಹೊನ್ನಿನ ಬಳಕೆ 
ಚೋಳರ ಕಾಲದಿಂದಲೂ ಕಂಡುಬರುತ್ತದೆ. ನಂತರದಲ್ಲಿ ಹೊಯ್ಲಳ-ವಿಜಯನಗರ ಅರಸರ 
ಕಾಲದಲ್ಲಿಯೂ ಚಲಾವಣೆಯಲ್ಲಿತ್ತು ಎಂದು ಶಾಸನಗಳಿಂದ ತಿಳಿಯುತ್ತದೆ.” 


ಪಾಗಮ್‌ (ಹಾಗ) : ಪಣಕ್ಕಿಂತ ಕಡಿಮೆ ಬೆಲೆಯ ನಾಣ್ಯ ಪಣದ 78 ಭಾಗ ಎಂದು 
ತಿಳಿಯುತ್ತದೆ. ಹೊಯ್ದಳರ ಕಾಲದಲ್ಲಿ ಪಾಗಮ್‌ ನಾಣ್ಯ ಪ್ರಕಾರವು ಪ್ರಚಲಿತದಲ್ಲಿತೆಂದು ಮಳೂರಿನ 
ಕ್ರಿ.ಶ. 1169ರ ತಮಿಳಿನ ಶಾಸನವೊಂದರಿಂದ ತಿಳಿಯುತ್ತದೆ.3 ತಮಿಳಿನ ಶಾಸನಗಳಲ್ಲಿ "“ಪಾಗಮ್‌ 
ಎಂದು ಕರೆದರೆ, ಕನ್ನಡ ಭಾಷೆಯ ಶಾಸನಗಳಲ್ಲಿ "ಹಾಗ' ಎಂದು ಕರೆಯಲಾಗಿದೆ. 


ಪಣ : ಇದು ಚಿನ್ನದ ನಾಣ್ಯವಾಗಿದ್ದು, ಜೋಳ, ಹೊಯ್ದಳ, ವಿಜಯನಗರ ಅರಸರ ಕಾಲದಲ್ಲಿ ಹೆಚ್ಚು 
ಚಲಾವಣೆಯಲ್ಲಿತ್ತು ಒಂದು ಗದ್ಯಾಣವು ಹತ್ತು ಪಣಗಳಿಗೆ ಸಮವಾಗಿದ್ದವು. ಒಂದು ಪಣವು ನಾಲ್ಕು 
ಹಾಗಗಳಿಗೆ ಸಮವಾಗಿದ್ದು, 6.2 ಗೇನ್‌ ತೂಕವನ್ನು ಹೊಂದಿತ್ತು ಎಂದು ತಿಳಿಯುತ್ತದೆ.35 “ಪಣ” 
ನಾಣ್ಯವನ್ನು "'ಹಣ'ವೆಂತಲೂ ಕರೆಯಲಾಗುತ್ತಿತ್ತು ತಾಲ್ಲೂಕಿನ ಮಳೂರು, ಕೂಡ್ಲೂರು, ಯಲಿಯೂರು 
ಗ್ರಾಮಗಳ ಶಾಸನಗಳಲ್ಲಿ "ಪಣಂ' ನಾಣ್ಯದ ಉಲ್ಲೇಖವಿರುವುದನ್ನು ಕಾಣಬಹುದು." 


ಈ ಮೇಲೆ ಉಲ್ಲೇಖಿಸಿದ ನಾಣ್ಯಗಳಲ್ಲದೇ ಕಾಣಿ, ವೀಸ, ಬೇಳ, ಕಾಗಿನಿ, ತಾರ ಮೊದಲಾದ 
ನಾಣ್ಯಗಳು ಅಸ್ತಿತ್ವದಲ್ಲಿದ್ದವು ಎಂದು ತಿಳಿಯುತ್ತದೆ. ಈ ಲೋಹ ನಾಣ್ಯಗಳ ಮೇಲೆ 
ಚಿತ್ರಣಗೊಂಡಿರುವ ಚಿಹ್ನೆಯನ್ನು ಈ ಕೆಳಗಿನಂತೆ ವಿಶ್ಲೇಷಿಸಬಹುದು. 


ಗಂಗರ ಕಾಲದ ನಾಣ್ಯಗಳ ಮುಂಭಾಗದಲ್ಲಿ ಆನೆಯೂ, ಹಿಂಭಾಗದಲ್ಲಿ ಹೂವಿನ ಚಿತ್ರ ಮತ್ತು 
ಬರಹಗಳಿರುತ್ತವೆ. ಹೊಯ್ದಳರ ಕಾಲದ ವಿಷ್ಣುವರ್ಧನನ ನಾಣ್ಯಗಳ ಮುಂಭಾಗದಲ್ಲಿ ಸೂರ್ಯ, ಚಂದ 
ಮತ್ತು ಎರಡು ಸಿಂಹಗಳಿದ್ದರೆ, ಹಿಂಭಾಗದಲ್ಲಿ "ಶ್ರೀ ತಲಕಾಡುಗೊಂಡ' ಎಂಬ ಬರಹವಿರುತ್ತದೆ. 
ಮೂರನೇ ನರಸಿಂಹನ ಕಾಲದ ನಾಣ್ಯಗಳ ಮುಂಭಾಗದಲ್ಲಿ ಸಿಂಹದ ಮೇಲೆ ಕುಳಿತಿರುವ 
ದುರ್ಗಾದೇವಿ ಚಿತ್ರವಿದ್ದರೆ, ಹಿಂಭಾಗದಲ್ಲಿ "ಶ್ರೀಪ್ರತಾಪ ನಾರಸಿಂಹ' ಎಂಬ ಕನ್ನಡ ಲಿಪಿಯ ಬರವಣಿಗೆ 
ಇರುತ್ತದೆ. ವಿಜಯನಗರ ಅರಸರ ಕಾಲದ ನಾಣ್ಯ ಪದ್ಧತಿಯು ದಕ್ಷಿಣ ಭಾರತದ ನಾಣ್ಯಶಾಸ್ತ್ರ 
ಇತಿಹಾಸದಲ್ಲಿ ಸುವರ್ಣಯುಗವೆಂದು ಪರಿಗಣಿತವಾಗಿದೆ. ಇವರು ತಮ್ಮ ನಾಣ್ಯಗಳಲ್ಲಿ ಹನುಮಂತ, 
ಶ್ರೀರಾಮ, ನರಸಿಂಹ, ಲಕ್ಷ್ಮಿನಾರಾಯಣ, ಸರಸ್ಪತಿ, ವೆಂಕಟೇಶ್ವರ, ಬಾಲಕೃಷ್ಣ, ವರಾಹ, ಸಿಂಹ, ಆನೆ, 
ಗರುಡ, ನಂದಿ, ಗಂಡುಭೇರುಂಡಗಳ ಚಿತ್ರಗಳನ್ನು ಟಂಕಿಸುತ್ತಿದ್ದರು. ಈ ವಂಶದ ಅರಸರು ತಮ್ಮ 
ಹೆಸರಿನ ಮೊದಲು "ಪ್ರತಾಪ' ಎಂಬ ಬಿರುದನ್ನು ಮುದ್ರಿಸಿದರು.3 ಇವರ ನಾಣ್ಯಗಳ ಮೇಲೆ ಕನ್ನಡ, 
ತೆಲುಗು ಮತ್ತು ನಾಗರಿ ಲಿಪಿಯ ಬರಹಗಳಿರುವುದನ್ನು ಕಾಣಬಹುದು.3 


ವಿಜಯನಗರ ಅರಸರ ಕಾಲದಲ್ಲಿ ಕ್ರಿಶ. 16-17ನೇ ಶತಮಾನದಲ್ಲಿ ಚನ್ನಪಟ್ಟಣ ರಾಜ್ಯವನ್ನು 
ಆಳ್ಲಿಕೆ ಮಾಡಿದ ಚನ್ನಪಟ್ಟಣ ಪಾಳೆಯಗಾರರು ತಾಮ್ರದ ನಾಣ್ಯಗಳನ್ನು ಟಂಕಿಸಿ, ಪ್ರಚುರಗೊಳಿಸಿದ್ದರು 
ಎಂದು ತಿಳಿಯುತ್ತದೆ. ಈ ಮನೆತನದ ಜಗದೇವರಾಯನ ತಾಮದ ನಾಣ್ಯಗಳು ಇತ್ತೀಚೆಗೆ ದೊರೆಫಿವೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 406 


ಈ ನಾಣ್ಯಗಳ ತೂಕ 40 ಗೇನ್‌, ಅಳತೆ 0.7” ಇದ್ದು, ಮುಂಭಾಗದಲ್ಲಿ ಗಂಡಭೇರುಂಡದ ಚಿತ್ರವಿದ್ದು, 
ಹಿಂಭಾಗದಲ್ಲಿ ಎರಡು ಸಾಲುಗಳಲ್ಲಿ "ಜಗದೇವ' ಅಥವಾ "ಜಗದೇವರಾಯ' ಎಂಬ ಕನ್ನಡದ 
ಬರವಣಿಗೆಯಿದೆ.3 ಜಗದೇವರಾಯನ ಮಗನಾದ ಅಂಕುಶರಾಯನೂ ತನ್ನ ಹೆಸರಿನಲ್ಲಿ 
ತಾಮನಾಣ್ಯಗಳನ್ನು ಪ್ರಕಟಿಸಿದ್ದನು. ಈ ತಾಮ್ರನಾಣ್ಯಗಳು 0.6” ಅಗಲ, 0.15" ದಪ್ಪ, 3.2 ಗ್ರಾಂ 
ತೂಕವಿದ್ದು, ಮುಂಭಾಗದಲ್ಲಿ ಬಲಕ್ಕಿರುವ ಎರಡು ಅಂಕುಶಗಳು, ಸೂರ್ಯಚಂದ್ರ ಪಕ್ಕದಲ್ಲಿ ಎರಡು 
ರಾಜದಂಡಗಳಿದ್ದರೆ, ಹಿಂಭಾಗದಲ್ಲಿ ಎರಡು ಸಾಲಿನಲ್ಲಿ "ಅಂಕುಶರಾಯ'” ಎಂಬ ಕನ್ನಡ 
ಬರಹವಿದೆ.*” 


ಚನ್ನಪಟ್ಟಣ ಪಾಳೇಗಾರರಲ್ಲೇ ಪ್ರಸಿದ್ಧನಾದ ಇಮ್ಮಡಿ ಜಗದೇವರಾಯನ ತಾಮ್ರನಾಣ್ಯಗಳ 
ಮುಂಭಾಗ "ಕಮಾನೊಂದರಿಂದ ಸುತ್ತುವರೆದಿರುವ ಜೋಡಿ ಅಂಕುಶವಿದ್ದರೆ, ಹಿಂಭಾಗ “ಯಿಮಡಿ 
ಜಗದೇವ' ಎಂಬ ಮೂರು ಸಾಲಿನಲ್ಲಿರುವ ಕನ್ನಡ ಬರಹವಿದೆ. ಈ ನಾಣ್ಯಗಳು 3.2 ಗ್ರಾಂ ತೂಕ, 14 
ಮೀ.ಮೀ. ವ್ಯಾಸವನ್ನು ಹೊಂದಿದ್ದವು ಎಂದು ತಿಳಿಯುತ್ತದೆ. ವಿಜಯನಗರದ ಅರಸರ 
ಸಾಮಂತರಾಗಿದ್ದ ಚನ್ನಪಟ್ಟಣ ಪಾಳಯಗಾರರು ಹಾಗೂ ಯಲಹಂಕದ ನಾಡಪ್ರಭುಗಳು 
ಪ್ರಬಲರಾಗಿದ್ದರಿಂದ ತಾಮದ ನಾಣ್ಯಗಳನ್ನು ಟಂಕಿಸುತ್ತಿದ್ದರು. ಇವರ ನಾಣ್ಯಗಳ ಜೊತೆಯಲ್ಲಿಯೇ 
ಪ್ರಭುಗಳ ನಾಣ್ಯಗಳೂ ಒಟ್ಟೊಟ್ಟಿಗೆ ಚಲಾವಣೆಯಲ್ಲಿರುತ್ತಿದ್ದವು ಎಂದು ತಿಳಿಯುತ್ತದೆ. 


ಪ್ರಾಚೀನ ಕಾಲದ ಸಾಲಸೌಲಭ್ಯಗಳು : 


ಈಗಿನ ಕಾಲದಲ್ಲಿ ಸಾರ್ವಜನಿಕರಿಗೆ ಸಾಲ ಸೌಲಭ್ಯವಿರುವಂತೆ ಪ್ರಾಚೀನ ಕಾಲದಲ್ಲಿಯೂ 
ಸಾಲವನ್ನು ನೀಡುತ್ತಿದ್ದುದನ್ನು ಶಾಸನಗಳಲ್ಲಿ ಗುರುತಿಸಬಹುದು. ಅಂದಿನ ಕಾಲದಲ್ಲಿ ವರ್ತಕರು, 
ಶ್ರೀಮಂತರು, ಗ್ರಾಮಸಭೆಗಳು, ಮಹಾಜನ ಸಮಿತಿಗಳು, ದೇವಸ್ಥಾನಗಳು ಸಾರ್ವಜನಿಕರಿಗೆ ಹಣವನ್ನು 
ಸಾಲವಾಗಿ ನೀಡಿ ಬಡ್ಡಿಯನ್ನು ವಸೂಲಿ ಮಾಡುತ್ತಿದ್ದವು.55” ಆದರೆ ಶಾಸನಗಳಲ್ಲಿ ಸಾಲ ಪಡೆಯಲು 
ಬೇಕಾದ ಅರ್ಹತೆಗಳು, ಸಾಲದ ಮೂಲಗಳು ಹಾಗೂ ಬಡ್ಡಿದರಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳು 
ಲಭ್ಯವಾಗುವುದಿಲ್ಲ. ಚನ್ನಪಟ್ಟಣ ತಾಲ್ಲೂಕಿನ ಶಾಸನಗಳಲ್ಲಿ ಸಾಲಸೌಲಭ್ಯದ ನಿಬಂಧನೆಗಳು, ಹಣವನ್ನು 
ಠೇವಣಿಯಾಗಿಟ್ಟು ಬಡ್ಡಿ ವಿಧಿಸುವ ವಿಚಾರಗಳು ದಾಖಲಾಗಿರುವುದನ್ನು ಕಾಣಬಹುದು. 


ಮಳೂರು ಗ್ರಾಮದ ಕ್ರಿಶ. 1139ರ ತಮಿಳಿನಲ್ಲಿರುವ ಶಾಸನವೊಂದರಲ್ಲಿ ಅಂಗೀಪುರಂನ 
ತಿರುವರಂಗ ಮಾಲಿಭಟ್ಟನ್‌ ಎಂಬುವನು ಮಳವೂರಿನ ಕೈಲಾಸಂ ಒಡೆಯರ್‌ ದೇವಾಲಯದ 
ಪೂಜಾರಿಗಳ ಬಳಿ ಒಂದು ಗದ್ಯಾಣ ಹಾಗೂ ಐದು ಪಣವನ್ನು ಠೇವಣಿಯಾಗಿಟ್ಟು ಆ ಹಣದ 
ಬಡ್ಡಿಯಿಂದ ದೇವರಿಗೆ ಬೆಳಗಿನ ನೈವೇದ್ಯಕ್ಕಾಗಿ ಅಕ್ಕಿಯನ್ನು ಮತ್ತು ನಂದಾದೀಪಕ್ಕಾಗಿ ಎಣ್ಣೆಯನ್ನು 
ಒದಗಿಸಬೇಕೆಂಬ ನಿಯಮ  ವಿಧಿಸಿದ್ದನೆಂಬ ವಿಷಯವನ್ನು ತಿಳಿಸುತ್ತದೆ. ಕ್ರಿಶ. 1169ರಲ್ಲಿ 
ಅವಡೈಯಾಂಡಿ ಎಂಬುವನು ಇದೇ ದೇವಾಲಯದ ಪೂಜಾರಿಗೆ ನಾಲ್ಕು ಪಣವನ್ನು ನೀಡಿ 
ಅದರಿಂದ ಬರುವ ಬಡ್ಡಿಯಿಂದ ದೇವರಿಗೆ ದೀಪ ಉರಿಸಬೇಕೆಂಬ ಷರತ್ತು ವಿಧಿಸಿರುವುದನ್ನು 
ಶಾಸನವೊಂದರಲ್ಲಿ ದಾಖಲಾಗಿದೆ." 


ಅಂದಿನ ಕಾಲದಲ್ಲಿಯೇ ಒಡಂಬಡಿಕೆ ಪತ್ರವನ್ನು ಬರೆದುಕೊಟ್ಟು ಸಾಲವನ್ನು 
ಪಡೆಯಬೇಕಾಗಿತ್ತು ಎಂದು ಶಾಸನಗಳಿಂದ ತಿಳಿಯುತ್ತದೆ. ಇಲ್ಲಿನ ಶಿಲಾಶಾಸನಗಳಲ್ಲಿಯೇ ಈ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 407 


ಒಡಂಬಡಿಕೆ ವ್ಯವಹಾರ ದಾಖಲಾಗಿರುವುದನ್ನು ಕಾಣಬಹುದು. ಕ್ರಿ.ಶ. 1014ರ ಮಳೂರುಪಟ್ಟ ಗ್ರಾಮದ 
ನಾರಾಯಣಸ್ವಾಮಿ ದೇವಾಲಯದಲ್ಲಿರುವ ಶಾಸನವೊಂದು" ಸಾಲ ಮತ್ತು ಬಡ್ಡಿಯ ವ್ಯವಹಾರದ 
ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಒದಗಿಸುತ್ತದೆ. ವಣ್ಣೂರು ಗ್ರಾಮಸಭೆಯ ಸದಸ್ಯರಾದ ಸುಬ್ರಮಣಿ, 
ಜನ್ನಯ್ಯ, ದಿವಾಕರೈಯನ್‌ ಮತ್ತಿತರರು ಮಣಲೂರಿನ ಭಾಗವಾದ ನಿಗರಿಲಿ ಜಚೋಳಪುರಂನಲ್ಲಿರುವ 
ಜಯಗೊಂಡ ಜೋಳ ವಿಣ್ಣಾಗರ್‌ ದೇವರ ಅರ್ಚಕರಿಗೆ ಸಹಿ ಮಾಡಿ ನೀಡಿದ ಒಡಂಬಡಿಕೆ ಪತ್ರದ 
ಕಮ ಹೀಗಿದೆ : 


"ನಾವು ಮೇಲ್ಕಂಡ ದೇವರ ಉಗ್ರಾಣದಿಂದ, ಪೂಜಾರಿಗಳ ಮುಖಾಂತರ 320 ಕಲಂ 
ಭತ್ತವನ್ನು "'ಮರಕ್ಕಾಲ್‌'ನಲ್ಲಿ ಅಳತೆ ಮಾಡಿ ಸ್ಟೀಕರಿಸಿದ್ದೇವೆ. ಮೇಲ್ಕಂಡ ಪರಿಮಾಣಕ್ಕೆ ಬಡ್ಡಿಯಾಗಿ, 
ಒಂದು ವರ್ಷಕ್ಕೆ 3 ಕುಜಖುಣಿ ಮತ್ತು 2 ನಾಟಿ ದರದಂತೆ ಭತ್ತವನ್ನು ದೇವಸ್ಥಾನಕ್ಕೆ ತಂದು ಎಲ್ಲವನ್ನು 
ಮರಕ್ಕಾಲ್‌ನಲ್ಲಿ ಅಳತೆ ಮಾಡಿ ಸೂರ್ಯಚಂದರು ಇರುವರೆಗೂ ನೀಡುತ್ತೇವೆ. ಕಲ್ಲು, ಮಣ್ಣಿನ ಹೆಂಟಿ, 
ಮೊಳಕೆ ಮತ್ತು ಜಳ್ಳುಗಳಿಂದ ಹೊರತು ಪಡಿಸಿದ 100 ಕಲಂ ಭತ್ತದ ಕ್ರಮ ಎಂತೆಂದರೆ- 50 ಕಲಂ 
ಬಿಳಿ ಭತ್ತವನ್ನು ವಸಂತ ಯತುವಿನ ಬೆಳೆಯಲ್ಲಿಯೂ ಮತ್ತು 50 ಕಲಂ ಕಪ್ಪು ಭತ್ತವನ್ನು ಬೇಸಿಗೆ 
ಬೆಳೆಯಲ್ಲಿಯೂ ನೀಡುತ್ತೇವೆ. ಈ ರೀತಿಯಾಗಿ ತೆಗೆದುಕೊಂಡ ಸಾಲಕ್ಕೆ ನೀಡುವ ಬಡ್ಡಿಯ ರೂಪದ 
ಧಾನ್ಯದ ವಿವರಣೆಯನ್ನು ಸೂಚಿಸಿ, ನಂತರ- ನಾವು ಕೊಡಬೇಕಾಗಿರುವ ಧಾನ್ಯವನ್ನು ಪಡೆಯಲು 
ಬರುವವರಿಗೆ ಪ್ರತಿದಿನ ಎರಡು ಹೊತ್ತಿನ ಪೂರ್ತಿ ಊಟವನ್ನು ನೀಡುತ್ತೇವೆ. ಆದರೆ ಇವರು ಬೆಂಕಿ 
ಮತ್ತು ನೀರನ್ನು ಹಳ್ಳಿಯೊಳಕ್ಕೆ ತರಕೂಡದು; ಇತರೆ ಹಳ್ಳಿಗಳ ಜೊತೆಯಲ್ಲಿ 
ಸಂಪರ್ಕವಿಟ್ಟುಕೊಳ್ಳಬಾರದು ಮತ್ತು ವಸೂಲಾತಿಯ ದೃಷ್ಟಿಯಿಂದ ಗೋವುಗಳನ್ನು ಕರೆತರಬಾರದು. 
ಈ ವಸೂಲಾತಿಗಾಗಿ ಬರುವವರಿಗೆ ಬೇರೆ ಯಾರಾದರೂ ತೊಂದರೆ ಉಂಟು ಮಾಡಿದರೆ, ಅದರಿಂದ 
ಉಂಟಾಗುವ ಆಘಾತಗಳಿಗೆ ತೊಂದರೆ ಮಾಡಿದವರೇ ಜವಬ್ದಾರರಾಗುತ್ತಾರೆ ಎಂಬ ಕಟ್ಟುಪಾಡನ್ನು 
ತಿಳಿಸಿರುವುದಲ್ಲದೇ. ಒಂದು ವೇಳ ನಾವೇನಾದರೂ ಈ ಭತ್ತವನ್ನು ತಲುಪಿಸಲು ತಪ್ಪಿದ್ದಲ್ಲಿ 
ಧರ್ಮವನ್ನು ಕಾಪಾಡುತ್ತಿರುವ ನೀವು 1000 ಕಳಂಜುವಿನ ಚಿನ್ನವನ್ನು ದಂಡವಾಗಿ ಹಾಕುವುದು 
ಮತ್ತು ಭತ್ತವನ್ನು ಕೊಡಲು ಒತ್ತಾಯಪಡಿಸುವುದು'*” ಎಂದು ಒಡಂಬಡಿಕೆ ಪತ್ರವನ್ನು ಬರೆದು 
ಸಾಲವನ್ನು ತೆಗೆದುಕೊಂಡಿರುವ ವಿಷಯವನ್ನು ಈ ಶಾಸನವು ದಾಖಲಿಸಿದೆ. 


ಈ ಶಾಸನದಲ್ಲಿ ಉಲ್ಲೇಖಿತವಾಗಿರುವಂತೆ ಬೆಂಕಿ ಮತ್ತು ನೀರನ್ನು ಹಳ್ಳಿಯೊಳಕ್ಕೆ ತರಕೂಡದು; 
ಅಕ್ಕಪಕ್ಕದ ಹಳ್ಳಿಗಳೊಡನೆ ಸಂಪರ್ಕವಿಟ್ಟುಕೊಳ್ಳಬಾರದು; ಹಾಗೂ ವಸೂಲಾತಿಗಾಗಿ ಗೋವುಗಳನ್ನು 
ಕರೆತರಬಾರದು ಎನ್ನುವಂಥ ಕಟ್ಟುಪಾಡುಗಳನ್ನು ಗಮನಿಸಿದಾಗ, ಜನಗಳ ಸಂಪರ್ಕದಿಂದ ಚಾಡಿ 
ಮಾತುಗಳು ಉದ್ಭವಿಸಿ ಹಾನಿಕಾರಕ ವಸ್ತುವಾದ ಬೆಂಕಿಯಿಂದ ತೊಂದರೆ ಉಂಟಾಗಬಹುದು. 
ಲಂಚರುಷುವತ್ತುಗಳಿಂದ ಮಾನಸಿಕವಾಗಿ ಬದಲಾವಣೆಗಳಾಗಿ ಕಿರುಕುಳ ಕೊಡುವಂಥ ಸಂದರ್ಭ 
ಸಂಭವಿಸಬಹುದು ಮತ್ತು ಗೋವುಗಳನ್ನು ಕರೆತರುವುದರಿಂದ ಫಸಲುಗಳನ್ನು ಹಾಳು ಮಾಡುವ 
ಮತ್ತು ಗೋಗ್ರಹಣವಾಗುವ ಸನ್ನಿವೇಶಗಳು ಬರಬಹುದು ಎನ್ನುವ ಅನುಮಾನಗಳಿಂದ ಈ ಮೇಲ್ಕಂಡ 
ನಿಬಂಧನೆಗಳನ್ನು ವಿಧಿಸುತ್ತಿದ್ದರು ಎಂದು ಹೇಳಬಹುದು. 


ಮಳೂರು ಗ್ರಾಮದ ಕ್ರಿಶ. 1050ರ ಶಾಸನವೊಂದರಲ್ಲಿ ಅಪ್ರಮೇಯ ನಂಬಿಯಾರ್‌ 
ಎಂಬುವನು 3 ಗಚ್ಚಾಣವನ್ನು ದಾನಕೊಟ್ಟು ಅದರಿಂದ ಬರುವ ಬಡ್ಡಿಯ ಹಣದಲ್ಲಿ ಅಪ್ರಮೇಯ 
ದೇವರ ನಂದಾದೀಪವನ್ನು ನಡೆಸಿಕೊಂಡು ಹೋಗಲು ಆಜ್ಞಾಪಿಸಿದ ವಿವರವಿದೆ. ಕ್ರಿಶ. 1058ರ 
ಶಾಸನದಲ್ಲಿ ಮಾಡಕ್ಕೂಡಿ ನಾನಮುಟ್ಟಿದೇವ ಎಂಬುವನು ಮಳವೂರಿನ ಅಪ್ರಮೇಯ ಪೆರುಮಾಳ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 408 


ದೇವಾಲಯಕ್ಕೆ 5 ಪಣವನ್ನು ದತ್ತಿಕೊಟ್ಟು, ಅದರಿಂದ ಬರುವ ಬಡ್ಡಿಯಿಂದ ದೇವಾಲಯದ 
ನಂದಾದೀಪಕ್ಕೆ ಬೇಕಾಗುವ ಎಣ್ಣೆಯನ್ನು ಖರೀದಿಸುವಂತೆ ಕರಾರು ಮಾಡಿದ ವಿವರ ದಾಖಲಾಗಿದೆ.3”್‌ 


ಹೀಗೆ ಪ್ರಾಚೀನ ಕಾಲದಲ್ಲಿ ಹಣವನ್ನು ಸಾಲವಾಗಿ ಕೊಟ್ಟು ಹಾಗೂ ಠೇವಣಿಯಾಗಿ ಇರಿಸಿ 
ಅದಕ್ಕೆ ಬಡ್ಡಿಯನ್ನು ವಸೂಲಿ ಮಾಡುವ ಪದ್ದತಿ ಚಾಲ್ತಿಯಲ್ಲಿತ್ತು ಎಂದು ತಿಳಿಯುತ್ತದೆ. ಜೊತೆಗೆ 
ಅಂದಿನ ಕಾಲದಲ್ಲಿ ದೇವಾಲಯಗಳಲ್ಲಿನ ಕೆಲಸ ಕಾರ್ಯಗಳನ್ನು ತಪ್ಪದಂತೆ ನಡೆಸಿಕೊಂಡು 
ಹೋಗಲು, ದೇವಾಲಯದ ಉಗ್ರಾಣದಿಂದ ಅಥವಾ ದಾನಿಗಳಿಂದ ಧಾನ್ಯವನ್ನೊ ಅಥವಾ ಹಣವನ್ನೊ 
ಸಾಲವಾಗಿ ನೀಡಿ ಅದಕ್ಕೆ ಬಡ್ಡಿಯ ರೂಪದಲ್ಲಿ ಧಾನ್ಯವನ್ನು ಸ್ಪೀಕರಿಸುತ್ತಿದ್ದುದು ಕಂಡುಬರುತ್ತದೆ. 


ಭೂಮಿಯ ಲೇವಾದೇವಿ ವ್ಯವಹಾರಗಳು 


ಪ್ರಾಚೀನ ಕಾಲದಲ್ಲಿ ಪ್ರಜೆಯು ತಾನು ಉಪಯೋಗಿಸುವ ಭೂಮಿಯ ಮೇಲೆ ಒಡೆತನವನ್ನು 
ಸಾಮಾನ್ಯವಾಗಿ ಹೊಂದಿರುತ್ತಿದ್ದ ಈತನಿಗೆ ತನ್ನ ಭೂಮಿಯನ್ನು ಮಾರುವ ಮತ್ತು ದತ್ತಿಯಾಗಿ 
ನೀಡುವ ಅಧಿಕಾರವಿತ್ತು. ರಾಜನಿಗೆ ಪ್ರಜೆಯು ತನ್ನ ಒಡೆತನದ ಭೂಮಿಗೆ ಸಂಬಂಧಿಸಿದಂತೆ 
ತೆರಿಗೆಯನ್ನು ಸಲ್ಲಿಸುತ್ತಿದ್ದ ಎಂದು ತಿಳಿಯುತ್ತದೆ. ಭೂಮಿಯ ಲೇವಾದೇವಿ ವ್ಯವಹಾರಗಳನ್ನು 
ಕುರಿತಂತೆ ಚನ್ನಪಟ್ಟಣ ತಾಲ್ಲೂಕಿನ ಶಾಸನಗಳು ಹಲವಾರು ವಿಷಯಗಳನ್ನು ದಾಖಲಿಸಿವೆ. 


ಅಂದಿನ ಕಾಲದಲ್ಲಿ ಆಸ್ತಿಗಾಗಿ ಸಂಬಂಧಿಸಿದಂತೆ ಕಲಹಗಳು ಸಂಭವಿಸುತ್ತಿದ್ದವು. ಈ 
ಕಲಹಗಳನ್ನು ತಡೆಯುವ ಉದ್ದೇಶದಿಂದ ರಾಜರು ಅನೇಕ ಕಾನೂನುಗಳನ್ನು ರೂಪಿಸಿದ್ದರು. 
ಹೊಯ್ದಳರ ಕಾಲದ ಅನೇಕ ಶಾಸನಗಳಲ್ಲಿ ಆಸ್ತಿಯ ಉತ್ತರಾಧಿಕಾರಕ್ಕೆ ಸಂಬಂಧಿಸಿದಂತೆ 
ಕಾಯಿದೆಯೊಂದನ್ನು ಜಾರಿಗೆ ತಂದಿರುವುದನ್ನು ಕಾಣಬಹುದು. ಚನ್ನಪಟ್ಟಣ ತಾಲ್ಲೂಕಿನ 
ಮಾಗೇನಹಳ್ಳಿಯ ಕ್ರಿಶ. 1318ರ ವೀರಬಲ್ಲಾಳನ ಕಾಲದ ಶಾಸನದಲ್ಲಿ” "ಅಣ್ಣನು ನಿಧನನಾದರೆ 
ಅವನ ಆಸ್ತಿಯು ಆತನ ತಮ್ಮನಿಗೆ ಸೇರಬೇಕು. ತಮ್ಮನು ನಿಧನನಾದರೆ ಅವನ ಆಸ್ತಿಯು ಆತನ 
ಅಣ್ಣನಿಗೆ ಸೇರಬೇಕು. ಅಣ್ಣತಮ್ಮಂದಿರ್ಯಾರು ಇಲ್ಲದಿದ್ದರೆ ನೆಂಟರಿಷ್ನರು, ತೊತ್ತಿನ ಮಗನಿಗೆ ಸೇರಬೇಕು. 
ಅವರ್ಯಾರು ಇಲ್ಲದಿದ್ದರೆ, ಅಂತಹ ಆಸ್ತಿಯು ದೇವಾಲಯಕ್ಕೆ ಸೇರಬೇಕೆಂದು” ಆಜ್ಞೆ 
ಹೊರಡಿಸಿರುವುದನ್ನು ಕಾಣಬಹುದು. 


ರಾಜನಿಂದ ಹಣವನ್ನು ಪಡೆದ ಮೇಲೆ 300 ಕುಚಿ ಭೂಮಿಯನ್ನು ಮಾರಾಟ ಮಾಡಿರುವ 
ಉದಾಹರಣೆ ಶಾಸನವೊಂದರಲ್ಲಿದೆ.*'' ಈ ಶಾಸನದಲ್ಲಿ ಚೋಳ ದೊರೆ ರಾಜೇಂದಜೋಳನ 
ಕಾಲದಲ್ಲಿ ಕ್ರಿಶ. 1024ರಲ್ಲಿ ರಾಜೇಂದಸಿಂಹ ಚತುರ್ಮೇದಿಮಂಗಲದ ಸಭಾಸದಸ್ಯರು ರಾಜನಿಂದ 
ಹಣವನ್ನು ಪಡೆದು ಕೈಲಾಸೇಶ್ವರ ದೇವಾಲಯದ ಪರಮಸ್ತಾಮಿಗೆ ಭೂಮಿಯನ್ನು ಮಾರಾಟ ಮಾಡಿದ 
ವಿವರವಿದೆ. ಭೂಮಿಯ ಪರಭಾರೆಯು ಮಾರಾಟ, ಅಡಮಾನ” ಅಥವಾ ಉಡುಗೊರೆಯ 
ರೂಪವನ್ನು ಪಡೆದಿದ್ದಿತು ಎಂಬುದನ್ನು ಶಾಸನಗಳು ತೋರಿಸುತ್ತವೆ. ಸಾಮಾನ್ಯ ಜನರು 
ಭೂಮಾರಾಟ, ಖರೀದಿ ವ್ಯವಹಾರವು ನಡೆಯುತ್ತಿದ್ದುದನ್ನು ಕಾಣಬಹುದು.*' 


ಸಾಮಾನ್ಯವಾಗಿ ಗದ್ಯಾಣ ಅಥವಾ ಚಿನ್ನದ ನಾಣ್ಯಗಳನ್ನು ನೀಡಿ ಜಮೀನುಗಳನ್ನು 
ಕೊಂಡುಕೊಳ್ಳುತ್ತಿದ್ದರು ಎಂದು ಶಾಸನಗಳಿಂದ ತಿಳಿಯುತ್ತದೆ. ರಾಜನು ತಾನು ದಾನ ನೀಡಿದ 
ಭೂಮಿಯ ವಿವರಗಳನ್ನೊಳಗೊಂಡ ಕ್ರಯದಾನ ಶಾಸನಕ್ಕೆ ಶಾಸನದ ಅಂತ್ಯದಲ್ಲಿ ಸಹಿ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 409 


ಹಾಕುತ್ತಿದ್ದನು.3 ವ್ಯಕ್ತಿಗಳಿಗೆ ಹೊಲಗದ್ದೆ ಮನೆಯ ನಿವೇಶನಗಳನ್ನು ದಾನ ನೀಡುವಾಗ ಊರಿನ 
ಹಿರಿಯ ಪ್ರಮುಖರು ಶಾಸನದ ಅಂತ್ಯಭಾಗದಲ್ಲಿ ಸಾಕ್ಷಿಗಳಾಗಿ ಸಹಿ ಹಾಕುತ್ತಿದ್ದರು.“ 


ರಾಜನು ಹಳ್ಳಿಯೊಂದನ್ನು ದಾನ ನೀಡುವಾಗ, ಸಾಮಾನ್ಯವಾಗಿ ಆ ಹಳ್ಳಿಯ ಗದ್ದೆ, ಬೆದ್ದಲು, 
ತೋಟ, ತುಡಿಕೆ, ಏತ, ಗುಡೆಗುಯ್ಯಲು., ಮನೆವಣ, ಸುಂಕ, ಕಾಡಾರಂಭ, ನೀರಾರಂಭ, ಸಿದ್ದಸಾಧ್ಯ. 
ನಿಧಿ, ನಿಕ್ಷೇಪ, ಜಲಪಾಷಾಣ ಮುಂತಾದ ಉತ್ತತ್ತಿಯೆಲ್ಲವೂ ಸರ್ವಮಾನ್ಯವಾಗಿ ದಾನ ಪಡೆದವನಿಗೆ 
ಸಲ್ಲುತ್ತಿತ್ತು ಎಂದು ಶಾಸನಗಳಲ್ಲಿ ದಾಖಲಾಗಿದೆ.” ಸರ್ವಮಾನ್ಯ ಎಂದರೆ ಸರ್ಕಾರ ತನ್ನ ಎಲ್ಲಾ 
ಹಕ್ಕು ಭಾದ್ಯತೆಗಳನ್ನು ಬಿಟ್ಟುಕೊಟ್ಟ ಒಂದು ಬಗೆಯ ದಾನವಾಗಿತ್ತು. ಈ ಭೂಮಿಗೆ ಯಾವುದೇ 
ಬಗೆಯ ತೆರಿಗೆಯನ್ನು ಕಟ್ಟುವ ಅಗತ್ಯವಿರಲಿಲ್ಲ. 


ಕ್ರಿಶ. 1014ರ ಶಾಸನವೊಂದು ಮಳವೂರಿನ ಗ್ರಾಮಾಧಿಕಾರಿಯೊಬ್ಬನು ಗೋಷ್ಠಿಯ 
ಸದಸ್ಯರಿಂದ ಭೂಮಿಯನ್ನು ಕೊಂಡು ದೇವಾಲಯಕ್ಕೆ ದಾನವಾಗಿ ನೀಡಿದ್ದಾನೆ. ಮಾರಾಟದ 
ಹಣವನ್ನು ಪೂರ್ತಿಯಾಗಿ ಸ್ಟೀಕರಿಸಿದ ಗೋಷ್ಠಿಯ ಸದಸ್ಯರು ಈ ಭೂಮಿಯ ಕಂದಾಯವು ಎಷ್ಟೇ 
ಆದರೂ ಇನ್ನು ಮುಂದೆ ನಾವೇ ಸಂದಾಯ ಮಾಡುತ್ತೇವೆ ಎಂಬುದಾಗಿ ತಮಗೆ ತಾವೇ 
ಕಟ್ಟುಪಾಡನ್ನು ವಿಧಿಸಿಕೊಂಡು, ದೇವಾಲಯದ ಅರ್ಚಕರು ತಮಗೆ ಇಷ್ಟಬಂದ ಬೆಳೆಗಳನ್ನು 
ಬೆಳೆದುಕೊಳ್ಳಬಹುದು; ಆದರೆ ದೇವರಿಗೆ ದೀಪಕ್ಕಾಗಿ ತೈಲ, ನೈವೇದ್ಯಕ್ವಾಗಿ ಅಕ್ಕಿ ಹಾಗೂ 
ತಿಂಗಳಿಗಾಗುವಷ್ಟು ತುಪ್ಪ ಇವುಗಳನ್ನು ಪೂರೈಸಲೇಬೇಕು ಎಂಬುದಾಗಿ ನಿಬಂಧನೆಯನ್ನು. ವಿಧಿಸಿರುವ 
ಸಂಗತಿಯನ್ನು ತಿಳಿಸುತ್ತದೆ. 


ಕ್ರಿಶ. 1034ರ ಶಾಸನಗಳಲ್ಲಿ” ರಾಜೇಂದ್ರಸಿಂಹ ಚತುರ್ಮೇದಿಮಂಗಲದ ಗೋಷ್ಠಿಯ 
ಸದಸ್ಯರು ಪುಲಿಯೂರಿನ ಮುಖ್ಯಸ್ಥನಾದ ವಂಗಳಕೂತ್ತನ್‌ ಎಂಬುವನಿಂದ ಚಿನ್ನವನ್ನು ಸ್ಪೀಕರಿಸಿ, 
ಎಲ್ಲಾ ತೆರಿಗೆಗಳಿಂದ ಮನ್ನಾ ಮಾಡಿದ ಭೂಮಿಯನ್ನು ನೀಡಿ ಈ ಗ್ರಾಮದ ಅಡವಳ 
ರಾಜೇಂದ್ರ ಚೋಳಸಿಂಗರ್‌ ಮತ್ತು ಅದರ ಜೊತೆಯಲ್ಲಿರುವ ದೇವರುಗಳಿಗೆ ನೈವೇದ್ಯಕ್ಕಾಗಿ ಅಕ್ಕಿ. 
ತರಕಾರಿ, ತುಪ್ಪ, ವೀಳ್ಯದೆಲೆ ಮತ್ತು ಅಡಕೆಯನ್ನು ನೀಡಬೇಕು ಎಂಬ ಕಟ್ಟುಪಾಡನ್ನು ವಿಧಿಸಿ, A 
ಪೂರೈಕೆಯನ್ನು ಒಂದು ವರ್ಷಕ್ಕೆ ಲೆಕ್ಕಾಚಾರದ ಭತ್ತದ ಅಳತೆಯಲ್ಲಿ ನೀಡಬೇಕು ಎನ್ನುವ 
ವಿಷಯವಿದೆ. ಬಹುಶಃ ಭತ್ತದ ಅಳತೆಯಲ್ಲಿ ಎಂದರೆ ಎಲ್ಲ ವಸ್ತುಗಳನ್ನು ಒಂದು ವರ್ಷಕ್ಕೆ ಲೆಕ್ಕಾಚಾರ 
ಮಾಡಿ ಅಪ್ಪಕ್ಕೆ ಹೊಂದಿಕೊಳ್ಳುವಷ್ಟು ಭತ್ತವನ್ನು ನೀಡಿದರೆ, ಭತ್ತದ ಮಾರಾಟದಿಂದ ವಸ್ತುಗಳನ್ನು 
ಒದಗಿಸಿಕೊಳ್ಳುವುದು ದೇವಾಲಯಕ್ಕೆ ಸಂಬಂಧಿಸಿದ್ದು ಎಂದು ಕಂಡುಬರುತ್ತದೆ. 


ಹೀಗೆ ತಾಲ್ಲೂಕಿನ ಶಾಸನಗಳಲ್ಲಿ ಭೂಮಿಯ ಲೇವಾದೇವಿ ವ್ಯವಹಾರಕ್ಕೆ ಸಂಬಂಧಿದಂತೆ 
ಆಗಿನ ಕಾಲದಲ್ಲಿ ವಿಧಿಸಿದ್ದ ಕಟ್ಟುಪಾಡುಗಳು, ನೀತಿನಿಯಮಗಳನ್ನು ಕಾಣಬಹುದು. 


ಭೂದಾನದ ವಿಧಗಳು : 


ಭೂಮಿಯನ್ನು ಬೇರೆಬೇರೆ ಉದ್ದೇಶಗಳಿಗಾಗಿ ದಾನವಾಗಿ ನೀಡುತ್ತಿದ್ದ ಅಂಶ ಶಾಸನಗಳಿಂದ 
ತಿಳಿದುಬರುತ್ತದೆ. ರಾಜ ಅಥವಾ ಅವನ ಅಧಿಕಾರಿಗಳು, ಸ್ಥಳೀಯ ಅಧಿಕಾರಿಗಳಿಗೆ, ವೀರರಿಗೆ, ಇತರೆ 
ಸಾಮಾನ್ಯ ಜನರಿಗೆ ಭೂಮಿಯನ್ನು ಅಥವಾ ಗ್ರಾಮವನ್ನು ದಾನವಾಗಿ ನೀಡುತ್ತಿದ್ದರು. ಹೀಗೆ 
ನೀಡುತ್ತಿದ್ದ ದಾನದ ವಿಧದ ಮೇಲೆ ಅವುಗಳನ್ನು ನೀಡಿದ ಉದ್ದೇಶವನ್ನು ಚನ್ನಪಟ್ಟಣ ತಾಲ್ಲೂಕಿನ 
ಶಾಸನಗಳಲ್ಲಿ ದಾಖಲಾಗಿದ್ದು, ಅವುಗಳನ್ನು ಈ ಕೆಳಗಿನಂತೆ ಗುರ್ತಿಸಬಹುದು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 410 


ಕಟ್ಟು ಕೊಡಿಗೆ / ಕಟ್ಟುಗೊಡಿಗೆ : ಕೆರೆಯನ್ನು ನಿರ್ಮಿಸುವುದಕ್ಕೆ ಪ್ರತಿಯಾಗಿ ನೀಡುತ್ತಿದ್ದ ಭೂದಾನ 
ಇದಾಗಿದೆ. ಕ್ರಿಶ. 1005ರ ರಾಂಪುರ ಗ್ರಾಮದ ಶಾಸನದಲ್ಲಿ” ಮಾಚಗಾವುಣ್ಣ ಎಂಬುವನು 
ಕೆರೆಯನ್ನು ನಿರ್ಮಿಸಿದಕ್ಕೆ ಹತ್ತು ಕೊಳಗ ಗದ್ದೆಯನ್ನು ಕೊಡುಗೆಯಾಗಿ ಪಡೆದ ವಿವರವಿದೆ. ಅದೇರೀತಿ 
ಕ್ರಿ.ಶ. 1441ರ ಮಾಕಳಿಯ ಶಾಸನ" ಹಾಗೂ ಕ್ರಿಶ. 1756ರ ಚನ್ನಪಟ್ಟಣದ" ಶಾಸನಗಳಲ್ಲಿ ಕೆರೆ 
ನಿರ್ಮಾಣ ಮಾಡಿದಕ್ಕೆ ಕಟ್ಟುಕೊಡುಗೆಯಾಗಿ ಭೂಮಿಯನ್ನು ದಾನ ಮಾಡಿರುವುದನ್ನು ಕಾಣಬಹುದು. 


ಕೊಡುಗೆ : ಈ ಕೊಡುಗೆಯಾಗಿ ಭೂಮಿಯನ್ನು ಅನೇಕ ಕಾರಣಗಳಿಗಾಗಿ ನೀಡಬಹುದು. 
ಶಾನಭೋಗನಹಳ್ಳಿಯ ಶಾಸನವೊಂದರಲ್ಲಿ ಮಾಯಣ್ಣ, ಕರಿಯಣ್ಣ ಮತ್ತು ಮಸಣ್ಣ ಎಂಬುವರು 
ಮಾರೋಜ ಎಂಬುವನಿಗೆ ದೇವಪುನ ವೀರಗಲ್ಲನ್ನು ಮಾಡುವುದಕ್ಕೆ ಭೂಮಿಯನ್ನು ಕೊಡುಗೆಯಾಗಿ 
ನೀಡಿರುವುದನ್ನು ಕಾಣಬಹುದು. ಕ್ರಿಶ. 1632ರ ರಾಂಪುರದ ಶಾಸನದಲ್ಲಿ ನಾಗಮಂಗಲದ 
ಬೊಮ್ಮಗೌಡನು ತೊಂಡಮ್ಮನಾಯಕನಿಗೆ ಕೊಡುಗೆಯಾಗಿ ಭೂಮಿಯನ್ನು ನೀಡಿರುವುದನ್ನು 
ಕಾಣಬಹುದು. ಆದರೆ ಈ ಶಾಸನದಲ್ಲಿ ಕೊಡುಗೆ ನೀಡಿರುವ ಉದ್ದೇಶ ತಿಳಿಯುವುದಿಲ್ಲ. 


ಉಂಬಳಿ : ಕ್ರಿಶ. 1660ರ ಕಲುಕೋಟೆನಾಯ್ಕನದೊಡ್ಡಿ ಗ್ರಾಮದ ಶಾಸನದಲ್ಲಿ” ಮೈಸೂರಿನ 
ದೇವರಾಜವೊಡೆಯರು ಬೆಟ್ಟ ಎಂಬುವನಿಗೆ ಊರಿನ ಕೋಟೆಯಲ್ಲಿ ತಳವಾರ ವೃತ್ತಿಯನ್ನು 
ನಿರ್ವಹಿಸಲು ಎರಡು ಖಂಡುಗ ಹೊಲವನ್ನು ಉಂಬಳಿಯಾಗಿ ನೀಡಿದ ವಿವರವಿದೆ. 


ಕಟ್ಟುಗುತ್ತಿಗೆ : ಕೆರೆಯನ್ನು ನಿರ್ಮಿಸಲು ಗುತ್ತಿಗೆ ನೀಡಿ ದಾನಕೊಟ್ಟ ಭೂಮಿಯಾಗಿದೆ. ಕ್ರಿಶ. 1441ರ 
ಮಾಕಳಿಯ ಶಾಸನದಲ್ಲಿ" ಕೇತಗೌಂಡನು ಕೆರೆಯನ್ನು ಕಟ್ಟಿದ ಸಂಬಂಧ ಮುದ್ದಾಯನ ಮಗಳಿಗೆ 
ಕಟ್ಟುಗುತ್ತಿಗೆಯಾಗಿ ಗದ್ದೆಯನ್ನು ದಾನ ನೀಡಿರುವುದನ್ನು ಕಾಣಬಹುದು. 


ಇನಾಮು : ಕ್ರಿಶ. 1763ರ ಮಳೂರುಪಟ್ಟ ಗ್ರಾಮದ ಶಾಸನದಲ್ಲಿ ಮೈಸೂರಿನ ದೊರೆ ಹೈದರಾಲಿಯು 
ಅಕಲಷಾಖಾದ್ರಿ ಎಂಬುವನು ಮಾಡುವ ಫಕೀರ ಧರ್ಮಕ್ಕೆ ಮಳೂರುಪಟ್ಟಣ ಗ್ರಾಮವನ್ನು ಇನಾಮಾಗಿ 
ನೀಡಿದ ವಿವರವಿದೆ.” ಇದಲ್ಲದೆ ಹೈದರಾಲಿಯು ಅಕಲಹಾಖಾದ್ರಿಗೆ ಕೂಡ್ಲೂರು ಗ್ರಾಮವನ್ನೂ ಕ್ರಿಶ. 
1767ರಲ್ಲಿ ಇನಾಮಾಗಿ ನೀಡಿರುವುದನ್ನು ಕಾಣಬಹುದು.3 


ಭಟಮಾನ್ಯ :  ವೇದಪಾಠಶಾಲೆಗಳನ್ನು ನಡೆಸುವುದನ್ನು ಭಟ್ಟವೃತ್ತಿಯೆಂದು ಕರೆದಿದ್ದು ಈ 
ಉದ್ದೇಶಕ್ಕಾಗಿ ಬ್ರಾಹ್ಮಣರಿಗೆ ದಾನ ನೀಡಿದ್ದರೆ ಭಟಮಾನ್ಯ ಎಂದು ಕರೆಯುತ್ತಿದ್ದರು. ಹೊಂಗನೂರು 
ಗ್ರಾಮದ ಶಾಸನವೊಂದರಲ್ಲಿ” "ಭಂಡಿಗೆ ಬಟಮಾನ್ಯದ ಹೊಲ” ಎಂಬ ಉಲ್ಲೇಖ ಕಂಡುಬರುತ್ತದೆ. 


ಗವುಡುಗೊಡಿಗೆ : ವ್ಯಕ್ತಿಯೊಬ್ಬನಿಗೆ ಗ್ರಾಮದ ಗೌಡಿಕೆಗಾಗಿ ಅಂದರೆ ಯಜಮಾನಿಕೆಗಾಗಿ ನೀಡಿದ 
ಕೊಡುಗೆಯ ಭೂಮಿಯಾಗಿದೆ. ಕ್ರಿಶ. 1441ರ ಮಾಕಳಿ ಗ್ರಾಮದ ಶಾಸನವೊಂದರಲ್ಲಿ 
ಗೋಪಿನಾಯಕನೆಂಬ ಪಾಳೇಗಾರನು ತಳಗೌಡ ಎಂಬುವನಿಗೆ ಗವುಡುಗೊಡಿಗೆಯಾಗಿ ಗದ್ದೆ ಮತ್ತು 
ಹೊಲವನ್ನು ದಾನ ನೀಡಿರುವುದನ್ನು ಕಾಣಬಹುದು. 


ಹೀಗೆ ಚನ್ನಪಟ್ಟಣ ತಾಲ್ಲೂಕಿನ ಶಾಸನಗಳಲ್ಲಿ ಅನೇಕ ಕಾರಣಗಳಿಗಾಗಿ ಭೂಮಿಯನ್ನು ದಾನ 
ಕೊಟ್ಟಿದ್ದನ್ನು "ಸಂಸ್ಥಾಶಾಸನ'ವಾಗಿ*” ಹಾಗೂ “ನಿಯಮಶಾಸನ'ವಾಗಿ್‌  ಹಾಕಿಸಿರುವುದನ್ನು 
ಗುರುತಿಸಬಹುದು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 411 
ಮಾಪನಗಳು- ಅಳತೆ ಮತ್ತು ತೂಕ: 


ಪ್ರಾಚೀನ ಕಾಲದಿಂದಲೂ ಭೂಮಿಯ ಅಳತೆ ಹಾಗೂ ಧಾನ್ಯದ ತೂಕವನ್ನು ನಿರ್ಧರಿಸಲು 
ಹಲವು ಮಾರ್ಗಗಳನ್ನು ಅನುಸರಿಸಿರುವುದನ್ನು ಕಾಣಬಹುದು. ಒಂದು ಹೊಲ/ಗದ್ದೆಯನ್ನು 
ಬಿತ್ತಬಹುದಾದ ಬೀಜದ ಪ್ರಮಾಣದ ಮೇಲೆ, ಅದರ ಅಳತೆಯನ್ನು ನಿರ್ಧರಿಸುತ್ತಿದ್ದರು. ಕೆಲವು ಸಾರಿ 
ಕೋಲು, ಕಂಬ ಮೊದಲಾದ ಅಳತೆ ಮಾಪನಗಳಿಂದ ಹೊಲಗದ್ದೆಗಳನ್ನು ಅಳೆಯುತ್ತಿದ್ದುದುಂಟು. ಈ 
ಅಳತೆ ಮಾಪನಗಳು ಕಾಲದಿಂದ ಕಾಲಕ್ಕೆ, ಪ್ರದೇಶದಿಂದ ಪ್ರದೇಶಕ್ಕೆ ಬೇರೆಬೇರೆಯಾಗಿದ್ದವು. ಅದೇ 
ರೀತಿ ಧಾನ್ಯಗಳ ತೂಕದ ಮಾಪನಗಳಲ್ಲಿಯೂ ವೈವಿಧ್ಯತೆಯಿಂದ ಕೂಡಿರುವುದನ್ನು ಕಾಣಬಹುದು. 


ಚನ್ನಪಟ್ಟಣ ತಾಲ್ಲೂಕಿನ ಶಾಸನಗಳನ್ನು ಗಮನಿಸಿದಾಗ ಭೂಮಿಯನ್ನು ಕೋಲು, ಕಂಬ, 
ಖಂಡುಗ ಅಥವಾ ಬೀಜವರಿ ಖಂಡುಗ, ಕೊಳಗ, ಸಲಗೆ ಮೊದಲಾದವುಗಳಿಂದ ಅಳತೆ ಮಾಡುವ 
ಮಾಪಕಗಳಾಗಿ ಬಳಸಿರುವುದನ್ನು ಕಾಣಬಹುದು. ಕೋಲು ಮತ್ತು ಕಂಬಗಳನ್ನು ನಿರ್ದಿಷ್ಟವಾದ 
ಗೇಣುಗಳ ಅಳತೆಯಲ್ಲಿ ನಿಗಧಿಪಡಿಸಿ, ಅವುಗಳ ಅಳತೆಯಲ್ಲಿ ಭೂಮಿಯನ್ನು ಅಳಯಲಾಗುತ್ತಿತ್ತು. 
ಅದೇ ರೀತಿ ಖಂಡುಗ ಮತ್ತು ಕೊಳಗ ಅಳತೆಯ ಧಾನ್ಯವನ್ನು ಬಿತ್ತಬಹುದಾದ ವಿಸ್ಟೀರ್ಣದಿಂದ 
ಭೂಮಿಯನ್ನು ನಿರ್ಧರಿಸಲಾಗುತ್ತಿತ್ತು. ಮಳೂರಿನ ಶಾಸನವೊಂದರಲ್ಲಿ" ಕೋಲು ಅಳತೆಯಲ್ಲಿ 
ಭೂಮಿಯನ್ನು ನಿಗಧಿಪಡಿಸಿದ್ದರೆ, ಮೆಣಸಿನಹಳ್ಳಿ ಗ್ರಾಮದ ಶಾಸನದಲ್ಲಿ” ಹೊಯ್ದಳರ ಕಾಲದಲ್ಲಿ 
"ಕಂಬ'ದ ಮಾಪನದಲ್ಲಿ ಭೂಮಿಯನ್ನು ನಿರ್ಧರಿಸಿರುವುದನ್ನು ಕಾಣಬಹುದು. ಇವಲ್ಲದೇ ಧಾನ್ಯವನ್ನು 
ಬಿತ್ತಬಹುದಾದ ಬೀಜವರಿಯ ಆಧಾರದಲ್ಲಿಯೂ ಭೂಮಿಯನ್ನು ಅಳಯಲಾಗುತ್ತಿತ್ತು. ಒಂದು 
ಬೀಜವರಿ ಖಂಡುಗ ಅಥವಾ ಕೊಳಗ ಭೂಮಿ ಎಂದರೆ ಒಂದು ಖಂಡುಗ/ಕೊಳಗದ ಧಾನ್ಯದಿಂದ 
ಬಿತ್ತಬಹುದಾದ ಭೂಮಿಯಾಗಿತ್ತು ತಾಲ್ಲೂಕಿನ ಶಾಸನಗಳಲ್ಲಿ ಕೊಳಗ ಮತ್ತು ಖಂಡುಗ್‌್‌"ದ 
ಉಲ್ಲೇಖ ಕಂಡುಬರುತ್ತದೆ. ಕೆಲವು ಬಾರಿ ಬೀಜವರಿ "ಸಲಗೆ' ಅಳತೆಯಿಂದಲೂ ಭೂಮಿಯನ್ನು 
ಅಳೆಯಲಾಗುತ್ತಿತ್ತು 


ಧಾನ್ಯಗಳನ್ನು ಸಲಿಗೆ(ಸೊಲ್ಲಗೆ), ಕುಟಿ, ಕಲಂ, ಕೊಳಗ, ಖಂಡುಗ ಮೊದಲಾದವುಗಳಲ್ಲಿ ತೂಕ 
ಮಾಡಲಾಗುತ್ತಿತ್ತು ಕ್ರಿಶ. 1278ರ ಯಲಿಯೂರು ಶಾಸನದಲ್ಲಿ ಅಕ್ಕಿಯನ್ನು ಸಲಗೆಯಲ್ಲಿ ಅಳತೆ 
ಮಾಡಿದ ಉಲ್ಲೇಖವಿದ್ದರೆ್‌, ಜೋಳರ ಕಾಲದಲ್ಲಿ ಧಾನ್ಯಗಳ ಅಳತೆಗೆ ಕಲಂ, ಕುಟೆ, ನಾಳಿ, 
ಮರಕ್ಕಾಲ್‌ ಎಂಬ ಮಾಪನಗಳನ್ನು ಬಳಸಿರುವುದನ್ನು ಕಾಣಬಹುದು.” ಹೀಗೆ ಪ್ರಾಚೀನ ಕಾಲದಲ್ಲಿ 
ಅಸ್ತಿತ್ವದಲ್ಲಿದ್ದ ಧಾನ್ಯಗಳ ಹಾಗೂ ಭೂಮಿಯ ಅಳತೆ ಮಾಪನಗಳು ವಿವರವಾದ ಅಧ್ಯಯನಕ್ಕೆ 
ಸೂಕ್ತವಾಗಿವೆ. 


೪ NAN 0a + WN 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 412 


ಕೊನೆ ಟಿಪ್ಪಣಿಗಳು 


ಬಿ.ಎಲ್‌. ರೈಸ್‌ (ಸಂ) : ೭ ಚನ್ನಪಟ್ಟಣ-153, ಅಬ್ಲೂರು, ಪು.337 
ಪೂರ್ವೋಕ್ತ, ಚನ್ನಪಟ್ಟಣ-23, ವೀಭೂತಿಗೆರೆ, ಪು.306 

ಎಂ.ಎ.ಆರ್‌-1942, ಶಾಸನ ಸಂಖ್ಯೆ-26, ಪು.127 

ಬಿ.ಎಲ್‌. ರೈಸ್‌ (ಸಂ) : £೦ ಚನ್ನಪಟ್ಟಣ-155, ಚಕ್ಕೆರೆ, ಹು.341 

ಪೂರ್ವೋಕ್ತ, ಚನ್ನಪಟ್ಟಣ-186, ಮಳೂರು, ಪು.351 

ಪೂರ್ವೋಕ್ತ, ಚನ್ನಪಟ್ಟಣ-99, ಮಳೂರು, ಪು.328 

ಪೂರ್ವೋಕ್ತ, ಚನ್ನಪಟ್ಟಣ-56, ಗರಕಹಳ್ಳಿ, ಪು.318 

ಪೂರ್ವೋಕ್ತ, ಚನ್ನಪಟ್ಟಣ-77, 84, 88, 95, ಮಳೂರು, ಪು.147, 150, 151, 154 
ಪೂರ್ವೋಕ್ತ, ಚನ್ನಪಟ್ಟಣ-35, ಚನ್ನಪಟ್ಟಣ, ಪು.140 

ಮಂಜುನಾಥ. ಎಂ.ಕೆ : ರಾಮನಗರ ಜಿಲ್ಲೆಯ ಸಾಂಸ್ಕೃತಿಕ ಪರಂಪರೆ, ಪು.40-43. 
ಬಿ.ಎಲ್‌. ರೈಸ್‌ (ಸಂ) : £೭ ಚನ್ನಪಟ್ಟಣ-168, ಮಾರ್ಚನಹಳ್ಳಿ, ಪು.345 
ಪೂರ್ವೋಕ್ಕ, ಚನ್ನಪಟ್ಟಣ-37, ಹರೂರು, ಪು.311 

ಪೂರ್ವೋಕ್ತ, ಚನ್ನಪಟ್ಟ-7, ಬೇವೂರು, ಪು.323 

ಪೂರ್ವೋಕ್ತ, ಚನ್ನಪಟ್ಟಣ-73, ಮಾಗೇನಹಳ್ಳಿ, ಪು.324 

ಪೂರ್ವೋಕ್ತ, ಚನ್ನಪಟ್ಟಣ-37, ಹರೂರು, ಪು.311 

ಪೂರ್ವೋಕ್ಕ, ಚನ್ನಪಟ್ಟಣ-98, ಮಳೂರು, ಪು.328 

ಪೂರ್ವೋಕ್ತ, ಚನ್ನಪಟ್ಟಣ-148, 150, 152, ಮಳೂರುಪಟ್ಟ, ಪು.335-37 
ಪೂರ್ವೋಕ್ತ, ಚನ್ನಪಟ್ಟಣ-169, ಮಾಕಳಿ, ಪು.346 

ಪೂರ್ವೋಕ್ತ, ಚನ್ನಪಟ್ಟಣ-154, ಅಬ್ಲೂರು, ಹು.165 


. ಮಂಜುನಾಥ. ಎಂ.ಕೆ : ರಾಮನಗರ ಜಿಲ್ಲೆಯ ಸಾಂಸ್ಕೃಶಿಕ ಪರಂಪರೆ, ಪು.37-39 
ಬಿಎಲ್‌; ರೈಸ್‌ (ಸಂ) : £೭ ಚನ್ನಪಟ್ಟಣ-57, 58, ಗರಕಹಳ್ಳಿ, ಪು.319 

. ECIX ಅನುಬಂಧ ಸಂಪುಟ, ಕನಕಪುರ-65, ಕಬ್ಬಾಳು, ಹು.87 

. ಬಿ.ಎಲ್‌. ರೈಸ್‌ (ಸಂ) : £೦ ಚನ್ನಪಟ್ಟಣ-37, ಹರೂರು, ಪು.311 

. ಪೂರ್ವ್ಮೋಕ್ತ, ಚನ್ನಪಟ್ಟಣ-64, ಇಗ್ಗಲೂರು, ಪು.320 

. ECIX ಅನುಬಂಧ ಸಂಪುಟ, ಚನ್ನಪಟ್ಟಣ-100, ಚಿಕ್ಕಮಳೂರು, ಹು.42 

. ಪೂರ್ವೋಕ್ತ ಚನ್ನಪಟ್ಟಣ-202, ಮಳೂರು, ಪು.48 

. ಹೂವೋಕ್ತ ಕನಕಪುರ-90, ಕನಕಪುರ, ಪು.164-165. 

| ಬಿ.ಎಲ್‌.ರೈಸ್‌(ಸ೦) : EC1X, ಚನ್ನಪಟ್ಟಣ-64, ಇಗ್ಗಲೂರು, ಷು.320 

. ಪೂರ್ವೋಕ್ತ ಚನ್ನಪಟ್ಟಣ-62, ಇಗ್ಗಲೂರು, ಪು.320 

. ಮಂಜುನಾಥ. ಎಂ.ಕೆ : ರಾಮನಗರ ಜಿಲ್ಲೆಯ ಸಾಂಸ್ಕೃಶಿಕ ಪರಂಪರೆ, ಪು.35-37 
. ಬಿ.ಎಲ್‌. ರೈಸ್‌ (ಸಂ) : £೭1, ಚನ್ನಪಟ್ಟಣ-63, ಇಗ್ಗಲೂರು, ಪು.320 

. ಪೂರ್ವೋಕ್ತ, ಮಾಗಡಿ-135, ತಟ್ಟೆಗೆರೆ, ಪು. 

. ಪೂರ್ವೋಕ್ತ ಮಾಗಡಿ-18, ಕಲ್ಯ, ಪು.106 

. ಹೂರ್ಮೋಕ್ತ, ಚನ್ನಪಟ್ಟಣ-141, ಮಳೂರುಪಟ್ಟ, ಪು.333 


35. 


36. 
37. 
se. 
39. 


40. 


41. 


42. 
43. 
44. 
45. 
46. 
47. 
48. 
4೨. 


50. 


51. 


52. 
53. 
54. 
55. 
56. 
57. 
58. 
59. 
60. 


61. 


62. 
6s. 
64. 
65. 
66. 
67. 
68. 
69. 
70. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 413 


ಬಿ.ಎಲ್‌. ರೈಸ್‌ (ಸಂ) : ECX, ಮುಳಬಾಗಿಲು-80, ಮೇಲಾಗಣಿ, ಪು.87 
ಬಿ.ಎಲ್‌. ರೈಸ್‌ (ಸಂ) : £1, ಚನ್ನಪಟ್ಟಣ-130, ಮಳೂರುಪಟ್ಟ, ಪು.160 
ಪೂರ್ವೋಕ್ತ, ಚನ್ನಪಟ್ಟಣ-132, ಮಳೂರುಪಟ್ಟ, ಪು.161 

Ec ಅನುಬಂಧ ಸಂಪುಟ, ಚನ್ನಪಟ್ಟಣ-220, ಬೈರನಾಯಕನಹಳ್ಳಿ, ಪು.52 
ಬಿ.ಎಲ್‌. ರೈಸ್‌ (ಸಂ) : £೭ ಚನ್ನಪಟ್ಟಣ-46, ಹೊಂಗನೂರು, ಪು.313 
ಮಂಜುನಾಥ. ಎಂ.ಕೆ : ರಾಮನಗರ ಜಿಲ್ಲೆಯ ಸಾಂಸ್ಕೃತಿಕ ಪರಂಪರೆ, ಪು.37-39. 
EC 1X ಅನುಬಂಧ ಸಂಪುಟ, ಚನ್ನಪಟ್ಟಣ-199, ಮಳೂರು, ಪು.47 

ಎಂ.ಜಿ. ನಾಗರಾಜ್‌, ಪಿ.ವಿ. ಕೃಷ್ಣಮೂರ್ತಿ (ಸಂ) : ಇತಿಹಾಸ ದರ್ಶನ, ಸಂಪುಟ-20, ಪು.119 
ಬಿ.ಎಲ್‌. ರೈಸ್‌ (ಸಂ) : £೦ ಚನ್ನಪಟ್ಟಣ-108, ಕೂಡ್ಲೂರು, ಪು.330 
ಪೂರ್ವೋಕ್ತ, ಚನ್ನಪಟ್ಟಣ-42, ಹೊಂಗನೂರು, ಪು.141 

ಪೂರ್ವೋಕ್ತ, ಚನ್ನಪಟ್ಟಣ-42ಎ, ಹೊಂಗನೂರು, ಪು.141 

ಪೂರ್ವೋಕ್ತ, ಚನ್ನಪಟ್ಟಣ-51, ಮಾಳಗಾಳು, ಪು.315 

ಪೂರ್ವೋಕ್ತ, ಚನ್ನಪಟ್ಟಣ-169, ಮಾಕಳಿ, ಪು.346 

ಪೂರ್ವೋಕ್ತ, ಚನ್ನಪಟ್ಟಣ-69, ಬೇವೂರು, ಹು.323 

ಎಂ.ಎ.ಆರ್‌-1942, ಚನ್ನಪಟ್ಟಣ-3, ಮಳೂರು, ಹು.113 

Ec ಅನುಬಂಧ ಸಂಪುಟ, ಚನ್ನಪಟ್ಟಣ-212, ಬೇವೂರು, ಪು.51 
ಬಿ.ಎಲ್‌. ರೈಸ್‌ (ಸಂ) : £೦ ಚನ್ನಪಟ್ಟಣ-128, ಮಳೂರು, ಪು.159 
ಪೂರ್ವೋಕ್ಕ, ಚನ್ನಪಟ್ಟಣ-42ಎ, ಹೊಂಗನೂರು, ಹು.141 

ಪೂರ್ವೋಕ್ತ, ಚನ್ನಪಟ್ಟಣ-132, ಮಳೂರುಪಟ್ಟ, ಪು.161 

ಪೂರ್ವೋಕ್ಕ, ಚನ್ನಪಟ್ಟಣ-11, ಕೂಡ್ಲೂರು, ಪು.156 

ಪೂರ್ವೋಕ್ತ, ಚನ್ನಪಟ್ಟಣ-54, ಕೋಡಂಬಳ್ಳಿ, ಹು.143 
ಎಂ.ಎ.ಆರ್‌-1942, ಶಾಸನ ಸಂಖ್ಯೆ-26, ಹು.126 

ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-170, ಕನ್ನಮಂಗಲ, ಪು.346 
ಪೂರ್ವೋಕ್ತ, ಚನ್ನಪಟ್ಟಣ-56, ಗರಕಹಳ್ಳಿ, ಪು.318 

ಪೂರ್ವೋಕ್ಕ, ಚನ್ನಪಟ್ಟಣ-153, ಅಬ್ಲೂರು, ಪು.337 

ಪೂರ್ವೋಕ್ತ, ಚನ್ನಪಟ್ಟಣ-186, ಮಳೂರು, ಪು.351 

ಪೂರ್ವೋಕ್ತ, ಚನ್ನಪಟ್ಟಣ-11, ಕೂಡ್ಲೂರು, ಪು.156 

EI ಅನುಬಂಧ ಸಂಪುಟ, ಚನ್ನಪಟ್ಟಣ-224, ಕೃಷ್ಣಾಪುರ, ಪು.52 
ಬಿ.ಎಲ್‌. ರೈಸ್‌ (ಸಂ) : £೭ ಚನ್ನಪಟ್ಟಣ-158, ಚಕ್ಕಲೂರು, ಪು.342 
Ex ಅನುಬಂಧ ಸಂಪುಟ, ಚನ್ನಪಟ್ಟಣ-189, ಹೊಂಗನೂರು, ಹು.45 
ಬಿ.ಎಲ್‌.ರೈಸ್‌(ಸಂ) : EC, ಚನ್ನಪಟ್ಟಣ-128, ಮಳೂರುಪಟ್ಟ, ಪು.159 
ಪೂರ್ವೋಕ್ಕ, ಚನ್ನಪಟ್ಟಣ-132, ಮಳೂರುಪಟ್ಟ, ಪು.161 

ಪೂರ್ವೋಕ್ತ, ಚನ್ನಪಟ್ಟಣ-88ಎ, ಮಳೂರು, ಪು.151 

ಪೂರ್ವೋಕ್ತ, ಚನ್ನಪಟ್ಟಣ-128, ಮಳೂರುಪಟ್ಟ, ಪು.159 

ಪೂರ್ವೋಕ್ತ, ಪು.159 

ಪೂರ್ವೋಕ್ತ, ಚನ್ನಪಟ್ಟಣ-42, ಹೊಂಗನೂರು, ಪು.141 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 414 


71 ಪೂರ್ವೋಕ್ತ ಚನ್ನಪಟ್ಟಣ-139, ಮಳೂರುಪಟ್ಟ, ಪು.162 
72. ಪೂರ್ವೋಕ್ತ ಚನ್ನಪಟ್ಟಣ-84, ಮಳೂರು, ಪು.150 

73. ಪೂರ್ವೋಕ್ತ ಚನ್ನಪಟ್ಟಣ-129, ಮಳೂರುಪಟ್ಟ, ಪು.159 
74. ಪೂರ್ವೋಕ್ತ ಚನ್ನಪಟ್ಟಣ-89, ಮಳೂರು, ಪು.153 

75. ಪೂರ್ವೋಕ್ತ ಚನ್ನಪಟ್ಟಣ-128, ಮಳೂರುಪಟ್ಟ, ಪು.159 
76. ಪೂರ್ವೋಕ್ತ ಚನ್ನಪಟ್ಟಣ-84, ಮಳೂರು, ಪು 
77. ಪೂರ್ವೋಕ್ತ ಚನ್ನಪಟ್ಟಣ-82, ಮಳೂರು, ಪು 
78. ಪೂರ್ವೋಕ್ತ ಚನ್ನಪಟ್ಟಣ-95, ಮಳೂರು, ಪು. 
79. ಪೂರ್ವೋಕ್ತ ಚನ್ನಪಟ್ಟಣ-154, ಅಬ್ದೂರು, ಹು 
80. ಪೂರ್ವೋಕ್ತ, ಚನ್ನಪಟ್ಟಣ-77, ಮಳೂರು, ಪು 
81. ಪೂರ್ವೋಕ್ತ, ಚನ್ನಪಟ್ಟಣ-38, 78, 80, 81, 88ಎ, ಮಳೂರು, ಪು.140, 148-151. 
82. ಪೂರ್ವೋಕ್ತ ಚನ್ನಪಟ್ಟಣ-76, ಮಳೂರು, ಪು.326 
83. ಪೂರ್ವೋಕ್ತ, ಚನ್ನಪಟ್ಟಣ-98, ಮಳೂರು, ಪು.328 
84. ಪೂರ್ವೋಕ್ತ ಚನ್ನಪಟ್ಟಣ-130, ಮಳೂರುಪಟ್ಟ, ಪು.16 
85. ಪೂರ್ವೋಕ್ತ ಚನ್ನಪಟ್ಟಣ-42ಎ, ಹೊಂಗನೂರು, ಹು.141 
86. ಪೂರ್ವೋಕ್ತ, ಚನ್ನಪಟ್ಟಣ-127, ಮಳೂರುಪಟ್ಟ, ಪು 
87. ಪೂರ್ವೋಕ್ತ ಚನ್ನಪಟ್ಟಣ-42, ಹೊಂಗನೂರು, ಹು. 
88. ಪೂರ್ವೋಕ್ತ, ಚನ್ನಪಟ್ಟಣ-132, ಮಳೂರುಪಟ್ಟ, ಪು 
89. ಪೂರ್ವೋಕ್ತ ಚನ್ನಪಟ್ಟಣ-129, ಮಳೂರುಪಟ್ಟ, ಪು.159 

*೦. ಪೂರ್ವೋಕ್ತ ಚನ್ನಪಟ್ಟಣ-133, ಮಳೂರುಪಟ್ಟ, ಪು.161 

91. ಪೂರ್ವೋಕ್ತ, ಚನ್ನಪಟ್ಟಣ-1, 112, 115, 116, 120, ಕೂಡ್ಡೂರು, ಪು.156-158 

೨2. ಪೂರ್ವೋಕ್ತ ಚನ್ನಪಟ್ಟಣ-157, ಸಂಕಲಗೆರೆ, ಪು.165 

೨3. ಪೂರ್ವೋಕ್ತ ಚನ್ನಪಟ್ಟಣ-155, ಚಕ್ಕೆರೆ, ಪಹು.341 

ಅ4. ಪೂರ್ವೋಕ್ತ ಚನ್ನಪಟ್ಟಣ-54, ಕೋಡಂಬಳ್ಳಿ, ಹು.143 

ಅಕ. ಎ೦.ಎ.ಆರ್‌-1942, ಶಾಸನ ಸಂಖ್ಯೆ-26, ಹು.12 

೨6. ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-171, ಕನ್ನಮಂಗಲ, ಪು.346 

೨7. ಪೂರ್ವೋಕ್ತ ಚನ್ನಪಟ್ಟಣ-153, ಅಬ್ಲೂರು, ಪು.337 

ಅ8. ಪೂರ್ವೋಕ್ತ ಚನ್ನಪಟ್ಟಣ-186, ಮಳೂರು, ಪು.351 

೨೨. ಪೂರ್ವೋಕ್ತ, ಚನ್ನಪಟ್ಟಣ-56, ಗರಕಹಳ್ಳಿ, ಪು.318 

100. ಪೂರ್ವೋಕ್ತ ಚನ್ನಪಟ್ಟಣ-171, ಕನ್ನಮಂಗಲ, ಪು.346 

101 ಡಾ. ಎಂ. ಚಿದಾನಂದ ಮೂರ್ತಿ : ಕನ್ನಡ ಶಾಸನಗಳ ಸಾಂಸ್ಕೃಶಿಕ ಅಧ್ಯಯನ, ಹು.382 
102. ಬಿ.ಎಲ್‌. ರೈಸ್‌ (ಸಂ) : ್ಶಲ॥, ಚನ್ನಪಟ್ಟಣ-65,73,153,158,163,186, ಪು.321,-351 
103. ಪೂರ್ವೋಕ್ತ ಚನ್ನಪಟ್ಟಣ-73, ಮಾಗೇನಹಳ್ಳಿ, ಪು.325 

104. EC ಅನುಬಂಧ ಸಂಪುಟ, ಚನ್ನಪಟ್ಟಣ-224, ಕೃಷ್ಣಾಪುರ, ಪು.54 

105. ಬಿ.ಎಲ್‌. ರೈಸ್‌ (ಸಂ) : £೭, ಚನ್ನಪಟ್ಟಣ-67, ಬೇವೂರು, ಪು.322 

106. ಪೂರ್ವೋಕ್ತ ಚನ್ನಪಟ್ಟಣ-51, ಮಾಳಗಾಳು, ಪು.315 

17. ಪೂರ್ವೋಕ್ತ ಚನ್ನಪಟ್ಟಣ-155, ಚಕ್ಕೆರೆ, ಹು.341 


[e) 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 415 


108. ಪೂರ್ವೋಕ್ತ. 

109. EC; ಅನುಬಂಧ ಸಂಪುಟ, ಚನ್ನಪಟ್ಟಣ-224, ಕೃಷ್ಣಾಪುರ, ಪು.54 

10. ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-53, ಕೋಡಂಬಳ್ಳಿ, ಮು.317 

1. ಪೂರ್ವೋಕ್ತ ಚನ್ನಪಟ್ಟಣ-65, ಯಲಿಯೂರು, ಪು.321 

12. ಪೂರ್ವೋಕ್ತ ಚನ್ನಪಟ್ಟಣ-73, ಮಾಗೇನಹಳ್ಳಿ, ಪು.325 

13. ಪೂರ್ವೋಕ್ತ ಚನ್ನಪಟ್ಟಣ-127, ಮಳೂರುಪಟ್ಟ, ಪು.159 

14. ಪೂರ್ವೋಕ್ತ ಚನ್ನಪಟ್ಟಣ-129, ಮಳೂರುಪಟ್ಟ, ಪು.160 

15. ಪೂರ್ವೋಕ್ತ ಚನ್ನಪಟ್ಟಣ-73, ಮೊಗೇನಹಳ್ಳಿ, ಹು.324 

16. EC ಅನುಬಂಧ ಸಂಪುಟ, ಚನ್ನಪಟ್ಟಣ-202, ಮಳೂರು, ಪು.48 

17. ಡಾ. ಸಿ.ಯು. ಮಂಜುನಾಥ್‌ : ಶಾಸನಗಳು ಮತ್ತು ಕರ್ಣಾಟಕ ಸಂಸ್ಕೃತಿ, ಹು.326 
18. ಬಾ.ರಾ. ಗೋಪಾಲ್‌ (ಸಂ) : ಎ.ಕ.7, ಮಂಡ್ಕ-63, ಗುತ್ತಲು, ಪು.241 

19. ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-169, ಮಾಕಳಿ, ಪು.346 

120. ಪೂರ್ವೋಕ್ತ ಚನ್ನಪಟ್ಟಣ-129, ಮಳೂರುಪಟ್ಟ, ಪು.159 

121 ಪೂರ್ವೋಕ್ತ ಚನ್ನಪಟ್ಟಣ-158, ಚಕ್ಕಲೂರು, ಪು.342 

122. ಪೂರ್ವೋಕ್ತ ಚನ್ನಪಟ್ಟಣ-16], ಮಂಕುಂದ, ಪು.343 

123. ಪೂರ್ವೋಕ್ತ, ಚನ್ನಪಟ್ಟಣ-36, ಹರೂರು. ಷು.310 

124. ಪೂರ್ವೋಕ್ತ ಚನ್ನಪಟ್ಟಣ-98, ಮಳೂರು, ಪು.328 

125. ಪೂರ್ವೋಕ್ತ ಚನ್ನಪಟ್ಟಣ-82,83, ಮಳೂರು, ಪು.148 

126. ಪೂರ್ವೋಕ್ತ ಚನ್ನಪಟ್ಟಣ-133, ಮಳೂರುಪಟ್ಟ, ಪು.161 

127. ಪೂರ್ವೋಕ್ತ ಚನ್ನಪಟ್ಟಣ-99, ಮಳೂರು, ಪು.328 

128. ಪೂರ್ವೋಕ್ತ ಚನ್ನಪಟ್ಟಣ-82, 83, ಮಳೂರು, ಪು.148 

129. ಡಾ.ಎಚ್‌. ಗುಡ್ಡದೇಶ್ವರಪ್ಪ : ಬೆಂಗಳೂರು ಜಿಲ್ಲೆಯ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಹು.90 
130. ಬಿ.ಎಲ್‌. ರೈಸ್‌ (ಸಂ) : £೭೫, ಚನ್ನಪಟ್ಟಣ-129, ಮಳೂರುಪಟ್ಟ, ಪು.159 

131 ಪೂರ್ವೋಕ್ತ. 

132. Francis Buchanan : A Journey from Madras through the countries of Mysore, 


Canara and Malabar, Vol-L, p.147-163. 
133. ಡಾ. ಎಚ್‌. ತಿಪ್ಲೇರುದಸ್ತಾಮಿ : ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ, ಪು.363 


134. EC ಅನುಬಂಧ ಸಂಪುಟ, ಚನ್ನಪಟ್ಟಣ-212, ಬೇವೂರು, ಹು.51 

135. ಪೂರ್ವೋಕ್ತ ಚನ್ನಪಟ್ಟಣ-210, ಬೇವೂರು, ಹು.49 

136. ಪೂರ್ವೋಕ್ತ ಚನ್ನಪಟ್ಟಣ-213, ಬೇವೂರು, ಹು.51 

137. ಎ೦.ಎ.ಆರ್‌-1909, ಪು.22 

138. ಬಿ.ಎಲ್‌. ರೈಸ್‌ (ಸಂ) : £೭, ಚನ್ನಪಟ್ಟಣ-48, ಮಾಗೇನಹಳ್ಳಿ, ಹು.314 

139. EC ಅನುಬಂಧ ಸಂಪುಟ, ಚನ್ನಪಟ್ಟಣ-188, ಮಾಗೇನಹಳ್ಳಿ, ಹು.45 

140. ಪೂರ್ವೋಕ್ತ ಚನ್ನಪಟ್ಟಣ-182, ರಾಮಪುರ, ಪು.46 

14. ಪೂರ್ವೋಕ್ತ ಚನ್ನಪಟ್ಟಣ-195, ಕೂಡ್ಲೂರು, ಪು.47 

142. ಬಿ.ಎಲ್‌. ರೈಸ್‌ (ಸಂ) : £೭ ಚನ್ನಪಟ್ಟಣ-156, ಹೊಟ್ಟಿಗನ ಹೊಸಹಳ್ಳಿ, ಪು.341 
143. ಪೂರ್ವೋಕ್ತ ಚನ್ನಪಟ್ಟಣ-132, ಮಳೂರುಪಟ್ಟ, ಪು.161 


144. 
145. 
146. 
147. 
148. 
149. 


150. 


151. 


152. 


153. 


154. 


155. 


156 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 416 


ಪೂರ್ವೋಕ್ತ, ಚನ್ನಪಟ್ಟಣ-127, ಮಳೂರುಪಟ್ಟ, ಪು.159 

ಪೂರ್ವೋಕ್ತ, ಚನ್ನಪಟ್ಟಣ-154, ಅಬ್ಲೂರು, ಪು.165 

ಪೂರ್ವೋಕ್ತ, ಚನ್ನಪಟ್ಟಣ-35, ಚನ್ನಪಟ್ಟಣ, ಪು.140 
ಎಂ.ಎ.ಆರ್‌-1911, ಪು.43 

ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-97ಎ, ಮಳೂರು, ಪು.154 
Ec ಅನುಬಂಧ ಸಂಪುಟ, ಚನ್ನಪಟ್ಟಣ-190, ಹೊಂಗನೂರು, ಹು.45 
ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-36, ಹರೂರು, ಪು.310 
2 
346 


Ec; ಅನುಬಂಧ ಸಂಪುಟ, ಚನ್ನಪಟ್ಟಣ-224, ಕೃಷ್ಣಾಪುರ, 
ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-169, ಮಾಕಳಿ, 
ಪೂರ್ವೋಕ್ತ, ಚನ್ನಪಟ್ಟಣ-34, ಚನ್ನಪಟ್ಟಣ, ಪು.309 
ಪೂರ್ವೋಕ್ತ, ಚನ್ನಪಟ್ಟಣ-41, ಪಟ್ಟು, ಪು.312 
Suryanatha U. Kamath (Ed) : Bangalore Rural District Gazetteer, p.226 
ಬಿ.ಎಲ್‌. ರೈಸ್‌ (ಸಂ) : £೭೫, ಚೆನ್ನಪಟ್ಟಣ-66, ಯಲಿಯೂರು, ಪು.321, 


ಎಂ.ಎ.ಆರ್‌-1942, ಶಾಸನ ಸಂಖ್ಯೆ-26, ಹು.127 


157. 
158. 
159. 


160. 


161. 


162. 
163. 
164. 
165. 


166. 


167. 


168. 


169. 


170. 


171. 


172. 
173. 
174. 


175. 


ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-155, 158, ಚಕ್ಕೆರೆ, ಚಕ್ಕಲೂರು, ಪು.341-342 
ಪೂರ್ವೋಕ್ತ, ಚನ್ನಪಟ್ಟಣ-66, ಯಲಿಯೂರು, ಪು.321 

ಪೂರ್ವೋಕ್ತ, ಚನ್ನಪಟ್ಟಣ-62, ಇಗ್ಗಲೂರು, ಪು.320 

ಸಾದಹಳ್ಳಿಯ ಹೊರವಲಯದಲ್ಲಿರುವ ಗಾಣದಕಲ್ಲು ಹಾಗೂ ಕೋಲೂರು ಗ್ರಾಮದ ಪ್ರಸ್ತುತ 
ಜಾನಪದಲೋಕದಲ್ಲಿರುವ ಗಾಣದಕಲ್ಲಿನ ಮೇಲೆ ಹೊಯ್ದಳರ ಕಾಲದ ಲಿಪಿಯಿರುವ ಅಪ್ರಕಟಿತ 
ಶಾಸನಗಳಿದ್ದು, ಸಾಕಷ್ಟು ತ್ರುಟಿತವಾಗಿರುವುದರಿಂದ ಓದಲು ಸಾಧ್ಯವಾಗಿಲ್ಲ. 

ಬಿ.ಎಲ್‌. ರೈಸ್‌ (ಸಂ) : £೫, ಚನ್ನಪಟ್ಟಣ-77,78,82,88,97ಬಿ, ಮಳೂರು, ಪು.147-155 
Ec ಅನುಬಂಧ ಸಂಪುಟ, ಚನ್ನಪಟ್ಟಣ-99, ಮಳೂರು, ಪು.41 

ಕನ್ನಡ ಸಾಹಿತ್ಯ ಪರಿಷತ್ತು : ಸಂಕ್ಷಿಪ್ತ ಕನ್ನಡ ನಿಘಂಟು, ಪು.469 

ECIಸ ಅನುಬಂಧ ಸಂಪುಟ, ಮಾಗಡಿ-86, ಮಾಗಡಿ, ಪು.99 

ಬಿ.ಎಲ್‌. ರೈಸ್‌ (ಸಂ) : £೭೫, ಚನ್ನಪಟ್ಟಣ-66, ಯಲಿಯೂರು, ಪು.321 

Francis Buchanan : A Journey from Madras through the countries of Mysore, 


Canara and Malabar, Vol-L, p.147-163. 
ಪೂರ್ವೋಕ್ತ. 


ಶ್ರೀನಿವಾಸ ರಿತ್ತಿ (ಸಂ) : ಪ್ರಾಚೀನ ಕರ್ನಾಟಕದ ಆಡಳಿತ ಪರಿಭಾಷಾ ಕೋಶ, ಪ್ರಾಚ್ಯವಸ್ತು 
ಮತ್ತು ಸಂಗಹಾಲಯಗಳ ನಿರ್ದೇಶನಾಲಯ, ಮೈಸೂರು, 2000. 

ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-16], ಮಂಕುಂದ, ಪು.343 

ಬಿ.ಎಲ್‌. ರೈಸ್‌ (ಸಂ) : EC, ಪು.166 

ಶ್ರೀನಿವಾಸ ರಿತ್ತಿ (ಸಂ) : ಪ್ರಾಚೀನ ಕರ್ನಾಟಕದ ಆಡಳಿತ ಪರಿಭಾಷಾ ಕೋಶ, ಪು.51 
ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-16], ಮಂಕುಂದ, ಪು.343 

ಪೂರ್ವೋಕ್ತ, ಚನ್ನಪಟ್ಟಣ-88ಸಿ, ಮಳೂರು, ಪು.152 

ಪೂರ್ವೋಕ್ತ, ಚನ್ನಪಟ್ಟಣ-127, ಮಳೂರು 
ಪೂರ್ವೋಕ್ತ, ಚನ್ನಪಟ್ಟಣ-129, ಮಳೂರು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 417 


1776. ಪೂರ್ವೋಕ್ತ ಚನ್ನಪಟ್ಟಣ-12, ಚನ್ನಮಾನಹಳ್ಳಿ, ಹು.303 

177. ಶ್ರೀನಿವಾಸ ರಿತ್ತಿ (ಸಂ) : ಪ್ರಾಚೀನ ಕರ್ನಾಟಕದ ಆಡಳಿತ ಪರಿಭಾಷಾ ಕೋಶ, ಪು.53 
178. ಡಾ. ಎಂ. ಚಿದಾನಂದಮೂರ್ತಿ : ಕನ್ನಡ ಶಾಸನಗಳ ಸಾಂಸ್ಕೃಶಿಕ ಅಧ್ಯಯನ, ಹು.451 
179. ಎ೦.ಎ.ಆರ್‌-1942, ಶಾಸನ ಸಂಖ್ಯೆ-26, ಪು.127 

180. ಬಿ.ಎಲ್‌. ರೈಸ್‌ (ಸಂ) : £೭೫, ಚನ್ನಪಟ್ಟಣ-50, ಮೊಗೇನಹಳ್ಳಿ, ಹು.315 

181. ಎಂ೦.ಎ.ಆರ್‌-1942, ಶಾಸನ ಸಂಖ್ಯೆ-26, ಪು.127 

182. ಪೂರ್ವೋಕ್ತ 

183. ಪೂರ್ವೋಕ್ತ 

14. ಪೂರ್ವೋಕ್ತ 

185. ಡಾ. ಎಂ. ಚಿದಾನಂದಮೂರ್ತಿ : ಕನ್ನಡ ಶಾಸನಗಳ ಸಾಂಸ್ಕೃಶಿಕ ಅಧ್ಯಯನ, ಹು.450 
186. ಎಂ೦.ಎ.ಆರ್‌-1942, ಶಾಸನ ಸಂಖ್ಯೆ-26, ಪು.127 

187. ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-36, ಹರೂರು, ಪು.310 

188. ಪೂರ್ವೋಕ್ತ ಚನ್ನಪಟ್ಟಣ-158, ಚಕ್ಕಲೂರು, ಪು.342 

189. ಎ೦.ಎ.ಆರ್‌-1942, ಶಾಸನ ಸಂಖ್ಯೆ-26, ಪು.127 

19೦. ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-65, 66, ಯಲಿಯೂರು, ಪು.321 
191 ಪೂರ್ವೋಕ್ತ ಚನ್ನಪಟ್ಟಣ-158, ಚಕ್ಕಲೂರು, ಪು.342 

192. ಪೂರ್ವೋಕ್ತ ಚನ್ನಪಟ್ಟಣ-155, ಚಕ್ಕೆರೆ, ಪು.341 

193. ಪೂರ್ವೋಕ್ತ, ಚನ್ನಪಟ್ಟಣ-65, ಯಲಿಯೂರು, ಪು.321 

194. ಪೂರ್ವೋಕ್ತ 

195. ಪೂರ್ವೋಕ್ತ. 

196. ಪೂರ್ವೋಕ್ತ. 

197. ಪೂರ್ವೋಕ್ತ, ಚನ್ನಪಟ್ಟಣ-36, ಹರೂರು. ಷು.310 

198. ಪೂರ್ವೋಕ್ತ, ಚನ್ನಪಟ್ಟಣ-66, ಯಲಿಯೂರು, ಪು.322 

199. ಪೂರ್ವೋಕ್ತ. 

2೦೦. ಪೂರ್ವೋಕ್ತ. 

2೦1. ಎ೦.ಎ.ಆರ್‌-1942, ಶಾಸನ ಸಂಖ್ಯೆ-26, ಹು.127 

೧೦೧. ಬಿ.ಎಲ್‌. ರೈಸ್‌ (ಸಂ) : ೭೫, ಚನ್ನಪಟ್ಟಣ-66, ಯಲಿಯೂರು, ಪು.322 
೧೦3. ಪೂರ್ವೋಕ್ತ, ಚನ್ನಪಟ್ಟಣ-66, ಯಲಿಯೂರು, ಪು.322 

೧೦4. ಪೂರ್ವೋಕ್ತ, ಚನ್ನಪಟ್ಟಣ-36, ಹರೂರು, ಷು.310 

2೦5. ಪೂರ್ವೋಕ್ತ. 

2೦6. ಪೂರ್ಮೋಕ್ತ ಚನ್ನಪಟ್ಟಣ-7, ಹಾಗಲಹಳ್ಳಿ, ಪು.301 

2೦7. ಪೂರ್ಮೋಕ್ತ ಚನ್ನಪಟ್ಟಣ-158, ಚಕ್ಕಲೂರು, ಪು.342 

2೦8. ಪೂರ್ಮೋಕ್ತ ಚನ್ನಪಟ್ಟಣ-158, ಚಕ್ಕಲೂರು, ಪು.342 

2೦೨. ಪೂರ್ವೋಕ್ತ. 

21೦. ಪೂರ್ವೋಕ್ತ ಚನ್ನಪಟ್ಟಣ-155, ಚಕ್ಕೆರೆ, ಹು.341 

21. ಪೂರ್ವೋಕ್ತ. 

21೧. ಪೂರ್ವೋಕ್ತ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 418 


213. ಮಂಜುನಾಥ. ಎಂ.ಕೆ : ರಾಮನಗರ ಜಿಲ್ಲೆಯ ಸಾಂಸ್ಕೃತಿಕ ಪರಂಪರೆ, ಪು.220. 

214. ಪೂರ್ವೋಕ್ತ ಪು.45-48. 

೧15. ಬಿ.ಎಲ್‌. ರೈಸ್‌ (ಸಂ) : £೭೫, ಚನ್ನಪಟ್ಟಣ-151, ಮಳೂರುಪಟ್ಟ, ಪು.336 

216. ಪೂರ್ವೋಕ್ತ ಚನ್ನಪಟ್ಟಣ-158, ಚಕ್ಕಲೂರು, ಹು.342 

217. ಪೂರ್ವೋಕ್ತ, ಚನ್ನಪಟ್ಟಣ-66, ಯಲಿಯೂರು, ಪು.322 

218. ಡಾ. ಸೂರ್ಯನಾಥ ಕಾಮತ್‌, ಡಾ. ದೇವರಕೊಂಡಾರೆಡ್ಡಿ (ಸಂ) : ಇತಿಹಾಸ ದರ್ಶನ, 
ಸಂಪುಟ.9, ಪು.30 

೧1೨. ಬಿ.ಎಲ್‌. ರೈಸ್‌ (ಸಂ) : ೭೫, ಚನ್ನಪಟ್ಟಣ-66, ಯಲಿಯೂರು, ಪು.322 

2೧೦. ಪೂರ್ಮೋಕ್ತ ಚನ್ನಪಟ್ಟಣ-65, ಯಲಿಯೂರು, ಪು.321 

2೦1 ಪೂರ್ವೋಕ್ತ ಪು.321 

2೧೧. ಪೂರ್ಮೋಕ್ತ ಚನ್ನಪಟ್ಟಣ-74, ಮಾಗೇನಹಳ್ಳಿ, ಪು.325 

2೦8. ಪೂರ್ವ್ಮೋಕ್ತ ಚನ್ನಪಟ್ಟಣ-158, ಚಕ್ಕಲೂರು, ಹು.342 

೧೧4. ಎ೦.ಎ.ಆರ್‌-1942, ಶಾಸನ ಸಂಖ್ಯೆ-26, ಪು.127 

೧೦5. ಪೂರ್ವೋಕ್ತ. 

2೧6. ಮಂಜುನಾಥ. ಎಂ.ಕೆ : ರಾಮನಗರ ಜಿಲ್ಲೆಯ ಸಾಂಸ್ಕೃತಿಕ ಪರಂಪರೆ, ಪು.220. 

2೧7. ಎ೦.ಎ.ಆರ್‌-1942, ಶಾಸನ ಸಂಖ್ಯೆ-26, ಹು.127 

2೧8. ಡಾ. ಎಂ. ಚಿದಾನಂದಮೂರ್ತಿ : ಕನ್ನಡ ಶಾಸನಗಳ ಸಾಂಸ್ಕೃಶಿಕ ಅಧ್ಯಯನ, ಹು.421-22 

೧೧೮. ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-36, 98, ಹರೂರು, ಮಳೂರು, ಪು.310.328 

23೦. ಪೂರ್ವೋಕ್ತ ಚನ್ನಪಟ್ಟಣ-98, ಮಳೂರು, ಪು.328 

231. ಬಿ.ಆರ್‌. ಹಿರೇಮಠ : ಶಾಸನಗಳಲ್ಲಿ ಕರ್ನಾಟಕದ ವರ್ತಕರು, ಪು.34 

೧3೦. ಬಿ.ಎಲ್‌.ರೈಸ್‌(ಸಂ) : EC, ಚನ್ನಪಟ್ಟಣ-35, ಚೆನ್ನಪಟ್ಟಣ, ಪು.140 

೧88. ಎ೦.ಎ.ಆರ್‌-1942, ಶಾಸನ ಸಂಖ್ಯೆ-25, ಹು.126 

೧34. ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-36, ಹರೂರು, ಪು.310 

235. ೬೦1 ಅನುಬಂಧ ಸಂಪುಟ, ಚನ್ನಪಟ್ಟಣ-168, ಮಾರ್ನನಹಳ್ಳಿ, ಹು.44 

236. ಸೂರ್ಯನಾಥ ಕಾಮತ್‌, ದೇವರಕೊಂಡಾರೆಡ್ಡಿ(ಸಂ): ಇತಿಹಾಸ ದರ್ಶನ, ಸಂಪುಟ.9, ಪು.30 

೩37. ಬಿ.ಎಲ್‌. ರೈಸ್‌ (ಸಂ) : £೦1, ಕನಕಪುರ-47, ನಾಯಕನಹಳ್ಳಿ, ಪು.272 

೧38. ಪೂರ್ವೋಕ್ತ, ಚನ್ನಪಟ್ಟಣ-37, ಹರೂರು, ಪು.311 

23೨. ಬಿ.ಆರ್‌. ಹಿರೇಮಠ : ಶಾಸನಗಳಲ್ಲಿ ಕರ್ನಾಟಕದ ವರ್ತಕರು, ಪು.118 

೩4೦. ಬಿ.ಎಲ್‌. ರೈಸ್‌ (ಸಂ) : £೭೫, ಚನ್ನಪಟ್ಟಣ-71, ಬೇವೂರು, ಪು.323 

೩41. ಬಿ.ಆರ್‌. ಹಿರೇಮಠ : ಶಾಸನಗಳಲ್ಲಿ ಕರ್ನಾಟಕದ ವರ್ತಕರು, ಪು.119 

242. ಮಂಜುನಾಥ. ಎಂ.ಕೆ : ರಾಮನಗರ ಜಿಲ್ಲೆಯ ಸಾಂಸ್ಕೃತಿಕ ಪರಂಪರೆ, ಪು.40-43. 

೩48. ಬಿ.ಎಲ್‌. ರೈಸ್‌ (ಸಲ) : £೭೫, ಚನ್ನಪಟ್ಟಣ-73, ಮಾಗೇನಹಳ್ಳಿ, ಪು.325 

244. EC ಅನುಬಂಧ ಸಂಪುಟ, ಚನ್ನಪಟ್ಟಣ-98, ಮಳೂರು, ಪು.40 

೩45. ಬಿ.ಎಲ್‌. ರೈಸ್‌ (ಸಂ) : £೭೫, ಚನ್ನಪಟ್ಟಣ-71, ಬೇವೂರು, ಪು.323 

246. ೬೦1 ಅನುಬಂಧ ಸಂಪುಟ, ಚನ್ನಪಟ್ಟಣ-224, ಕೃಷ್ಣಾಪುರ, ಪು.52 

೩47. ಬಿ.ಎಲ್‌. ರೈಸ್‌(ಸಂ) : EC, ಚನ್ನಪಟ್ಟಣ-66,89, ಯಲಿಯೂರು, ಮಳೂರು, ಪು.321,327 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 419 


೩4೬. ಎ.ವಿ. ನರಸಿಂಹಮೂರ್ತಿ : ಕರ್ನಾಟಕ ನಾಣ್ಯಪರಂಪರೆ, ಪು.73 
೩4೨. ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-66, 89, 92, 116, ಪು.321, 153, 157 
25೦. ಪೂರ್ಮೋಕ್ತ ಚನ್ನಪಟ್ಟಣ-88ಎ, 92, ಮಳೂರು, ಪು.151, 153 
೧51. ಎ.ವಿ. ನರಸಿಂಹಮೂರ್ತಿ : ಕರ್ನಾಟಕ ನಾಣ್ಯಪರಂಪರೆ, ಹು.7 
25೧. ಪೂರ್ವೋಕ್ತ ಪು.73 
೩58. ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-42ಎ, 127, 129, ಪು.141, 159 
254. ಎ.ವಿ. ನರಸಿಂಹಮೂರ್ತಿ : ಕರ್ನಾಟಕ ನಾಣ್ಯಪರಂಪರೆ, ಮ.194 
255. £೦1 ಅನುಬಂಧ ಸಂಪುಟ, ಚನ್ನಪಟ್ಟಣ-224, ಕೃಷ್ಣಾಪುರ, ಪು.52 
256. ಎ೦.ಎ.ಆರ್‌-1942, ಶಾಸನ ಸಂಖ್ಯೆ-15, ಹು.120 
257. E೦1 ಅನುಬಂಧ ಸಂಪುಟ, ಚನ್ನಪಟ್ಟಣ-224, ಕೃಷ್ಣಾಪುರ, ಪು.52 
ಬಿ.ಎಲ್‌. ರೈಸ್‌ (ಸಂ) : £೭೫, ಚನ್ನಪಟ್ಟಣ-137, 138, ಮಳೂರುಪಟ್ಟ, ಪು.333 
258. ಶ್ರೀನಿವಾಸ ರಿತ್ತಿ (ಸಂ) : ಪ್ರಾಚೀನ ಕರ್ನಾಟಕದ ಆಡಳಿತ ಪರಿಭಾಷಾಕೋಶ, ಪು.106 
೩59. ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-88ಬಿ, ಮಳೂರು, ಪು.152 
೩6೦. ಎ.ವಿ. ನರಸಿಂಹಮೂರ್ತಿ : ಕರ್ನಾಟಕ ನಾಣ್ಯಪರಂಪರೆ, ಮು.91-92 
೧61. ಬಿ.ಎಲ್‌.ರೈಸ್‌(ಸಂ) $+ ECIX, ಚನ್ನಪಟ್ಟಣ-66,88ಎ,೨97ಬಿ,118,121. ಪು.322.151,155,157,158 
26೧. ಡಾ. ಸಿ. ಯು. ಮಂಜುನಾಥ : ಶಾಸನಗಳು ಮತ್ತು ಕರ್ನಾಟಕ ಸಂಸ್ಕೃತಿ, ಪು.272-273 
೧68. ಎ.ವಿ. ನರಸಿಂಹಮೂರ್ತಿ : ಸಂಗಮರ ಕಾಲದ ವಿಜಯನಗರ, ಹು.179 
೩64. ಎಚ್‌. ಖಂಡೋಬರಾವ್‌ : ನಾಣ್ಯ ಕರ್ನಾಟಕ, ಪು.112 
೩65. ಎ.ವಿ. ನರಸಿಂಹಮೂರ್ತಿ : ಕರ್ನಾಟಕ ನಾಣ್ಯಪರಂಪರೆ, ಮು.9,30 
266. ಪೂರ್ವೋಕ್ತ, ಪು.223 
267. ಪೂರ್ವೋಕ್ತ. 
೧68. ಇಂಟರ್‌ನೆಟ್‌ ಮಾಹಿತಿ. 
26೨. ಡಾ. ಎಂ. ಚಿದಾನಂದ ಮೂರ್ತಿ : ಕನ್ನಡ ಶಾಸನಗಳ ಸಾಂಸ್ಕೃಶಿಕ ಅಧ್ಯಯನ, ಹು.374 
೩7೦. ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-88ಎ, ಮಳೂರು, ಪು.151 
271. ಪೂರ್ಮೋಕ್ತ ಚನ್ನಪಟ್ಟಣ-88ಬಿ, ಮಳೂರು, ಪು.152 
27೩. ಪೂರ್ಮೋಕ್ತ ಚನ್ನಪಟ್ಟಣ-88ಎ, ಮಳೂರು, ಪು.151 
278. ಸೂರ್ಯನಾಥ ಕಾಮತ್‌, ದೇವರಕೊಂಡಾರೆಡ್ಡಿ(ಸಂ): ಇತಿಹಾಸ ದರ್ಶನ, ಸಂಪುಟ.9, ಪು.44 
೧74. ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-94ಸಿ, ಮಳೂರು, ಪು.154 
275. ಪೂರ್ಮೋಕ್ತ ಚನ್ನಪಟ್ಟಣ-97ಬಿ, ಮಳೂರು, ಪು.155 
276. ಪೂರ್ಮೋಕ್ತ ಚನ್ನಪಟ್ಟಣ-73, ಮಾಗೇನಹಳ್ಳಿ, ಪು.325 
277. ಪೂರ್ಮೋಕ್ತ ಚನ್ನಪಟ್ಟಣ-84, ಮಳೂರು, ಪು.150 
278. ಪೂರ್ಮ್ವೋಕ್ತ, ಪು.150 
27೨. ಪೂರ್ಮೋಕ್ತ ಚನ್ನಪಟ್ಟಣ-133, ಮಳೂರು 161 
28೦. ಪೂರ್ವೋಕ್ತ ಚನ್ನಪಟ್ಟಣ-146, ಮಳೂರುಪಟ್ಟ, ಪು.334 
281 ಪೂರ್ವೋಕ್ತ ಚನ್ನಪಟ್ಟಣ-42ಎ, ಹೊಂಗನೂರು, ಪು.141 
28೧. ಪೂರ್ಮೋಕ್ತ ಚನ್ನಪಟ್ಟಣ-88ಡಿ, ಮಳೂರು, ಪು.158 


ಬ್ರ 
ಣ 


ಪಟ ಹು. 
ಪಟ ಹು. 


283. 
284. 
285. 
286. 
287. 
288. 
28೨. 
2೨೦. 


2೨1. 


2೨೧. 
2೨3. 
2೨4. 
2೨5. 
2೨6. 
2೨7. 
2೨8. 
೩೨೨. 
300. 


301. 


302. 
303. 
304. 
305. 
306. 


307. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 420 


ಪೂರ್ವೋಕ್ತ, ಚನ್ನಪಟ್ಟಣ-186, ಮಳೂರು, ಪು.356 

ಪೂರ್ವೋಕ್ತ, ಚನ್ನಪಟ್ಟಣ-167, ಬ್ಯಾಡರಹಳ್ಳಿ, ಪು.167 

ಪೂರ್ವೋಕ್ತ, ಚನ್ನಪಟ್ಟಣ-53, 158, ಕೋಡಂಬಳ್ಳಿ, ಚಕ್ಕಲೂರು, ಪು.316, 342 
ಪೂರ್ವೋಕ್ತ, ಚನ್ನಪಟ್ಟಣ-88ಸಿ, ಮಳೂರು, ಪು.152 

ಪೂರ್ವೋಕ್ತ, ಚನ್ನಪಟ್ಟಣ-82,83, ಮಳೂರು, ಪು.148 

Ec ಅನುಬಂಧ ಸಂಪುಟ, ಚನ್ನಪಟ್ಟಣ-192, ರಾಮಪುರ, ಪು.46 

ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-169, ಮಾಕಳಿ, ಪು.346 
ಪೂರ್ವೋಕ್ತ, ಚನ್ನಪಟ್ಟಣ-34, ಚನ್ನಪಟ್ಟಣ, ಪು.309 

ಪೂರ್ವೋಕ್ತ ಚನ್ನಪಟ್ಟಣ-60, ಶಾನಭೋಗನಹಳ್ಳಿ, ಪು.319 

Ec ಅನುಬಂಧ ಸಂಪುಟ, ಚನ್ನಪಟ್ಟಣ-193, ರಾಮಪುರ, ಪು.46 
ಪೂರ್ವೋಕ್ತ, ಚನ್ನಪಟ್ಟಣ-194, ಕಲುಕೋಟಿನಾಯ್ಯನದೊಡ್ತಿ, ಹು.46 

ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-169, ಮಾಕಳಿ, ಪು.3 
ಪೂರ್ವೋಕ್ತ, ಚನ್ನಪಟ್ಟಣ-146, ಮಳೂರುಪಟ್ಟ, ಪು.334 
ಪೂರ್ವೋಕ್ತ, ಚನ್ನಪಟ್ಟಣ-114, ಕೂಡ್ಲೂರು, ಪು.331 

Ec ಅನುಬಂಧ ಸಂಪುಟ, ಚನ್ನಪಟ್ಟಣ-189, ಹೊಂಗನೂರು, ಹು.45 

ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-169, ಮಾಕಳಿ, ಪು.346 
ಪೂರ್ವೋಕ್ತ, ಚನ್ನಪಟ್ಟಣ-37, ಹರೂರು, ಪು.311 

ಪೂರ್ವೋಕ್ತ, ಚನ್ನಪಟ್ಟಣ-98, ಮಳೂರು, ಪು.328 

Ec ಅನುಬಂಧ ಸಂಪುಟ, ಚನ್ನಪಟ್ಟಣ-100, ಮಳೂರು, ಪು.42 
ಮಂಜುನಾಥ. ಎಂ.ಕೆ : ರಾಮನಗರ ಜಿಲ್ಲೆಯ ಸಾಂಸ್ಕೃತಿಕ ಪರಂಪರೆ, ಪು.37-39. 
ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-53, ಕೋಡಂಬಳ್ಳಿ, ಹಮ.316 
ಪೂರ್ವೋಕ್ತ, ಚನ್ನಪಟ್ಟಣ-169, ಮಾಕಳಿ, ಪು.346 

ಮಂಜುನಾಥ. ಎಂ.ಕೆ : ರಾಮನಗರ ಜಿಲ್ಲೆಯ ಸಾಂಸ್ಕೃತಿಕ ಪರಂಪರೆ, ಪು.35-48. 
ಬಿ.ಎಲ್‌. ರೈಸ್‌ (ಸಂ) : £೭೫, ಚನ್ನಪಟ್ಟಣ-65, ಯಲಿಯೂರು, ಪು.321 
ಪೂರ್ವೋಕ್ತ, ಚನ್ನಪಟ್ಟಣ-128, 129, 133, ಮಳೂರುಪಟ್ಟ, ಪು.159-161 


46 


* kkk Kk 


NMCNCNCNCNCNCNCNCNCNCNCO NCNM NCO NCNM NCO NMCONMCONCO NCO NMCONMCONCONMCO NMC NCO NCO NCO NCNM NCNM NCO NMC NMC NCNM NC NLC NON NL NL 
IR IR IR IK IR IRI IK IRIN IR IR IRIN IK IR IRIN IK IR IRIN IK IR IR IRIN IIR IR IR IR IRIN IRIN IR IK IR IR IRIN TIN INIK IK IRTR 
lL lL 
PN () IK 
Ww ಈ Ww 
3K XK 3K 
pS 69 pS 
AVA 12 1 AL 
3K 9K 
AG lL 
9K 1! 9K 
lL AV 
3K re: $ 3 
lL AV 
9K K 9K 
RUA 0) ೧ (©) NL 
೫ K; $ p % 
¥ » KX ls ¥ 
Ad # AV 
KS 3p © 3% 
x $3 ಫಿ | x 
AVA () B AL 
3K N24 ೧ pp 3K 
x | ಸಾ 2 Na wD iL 
YN x PN 
xl (3 K (5 AA 
9K oO 9K 
x ww 98 lL 
YN 5) PN 
AVA UL, 5 AL 
3K ) n "3 I 3K 
x p & ಬ CR x 
A a © Te is K ಸ 
DD sb 1 © pl 3 ಸ 
NM ¥ NM 
7K 0 © w 7K 
x ಸ x 
KR Ye 2 Wy 
7K Te Te Te Te 3K 
AVA AL 
3K 9K 
ML AL 
3K 3K 
¥ ¥ 
*, *, *, *, 
ಖೊ ಖೊ ಖೊ ಖೊ Ms 
AVA AL 
3K 3K 
AVA AL 
3K 3K 


MLNLAMLNLNLAMCLANLNLAMLANLNLAMLANMLNCOAMLNMLNCOAMLNMLNCOAMNCNMLONCOAMC AML AMLNMLONMCONMNC AML AML AML NMLONMCO NMC AML AMC AML NLM NMC AML AML AML NL NMC NL NL 


ARIK IK IRIN IRI IRIE ISIE IRIN IRIE IRIE IRIE IN IERIE ISIE IIR IRI ISIS IN ISI ISIN IN IKI 


ಅಧ್ಯಾಯ — ಏಳು 


ಸಂಕೀರ್ಣ ವಿಷಯಗಳು 


ಈ ಅಧ್ಯಾಯದಲ್ಲಿ ಚನ್ನಪಟ್ಟಣ ತಾಲ್ಲೂಕಿನ ಶಾಸನಗಳಲ್ಲಿ ಉಲ್ಲೇಖವಾಗಿರುವ 
ಸ್ಥಳನಾಮಗಳು, ಮಂಗಳ ಶ್ಲೋಕಗಳು- ಸ್ತುತಿಗಳು, ಶಾಪಾಶಯಗಳು, ಶಾಸನಕವಿಗಳು-ಲಿಪಕಾರರು 
ಹಾಗೂ ರೂವಾರಿಗಳ ಕುರಿತ ವಿಶ್ಲೇಷಣೆಯನ್ನು ಮಾಡಲಾಗಿದೆ. 


ಶಾಸನೋಕ್ತ ಸ್ಥಳನಾಮಗಳು : 


ಚನ್ನಪಟ್ಟಣ ತಾಲ್ಲೂಕಿನ ಶಾಸನಗಳಲ್ಲಿ ದಾಖಲಾಗಿರುವ ಸ್ಥಳನಾಮಗಳನ್ನು ಕುರಿತು ಈ 
ಅಧ್ಯಾಯದಲ್ಲಿ ವಿವೇಚಿಸಲಾಗಿದೆ. ಶಾಸನಗಳು ದೊರೆತಿರುವ ಸ್ಥಳಗಳು ಮತ್ತು ಶಾಸನಗಳಲ್ಲಿ 
ಉಕ್ತವಾಗಿರುವ ಸ್ಥಳನಾಮಗಳನ್ನು ಇಲ್ಲಿ ಗಮನಿಸಲಾಗಿದೆ. ಯಾವುದೇ ಒಂದು ಸ್ಥಳದ ಹೆಸರು 
ಬರುವುದಕ್ಕೆ ಹಲವಾರು ಕಾರಣಗಳಿರಬಹುದು. ಆದರೆ ಒಂದು ಸ್ಥಳದ ಹೆಸರು ಕಾಲದಿಂದ ಕಾಲಕ್ಕೆ 
ಯಾವಯಾವ ರೀತಿ ಬದಲಾವಣೆ ಹೊಂದುತ್ತದೆ ಎಂಬುದನ್ನು ಶಾಸನಗಳ ಆಧಾರದಿಂದ 
ಗುರುತಿಸುವ ಪ್ರಯತ್ನವನ್ನು ಇಲ್ಲಿ ಮಾಡಲಾಗಿದೆ. ಜೊತೆಗೆ ಶಾಸನಗಳ ಉಲ್ಲೇಖಗಳಿಂದ ಒಂದು 
ಸ್ಥಳದ ಪ್ರಾಚೀನತೆಯನ್ನು ಗುರುತಿಸಲು ಸಹಕಾರಿಯಾಗಿರುವುದನ್ನು ವಿಶ್ಲೇಷಿಸಲಾಗಿದೆ. 


ಅಬ್ಲೂರು : ತಾಲ್ಲೂಕಿನ ಪ್ರಸಿದ್ಧ ಮಾಧ್ದಪರಂಪರೆಯ ವೈಷ್ಣವ ಕೇಂದ್ರ ಈ ಅಬ್ದೂರು ಗ್ರಾಮ. 
ದಾಸಶ್ರೇಷ್ಠರಾದ ಬಹ್ನಣ್ಯತೀರ್ಥರು, ಶೀಪಾದರಾಯರು, ವ್ಯಾಸರಾಯರು ನೆಲೆಸಿದ್ದ ಪವಿತ್ರ ತಾಣ. ಕಣ್ಣ 
ನದಿಯ ದಡದಲ್ಲಿ ಈ ಗ್ರಾಮ ನಿರ್ಮಾಣಗೊಂಡಿದೆ. ಚೋಳರ ಕಾಲದ ಕ್ರಿಶ. 1060ರ ತಮಿಳು 
ಭಾಷೆಯ ಶಾಸನವೊಂದರಲ್ಲಿ' ಅಬ್ಲೂರನ್ನು "ಅಪ್ಲಿಯೂರು' ಎಂದು ಕರೆದಿರುವುದನ್ನು ಕಾಣಬಹುದು. 
ಸಂಸ್ಕೃತದಲ್ಲಿ "'ಆಪ' ಎಂದರೆ ನೀರು ಎಂಬರ್ಥವಿದ್ದು, ನದಿಯ ದಡದಲ್ಲಿನ ಊರು ಎಂಬರ್ಥದಲ್ಲಿ 
ನೈಸರ್ಗಿಕವಾಚಿಯಾಗಿ ಅಪ್ಪಿಯೂರು ಎಂಬ ಹೆಸರು ಬಂದಿದೆ. ಪ್ರಸ್ತುತದಲ್ಲಿ ಅಪ್ಪಿಯೂರು » 
ಅಬ್ಲಿಯೂರು » ಅಬ್ಲೂರು ಎಂಬುದಾಗಿ ಬದಲಾಗಿದೆ. ಪ್ರಾಚೀನ ಅಪ್ಪಿಯೂರು ಎಂಬ ಪದ "ಪ'ಕಾರ 
“ಬ'ಕಾರವಾಗಿ ಬದಲಾಗಿ ಅಬ್ಲೂರಾಗಿದೆ. "ಅಬ್ಬಿ' ಎಂದರೆ ನೀರು ಎಂಬರ್ಥವಿದ್ದು, ಮೂಲ ಸ್ಥಳನಾಮ 
ನಿಷ್ಪತ್ತಿಗೆ ಕಾರಣವಾದ ನೀರಿನ ಮೂಲವನ್ನೇ ತಿಳಿಸುತ್ತದೆ. 


ಅಂಕನಹಳ್ಳಿ : ವ್ಯಕ್ತಿವಾಚಿ ಸ್ಥಳನಾಮ ಇದಾಗಿದೆ. ಜನಪ್ರಿಯವಾಗಿರುವ ಸ್ಥಳನಾಮಗಳಲ್ಲಿ ಇದೂ 
ಒಂದು. ಅಂಕನೆಂಬ ವ್ಯಕ್ತಿಯ ಕಾರಣದಿಂದಾಗಿ ಈ ಗ್ರಾಮಕ್ಕೆ ಅಂಕನಹಳ್ಳಿ ಎಂಬ ಹೆಸರು ಬಂದಿದೆ 
ಎನ್ನಬಹುದು. ಈ ಗ್ರಾಮದ ಉಲ್ಲೇಖ ಕ್ರಿಶ. 1534ರ ವಿಜಯನಗರದ ದೊರೆ ಅಚ್ಛುತರಾಯನ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 422 


ಕಾಲದ ಶಾಸನವೊಂದರಲ್ಲಿದ್ದು,” ಈ ಶಾಸನದಲ್ಲಿ ವಿಜಯನಗರ ಅರಸರ ಕಾಲದಲ್ಲಿ 'ಅಂಕನಹಳ್ಳಿ' 
ಗ್ರಾಮವು ಕೋಡಂಬಳ್ಳಿ ಸೀಮೆಗೆ ಸೇರಿತ್ತು ಎಂದು ತಿಳಿಯುತ್ತದೆ. 


ಅತ್ತಿಗುಪ್ಪೆ : ಸಸ್ಯವಾಚಿ ಸ್ಥಳನಾಮ ಇದಾಗಿದೆ. ಈ ಪ್ರದೇಶದಲ್ಲಿ ಅತ್ತಿಯ ಮರಗಳು ಹೆಚ್ಚಾಗಿ 
ಬೆಳೆಯುತ್ತಿದ್ದ ಕಾರಣದಿಂದ ಈ ಹೆಸರು ಬಂದಿದೆ. ಅತ್ತಿಯ ಮರಗಳಿರುವ ಜಾಗ ಎಂಬುದನ್ನು 
ಸೂಚಿಸುವುದಕ್ಕಾಗಿ ಅತ್ತಿಕುಪ್ಪೆ » ಅತ್ತಿಗುಪ್ರೆ ಎಂಬ ಹೆಸರು ಜನಬಳಕೆಯಲ್ಲಿ ಬಂದಿದೆ ಎನ್ನಬಹುದು. 
ಅಬ್ದೂರು ಗ್ರಾಮದ ಕ್ರಿಶ. 1523ರ ತಾಮಶಾಸನವೊಂದರಲ್ಲಿ್‌ “ಅತ್ತಿಕುಪ್ಪೆ' ಗ್ರಾಮದ ಉಲ್ಲೇಖ 
ಕಂಡುಬರುತ್ತದೆ. 


ಆಣಿಗೆರೆ : ವಿಜಯನಗರದ ದೊರೆ ಕೃಷ್ಣದೇವರಾಯನ ಆಳ್ಗಿಕೆಯ ಕಾಲದ ಕ್ರಿಶ. 1514ರ ಶಾಸನದಲ್ಲಿ 
"ಆಣಿಯಗೆಆ” ಉಲ್ಲೇಖವಿರುವುದನ್ನು ಕಾಣಬಹುದು." ಈ ಶಾಸನದಲ್ಲಿ ದೇವರಾಯಪಟ್ಟಣದ 
ತಿಮವೊಡೆಯರ ಮಗ  ಕೆಂಚಸೋಮಣ್ಣನಾಯಕನೆಂಬ ಮಾಂಡಲಿಕನು ಆಣಿಯಗೆಬ್‌ಗೆ 
ಪ್ರತಿನಾಮವಾಗಿ "ಸೋಮಸಮುದ' ಎಂಬ ಪ್ರತಿನಾಮವನ್ನಿಟ್ಟು ದೇವಾಲಯವೊಂದಕ್ಕೆ ದಾನ ನೀಡಿದ 
ವಿವರವಿದೆ. ಈ ಆಣಿಯಗೆರೆ ಹೆಸರಿನ ನಿಷ್ನತ್ತಿಯನ್ನು ನೋಡುವುದಾದರೆ, "ಆಣಿ' ಎಂದರೆ 
ದುಂಡಾದುದು ಎಂಬರ್ಥವಿದ್ದು, ಈ ಪ್ರದೇಶದಲ್ಲಿನ ಪ್ರಾಚೀನ ಕಾಲದ ದುಂಡಾಕಾರದ ಕೆರೆಯಿಂದಾಗಿ 
ನೈಸರ್ಗಿಕವಾಚಿಯಾಗಿ ಈ ಗ್ರಾಮಕ್ಕೆ "ಆಣಿಯಗೆರೆ' ಎಂಬ ಹೆಸರು ಬಂದಿದೆ ಎನ್ನಬಹುದು. 


ಐತಿಹ್ಯವೊಂದರ ಪ್ರಕಾರ ಗಂಗರ ಉಪರಾಜಧಾನಿಯಾಗಿದ್ದ ಮಂಕುಂದದ ಪಕ್ಕದ ಗ್ರಾಮ 
ಇದಾಗಿದ್ದು, ಗಂಗರ ಕಾಲದಲ್ಲಿ ಆನೆಗಳನ್ನು ಪಳಗಿಸುತ್ತಿದ್ದ ಪ್ರದೇಶ ಇದಾಗಿದ್ದಿತು. ಆದ್ದರಿಂದ ಆನೆಗಳ 
ಬಳಕೆಗಾಗಿ ನಿರ್ಮಿಸಿದ್ದ ಕೆರೆಯಿಂದಾಗಿ ಆನೆ(ಣಿ)ಯಕೆರೆ ಎಂಬ ಹೆಸರು ಬಂದಿದೆ ಎಂದು 
ತಿಳಿಯುತ್ತದೆ. ಹೀಗೆ ಆನೆಯಕೆರೆ ಅರ್ಥಾತ್‌ ಆಣೆಗೆರೆಯಾಗಿ ಪ್ರಚಲಿತದಲ್ಲಿದೆ ಎನ್ನಬಹುದು. 


ಇಗ್ಗಲೂರು : ಕ್ರಿಶ. 1176ರ ಹೊಯ್ದಳ ದೊರೆ ಇಮ್ಮಡಿ ಬಲ್ಲಾಳನ ಕಾಲದ ಶಾಸನವೊಂದರಲ್ಲಿ” 
"ಇಗ್ಗಲೂರು' ಗ್ರಾಮದ ಉಲ್ಲೇಖ ಕಂಡುಬರುತ್ತದೆ. ಕ್ರಿಶ. 1383ರ ವಿಜಯನಗರದ ದೊರೆ ಇಮ್ಮಡಿ 
ಹರಿಹರನ ಕಾಲದ ಶಾಸನದಲ್ಲೂ “ಇಗ್ಗಲೂರು' ಗ್ರಾಮದ ಉಲ್ಲೇಖವಿದ್ದು, ಅಂದಿನಿಂದ 
ಇಂದಿನವರೆಗೂ ಅದೇ ಹೆಸರನ್ನು ಉಳಿಸಿಕೊಂಡು ಬಂದಿರುವುದನ್ನು ಕಾಣಬಹುದು. 


ಎಲೇಕೇರಿ : ಪ್ರಾಚೀನ ಕಾಲದಿಂದಲೂ ವೀಳ್ಯದೆಲೆಯನ್ನು ಬೆಳೆದು ಮಾರಾಟ ಮಾಡುತ್ತಿದ್ದ 
ಪ್ರದೇಶವಾದ್ದರಿಂದ, "ಎಲೆಯಕೇರಿ' ಎಂಬ ಹೆಸರು ನೈಸರ್ಗಿಕವಾಚಿಯಾಗಿ ಬಂದಿದೆ ಎನ್ನಬಹುದು. 
ಇಂದಿನ ಚನ್ನಪಟ್ಟಣ ನಗರದಲ್ಲಿ ಅಂತರ್ಗತವಾಗಿರುವ ಈ ಎಲೆಯಕೇರಿಯ ಉಲ್ಲೇಖ ಕ್ರಿಶ. 1414ರ 
ಶಾಸನವೊಂದರಲ್ಲಿ” ಕಂಡುಬರುತ್ತದೆ. 


ಕನಕಗಿರಿ : ಕ್ರಿಶ. 1281ರ ಹೊಯ್ದಳ ದೊರೆ ಮೂರನೇ ನರಸಿಂಹನ ಕಾಲದ ಮೆಣಸಿಗನಹಳ್ಳಿಯ 
ಅಪ್ರಕಟಿತ ಶಾಸನವೊಂದರಲ್ಲಿ “ಕನಕಗಿತೆ'ಯ ಉಲ್ಲೇಖವಿದೆ. ಶಾಸನೋಕ್ತ “ಕನಕಗಿರಿ” ಎಂಬುದು 
ಈಗಿನ ಮದ್ದೂರು ತಾಲ್ಲೂಕಿನ ಅರೆತಿಪ್ಲೂರು ಎಂದು ಗುರುತಿಸಬಹುದು. ಇದು ಚನ್ನಪಟ್ಟಣ 
ತಾಲ್ಲೂಕಿನ ಗಡಿಭಾಗದಲ್ಲಿರುವ ಸ್ಥಳ. ಪ್ರಾಚೀನ ಕಾಲದಲ್ಲಿ ಪ್ರಸಿದ್ದ ಜೈನ ಕೇಂದ್ರಗಳನ್ನು "ಕನಕಗಿರಿ', 
'ಸುವರ್ಣಗಿರಿ' ಎಂಬ ಪ್ರತಿನಾಮದಿಂದ ಕರೆಯುತ್ತಿದ್ದರು ಎಂದು ತಿಳಿಯುತ್ತದೆ. ಪ್ರಸಿದ್ಧ ಜೈನ 
ಕೇಂದವಾಗಿದ್ದ ಅರೆತಿಪ್ಲೂರಿನಲ್ಲಿ ಗಂಗ ದೊರೆಗಳು ದೊಡ್ಡಬೆಟ್ಟದಲ್ಲಿ ಗೊಮ್ಮಟನ ಮೂರ್ತಿಯನ್ನು 
ಪ್ರತಿಷ್ಠಾಪಿಸಿ, ಚಿಕ್ಕಬೆಟ್ಟದಲ್ಲಿ ಐದಾರು ಜೈನ ಬಸದಿಗಳನ್ನು ನಿರ್ಮಾಣ ಮಾಡಿದ್ದರು ಎಂದು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 423 


ತಿಳಿಯುತ್ತದೆ. ಹೀಗೆ ಜೈನಕೇಂದ್ರ ಅರೆತಿಪ್ರೂರು "ಕನಕಗಿರ” ಎಂಬ ಪ್ರಶಿನಾಮವನ್ನು ಪಡೆದಿತ್ತು 
ಎನ್ನಬಹುದು. 


ಕನ್ನಮಂಗಲ : ವ್ಯಕ್ತಿವಾಚಿಯಾಗಿ ಬಂದಿರುವ ಸ್ಥಳನಾಮ ಇದಾಗಿದೆ. "ಕನ್ನ''ಕಣ್ಣ' ಅಂದರೆ ಕೃಷ್ಣ 
ಎಂಬರ್ಥವಿದೆ. ರಾಷ್ಟ್ರಕೂಟ ದೊರೆ ಮೂರನೇ ಕೃಷ್ಣನಿಗೆ "ಕನ್ನರದೇವ' ಎಂಬ ಮತ್ತೊಂದು ಹೆಸರಿತ್ತು 
ಎಂದು ತಿಳಿಯುತ್ತದೆ. ಈ ಗ್ರಾಮಕ್ಕೆ "ಕನ್ನಮಂಗಲ'ವೆಂಬ ಹೆಸರು ಕನ್ನರದೇವನಿಂದಾಗಿ 
ಬಂದಿರಬಹುದಾದ ಸಾಧ್ಯತೆಯಿದೆ. ಚನ್ನಪಟ್ಟಣ ತಾಲ್ಲೂಕಿನ ಗಡಿಭಾಗದಲ್ಲಿರುವ ಆತಕೂರು ಗ್ರಾಮದ 
ಶಾಸನದಲ್ಲಿ ಈ ಪ್ರದೇಶ ಕನ್ನರದೇವನ ಆಳ್ಗಿಕೆಗೆ ಒಳಪಟ್ಟಿತ್ತು ಎಂದು ತಿಳಿಯುತ್ತದೆ” “ಮಂಗಲ” 
ಎಂಬುದು ಅಗ್ರಹಾರವನ್ನು ಸೂಚಿಸುವ ಪದವಾಗಿದ್ದು, ಈ ಹಿನ್ನೆಲೆಯಲ್ಲಿ ಕನ್ನಮಂಗಲ ಪ್ರಾಚೀನ 
ಕಾಲದಲ್ಲಿ ಅಗಹಾರವಾಗಿತ್ತು ಎಂದು ನಿರ್ಧರಿಸಬಹುದು. ಕ್ರಿಶ. 1261ರ ಶಾಸನವೊಂದರಲ್ಲಿ 
"ಕಂನಮಂಗಲ'ದ ಉಲ್ಲೇಖ ಮೊದಲಿಗೆ ಕಂಡುಬರುತ್ತದೆ. ಅಂದಿನಿಂದ ಇಂದಿನವರೆಗೂ ಅದೇ 
ಹೆಸರಿನಲ್ಲಿ ಅಸ್ಲಿತ್ವದಲ್ಲಿರುವುದನ್ನು ಗುರುತಿಸಬಹುದು. 


ಕುಕ್ಕೂರು : ಪ್ರಾಚೀನ ಕಾಲದಲ್ಲಿ ಕುಕ್ಕುರಬಳ್ಳಿಯು ಹೆಚ್ಚಾಗಿ ಬೆಳೆಯುತ್ತಿದ್ದ ಪ್ರದೇಶ ಇದಾದ್ದರಿಂದ 
ಸಸ್ಯವಾಚಿ ಸ್ಥಳನಾಮವಾಗಿ, "ಕುಕ್ಕರಬಳ್ಳಿಯಿರುವ ಊರು” ಎಂಬರ್ಥದಲ್ಲಿ "ಕುಕ್ಕೂರು' ಎಂಬ ಹೆಸರು 
ಬಂದಿದೆ ಎನ್ನಬಹುದು. ಕ್ರಿಶ. 1426ರ ವಿಜಯನಗರದ ದೊರೆ ಪ್ರತಾಪದೇವರಾಯನ ಕಾಲದ 
ಶಾಸನವೊಂದರಲ್ಲಿ" “ಕುಕ್ಕುರು” ಗ್ರಾಮದ ಉಲ್ಲೇಖ ಮೊದಲಿಗೆ ಕಾಣಿಸಿಕೊಂಡಿದೆ. ಅದೇರೀತಿ ಕ್ರಿ.ಶ. 
1558ರ ಮಳೂರಿನ ತಾಮಶಾಸನವೊಂದರಲ್ಲಿ” ದೊರೆ ಸದಾಶಿವರಾಯನ ಕಾಲದಲ್ಲಿ ಅಗ್ರಹಾರವಾಗಿ 
ನಿರ್ಮಿಸಿದ ಮಾಚೇನಹಳ್ಳಿಯ ಚತುಸ್ಲೀಮೆಯನ್ನು ಗುರುತಿಸುವಾಗ "ಕುಕ್ಟೂರು' ಗ್ರಾಮದ ಪ್ರಸ್ತಾಪ 
ಮಾಡಿರುವುದನ್ನು ಕಾಣಬಹುದು. 


ಕುಂದೂರು : ನೈಸರ್ಗಿಕವಾಚಿ ಸ್ಥಳನಾಮ ಇದಾಗಿದೆ. ಕುಂದ ಅಂದರೆ ಬೆಟ್ಟ ಎಂಬರ್ಥನವಿದ್ದು, ಬೆಟ್ಟದ 
ತಪ್ಪಲಿನಲ್ಲಿರುವ ಗ್ರಾಮ ಎಂಬರ್ಥದಲ್ಲಿ “ಕುಂದೂರು” ಎಂಬ ಹೆಸರು ಬಂದಿದೆ ಎನ್ನಬಹುದು. ಕ್ರಿ.ಶ. 
1369ರ ಮಳೂರುಪಟ್ರಣ ಗ್ರಾಮದ ಶಾಸನವೊಂದರಲ್ಲಿ್‌ "ಕುಂದೂರುದುರ್ಗ' ಎಂದು ಹೆಸರಿಸಿದೆ. ಈ 
ಶಾಸನದಿಂದ ವಿಜಯನಗರ ಅರಸರ ಕಾಲದಲ್ಲಿ ಕುಂದೂರು ಪಾಳೇಯಪಟ್ಟಿನ ಕೇಂದವಾಗಿದ್ದು, 
ಪಾಳೇಗಾರರು ಇಲ್ಲಿ ಬೆಟ್ಟದಲ್ಲಿ ಕೋಟೆಯನ್ನು ನಿರ್ಮಿಸಿಕೊಂಡಿದ್ದರಿಂದ ಕುಂದೂರುದುರ್ಗ ಎಂದು 
ಕರೆಸಿಕೊಂಡಿದ್ದನ್ನು ಗುರುತಿಸಬಹುದು. ಪ್ರಸ್ತುತ ಈ ಕುಂದೂರು ಗ್ರಾಮ ಮಳವಳ್ಳಿ ತಾಲ್ಲೂಕಿಗೆ 
ಸೇರಿದ್ದಾಗಿದೆ. 


ಕೂಡ್ಲೂರು : ನೈಸರ್ಗಿಕವಾಚಿಯಾದ ಸ್ಥಳನಾಮ ಇದಾಗಿದೆ. ಈ ಗ್ರಾಮವು ಕಣ್ಣ ನದಿಯ 
ದಂಡೆಯಲ್ಲಿ ನಿರ್ಮಾಣಗೊಂಡಿದೆ. ಪ್ರಾಚೀನ ಕಾಲದಿಂದ ಈ ಗ್ರಾಮದ ಸಮೀಪ ಕಣ್ಣನದಿಗೆ 
ಹಳ್ಳವೊಂದು ಸೇರುತ್ತಿದ್ದ ಕಾರಣದಿಂದಾಗಿ, ನದಿಯ ಕೂಡಲಿನ ಪಕ್ಕದಲ್ಲಿದ್ದ ಊರು ಎಂದು 
ಗುರುತಿಸಲು "ಕೂಡಲೂರು' ಎಂಬ ಹೆಸರು ನಿಷ್ಠನ್ನವಾಗಿದೆ ಎನ್ನಬಹುದು. ಈ ಗ್ರಾಮವು ಗಂಗ- 
ಜೋಳರ ಕಾಲದಲ್ಲಿ ಪ್ರಸಿದ್ಧ ಧಾರ್ಮಿಕ ಮತ್ತು ಆಡಳಿತ ಕೇಂದ್ರವಾಗಿತ್ತು ಎಂದು ತಿಳಿಯುತ್ತದೆ. 


ಕ್ರಿಶ. 1030ರ ಮಳೂರುಪಟ್ಟ ಗ್ರಾಮದ ಶಾಸನವೊಂದರಲ್ಲಿ" ಕೂಡಲೂರಿನ ಉಲ್ಲೇಖ 
ಕಂಡುಬರುತ್ತದೆ. ಈ ಶಾಸನದಲ್ಲಿ ಚೋಳದೊರೆ ರಾಜೇಂದಯಜೋಳನ  ಆಳ್ಗಿಕೆಯ ಕಾಲದಲ್ಲಿ 
'ಕೂಡಲೂರು' ಗ್ರಾಮವನ್ನು ಅಗಹಾರವನ್ನಾಗಿ ಪರಿವರ್ತಿಸಿ, ತನ್ನ ತಂದೆ ರಾಜರಾಜಚಜೋಳನ 
ಹೆಸರಿನಲ್ಲಿ "ರಾಜರಾಜ ಚತುರ್ಮೇದಿಮಂಗಲ” ಎಂಬ ಪ್ರತಿನಾಮವನ್ನಿಟ್ಟಿರುವುದನ್ನು ಕಾಣಬಹುದು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 424 


ಹೊಯ್ದಳರ ಕಾಲದಲ್ಲೂ "'ಕೂಡಲೂರ'ನ್ನು "ರಾಜರಾಜ ಚತುರ್ಮೇದಿಮಂಗಲ” ಎಂದೇ ಶಾಸನಗಳಲ್ಲಿ 
ಕರೆಯಲಾಗಿದೆ. ಈ ಶಾಸನಗಳಲ್ಲಿ "ಮುಡಿಗೊಂಡಚೋಳ ಒಳನಾಡಿನ ಕಿಳಲೈನಾಡಿನಲ್ಲಿ ಕೂಡಲೂರು” 
ಅಂತರ್ಗತವಾಗಿತ್ತು ಎಂದು ತಿಳಿಯುತ್ತದೆ. 


ಕ್ರಿಶ. 1534ರ ವಿಜಯನಗರದ ದೊರೆ ಅಚ್ಯುತರಾಯನ ಕಾಲದ ಚಕ್ಕೆರೆ ಗ್ರಾಮದ 
ಶಾಸನದಲ್ಲಿ ಕೆಳಲೆನಾಡ ಶ್ರೀರಾಜರಾಜಚೋಳ ಚತುರ್ಮೇದಿ ಮಂಗಲವಾದ ಕೂಡಲೂರು ಸ್ಥಳ" 
ಎಂದು ಗುರುತಿಸಿದೆ. ಚಜೋಳ-ಹೊಯ್ದಳರ ಕಾಲದ ಶಾಸನಗಳಲ್ಲಿ "ರಾಜರಾಜ 
ಚತುರ್ಮೇದಿಮಂಗಲ'ವೆಂದು ಕರೆದಿದ್ದರೆ ಚಕ್ಕರೆ ಗ್ರಾಮದ ಶಾಸನದಲ್ಲಿ "ರಾಜರಾಜಚೋಳ 
ಚತುರ್ಮೇದಿ ಮಂಗಲ'ವೆಂದು ಕರೆದಿರುವುದು ವಿಶೇಷ. ಹೀಗೆ ಪ್ರಾಚೀನವಾದ "ಕೂಡಲೂರು” 
ಜನಬಳಕೆಯಲ್ಲಿ "ಕೂಡ್ಡೂರು' ಎಂಬುದಾಗಿ ಪ್ರಚಲಿತದಲ್ಲಿರುವುದನ್ನು ಕಾಣಬಹುದು. 


ಕೋಡಂಬಳ್ಳಿ : ಬೆಟ್ಟ-ಗುಡ್ಡಗಳ ತಪ್ಪಲಿನಲ್ಲಿರುವ ಗ್ರಾಮ ಇದಾಗಿದೆ. ಬೆಟ್ಟದಕೋಡು ಅಂದರೆ ಬೆಟ್ಟದ 
ತುದಿ ಎಂಬರ್ಥವಿದ್ದು, ಬೆಟ್ಟದ ಕೋಡಿನಲ್ಲಿರುವ ಹಳ್ಳಿ(ಬಳ್ಳಿ) ಎಂಬರ್ಥದಲ್ಲಿ ನೈಸರ್ಗಿಕವಾಚಿಯಾಗಿ 
ಈ ಗಾಮಕ್ಕೆ ಕೋಡಂಬಳ್ಳಿ ಎಂಬ ಹೆಸರು ಬಂದಿದೆ ಎನ್ನಬಹುದು. ಈ ಗ್ರಾಮವು ವಿಜಯನಗರ 
ಅರಸರ ಕಾಲದಲ್ಲಿ ಪ್ರಮುಖ ಆಡಳಿತ ಪ್ರದೇಶವಾಗಿತ್ತು ಎಂದು ತಿಳಿಯುತ್ತದೆ. ಈ ಗ್ರಾಮದ ಮೊದಲ 
ಉಲ್ಲೇಖ ಕ್ರಿಶ. 1426ರ ಕುಕ್ಟೂರು ಗ್ರಾಮದ ಶಾಸನವೊಂದರಲ್ಲಿದ್ದು, ಈ ಶಾಸನದಲ್ಲಿ "ಕೊಡಂಬಳಿ' 
ಎಂಬ ಉಲ್ಲೇಖವಿದೆ.” ಈ ಗ್ರಾಮವನ್ನು ಕ್ರಿ.ಶ. 1499ರ ವಿಜಯನಗರದ ದೊರೆ ಇಮ್ಮಡಿ ನರಸಿಂಹನ 
ಶಾಸನವೊಂದರಲ್ಲಿ” "ಪೊಯಿಸಣನಾಡ ಚನ್ನಪಟ್ಟಣದ ಕೋಡಂಬಳ್ಳಿ ಸೀಮೆ' ಎಂದು ಗುರುತಿಸಿದ್ದರೆ, 
ಕ್ರಿಶ. 1534ರ ಅಚ್ಯುತರಾಯನ ಕಾಲದ ಶಾಸನದಲ್ಲಿ "ಭಂಡಾರ ತಿಮ್ಮಪ್ಪಯ್ಯನವರ ನಾಯಕತನಕ್ಕೆ 
ಸಲ್ಲುವ ಚಂನಪಟ್ಟಣ ರಾಜ್ಯದ ಕೋಡಂಬಳ್ಳಿ ಸೀಮೆ' ಎಂಬ ಉಲ್ಲೇಖವಿದೆ.” ಈ ಶಾಸನಗಳಿಂದ 
ವಿಜಯನಗರ ಅರಸರ ಕಾಲದಲ್ಲಿ ಕೋಡಂಬಳ್ಳಿಯು ಸೀಮೆಯಾಗಿ ಗುರುತಿಸಲ್ಲಡುತ್ತಿತ್ತು ಎಂಬುದು 
ತಿಳಿಯುತ್ತದೆ. 


ಐತಿಹ್ಯವೊಂದರ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಮಣ್ಣಿನ ಕೊಡಗಳನ್ನು ತಯಾರಿಸಿ ಮಾರಾಟ 
ಮಾಡುತ್ತಿದ್ದರಿಂದ ಈ ಗಾಮಕ್ಕೆ ಕೊಡಗಳು ದೊರೆಯುವ ಹಳ್ಳಿ ಎಂಬರ್ಥದಲ್ಲಿ "ಕೊಡಂಬಳ್ಳಿ' ಎಂಬ 
ಹೆಸರು ಬಂದಿದೆ ಎಂದು ತಿಳಿಯುತ್ತದೆ. ಹೀಗೆ ಪ್ರಾಚೀನ "ಕೊಡಂಬಳ್ಲಿ' ತದನಂತರದ ಕಾಲಘಟ್ಟದಲ್ಲಿ 
'ಕೋಡಂಬಳ್ಲಿ' ಎಂಬುದಾಗಿ ಬದಲಾಗಿ ಪ್ರಸ್ತುತದಲ್ಲಿಯೂ ಅದೇ ಹೆಸರಿನಲ್ಲಿ ಪ್ರಚಲಿತದಲ್ಲಿರುವುದನ್ನು 
ಕಾಣಬಹುದು. 


ಗರಕಹಳ್ಳಿ : ಶಾಸನಗಳಲ್ಲಿ ಈ ಗ್ರಾಮವನ್ನು "ಗಖುಕೆಹಳ್ಳಿ, "ಗಣಕೆಹಳ್ಳಿ' ಎಂದು 
ದಾಖಲಿಸಿರುವುದರಿಂದ, ಪ್ರಾಚೀನ ಕಾಲದಲ್ಲಿ ಗರಿಕೆ (ಕರಿಕೆ ಹುಲ್ಲು ಹೆಚ್ಚಾಗಿ ಬೆಳೆಯುತ್ತಿದ್ದ ಪ್ರದೇಶ 
ಇದಾಗಿದ್ದರಿಂದ ನೈಸರ್ಗಿಕವಾಚಿ ಸ್ಥಳನಾಮವಾಗಿ ಈ ಹೆಸರು ಬಂದಿರುವ ಸಾಧ್ಯತೆಯಿದೆ. ಕ್ರಿಶ. 
1417ರ ವಿಜಯನಗರದ ಅರಸ ವೀರದೇವರಾಯನ ಕಾಲದ ಶಾಸನದಲ್ಲಿ ಗರಕಹಳ್ಳಿಯನ್ನು 
"ಗಳುಕೆಹಳ್ಳಿ' ಎಂದು ಹೆಸರಿಸಿದೆ. ಕೃಷ್ಣಾಪುರ ಗ್ರಾಮದ ಕ್ರಿಶ. 1438ರ ಶಾಸನವೊಂದು”' ಈ 
ಗ್ರಾಮವನ್ನು "ಗಣಕೆಹಳ್ಳಿ' ಎಂದು ದಾಖಲಿಸಿದೆ. 


ಕ್ರಿಶ. 1666ರ ಮೈಸೂರಿನ ದೊಡ್ಡದೇವರಾಜವೊಡೆಯರ ಕಾಲದ ಶಾಸನದಲ್ಲಿ "ಗರಿಖಹಳ್ಳಿ' 
ಎಂಬ ಪ್ರಯೋಗ ಕಂಡುಬರುತ್ತದೆ.” ಈ ಶಾಸನದಲ್ಲಿ ದೊಡ್ಡದೇವರಾಜವೊಡೆಯರು ಈ 
ಗರಿಖಹಳ್ಳಿಯನ್ನು ಅಗ್ರಹಾರವಾಗಿ ರೂಪಿಸಿ, ತಮ್ಮ ತಂದೆ ದೇವರಾಜವೊಡೆಯರ ಹೆಸರಿನಲ್ಲಿ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 425 


"'ದೇವರಾಜಪುರ' ಎಂಬ ಪ್ರತಿನಾಮವನ್ನಿಟ್ಟು ಬ್ರಾಹ್ಮಣರಿಗೆ ದಾನ ನೀಡಿದ ವಿವರ ದಾಖಲಾಗಿದೆ. ಹೀಗೆ 
ಶಾಸನಗಳಲ್ಲಿ ಉಕ್ಷವಾಗಿರುವಂತೆ ಗಣುಕೆಹಳ್ಳಿ » ಗಜಕೆಹಳ್ಳಿ » ಗರಿಖಹಳ್ಳಿ ಎಂಬ ಹೆಸರುಗಳನ್ನು 
ಪಡೆದು, ತದನಂತರದಲ್ಲಿ ಜನರ ಆಡುಮಾತಿನಲ್ಲಿ "ಗರಕಹಳ್ಳಿ' ಎಂಬ ಹೆಸರಿನಲ್ಲಿ 
ಪ್ರಚಲಿತದಲ್ಲಿರುವುದನ್ನು ಕಾಣಬಹುದು. 


ಗೊಲ್ಲಹಳ್ಳಿ : ಜನಾಂಗವಾಚಿ ಸ್ಥಳನಾಮ ಇದಾಗಿದೆ. ಗೊಲ್ಲ ಸಮುದಾಯದವರು ವಾಸ ಮಾಡುತ್ತಿದ್ದ 
ಹಳ್ಳಿ ಎಂಬರ್ಥದಲ್ಲಿ "ಗೊಲ್ಲಹಳ್ಳಿ' ಎಂಬ ಹೆಸರು ಬಂದಿದೆ ಎನ್ನಬಹುದು. ಕ್ರಿ.ಶ. 18ನೇ ಶತಮಾನದ 
ಕನ್ನಮಂಗಲ ಗ್ರಾಮದ ಶಾಸನವೊಂದರಲ್ಲಿ  "ಗೊಲ್ಲಹಳ್ಳಿ' ಗ್ರಾಮದ ಉಲ್ಲೇಖವಿರುವುದನ್ನು 
ಕಾಣಬಹುದು. ಪ್ರಸ್ತುತ ಈ ಗ್ರಾಮ "ಗೊಲ್ಲರದೊಡ್ಡಿ' ಎಂಬ ಹೆಸರಿನಿಂದ ಅಸ್ತಿತ್ವದಲ್ಲಿದೆ. 


ಗೌಡಗೆರೆ : ಜನಾಂಗವಾಚಿ ಸ್ಥಳನಾಮ ಇದಾಗಿದೆ. ಪ್ರಾಚೀನ ಕಾಲದಲ್ಲಿದ್ದ ಗ್ರಾಮದ ಒಡೆಯನಾದ 
ಗೌಡನೊಬ್ಬನು ನಿರ್ಮಿಸಿದ ಕೆರೆಯ ಹಿನ್ನೆಲೆಯಲ್ಲಿ ಈ ಗ್ರಾಮಕ್ಕೆ ಗೌಡಗೆರೆ ಎಂಬ ಹೆಸರು ಬಂದಿದೆ 
ಎನ್ನಬಹುದು. ಕ್ರಿಶ. 1535ರ ವಿಜಯನಗರದ ದೊರೆ ಅಚ್ಛುತರಾಯನ ಕಾಲದ ಮಾಗೇನಹಳ್ಳಿಯ 
ಶಾಸನದಲ್ಲಿ" ಗೌಡಗೆರೆಯ ಪ್ರಸ್ತಾಪವನ್ನು ಕಾಣಬಹುದು. ಈ ಶಾಸನದಲ್ಲಿ ಗೌಡಗೆರೆ ಗ್ರಾಮವು 
ಮಾಗೇನಹಳ್ಳಿಯ ನಂಜುಂಡೇಶ್ವರ ದೇವರ ಅಮೃತಪಡಿಗೆ ದಾನವಾಗಿ ನೀಡಿದ್ದರು ಎಂದು 
ತಿಳಿಯುತ್ತದೆ. 


ಚಕ್ಕೆರೆ : ನೈಸರ್ಗಿಕವಾಚಿಯಾಗಿ ಬಂದಿರುವ ಸ್ಥಳನಾಮ ಇದಾಗಿದೆ. ಈ ಗ್ರಾಮದಲ್ಲಿದ್ದ ಚಿಕ್ಕದಾದ 
ಕೆರೆಯ ಹಿನ್ನೆಲೆಯಲ್ಲಿ ಈ ಹೆಸರು ಬಂದಿರಬಹುದಾದ ಸಾಧ್ಯತೆಯಿದೆ. ಚಿಕ್ಕಕೆರೆ > ಚಿಕ್ಕೆ ಎಂಬ ಪದ 
ತದನಂತರದಲ್ಲಿ ಜನಬಳಕೆಯಲ್ಲಿ *ಚಕ್ಕರೆ' ಎಂಬುದಾಗಿ ಬದಲಾಗಿದೆ ಎನ್ನಬಹುದು. ವಿಜಯನಗರದ 
ದೊರೆ ಅಚ್ಛುತರಾಯನ ಕಾಲದ ಕ್ರಿಶ. 1534ರ ಶಿಲಾಶಾಸನದಲ್ಲಿ” "ಕೆಳಲೆನಾಡ ಶ್ರೀರಾಜರಾಜಜೋಳ 
ಚತುರ್ವೇದಿ ಮಂಗಲವಾದ ಕೂಡಲೂರು ಸ್ಥಳದೊಳಗಣ ಚಕ್ಕೆಜ್‌ ಗ್ರಾಮ'ದ ಉಲ್ಲೇಖವನ್ನು 
ಕಾಣಬಹುದು. 


ಚಕ್ಕಲೂರು : ಕ್ರಿಶ 1478ರ ವಿಜಯನಗರದ ದೊರೆ ಸಾಳ್ಸನರಸಿಂಗರಾಯನ ಕಾಲದ 
ಶಾಸನವೊಂದರಲ್ಲಿ “ಚಕ್ಕಲೂರ' ಗ್ರಾಮವನ್ನು ವ್ಯಕ್ತಿಯೊಬ್ಬನಿಗೆ ಪುರಧರ್ಮ ಹಾಗೂ ಪುರಮಠವಾಗಿ 
ದಾನಕೊಟ್ಟ ವಿವರವಿದೆ. ಇದರಿಂದ ಈ ಗ್ರಾಮವು ವೀರಶೈವ ಧರ್ಮದ ನೆಲೆಯಾಗಿತ್ತು ಎಂದು 
ತಿಳಿಯುತ್ತದೆ. ಕ್ರಿ.ಶ. 1534ರ ಮಳೂರುಪಟ್ಟ ಗ್ರಾಮದ ಶಾಸನದಲ್ಲಿ್‌' ವೀರಾಪುರ ಗ್ರಾಮವೊಂದರ 
ಚತುಸ್ಲೀಮೆಯನ್ನು ಗುರುತಿಸುವಾಗ "ಚಕಲೂರ' ಗ್ರಾಮವನ್ನು ಪ್ರಸ್ತಾಪಿಸಿರುವುದನ್ನು ಕಾಣಬಹುದು. 
ಹೀಗೆ ಚಕ್ಕಲೂರು ಗಾಮ ಕ್ರಿಶ. 15ನೇ ಶತಮಾನದಿಂದ ಇಂದಿನವರೆಗೂ ಅದೇ ಹೆಸರಿನಲ್ಲಿ 
ಅಸ್ಪಿತ್ವದಲ್ಲಿರುವುದನ್ನು ಕಾಣಬಹುದು. 


ಚನ್ನಪಟ್ಟಣ : ಕಣ್ಣ ನದಿಯ ಎಡದಂಡೆಯಲ್ಲಿ ಈ ಪಟ್ಟಣವಿದೆ. ಪ್ರಾಚೀನ ಕಾಲದಲ್ಲಿ ಕಣ್ಣ ನದಿಯ 
ಹರಿಯುವಿಕೆಯಿಂದಾಗಿ ಈ ಪಟ್ಟಣದ ಪರಿಸರದಲ್ಲಿ ಗದ್ದೆ, ತೋಟಗಳ ಬಯಲು ಹಸಿರಿನಿಂದ 
ಕಂಗೊಳಿಸುತ್ತಿದ್ದ ಕಾರಣ ಚಂದದಪಟ್ಟಣ/ಚೆನ್ನಾಗಿರುವ ಪಟ್ಟಣ ಎಂಬರ್ಥದಲ್ಲಿ ನೈಸರ್ಗಿಕವಾಚಿಯಾಗಿ 
"ಚೆ(ಚ)ನ್ನಪಟ್ಟಣ” ಎಂಬ ಹೆಸರನ್ನು ಪಡೆಯಿತು ಎಂಬ ಐತಿಹ್ಯವಿದೆ. ಈ ಚನ್ನಪಟ್ಟಣದ ಮೊದಲ 
ಉಲ್ಲೇಖ ಕ್ರಿಶ. 13ನೇ ಶತಮಾನದ ನೆರಳೂರು ಗ್ರಾಮದ ಹೊಯ್ದಳ ದೊರೆ ವೀರಬಲ್ಲಾಳನ 
ಶಾಸನವೊಂದರಲ್ಲಿದೆ. ಈ ಶಾಸನದಲ್ಲಿ "ಚೆಂನ್ನಪಟ್ಟಣ” ಎಂದು ದಾಖಲಾಗಿದೆ. ತದನಂತರದಲ್ಲಿ ಕ್ರಿ.ಶ. 
1438ರ ವೇಳೆಗೆ "ಜಚೆಂನಪಟ್ಟಣ'ವು ರಾಜ್ಯವಾಗಿ ವಿಜಯನಗರ ಅರಸರ ಕಾಲದಲ್ಲಿ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 426 


ಗುರುತಿಸಿಕೊಂಡಿರುವುದನ್ನು ಕೃಷ್ಣಾಪುರ ಗ್ರಾಮದ ಶಾಸನವು ದಾಖಲಿಸಿದೆ. ಇದೇ ಶಾಸನದಲ್ಲಿ 
ಚನ್ನಪಟ್ಟಣವನ್ನು ಚಾವಡಿ ಎಂದೂ ಕರೆಯಲಾಗಿದೆ. ಕ್ರಿಶ. 1513ರ ಹೊಟ್ಟಿಗನಹೊಸಹಳ್ಳಿನ, ಕ್ರಿಶ. 
1523ರ ಅಬ್ಲೂರು್‌' ಮತ್ತು ಕ್ರಿಶ. 1558ರ ಮಳೂರು" ಗ್ರಾಮದ ಶಾಸನಗಳಲ್ಲಿ “ಚ೦ನಪಟ್ಟಣ ಸೀಮೆ' 
ಎಂದು, ಕ್ರಿಶ. 1534ರ ಕೋಡಂಬಳ್ಳಿ ಗ್ರಾಮದ ಶಾಸನದಲ್ಲಿ “ಚೆಂನಪಟ್ಟಣ ರಾಜ್ಯ ಮತ್ತು 
ಸೀಮೆ'ಯಾಗಿ ಗುರುತಿಸಿಕೊಂಡಿತ್ತು ಎಂದು ತಿಳಿಯುತ್ತದೆ. 


ಕ್ರಿಶ. 1623ರ ದಸವಾರ ಗ್ರಾಮದ ಶಾಸನದಲ್ಲಿ "ಚನ್ನಪಟ್ಟಂ' ಎಂದು ದಾಖಲಾಗಿದೆ. ಕ್ರಿಶ. 
1759ರ ಮೊಗೇನಹಳ್ಳಿಕ್‌, ಕ್ರಿಶ. 1763ರ ಮಳೂರುಪಟ್ಟಕ್‌ ಹಾಗೂ ಕ್ರಿಶ. 1767ರ ಕೂಡ್ಲೂರು" 
ಗ್ರಾಮದ ಶಾಸನಗಳಲ್ಲಿ ಮೈಸೂರು ಒಡೆಯರ ಕಾಲದಲ್ಲಿ '"ಚಂನಪಟ್ಟಣ ಸ್ಥಳವಾಗಿ 
ಗುರುತಿಸಿರುವುದನ್ನು ಕಾಣಬಹುದು. ಹೀಗೆ ಶಾಸನಗಳಲ್ಲಿ "ಜೆಂನಪಟ್ಟಣ' ೨» "ಚಂನಪಟ್ಟಣ” >» 
'ಚಂನಪಟ್ಟಂ' » "ಚನ್ನಪಟ್ಟಣ' ಎಂಬ ರೂಪಗಳಿಂದ ರಾಜ್ಯ ಸೀಮೆ, ಚಾವಡಿ ಹಾಗೂ ಸ್ಥಳವಾಗಿ 
ಗುರುತಿಸಿಕೊಂಡಿದ್ದುದನ್ನು ಕಾಣಬಹುದು. 


ಚಾಮನಹಳ್ಳಿ : ವ್ಯಕ್ತಿವಾಚಕ ಸ್ಥಳನಾಮ ಇದಾಗಿದೆ. ಚಾಮ ಎಂಬ ವ್ಯಕ್ತಿಯ ಕಾರಣದಿಂದಾಗಿ ಈ 
ಗ್ರಾಮಕ್ಕೆ ಚಾಮನಹಳ್ಳಿ ಎಂಬ ಹೆಸರು ಬಂದಿದೆ ಎನ್ನಬಹುದು. ಕ್ರಿಶ. 18ನೇ ಶತಮಾನದ 
ಕನ್ನಮಂಗಲ ಗ್ರಾಮದ ಶಾಸನವೊಂದರಲ್ಲಿ "ಚಾಮನಹಳ್ಳಿ' ಗ್ರಾಮದ ಉಲ್ಲೇಖವಿರುವುದನ್ನು 
ಕಾಣಬಹುದು. 


ಚಿಕ್ಕೇನಹಳ್ಳಿ : ವ್ಯಕ್ತಿವಾಚಿ ಸ್ಥಳನಾಮ ಇದಾಗಿದೆ. ಚಿಕ್ಕಯ್ಯ ಎಂಬ ವ್ಯಕ್ತಿಯ ಕಾರಣದಿಂದಾಗಿ ಈ 
ಗ್ರಾಮಕ್ಕೆ ಚಿಕ್ಕಯನಹಳ್ಳಿ ಎಂಬ ಹೆಸರು ಬಂದಿದ್ದು, ಕಾಲಾನಂತರದಲ್ಲಿ ಈ ಹೆಸರು ಚಿಕ್ಕೇನಹಳ್ಳಿ 
ಎಂಬುದಾಗಿ ಬದಲಾಗಿರುವುದನ್ನು ಕಾಣಬಹುದು. ಈ ಸ್ಥಳನಾಮ ನಿಷ್ಪತ್ತಿ ವಾದಕ್ಕೆ ಕ್ರಿಶ. 12ನೇ 
ಶತಮಾನದ ತಮಿಳು ಭಾಷೆಯ ಶಾಸನವೊಂದು ಆಧಾರವಾಗಿದೆ. ಈ ಶಾಸನದಲ್ಲಿ ಚಿಕ್ಕೇನಹಳ್ಳಿ 
ಗ್ರಾಮವನ್ನು "ಚಿಕ್ಕಯನಪಳ್ಳಿ' ಎಂದು ಕರೆದಿರುವುದನ್ನು ಕಾಣಬಹುದು. ಹೀಗೆ ಪ್ರಾಚೀನ ಕಾಲದ 
ಚಿಕ್ಕಯನಪಳ್ಳಿಯು ತದನಂತರದಲ್ಲಿ ಚಿಕ್ಕೇನಹಳ್ಳಿ ಎಂಬುದಾಗಿ ಜನಬಳಕೆಯಲ್ಲಿರುವುದನ್ನು 
ಕಾಣಬಹುದು. 


ತಗಚಗೆರೆ : ಸಸ್ಕವಾಚಿ ಸ್ಥಳನಾಮ ಇದಾಗಿದೆ. ತಗಚೆಮರ ಅಂದರೆ ಅಗಸೆಮರಗಳು ಈ ಪ್ರದೇಶದಲ್ಲಿ 
ಹೆಚ್ಚಾಗಿ ಬೆಳೆಯುತ್ತಿದ್ದುದರಿಂದ ಈ ಹೆಸರುಬಂದಿದೆ. ತಗಚೆಮರವೊಂದರ ಪಕ್ಕದ ಕೆರೆಯನ್ನು 
ಗುರುತಿಸುವ ಹಿನ್ನೆಲೆಯಲ್ಲಿ ತಗಚೆಮರದ ಕರೆ » ತಗಚೆಕೆರೆ » ತಗಚಗೆರೆ ಎಂಬುದಾಗಿದೆ 
ಎನ್ನಬಹುದು. ಕ್ರಿಶ. 1523ರ ವಿಜಯನಗರದ ದೊರೆ ಕೃಷ್ಣದೇವರಾಯನ ಕಾಲದ ಅಬ್ದೂರು ಗ್ರಾಮದ 
ತಾಮ್ರಶಾಸನವೊಂದರಲ್ಲಿ* ಕೆಳಲೆನಾಡಿನ ಚೆನ್ನಪಟ್ಟಣ ಸೀಮೆಯ “ತಗಚಗೆರೆ'ಯ 
ಉಲ್ಲೇಖವಿರುವುದನ್ನು ಕಾಣಬಹುದು. ಹೀಗೆ ಕ್ರಿಶ. ಹದಿನಾರನೇ ಶತಮಾನದಿಂದ ಇಂದಿನವರೆಗೂ 
ಅದೇ ಹೆಸರಿನಲ್ಲೇ ಅಸ್ತಿತ್ವದಲ್ಲಿರುವುದನ್ನು ಕಾಣಬಹುದು. 


ದಶವಾರ : ಪ್ರಾಚೀನ ಕಾಲದಲ್ಲಿದ್ದ ತೆರಿಗೆಯ ಪದ್ಧತಿಯ ಹಿನ್ನೆಲೆಯಲ್ಲಿ ಬಂದಿರುವ 
ಸ್ಥಳನಾಮವಾಗಿದೆ. "ವಾರ' ಎಂದರೆ ಭೂಮಿಯ ಒಡೆಯನಿಗೆ ಸಲ್ಲುವ ಧಾನ್ಯದ ಅಂಶ 
ಎಂಬರ್ಥವಿದೆ. ಐತಿಹ್ಯವೊಂದರ ಪ್ರಕಾರ ಇಲ್ಲಿನ ರಾಜನಿಗೆ ಜನರು ತಾವು ಬೆಳದ ಧಾನ್ಯದಲ್ಲಿ ನೂರಕ್ಕೆ 
ಹತ್ತು ಭಾಗ ತೆರಿಗೆಯಾಗಿ ಸಲ್ಲಿಸಬೇಕಾಗುತ್ತಿತ್ತು. ಆದ್ದರಿಂದ ಶೇಕಡಾ ಹತ್ತರ ಅಂಶದಲ್ಲಿ ತೆರಿಗೆ 
ತೆಗೆದುಕೊಳ್ಳುತ್ತಿದ್ದ ಪ್ರದೇಶವಾದ್ದರಿಂದ ದಶವಾರ ಎಂಬ ಹೆಸರು ಬಂದಿದೆ ಎಂದು ತಿಳಿಯುತ್ತದೆ. ಈ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 427 


[ಸ್‌ 


ಸಾಕಿಯಾಗಿದೆ. 
[0 


ಗ್ರಾಮಕ್ಕೆ ಹೊಂದಿಕೊಂಡಂತೆ ಸುಂಕದಕಟ್ಟೆ ಎಂಬ ಪ್ರದೇಶವಿದ್ದು ಈ ಮೇಲಿನ ಹೇಳಿಕೆಗೆ 


ಈ ಗ್ರಾಮದ ಉಲ್ಲೇಖ ಮೊದಲಿಗೆ ಕ್ರಿಶ: 17ನೇ ಶತಮಾನದ ಶಾಸನವೊಂದರಲ್ಲಿ 
ಕಂಡುಬರುತ್ತದೆ. ಕ್ರಿಶ. 1623ರ ಚನ್ನಪಟ್ಟಣದ ಪಾಳೇಗಾರನಾದ ಇಮ್ಮಡಿ ಜಗದೇವರಾಯನ 
ತೆಲುಗಿನಲ್ಲಿರುವ ಈ ಶಾಸನದಲ್ಲಿ "ಚಂನಪಟ್ಟಂ ಸಂಮತು ಚೆಲ್ಲಮುಂಮಾಗಿ ಕಿಳಲೈನ ದಸವರಂ 
ಗ್ರಾಮಂ” ಎಂಬ ಉಲ್ಲೇಖವನ್ನು ಕಾಣಬಹುದು.*' ಶಾಸನೋಕ್ತ "ದಸವರಂ”' ತದನಂತರದಲ್ಲಿ 
"'ದಶವಾರ' ಎಂಬುದಾಗಿ ಪ್ರಚಲಿತದಲ್ಲಿರುವುದನ್ನು ಕಾಣಬಹುದು. 


ನಾಗವಾರ : ಪ್ರಾಚೀನ ಕಾಲದಲ್ಲಿ ಈ ಪ್ರದೇಶದಲ್ಲಿ ನಾಗರಹಾವುಗಳು ಯತ್ತೇಚವಾಗಿದ್ದ ಕಾರಣದಿಂದ 
ಈ ಗ್ರಾಮಕ್ಕೆ "ನಾಗವೂರು' ಎಂಬ ಹೆಸರು ಬಂದಿತ್ತೆಂಬ ಇತಿಹ್ಯವಿದೆ. ಈ "ನಾಗವೂರು” 
ತದನಂತರದಲ್ಲಿ “ನಾಗವಾರ” ಎಂಬುದಾಗಿ ಬದಲಾಗಿದೆ ಎಂದು ತಿಳಿಯುತ್ತದೆ. ಚಿಕ್ಕಮಳೂರು 
ಗ್ರಾಮದ ಶಾಸನವೊಂದರಲ್ಲಿ“ ಈ ಗ್ರಾಮವನ್ನು "ನಾಗವುರ' ಎಂದು ಕರೆದಿರುವುದನ್ನು ಕಾಣಬಹುದು. 


ನುಣ್ಣೂರು : ನೈಸರ್ಗಿಕವಾಚಿಯಾಗಿ ಬಂದಿರುವ ಸ್ಥಳ ಇದಾಗಿದೆ. ಈ ಗ್ರಾಮದ ಪಕ್ಕದಲ್ಲಿ ದೊಡ್ಡ 
ಕೆರೆಯೊಂದಿದ್ದು, ಪ್ರಾಚೀನ ಕಾಲದಲ್ಲಿ ಕೆರೆಯ ಕೋಡಿಯಿಂದ ಬರುವ ನೀರಿನಲ್ಲಿ ಪುಡಿಪುಡಿಯಾದ 
ನುಣ್ಣನೆಯ ಮಣ್ಣು ಈ ಪ್ರದೇಶದಲ್ಲೆಲ್ಲಾ ಹರಡಿದ್ದ ಹಿನ್ನೆಲೆಯಿಂದ "ನುಣ್ಣನೆಯ ಮಣ್ಣು ತುಂಬಿದ 
ಊರು” ಎಂಬರ್ಥದಲ್ಲಿ "ನುಣ್ಣೂರು' ಎಂಬ ಹೆಸರು ಬಂದಿದೆ. ಪ್ರಸ್ತುತ ಈ ಗಾಮದಲ್ಲಿ 
ಭೂಮಿಯನ್ನು ಅಗೆದಾಗ ಪುಡಿಯಾಗಿರುವ ನುಣ್ಣನೆಯ ಮಣ್ಣು ದೊರೆಯುವುದನ್ನು ಕಾಣಬಹುದು. 
ಕ್ರಿಶ. 1264ರ ವೀರೇಗೌಡನದೊಡ್ಡಿಯ ಹೊಯ್ದಳ ದೊರೆ ವೀರನಾರಸಿಂಗನ ಕಾಲದ ಅಪ್ರಕಟಿತ 
ಶಾಸನವೊಂದರಲ್ಲಿ“ ಈ ಗ್ರಾಮದ ಉಲ್ಲೇಖವನ್ನು ಕಾಣಬಹುದು. ಈ ಶಾಸನದಲ್ಲಿ "ನುಣನೂರು' 
ಎಂದಿದ್ದು, ಇದೇ ಕಾಲಘಟ್ಟದ ಮತ್ತೊಂದು ಶಾಸನದಲ್ಲಿ" "ನುಣ್ಣನೂರು' ಎಂಬ ಉಲ್ಲೇಖವನ್ನು 
ಕಾಣಬಹುದು. ಹೀಗೆ "ನುಣನೂರು' » "'ನುಣ್ಣನೂರು' » "'ನುಣ್ಣೂರು' ಎಂಬುದಾಗಿ 
ಪ್ರಚಲಿತದಲ್ಲಿರುವುದನ್ನು ಕಾಣಬಹುದು. 


ನೆರಳೂರು : ಸಸ್ಯ್ಕವಾಚಿ ಸ್ಥಳನಾಮ ಇದಾಗಿದೆ. ಈ ಪ್ರದೇಶದಲ್ಲಿ ನೇರಳೆ ಮರಗಳು ಹೆಚ್ಚಾಗಿ 
ಬೆಳೆಯುತ್ತಿದ್ದರಿಂದ ಈ ಹೆಸರು ಬಂದಿದೆ. ಕ್ರಿಶ. 1264ರ ವೀರೇಗೌಡನದೊಡ್ಡಿಯ ಹೊಯ್ದಳ ದೊರೆ 
ವೀರನಾರಸಿಂಗನ ಕಾಲದ ಅಪ್ರಕಟಿತ ಶಾಸನವೊಂದರಲ್ಲಿ" ಈ ಗ್ರಾಮವನ್ನು "ನೆಜ್‌ಲೂರು' ಎಂದು 
ದಾಖಲಿಸಿದೆ. ಇದೇ ಕಾಲದ ಮತ್ತೊಂದು ಶಾಸನದಲ್ಲಿ" ಹೊಯಲಳ ದೊರೆ ಮೂರನೇ ನರಸಿಂಹನು 
ಕೀರ್ತಿದೇವರಸನೆಂಬ ಮಾಂಡಲಿಕನಿಗೆ "ಕೆಳಲೆನಾಡ ನೆಜ”ಲೂರ' ಚತುಸ್ಲೀಮೆಯ ಭೂಮಿಯನ್ನು 
ದತ್ತಿಯಾಗಿ ಬಿಟ್ಟವಿವರವಿದೆ. ಹೀಗೆ ಶಾಸನೋಕ್ತ "ನೆಜ್‌ಲೂರು' ಗ್ರಾಮವು ಪ್ರಸ್ತುತದಲ್ಲಿ "ನೆರಳೂರು' 
ಎಂಬುದಾಗಿ ಜನರ ಬಳಕೆಯಲ್ಲಿರುವುದನ್ನು ಕಾಣಬಹುದು. 


ಬಹ್ನ್ಮಣೀಪುರ : ವ್ಯಕ್ತಿವಾಚಿ ಸ್ಥಳನಾಮ ಇದಾಗಿದೆ. ಮಾಧ್ವ ಪರಂಪರೆಯ ದಾಸಶ್ರೇಷ್ಠರಾದ 
ವ್ಯಾಸರಾಯರ ಗುರುಗಳಾದ ಬಹ್ಮಣ್ಯತೀರ್ಥರ ಕಾರಣದಿಂದಾಗಿ ಈ ಹೆಸರು ಬಂದಿದೆ ಎನ್ನಬಹುದು. 
ಅಬ್ಲೂರು ಗ್ರಾಮದ ಕ್ರಿಶ: 1523ರ ತಾಮಶಾಸನವೊಂದರಲ್ಲಿ*' ವಿಜಯನಗರದ ದೊರೆ 
ಕೃಷ್ಣದೇವರಾಯನು ಕೆಳಲೆನಾಡಿನ ಚೆನ್ನಪಟ್ಟಣ ಸೀಮೆಯಲ್ಲಿ ಅಗ್ರಹಾರವೊಂದನ್ನು ನಿರ್ಮಿಸಿ, ಅದಕ್ಕೆ 
'ಬಹ್ಮಣ್ಯತೀರ್ಥಪುರ' ಎಂಬ ಹೆಸರನ್ನಿಟ್ಟು ರಾಜಗುರುಗಳಾದ ವ್ಯಾಸರಾಯರಿಗೆ ದಾನಕೊಟ್ಟ ವಿವರ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 428 


ದಾಖಲಾಗಿದೆ. ಹೀಗೆ ಶಾಸನೋಕ್ತ "ಬಹ್ನಣ್ಯತೀರ್ಥಪುರ'ವು ಪ್ರಸ್ತುತದ ಜನಬಳಕೆಯಲ್ಲಿ "ಬ್ರಹ್ನಣೀಪುರ' 
ಎಂಬುದಾಗಿ ರೂಢಿಯಲ್ಲಿರುವುದನ್ನು ಕಾಣಬಹುದು. 


ಬಾಣಂತಹಳ್ಳಿ : ಕ್ರಿಶ 1278ರ ಹೊಯ್ದಳ ದೊರೆ ಮೂರನೇ ನರಸಿಂಹನ ಕಾಲದ 
ಶಾಸನವೊಂದರಲ್ಲಿ" ಚಿಕ್ಕ್ಗಗಂಗವಾಡಿ ನಾಡೊಳಗಣ “ಬಾಣತಿಯಹಳ್ಳಿ'ಯ ನಾಡಿನ 
ಪ್ರಸ್ತಾಪವಿರುವುದನ್ನು ಕಾಣಬಹುದು. ಕ್ರಿಶ. 1288ರ ಶಾಸನದಲ್ಲಿ" ಈ ಗ್ರಾಮವನ್ನು "ಬಾಣರತ್ತಹಳ್ಳಿ' 
ಎಂದು ಉಲ್ಲೇಖಿಸಿದೆ. ಹೀಗೆ ಬಾಣತಿಯಹಳ್ಳಿ, ಬಾಣರತ್ತಹಳ್ಳಿ ಎಂಬ ಹೆಸರುಗಳಿಗೆ ಬದಲಾಗಿ, 
ಪ್ರಸ್ತುತದಲ್ಲಿ "ಬಾಣಂತಹಳ್ಳಿ' ಎಂದು ಬಳಕೆಯಲ್ಲಿರುವುದನ್ನು ಕಾಣಬಹುದು. ಐತಿಹ್ಯವೊಂದರ ಪ್ರಕಾರ 
ಪ್ರಾಚೀನ ಕಾಲದಲ್ಲಿ ಮಹಿಳೆಯರು ಬಾಣಂತಿಯರಾದ ಸಂದರ್ಭದಲ್ಲಿ ಮುಡಿಮೈಲಿಗೆಯ ನೆಪವೊಡ್ಡಿ 
ಊರಿಂದ ಹೊರಗೆ ಇರಿಸುವ ಪದ್ಧತಿಯಿತ್ತು. ಹೀಗೆ ಬಾಣಂತಿಯರು ನೆಲೆಸಿದ್ದ ಸ್ಥಳವೇ 
ಬಾಣಂತಿಯರಹಳ್ಳಿ ಎಂದು ತಿಳಿಯುತ್ತದೆ. ಈ ಬಾಣಂತಿಯರಹಳ್ಳಿ ಪ್ರಸ್ತುತ ಬಾಣಂತಹಳ್ಳಿಯಾಗಿದೆ 
ಎಂದು ತಿಳಿಯುತ್ತದೆ. 


ಬೆಟ್ಟಹಳ್ಳಿ : ನೈಸರ್ಗಿಕವಾಚಿಯಾಗಿರುವ ಸ್ಥಳನಾಮ ಇದಾಗಿದೆ. ಬೆಟ್ಟದ ತಪ್ಪಲಿನಲ್ಲಿರುವ ಹಳ್ಳಿ 
ಎಂಬರ್ಥದಲ್ಲಿ ಈ ಹೆಸರು ಬಂದಿದೆ. ಕೃಷ್ಣಾಪುರ ಗ್ರಾಮದ ಕ್ರಿಶ. 1112ರ ಶಾಸನವೊಂದರಲ್ಲಿ” 
ಬೆಟ್ಟಹಳ್ಳಿಯ  ಉಲ್ಲೇಖವಿರುವುದನ್ನು ಕಾಣಬಹುದು. ಈ ಗ್ರಾಮ ಕ್ರಿಶ 1438ರವೇಳಗೆ 
ನಿರ್ನಾಮವಾಗಿತ್ತು ಎಂದು ಶಾಸನವೊಂದು"' ದಾಖಲಿಸಿದೆ. ಹೀಗೆ ಪ್ರಾಚೀನವಾದ ಬೆಟ್ಟಹಳ್ಳಿ ಗ್ರಾಮವು 
ಕ್ರಿ.ಶ. 15ನೇ ಶತಮಾನದ ವೇಳೆಗೆ ನಾಶವಾಯಿತು ಎಂದು ಶಾಸನದಿಂದ ಗುರುತಿಸಬಹುದು. ಇದೇ 
ಶಾಸನದಲ್ಲಿ ಬೆಟ್ಟಹಳ್ಳಿ ಇದ್ದ ಸ್ಥಳದಲ್ಲಿ “ಶಿರುಮಲನಾಥಪುರ' ಎಂಬ ಪಟ್ಟಣವನ್ನು ಸ್ಥಾಪಿಸಿದ ವಿವರ 
ದೊರೆಯುತ್ತದೆ. 


ಬೇವೂರು : ಗಂಗರ ಕಾಲದಲ್ಲಿ ಪ್ರಸಿದ್ಧ ಜೈನಕೇಂದವಾಗಿದ್ದ ಬೇವೂರು ಸ್ಥಳೀಯವಾಗಿ ಇಲ್ಲಿ ಮಣ್ಣಿನ 
ಮಡಿಕೆ-ಕುಡಿಕೆಗಳನ್ನು ಮಾಡುವುದರಿಂದ "ಕುಡಿಕೆ ಬೇವೂರು” ಎಂದೂ ಕರೆಯಲ್ಲಡುತ್ತಿದೆ. ಕ್ರಿಶ. 9ನೇ 
ಶತಮಾನದ ಶಾಸನವೊಂದರಲ್ಲಿ” ಈ ಗ್ರಾಮವನ್ನು "ನಿಮ್ಮಗ್ರಾಮ' ಎಂಬ ಹೆಸರಿನಿಂದ 
ಕರೆದಿರುವುದನ್ನು ಕಾಣಬಹುದು. ಇದೇ ಶಾಸನದಲ್ಲಿ 'ಸನ್ನಿಕವಾಟ' ಗ್ರಾಮದವರಾದ (ಪ್ರಸ್ತುತ ಈ 
ಗ್ರಾಮ ಯಾವುದೆಂದು ತಿಳಿಯುವುದಿಲ್ಲ ಚಂದಸೇನ ಎಂಬ ಜೈನಮುನಿಯು ನಿಮ್ಮಗ್ರಾಮದ 
"ಕಿರುಗುಂದ'ದಲ್ಲಿ (ಈಗಿನ ತಿಮ್ಮಪ್ಪನ ಬೆಟ್ಟ ಸಲ್ಲೇಖನ ವತ ಕೈಗೊಂಡು ನಿರ್ವಾಣ ಹೊಂದಿದ 
ವಿವರವಿದೆ. ಸಂಸ್ಕೃತದ "ನಿಮ್ಮ' ಎಂಬ ಪದಕ್ಕೆ ಬೇವು ಎಂಬರ್ಥವಿದ್ದು, ಈ ಪ್ರದೇಶದಲ್ಲಿ ಬೇವಿನ 
ಮರಗಳು ಯತೇಚ್ಛವಾಗಿ ಬೆಳೆಯುತ್ತಿದ್ದರಿಂದ ನೈಸರ್ಗಿಕವಾಚಿಯಾಗಿ ಈ ಹೆಸರು ಬಂದಿದೆ 
ಎನ್ನಬಹುದು. ಇದೇ ಹೆಸರು ನಂತರದ ಕಾಲದಲ್ಲಿ ಕನ್ನಡೀಕರಣಗೊಂಡು ಬೇವಿನ ಮರಗಳ 
ಹಿನ್ನೆಲೆಯಲ್ಲಿ ಸೂಚಿಸುವ “ಬೇವೂರು” ಎಂಬುದಾಗಿ ಬಳಕೆಗೆ ಬಂದಿರುವುದನ್ನು ಕಾಣಬಹುದು. 


ಕ್ರಿಶ. 985ರ ಶಾಸನವೊಂದರಲ್ಲಿ “ಬೆಂಪೂರು' ಎಂಬ ಉಲ್ಲೇಖವಿದ್ದರೆ,್‌ ಕ್ರಿಶ. 1331ರ 
ಶಾಸನದಲ್ಲಿ "ಬೇಹೂರು' ಎಂದಿದ್ದು" ಕ್ರಿಶ. 1661ರ ಶಾಸನದಲ್ಲಿ "ಭೇಊರು',್‌್‌ ನಂತರ ಕಾಲದ 
ಶಾಸನಗಳಲ್ಲಿ “ಬೇವೂರು”, *ಬೆವೂರು”” ಎಂಬುದಾಗಿ ಕರೆದಿದ್ದು, ಪ್ರಸ್ತುತದಲ್ಲಿ “ಬೇವೂರು” ಎಂಬ 
ಹೆಸರು ಪ್ರಚಲಿತದಲ್ಲಿದೆ. ಹೀಗೆ ಸಂಸ್ಕೃತದ ನಿಂಬಗ್ರಾಮ., ಕನ್ನಡೀಕರಣಗೊಂಡ ನಂತರ ಬೆಂಪೂರು, 
ಬೇಹೂರು, ಭೇಊರು, ಬೇವೂರು ಎಂಬ ರೂಪಗಳನ್ನು ಪಡೆದಿರುವುದನ್ನು ಕಾಣಬಹುದು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 429 


ಬೆಂಪೂರು » ಬೇಗೂರು ಆಗಬೇಕಿತ್ತು ಆದರೆ ನಡುಗನ್ನಡ ರೂಪವಾದ ಬೇಹೂರು (ಬೇವೂರು) 
ಎಂಬ ಪದವೇ ರೂಢಿಯಲ್ಲಿ ನಿಂತು ಹೋಗಿದೆ ಎನ್ನಬಹುದು. 


ಬೈರಾಪಟ್ಟ : ವ್ಯಕ್ತಿವಾಚಿ ಸ್ಥಳನಾಮ ಇದಾಗಿದೆ. ಭೈರವ ಎಂಬ ವ್ಯಕ್ತಿಯ ಹಿನ್ನೆಲೆಯಲ್ಲಿ ಬಂದಿರುವ 
ಸ್ಥಳ ಇದಾಗಿದೆ. ಕ್ರಿಶ. 1514ರ ವಿಜಯನಗರದರಸ ಕೃಷ್ಣದೇವರಾಯನ ಕಾಲದ ಶಾಸನವೊಂದರಲ್ಲಿ 
“ಭೈರವಪಟ್ಟಣ” ಎಂಬ ಉಲ್ಲೇಖ ಸಿಗುತ್ತದೆ.” ಈ ಶಾಸನದಲ್ಲಿ ಬರುವ "ಭಬೈರವಪಟ್ಟಣ' ಎಂಬ ಪದ 
ಆಡುಮಾತಿನ ರೂಪವಾಗಿ '"ಬೈರಾಪಟ್ಲ' ಎಂಬುದಾಗಿ ಬದಲಾಗಿ ಪ್ರಚಲಿತದಲ್ಲಿರುವುದನ್ನು 
ಕಾಣಬಹುದು. ಐತಿಹ್ಯವೊಂದರ ಪ್ರಕಾರ ಪ್ರಸಿದ್ಧ ನಾಥಪಂಥದ ಕೇಂದ್ರವಾಗಿದ್ದ ಈ ಗ್ರಾಮವನ್ನು 
ಕಾಲಭೈರವ ದೇವರ ಹಿನ್ನೆಲೆಯಲ್ಲಿ ಭೈರವಪಟ್ಟಣ ಎಂಬುದಾಗಿ ನಾಮಕರಣ ಮಾಡಿದ್ದಾರೆ ಎಂದು 
ತಿಳಿಯುತ್ತದೆ. ಪ್ರಸ್ತುತದಲ್ಲಿ ಈ ಗ್ರಾಮ ಸಾವಿರಾರು ವರ್ಷಗಳ ಹಿಂದಿನ ನಾಥಪಂಥದ ಕೇಂದವಾಗಿತ್ತು 
ಎಂಬುದಕ್ಕೆ ಗಂಗರ ಕಾಲದ ಕಾಲಭೈರವ ಶಿಲವೊಂದು ಗಾಮದಲ್ಲಿರುವುದನ್ನು ಕಾಣಬಹುದು. 


ಬೊಮ್ಮನಾಯಕನಹಳ್ಳಿ : ಕ್ರಿಶ. 1331ರ ಬೇವೂರು ಗ್ರಾಮದ ಶಾಸನದಲ್ಲಿ ಹೊಯ್ಗಳ ದೊರೆ 
ಮೂರನೇ ವೀರಬಲ್ಲಾಳನ ಆಳ್ಗಿಕೆಯ ಕಾಲದಲ್ಲಿ ಗೇಣಾಯದ ಚಕ್ರವರ್ತಿ ಯೆಡವಂಕದ ಕಮಳರಸರ 
ಮೈದುನನಾದ ನಾಗರಸನು ಬೇವೂರಿನ ತೆಂಕಣದಲ್ಲಿ ಬೊಮ್ಮರಸ ಎಂಬುವನ ಹೆಸರಿನಲ್ಲಿ 
ಪಟ್ಟಣವೊಂದನ್ನು ಸ್ಥಾಪಿಸಿದ ಉಲ್ಲೇಖವಿದೆ. ಪ್ರಸ್ತುತ ಈ ಶಾಸನದಲ್ಲಿ ಬೊಮ್ಮರಸನ ಹೆಸರಿನಲ್ಲಿ 
ಸ್ಥಾಪಿಸಿದ ಪಟ್ಟಣದ ಹೆಸರು ತ್ರುಟಿತವಾಗಿದ್ದು, ಶಾಸನೋಕ್ತ ಪಟ್ಟಣ ಈಗಿನ 
"'ಬೊಮ್ಮನಾಯಕನಹಳ್ಳಿ'ಯಾಗಿದೆ ಎಂದು ನಿರ್ಧರಿಸಬಹುದು. 


ಮಂಕುಂದ : ಐತಿಹಾಸಿಕವಾಗಿ ಪ್ರಸಿದ್ದವಾದ ಮಂಕುಂದ ಗ್ರಾಮವು ಕ್ರಿಶ. 7-8ನೇ ಶತಮಾನದಲ್ಲಿ 
ಕೆಲವು ಕಾಲ ಗಂಗರ ದ್ವಿತೀಯ ರಾಜಧಾನಿಯಾಗಿತ್ತು ಎಂದು ತಿಳಿಯುತ್ತದೆ. ಮಂಕುಂದ ಗ್ರಾಮವು 
ಬೆಟ್ಟದ ತಪ್ತಲಿನಲ್ಲಿರುವುದರಿಂದ ನೈಸರ್ಗಿಕವಾಚಿಯಾಗಿ ದೊಡ್ಡಬೆಟ್ಟ ಎಂಬುದನ್ನು ಗುರುತಿಸುವಂತೆ 
ಮಹಾಕುಂದ » ಮಾಕುಂದ » ಮಂಕುಂದ ಎಂಬ ಹೆಸರು ಬಂದಿರುವ ಸಾಧ್ಯತೆಯಿದೆ. ಕ್ರಿಶ. 913ರ 
ಗಂಗದೊರೆ ನೀತಿಮಾರ್ಗನ ಕಾಲದ ಶಾಸನವೊಂದರಲ್ಲಿ ಈ ಗ್ರಾಮವನ್ನು "ಮನ್ನುನ್ನ' ಎಂದು 
ಕರೆದಿರುವುದನ್ನು ಕಾಣಬಹುದು. ಇದೇ ಶಾಸನದಲ್ಲಿ ಕುಪುದಲೂರು, ಭೊದರಿಯೂರು ಗ್ರಾಮಗಳ 
ಉಲ್ಲೇಖಗಳಿದ್ದು, ಪ್ರಸ್ತುತ ಈ ಹೆಸರಿನ ಗ್ರಾಮಗಳು ಅಸಿತ್ವದಲ್ಲಿಲ್ಲ. ಹೀಗೆ ಸಾವಿರಾರು ವರ್ಷಗಳಿಂದ 
ಮನ್ನುನ್ಹ್ನ ಎಂಬ ಹೆಸರಿನಿಂದಲೇ ಪ್ರಚಲಿತದಲ್ಲಿರುವುದನ್ನು ಕಾಣಬಹುದು. 


ಮಂಗಾಪಟ್ಟ : ಮಂಗಳಕರವಾದದ್ದು ಅಂದರೆ ಶುಭ ಸೂಚಕವಾದದ್ದು ಎಂಬುದರ ಹಿನ್ನೆಲೆಯಲ್ಲಿ 
ಇಟ್ಟಿರುವ ಸ್ಥಳನಾಮ ಇದಾಗಿದೆ. "ಮಂಗಳವಾದಪಟ್ಟಣ” » "ಮಂಗಳಪಟ್ಟಣ' ಎಂಬ ಹೆಸರು 
ತದನಂತರದಲ್ಲಿ ಮಂಗಾಪಟ್ಟ ಎಂಬುದಾಗಿ ಬದಲಾಗಿದೆ ಎನ್ನಬಹುದು. ಕ್ರಿಶ. 18ನೇ ಶತಮಾನದ 
ಕನ್ನಮಂಗಲ ಗ್ರಾಮದ ಶಾಸನವೊಂದರಲ್ಲಿ"' "ಮಂಗಾಪಟ್ಟಣ' ಎಂದು ಈ ಗ್ರಾಮವನ್ನು 
ಗುರುತಿಸಿರುವುದನ್ನು ಕಾಣಬಹುದು. 


ಮತ್ತಿಕೆರೆ : ನೈಸರ್ಗಿಕವಾಚಿಯಾದ ಸ್ಥಳನಾಮ ಇದಾಗಿದೆ. ಪ್ರಾಚೀನ ಕಾಲದಿಂದಲೂ ಈ ಪ್ರದೇಶದಲ್ಲಿ 
ಮತ್ತಿಯ ಮರಗಳು ಹೆಚ್ಚಾಗಿ ಬೆಳೆಯುತ್ತವೆ. ಇಲ್ಲಿನ ಮತ್ತಿಯ ಮರವೊಂದರ ಪಕ್ಕದ ಕೆರೆಯ ಸಮೀಪ 
ನಿರ್ಮಾಣಗೊಂಡ ಗ್ರಾಮ ಎಂಬ ಹಿನ್ನೆಲೆಯಲ್ಲಿ ಮತ್ತಿಕೆರೆ ಎಂಬ ಹೆಸರು ಬಂದಿದೆ. ಮತ್ತಿಯ 
ಮರವು ದೊಡ್ಡ ಪ್ರಮಾಣದ ಮರವಾಗಿದೆ. ಇದರ ತೊಗಟೆ ದಪ್ಪವಾಗಿದ್ದು, ಮೊಸಳೆಯ ಚರ್ಮದಂತೆ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 430 


ಇರುವುದರಿಂದ ಸುಲಭವಾಗಿ ಗುರುತಿಸಬಹುದು. ಕ್ರಿಶ. 16ನೇ ಶತಮಾನದ ಶಾಸನವೊಂದರಲ್ಲಿ 
"'ಮತ್ತಿಕೆರ' ಗ್ರಾಮದ ಉಲ್ಲೇಖವಿರುವುದನ್ನು ಕಾಣಬಹುದು. 


ಮಲ್ಲಂಗೆರೆ : ಕ್ರಿಶ. 1523ರ ವಿಜಯನಗರದ ದೊರೆ ಕೃಷ್ಣದೇವರಾಯನ ತಾಮಶಾಸನವೊಂದರಲ್ಲಿ” 
ಕೆಳಲೆನಾಡಿನ ಚೆನ್ನಪಟ್ಟಣ ಸೀಮೆಯ ಬಹ್ನಣ್ಯತೀರ್ಥಪುರದ ಚತುಸ್ಲೀಮೆಯನ್ನು ಗುರುತಿಸುವಾಗ 
"'ಮಲ್ಕಮಗೆರೆಯ ಬೆಟ್ಟ'ದ ಉಲ್ಲೇಖವನ್ನು ಕಾಣಬಹುದು. ಈ ಶಾಸನ ಆಧಾರದಿಂದ ಮಲ್ಕಮಗೆರೆ 
ಎಂಬುದು ವ್ಯಕ್ತಿವಾಚಿ ಸ್ಥಳನಾಮವೆಂದು ತಿಳಿಯುತ್ತದೆ. ಮಲ್ಲಮ್ಮ ಎಂಬುವಳು ನಿರ್ಮಿಸಿದ ಕೆರೆಯ 
ಹಿನ್ನೆಲೆಯಲ್ಲಿ ಈ ಗಾಮಕ್ಕೆ "ಮಲ್ಲಮಳ ಕೆರ ಎಂಬ ಹೆಸರು ಬಂದಿರಬಹುದಾದ ಸಾಧ್ಯತೆಯಿದೆ. ಹೀಗೆ 
"'ಮಲ್ಲಮಳ ಕೆರೆಯು ಮಲ್ಕಮಗೆರೆ ಎಂಬುದಾಗಿ ಬದಲಾಗಿ, ಪ್ರಸ್ತುತದಲ್ಲಿ "ಮಲ್ಲಂಗೆರೆ' ಎಂದು 
ಪ್ರಚಲಿತದಲ್ಲಿದೆ. 


ಮಳೂರು : ಕಣ್ಣ ನದಿಯ ಬಲದಂಡೆಯಲ್ಲಿರುವ ಮಳೂರು ಗ್ರಾಮ ಪೌರಾಣಿಕವಾಗಿ ಹಾಗೂ 
ಐತಿಹಾಸಿಕವಾಗಿ ಪ್ರಸಿದ್ಧವಾಗಿದೆ. ನದಿಯ ದಡದಲ್ಲಿರುವುದರಿಂದ ಇಲ್ಲಿ ಸಂಗ್ರಹವಾಗುತ್ತಿದ್ದ ಮರಳಿನ 
ರಾಶಿಯಿಂದಾಗಿ ಈ ಗಾಮಕ್ಕೆ "ಮಳೂರು' ಎಂದು ನೈಸರ್ಗಿಕವಾಚಿಯಾಗಿ ಹೆಸರು ಬಂದಿದೆ 
ಎನ್ನಬಹುದು. ಈ ಗ್ರಾಮದ ಮೊದಲ ಉಲ್ಲೇಖ ಕ್ರಿಶ 976ರ ಗಂಗರ ಕಾಲದ 
ವೀರಗಲ್ಲೊಂದರಲ್ಲಿದ್ದು, ಈ ಗ್ರಾಮವನ್ನು "ಮಲ್ಲುರು' (ಮಳಲ್‌=-ಮರಳು ಅರ್ಥಾತ್‌ ಮರಳು ಇರುವ 
ಊರು) ಎಂದು ಹೆಸರಿಸಿರುವುದನ್ನು ಕಾಣಬಹುದು." ತದನಂತರದಲ್ಲಿ ಚೋಳರ ಕಾಲದಲ್ಲಿ "ಪೆರಿಯ 
ಮಳವೂರು' ಎಂದು ಕರೆಸಿಕೊಂಡಿತ್ತಲ್ಲದೇ, "ರಾಜೇಂದ್ರಸಿಂಹ ಚತುರ್ಮೇದಿ ಮಂಗಲ” ಎಂಬ ಪ್ರಸಿದ್ಧ 
ಅಗಹಾರವಾಗಿತ್ತು 


ಕಿ.ಶ. 1007ರ ತಮಿಳಿನ ಶಾಸನವೊಂದರಲ್ಲಿ” "ಗಂಗವಾಡಿಯ ಕಿಳಲೈನಾಡಿನ ರಾಜೇಂದ್ರಸಿಂಹಪ 
ಚತುರ್ವೇದಿ ಮಂಗಲವಾದ ಪೆರಿಯ ಮಳವೂರು' ಎಂಬ ಉಲ್ಲೇಖವಿದೆ. ಈ ಮಳೂರು ಅಗಹಾರಕ್ಕೆ 
ಚೋಳ ದೊರೆ ಒಂದನೇ ರಾಜೇಂದಚೋಳನ ಹೆಸರನ್ನು ಪ್ರಶಿನಾಮವಾಗಿಟ್ಟಿರುವುದನ್ನು 
ಕಾಣಬಹುದು. ಹಾಗೆಯೇ ಈ ಗಾಮವನ್ನು ಪೆರಿಯ ಮಳವೂರು ಎಂದು ಕರೆದಿರುವುದರಿಂದ 
ಇಂದಿನ ಕಣ್ಣನದಿಯ ಎಡದಂಡೆಯಲ್ಲಿರುವ ಚಿಕ್ಕಮಳೂರು. ಬಲದಂಡೆಯಲ್ಲಿರುವ ದೊಡ್ಡಮಳೂರು 
ಗ್ರಾಮಗಳನ್ನು ಚೋಳರ ಕಾಲಕ್ಕಾಗಲೇ ವಿಭಾಗಿಸಿರುವುದನ್ನು ಕಾಣಬಹುದು. ಕ್ರಿಶ. 1429ರ 
ವಿಜಯನಗರದ ಅರಸರ ಕಾಲದ ಶಾಸನವೊಂದರಲ್ಲಿ ಚಿಕ್ಕಮಳೂರು ಹಾಗೂ ಹಿರಿಯ ಮಳೂರುಗಳ 
ಉಲ್ಲೇಖವನ್ನು ಕಾಣಬಹುದು. 


ಕ್ರಿಶ. 1100ರ ಶಾಸನವೊಂದರಲ್ಲಿ” "ಸಿರಿಯ ಮಳವೂರು' ಎಂದು ಕರೆದಿದ್ದರೆ, ಹೊಯ್ದಳರ 
ಕಾಲದ ಕ್ರಿಶ. 1260ರ ಶಾಸನವೊಂದರಲ್ಲಿ “ಮುಡಿಗೊಂಡ ಚೋಳಮಂಡಲದ ರಾಜೇಂದ್ರಚೋಳ 
ಒಳನಾಡಿನ ಕಿಳಲೈನಾಡಿಗೆ ಸೇರಿದ ರಾಜೇಂದಸಿಂಹ ಚಿತುರ್ಮೇದಿ ಮಂಗಲವಾದ ಮಳವೂರು” 
ಚೋಳರ ಕಾಲದ ಆಡಳಿತ ವಿಭಾಗಗಳ ಹೆಸರಿನಿಂದಲೇ ಗುರುತಿಸಿರುವುದನ್ನು ಕಾಣಬಹುದು. ಕ್ರಿ.ಶ. 
1326ರ ಶಾಸನವೊಂದರಲ್ಲಿ "ಶ್ರೀಮದನಾದಿ ಅಗ್ರಹಾರಂ ಹಿರಿಯ ಮಳವೂರು' ಎಂದು 
ಕರೆದಿರುವುದನ್ನು ಕಾಣಬಹುದು. ಕ್ರಿಶ. 1307ರ ಹೊಯ್ದಳ ದೊರೆ ಮೂರನೇ ವೀರಬಲ್ಲಾಳನ 
ಶಾಸನವೊಂದರಲ್ಲಿ” “ಮಳಲೂರು” ಎಂದು ಕರೆದಿದ್ದು, ವಿಜಯನಗರ ಅರಸರ ಕಾಲದಲ್ಲಿ "ಹಿರಿಯ 
ಮಳೂರು ಸ್ಥಳ,” "ಮಳಲೂರು" ಎಂದು ಕರೆದಿರುವುದನ್ನು ಕಾಣಬಹುದು. ಹೀಗೆ "ಮಲ್ಲುರು' > 
"ಮಳವೂರು' » "ಮಳಲಉಊರು' » “ಮಳಲೂರು” ಎಂಬುದಾಗಿ ಕರೆಸಿಕೊಂಡು ಪ್ರಸ್ತುತದಲ್ಲಿ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 431 


"'ಮಳೂರು' ಎಂಬುದಾಗಿ ಮರಳಿನ ಹಿನ್ನೆಲೆಯ ನೈಸರ್ಗಿಕವಾಚಿ ಸ್ಥಳನಾಮವಾಗಿ ಉಳಿದಿರುವುದನ್ನು 
ಕಾಣಬಹುದು. 


ಮಳೂರುಪಟ್ಟ : ಈ ಗಾಮವು ಚೋಳರ ಕಾಲದಿಂದ ವಿಜಯನಗರ ಅರಸರ ಕಾಲದವರೆಗೂ 
ಪ್ರಮುಖ ಆಡಳಿತ ಪ್ರದೇಶವಾಗಿತ್ತು ಎಂದು ತಿಳಿಯುತ್ತದೆ. ಚೋಳರ ಕಾಲದಲ್ಲಿ ಅಗಹಾರವಾಗಿದ್ದರೆ, 
ವಿಜಯನಗರ ಅರಸರ ಕಾಲದಲ್ಲಿ ಸ್ಥಳೀಯ ಪಾಳೆಯಪಟ್ಟಿನ ಆಡಳಿತ ಕೇಂದ್ರವಾಗಿತ್ತು ಎಂಬುದು 
ಶಾಸನಗಳಿಂದ ತಿಳಿಯುತ್ತದೆ. ಕ್ರಿಶ. 1007ರ ಚೋಳದೊರೆ ರಾಜರಾಜಚೋಳನ ಕಾಲದ 
ಶಾಸನವೊಂದರಲ್ಲಿ ಈ ಗ್ರಾಮಕ್ಕೆ "'ಮಣಲೂರು' ಎಂಬ ಹೆಸರಿತ್ತೆಂದು ತಿಳಿಯುತ್ತದೆ.” ಈ ಶಾಸನದಲ್ಲಿ 
ಗಂಗವಾಡಿಯ ಕಿಳಲೈನಾಡಿನ ಮಣಲೂರಿನ ಭಾಗವಾದ "ನಿಗರಿಲಿ ಚೋಳಪುರಂ'ನ ಉಲ್ಲೇಖವಿದೆ. 
ಮುಂದೆ ಈ ನಿಗರಿಲಿ ಚೋಳಪುರಂ ಮಣಲೂರಿನಲ್ಲಿ ಅಂತರ್ಗತವಾಯಿತ್ತೆಂದು ಕ್ರಿಶ. 1159ರ 
ಶಾಸನವೊಂದರಲ್ಲಿ” ದಾಖಲಾಗಿದೆ. ಚೋಳರ ಕಾಲದಲ್ಲಿ ಮಣಲೂರು ಅಗಹಾರವಾಗಿತ್ತೆಂದು ಈ 
ಶಾಸನಗಳಿಂದ ತಿಳಿಯುತ್ತದೆ. 


ಕ್ರಿಶ. 1369ರ ಶಾಸನವೊಂದರಲ್ಲಿ” ಪ್ರಾಚೀನ "ಮಣಲೂರ'ನ್ನು "ಮಳಲೂರಪಟ್ಟಣ” ಎಂದು 
ಕರೆದಿದ್ದು, ವಿಜಯನಗರ ಅರಸರ ಕಾಲಕ್ಕೆ ಪಟ್ಟಣವಾಗಿ ರೂಪುಗೊಂಡಿತ್ತು ಎನ್ನಬಹುದು. ಈ 
ಶಾಸನದಲ್ಲಿ ವಿಜಯನಗರದ ದೊರೆ ಬುಕ್ಕರಾಯನ ಕಾಲದಲ್ಲಿ ಕೆಳಲೆನಾಡಿಗೆ ಮಳಲೂರಪಟ್ಟಣವು 
ರಾಜಧಾನಿಯಾಗಿದ್ದರ ಸೂಚನೆ ದೊರೆಯುತ್ತದೆ. ನಂತರದ ಕಾಲದ ಶಾಸನಗಳಲ್ಲಿ ಈ ಗ್ರಾಮದ 
ಹೆಸರು "ಮಳೂರುಪಟ್ಟಣ'” ಎಂದು ದಾಖಲಾಗಿದೆ. ಹೀಗೆ ಈ ಗ್ರಾಮವೂ ಕಣ್ಣ ನದಿಯ 
ದಡದಲ್ಲಿರುವುದರಿಂದ, ಇಲ್ಲಿ ಸಂಗ್ರಹವಾಗುತ್ತಿದ್ದ ಮರಳಿನ ಅರ್ಥದತ್ತವಾಗಿ ಈ ಗಾಮಕ್ಕೆ 
"ಮಣಲೂರು' (ಮಣಲ್‌ ಎಂದರೆ ಮರಳು ಎಂಬರ್ಥವಿದೆ) ಎಂದು ಹೆಸರು ಬಂದಿದ್ದು, 
ತದನಂತರದಲ್ಲಿ ಮಳಲೂರಪಟ್ಟಣ, ಮಳೂರುಪಟ್ಟಣ ಎ೦ಬುದಾಗಿರುವುದನ್ನು ಗುರುತಿಸಬಹುದು. 


ಮಾಕಳಿ : ವಿಜಯನಗರ ಸಾಮ್ರಾಜ್ಯದ ಆಳ್ಗಿಕೆಯ ಕಾಲದಲ್ಲಿ ಚಿಕ್ಕ ಪಾಳಯಪಟ್ಟು ಇದ್ದ ಪ್ರದೇಶ. 
ಕ್ರಿಶ. 1441ರ ಶಾಸನವೊಂದರಲ್ಲಿ” “ಮಾಕಳಿ” ಗ್ರಾಮದ ಉಲ್ಲೇಖ ಕಂಡುಬರುತ್ತದೆ. ಈ ಶಾಸನದಲ್ಲಿ 
ವೀರಪ್ರತಾಪ ಪ್ರತಾಪದೇವರಾಯನ ಆಳ್ಗಿಕೆಯ ಕಾಲದಲ್ಲಿ ರಾಯಡೆ ನಾಗೆಯನಾಯಕನ ಮಗ 
ಗೋಪಿನಾಯಕನೆಂಬುವನು ಮಾಕಳಿ ಪ್ರದೇಶವನ್ನು ನಾಯಕತನಕ್ಕೆ ಪಡೆದು ಆಳ್ಗಿಕೆ ನಡೆಸುತ್ತಿದ್ದ 
ಎಂಬುದು ತಿಳಿಯುತ್ತದೆ. ಇದೇ ಶಾಸನದಲ್ಲಿ ಗೋಪಿನಾಯಕನು ತನ್ನ ಹೆಸರಿನಲ್ಲಿ ಮಾಕಳಿಯ 
ಕಾಲುವಳ್ಳಿಯಲ್ಲಿ "ಗೋಪಸಮುದ' ಎಂಬ ಹೊಸ ಊರನ್ನು ತಳಗೌಡ ಎಂಬುವನ ಮೂಲಕ 
ನಿರ್ಮಿಸಿದ ವಿವರವಿದ್ದು, ಈ ಊರು ಕಾಲಾನಂತರದಲ್ಲಿ ಯಾವುದೋ ಕಾರಣದಿಂದ 
ಗೋಪಸಮುದವೆಂಬ ಗ್ರಾಮ ನಾಶವಾಗಿ ಹೋಗಿದೆ. ಹೀಗೆ ಮಾಕಳಿ ಹಾಗೂ ಇದರ 
ಉಪಗ್ರಾಮವಾಗಿದ್ದ ಗೋಪಸಮುದ್ರ ವಿಜಯನಗರ ಅರಸರ ಕಾಲದಲ್ಲಿ ಅಸ್ತಿತ್ತದಲ್ಲಿದ್ದವು ಎನ್ನಬಹುದು. 


ಸಾವಿರಾರು ಎಕರೆ ಅರಣ್ಯವನ್ನು ಹೊಂದಿರುವ ಈ ಪ್ರದೇಶದಲ್ಲಿ ಔಷಧಿಯ ಗುಣಗಳಿರುವ, 
ಉಪ್ಪಿನಕಾಯಿಗೆ ಬಳಸುವ "ಮಾಗಳಿ ಬೇರು' ಸಸ್ಯವು ಹೆಚ್ಚಾಗಿ ಬೆಳೆಯುತ್ತಿದ್ದರಿಂದ ಈ ಗಾಮಕ್ಕೆ 
"ಮಾಗಳಿ ಊರು” ಎಂಬ ಹೆಸರು ನೈಸರ್ಗಿಕವಾಚಿಯಾಗಿ ಬಂದಿದ್ದು, ತದನಂತರದಲ್ಲಿ ಊರು ಎಂಬ 
ಪದ ಬಿಟ್ಟುಹೋಗಿ, ಮಾಗಳಿ » ಮಾಕಳಿಯಾಗಿ ಪ್ರಚಲಿತದಲ್ಲಿರುವುದನ್ನು ಗುರುತಿಸಬಹುದು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 432 


ಮಾಗನೂರು : ಕ್ರಿಶ. 1761ರ ಶಾಸನವೊಂದರಲ್ಲಿ” ಮೈಸೂರ ದೊರೆ ಹೈದರಾಲಿಖಾನ್‌ 
ಬಹದ್ದೂರನು ಕಾದಿರಸಾಹೇಬನ ಮಠದ ಧರ್ಮಕ್ಕೆ "'ಮಾಗನೂರು' ಗ್ರಾಮವನ್ನು ದತ್ತಿಯಾಗಿ ಕೊಟ್ಟ 
ವಿವರವಿದೆ. 


ಮಾಗೇನಹಳ್ಳಿ : ಈ ಗ್ರಾಮದ ಮೊದಲ ಉಲ್ಲೇಖ ಹೊಯ್ದಳ ದೊರೆ ಮೂರನೇ ಬಲ್ಲಾಳನ ಕಾಲದ 
ಕ್ರಿಶ. 1318ರ ಶಾಸನವೊಂದರಲ್ಲಿದೆ.” ಈ ಶಾಸನದಲ್ಲಿ ಕೆಳವಲನಾಡೊಳಗಣ “ಮುಗುಳನಹಳ್ಳಿ' ಎಂದು 
ಹೆಸರಿಸಿದೆ. ಇದೇ ಶಾಸನದಲ್ಲಿ "ಮಗುವನಹಳ್ಳಿ' ಎಂಬ ಮತ್ತೊಂದು ರೂಪ ಸಿಗುತ್ತದೆ. ಈ ಎರಡು 
ಹೆಸರುಗಳಲ್ಲಿ "ಮುಗುಳನಹಳ್ಳಿ' ಎಂಬ ಹೆಸರೇ ತದನಂತರದ ಕಾಲದಲ್ಲೂ ಮುಂದುವರಿದಿರುವುದನ್ನು 
ಕಾಣಬಹುದು. ಕ್ರಿಶ. 1535ರ ವಿಜಯನಗರದ ದೊರೆ ಅಚ್ಛುತರಾಯನ ಕಾಲದ ಶಾಸನದಲ್ಲಿ್‌ 
"'ಮುಗುಳನಹಳ್ಳಿ' ಎಂದು ಈ ಗ್ರಾಮವನ್ನು ಕರೆದಿರುವುದನ್ನು ಗುರುತಿಸಬಹುದು. ಹೀಗೆ ಶಾಸನಗಳಲ್ಲಿ 
ಮಗುವನಹಳ್ಳಿ, ಮುಗುಳನಹಳ್ಳಿ ಎಂಬುದಾಗಿ ಉಲ್ಲೇಖಿಸಿದ್ದು, ಪ್ರಸ್ತುತದಲ್ಲಿ "ಮಾಗೇನಹಳ್ಳಿ' ಎಂದು 
ಕರೆಯುತ್ತಿರುವುದನ್ನು ಕಾಣಬಹುದು. 


ಮಾರ್ಚನಹಳ್ಳಿ : ಹೊಯ್ದಳ ದೊರೆ 3ನೇ ವೀರಬಲ್ಲಾಳನ ಕಾಲದ ಕ್ರಿಶ. 1336ರ ಶಾಸನದಲ್ಲಿ ಈ 
ಪ್ರದೇಶವನ್ನು ಮರಚಿದೇವರಸ ಎಂಬ ಮಾಂಡಲೀಕನು ಆಳಿಕೆ ನಡೆಸುತ್ತಿದ್ದ ವಿಷಯ ತಿಳಿಯುತ್ತದೆ.*' 
ಇದೇ ಶಾಸನದಲ್ಲಿ "ಮಾರಚನಹಳ್ಳಿ' ಗ್ರಾಮದ ಉಲ್ಲೇಖವಿದೆ. ಈ ಶಾಸನದಿಂದ ಮಾಂಡಲೀಕನಾಗಿದ್ದ 
ಮರಚಿದೇವರಸನಿಂದಾಗಿ ವ್ಯಕ್ತಿವಾಚಿ ಸ್ಥಳನಾಮವಾಗಿ "ಮಾರಚನಹಳ್ಳಿ' ಎಂಬ ಹೆಸರು ಬಂದಿದೆ 
ಎನ್ನಬಹುದು. ಈ ಶಾಸನನೋಕ್ತ "ಮಾರಚನಹಳ್ಳಿ' ಈಗ "ಮಾರ್ಚನಹಳ್ಳಿ' ಎಂಬುದಾಗಿ 
ಜನಬಳಕೆಯಲ್ಲಿದೆ. 


ಮಾಳಗಾಳು : ಕ್ರಿಶ. 1324ರ ಹೊಯ್ದಳ ದೊರೆ 3ನೇ ವೀರಬಲ್ಲಾಳನ ಕಾಲದ ಶಾಸನವೊಂದರಲ್ಲಿ 
"ಮಾಳಿಗೆಹಳ್ಳಿ' ಗ್ರಾಮದ ಉಲ್ಲೇಖ ದೊರೆಯುತ್ತದೆ*” ಈ ಶಾಸನದಲ್ಲಿ ಉಕ್ತವಾಗಿರುವ 
"ಮಾಳಿಗೆಹಳ್ಳಿ'ಯು "ಮಾಳಗಾಳು' ಎಂಬ ಹೆಸರಿನಲ್ಲಿ ಅಸ್ಪಿತ್ವದಲ್ಲಿರುವುದನ್ನು ಗುರುತಿಸಬಹುದು. ಈ 
ಸ್ಥಳನಾಮ ನೈಸರ್ಗಿಕವಾಚಿಯಾಗಿ ಬಂದಿದೆ ಎನ್ನಬಹುದು. "ಮಾಳಿಗೆ' ಎಂದರೆ ದಿಣ್ಣೆ, ಉಪ್ಪರಿಗೆ 
ಎಂಬ ಅರ್ಥಗಳಿದ್ದು, ಈ ಗ್ರಾಮ ಎತ್ತರದ ಪ್ರದೇಶದಲ್ಲಿರುವುದರಿಂದ "ಮಾಳಿಗೆಹಳ್ಳಿ' ಎಂದು 
ಕರೆದಿರುವುದನ್ನು ಕಾಣಬಹುದು. 


ಮೆಣಸಿಗನಹಳ್ಳಿ : ವ್ಯಕ್ತಿವಾಚಕ ಸ್ಥಳನಾಮ ಇದಾಗಿದೆ. ಕ್ರಿಶ. 1281ರ ಹೊಯ್ಗಳ ದೊರೆ ಮೂರನೇ 
ನರಸಿಂಹನ ಕಾಲದ ಅಪ್ರಕಟಿತ ಶಾಸನವೊಂದರಲ್ಲಿ ಈ ಗ್ರಾಮವನ್ನು "ಮೆಣಸಿಂಗನಹಳ್ಳಿ' ಎಂದು 
ಹೆಸರಿಸಿದೆ. ಈ ಶಾಸನದ ಆಧಾರದಿಂದ "ಮೆಣಸಿಂಗ'ನೆಂಬ ವ್ಯಕ್ತಿಯಿಂದಾಗಿ ಈ ಗಾಮಕ್ಕೆ ಹೆಸರು 
ಬಂದಿದೆ ಎಂದು ಊಹಿಸಬಹುದು. ಕ್ರಿಶ. 14ನೇ ಶತಮಾನದ ಸಿಂಗರಾಜಪುರದ ಅಪ್ರಕಟಿತ 
ಶಾಸನದಲ್ಲಿ "ಮೆಣಸಿಹಳಿ' ಎಂಬ ಉಲ್ಲೇಖವಿದೆ." ಹೀಗೆ ಶಾಸನಗಳಲ್ಲಿ "ಮೆಣಸಿಂಗನಹಳ್ಳಿ', 
"'ಮೆಣಸಿಹಳ್ಳಿ' ಎಂಬ ಉಲ್ಲೇಖಗಳಿದ್ದು, ಪ್ರಸ್ತುತದಲ್ಲಿ ಮೆಣಸಿಗನಹಳ್ಳಿ ಎಂಬುದಾಗಿ ಅಸ್ತಿತ್ವದಲ್ಲಿದೆ. 


ಮೈಲನಾಯಕನಹಳ್ಳಿ : ವ್ಯಕ್ತಿವಾಚಿ ಸ್ಥಳನಾಮ ಇದಾಗಿದೆ. ಹೊಯ್ದಳ-ವಿಜಯನಗರ ಅರಸರ 
ಕಾಲದಲ್ಲಿ ಚನ್ನಪಟ್ಟಣ ಪ್ರದೇಶವೂ ಒಳಗೊಂಡ  ಕುಕ್ಕಲನಾಡನ್ನು ಆಳ್ಗಿಕೆ ನಡೆಸುತ್ತಿದ್ದ 
"ಮೈಲೆಯನಾಯಕ'ನೆಂಬ ದೊರೆಯಿಂದಾಗಿ ಗ್ರಾಮಕ್ಕೆ ಈ ಹೆಸರು ಬಂದಿದೆ ಎನ್ನಬಹುದು. ಕ್ರಿ.ಶ. 
1340ರ ಬೆಂಗಳೂರಿನ ಶಾಸನವೊಂದರಲ್ಲಿ  ಕುಕ್ಕಲನಾಡಪುಭುವಾದ ಮೈಲೆಯನಾಯಕನ 
ಉಲ್ಲೇಖವನ್ನು ಕಾಣಬಹುದು. ಕ್ರಿಶ. 1761ರ ಮೈಸೂರ ದೊರೆ ಕೃಷ್ಣರಾಜವೊಡೆಯರ ಕಾಲದ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 433 


ತಾಮಶಾಸನವೊಂದರಲ್ಲಿಕ “ಚನ್ನಪಟ್ಟಣ ಸ್ಥಳದ ಮೈಲನಾಯಕನಹಳ್ಳಿ'ಯನ್ನು ಪ್ರಸ್ತಾಪಿಸಿ, ಇದರ 
ಉಪಗ್ರಾಮಗಳಾದ  "ಹರಯೂರು' (ಈಗಿನ ಹರೂರು), "ಹೊಸಹಳ್ಳಿ" (ಈಗಿನ 


ಮೈಲನಾಯಕನಹೊಸಹಳ್ಳಿ), ಬಲ್ಲುಪಟ್ಟಣದದೊಡ್ಡಿಗಳನ್ನು ಉಲ್ಲೇಖಿಸಿರುವುದನ್ನು ಕಾಣಬಹುದು. 


ಮೊಗೇನಹಳ್ಳಿ : ಪುಸ್ತುತ ಸಂತೆಮೊಗೇನಹಳ್ಳಿ ಎಂದು ಕರೆಯುವ ಈ ಗ್ರಾಮದ ಮೊದಲ ಉಲ್ಲೇಖ 
ಹೊಟ್ಟಿಗನಹೊಸಹಳ್ಳಿಯ ಕ್ರಿಶ. 1513ರ ವಿಜಯನಗರ ದೊರೆ ಕೃಷ್ಣದೇವರಾಯನ ಶಾಸನದಲ್ಲಿದೆ." ಈ 
ಶಾಸನದಲ್ಲಿ "ಮೊಗೆಹಳ್ಳಿ' ಎಂದು ಉಲ್ಲೇಖಗೊಂಡಿದ್ದರೆ, ಕ್ರಿಶ. 1759ರ ಹೈದರಾಲಿಯ ಶಾಸನಗಳಲ್ಲಿ*್‌ 
"ಮೊಗೆಹಳ್ಳಿ', "ಮೊಗೇಹಳ್ಳಿ', "ಮೊಗೇನಹಳ್ಳಿ' ಎಂದು ಕರೆದಿರುವುದನ್ನು ಕಾಣಬಹುದು. ಈ ಶಾಸನಗಳ 
ಹಿನ್ನೆಲೆಯಲ್ಲಿ ನೈಸರ್ಗಿಕವಾಚಿ ಸ್ಥಳನಾಮ ಇದಾಗಿದೆ ಎಂದು ಗುರುತಿಸಬಹುದು. "ಮೊಗೆ' ಎಂದರೆ 
ಹಳದಿ ಬಣ್ಣದ ಭೂಮಿ ಎಂಬರ್ಥವಿದ್ದು, ಈ ಪ್ರದೇಶದಲ್ಲಿರುವ ಹಳದಿ ಮಣ್ಣಿನಿಂದಾಗಿ ಈ ಗಾಮಕ್ಕೆ 
ಮೊಗೆಹಳ್ಳಿ ಎಂಬ ಹೆಸರು ಬಂದಿದೆ ಎನ್ನಬಹುದು. 


ಯಲಿಯೂರು : ಪ್ರಾಚೀನ ಕಾಲದಿಂದಲೂ ಈ ಪ್ರದೇಶದಲ್ಲಿ ವೀಳ್ಯದೆಲೆಯ ತೋಟಗಳು ಇರುವ 
ಕಾರಣದಿಂದ ಈ ಗಾಮಕ್ಕೆ "'ಯೆಲೆಯೂರು' ಎಂಬ ಹೆಸರು ಬಂದು, ತದನಂತರದ ಕಾಲದಲ್ಲಿ 
"ಯಲಿಯೂರು' ಎಂಬುದಾಗಿ ಬದಲಾಗಿದೆ ಎನ್ನಬಹುದು. ಕ್ರಿಶ. 1278ರ ಹೊಯ್ದಳರ ಕಾಲದ 
ಶಾಸನವೊಂದು ಈ ಗ್ರಾಮಕ್ಕೆ "ಯಲೆವೂರು' ಎಂಬ ಹೆಸರಿರುವುದನ್ನು ದಾಖಲಿಸಿದೆ. ಈ ಶಾಸನದಲ್ಲಿ 
ಹೊಯ್ದಳ ದೊರೆ ಮೂರನೇ ನರಸಿಂಹನ ಕಾಲದಲ್ಲಿ "ಚಿಕ್ಕ್ಗಗಂಗವಾಡಿ ನಾಡೊಳಗಣ ದೇವದಾನ 
ಯಲೆವೂರು' ಎಂದಿದ್ದು, ಈ ಗಾಮವನ್ನು ದೇವಾಲಯವೊಂದಕ್ಕೆ ದತ್ತಿಯಾಗಿ ಬಿಟ್ಟಿದ್ದನ್ನು ತಿಳಿಸುತ್ತದೆ. 
ಕ್ರಿಶ. 1534ರ ಕೋಡಂಬಳ್ಳಿ ಗ್ರಾಮದ ಶಾಸನದಲ್ಲಿ” "ಯೆಲೆಯೂರು” ಎಂದು ಉಲ್ಲೇಖವಿದೆ. ಹೀಗೆ 
"ಯಲೆಯೂರು',  "ಯೆಲೆಯೂರು' ತದನಂತರದ ಕಾಲದಲ್ಲಿ "ಯಲಿಯೂರು' ಎಂಬುದಾಗಿ 
ಜನೆಬಳಕೆಯಲ್ಲಿರುವುದನ್ನು ಕಾಣಬಹುದು. 


ಯಲ್ಲೆಹೊಸಹಳ್ಳಿ : ಕಣ್ಣ ಜಲಾಶಯದ ದಡದಲ್ಲಿರುವ ಗ್ರಾಮ ಇದಾಗಿದೆ. ಈ ಜಲಾಶಯದ ಯಲ್ಲೆ 
ಅಂದರೆ ಕಡೆಯಲ್ಲಿ ಹೊಸದಾಗಿ ಗಾಮವನ್ನು ನಿರ್ಮಿಸಿರುವುದರಿಂದ ಈ ಗಾಮಕ್ಕೆ "ಯಲ್ಲೆಹೊಸಹಳ್ಳಿ' 
ಎಂಬ ಹೆಸರು ಬಂದಿದೆ ಎನ್ನಬಹುದು. ಕ್ರಿಶ. 18ನೇ ಶತಮಾನದ ಕನ್ನಮಂಗಲ ಗ್ರಾಮದ 
ಶಾಸನವೊಂದರಲ್ಲಿ”' ಈ ಗ್ರಾಮದ ಉಲ್ಲೇಖವಿರುವುದನ್ನು ಕಾಣಬಹುದು. 


ವಿಜಯಲಕ್ಷ್ಮೀಸಾಗರ : ಇದು ಮೈಸೂರು ಒಡೆಯರ ಕಾಲದಲ್ಲಿ ಅಗ್ರಹಾರವಾಗಿದ್ದ ಸ್ಥಳ. ಮೈಸೂರು 
ಸಂಸ್ಥಾನದ ದಿವಾನ್‌ ಪೂರ್ಣಯ್ಯನವರ ಕನ್ನಮಂಗಲ ಗ್ರಾಮದ ಶಾಸನದಲ್ಲಿ "ವಿಜಯಲಕ್ಷ್ಮೀಸಾಗರ'ದ 
ಉಲ್ಲೇಖವಿದೆ.” ಈ ಶಾಸನದಲ್ಲಿ ಕನ್ನಮಂಗಲ, ಯಲ್ಲೆಹೊಸಹಳ್ಳಿ, ಮಂಗಾಪಟ್ಟ ಗೊಲ್ಲಹಳ್ಳಿ 
ಚಾಮನಹಳ್ಳಿ ಗ್ರಾಮಗಳು ವಿಜಯಲಕ್ಷ್ಮೀಸಾಗರ ಅಗ್ರಹಾರಕ್ಕೆ ಸೇರಿದ್ದವು ಎಂಬ ಮಾಹಿತಿಯಿದೆ. 
ಬಹುಶಃ ಈ ಶಾಸನೋಕ್ತ ಗ್ರಾಮಗಳ ಮಧ್ಯೆಭಾಗದಲ್ಲಿದ್ದ ವಿಜಯಲಕ್ಷ್ಮೀಸಾಗರ ಅಗ್ರಹಾರವು ಬ್ರಿಟಿಷರ 
ಕಾಲದಲ್ಲಿ ಕಣ್ಣ ಜಲಾಶಯವನ್ನು ನಿರ್ಮಿಸಿದಾಗ ಮುಳುಗಡೆಯಾಗಿ ನಾಮಾವಶೇಷವಾಗಿರಬಹುದು. 


ಸರಗೂರು : ಕ್ರಿಶ. 1534ರ ಕೋಡಂಬಳ್ಳಿ ಗ್ರಾಮದ ಶಾಸನವೊಂದರಲ್ಲಿ ಚನ್ನಪಟ್ಟಣ ರಾಜ್ಯದ 
ಕೋಡಂಬಳ್ಳಿ ಸೀಮೆಯ ನಿಟ್ಟೂರ ಭಟ್ಟವಿತ್ತಿಯ ಸರಗೂರು ಗಾಮವನ್ನು ಕೋಡಂಬಳ್ಳಿಯ 
ಶ್ರೀಮಳಲೇಶ್ತರ ದೇವರಿಗೆ ದಾನವಾಗಿ ನೀಡಿದ ವಿವರವಿದೆ. ಸರಗೂರು ಎಂಬುದು 
ನೈಸರ್ಗಿಕವಾಚಿಯಾಗಿ ಬಂದಿರುವ ಸ್ಥಳನಾಮ ಎಂದು ಗುರುತಿಸಬಹುದಾಗಿದೆ. ಶಿಂಷಾ ನದಿಯ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 434 


ದಡದಲ್ಲಿ ಈ ಗ್ರಾಮವಿದ್ದು, "ಸರಯು' ಅಂದರೆ ನದಿಯ ದಡದಲ್ಲಿನ ಪ್ರದೇಶ ಎಂಬರ್ಥದಲ್ಲಿ 
ಸರಗೂರು ಹೆಸರು ಬಂದಿದೆ ಎನ್ನಬಹುದು. 


ಸಾದಿ(ದ)ಹಳ್ಳಿ : ಕ್ರಿಶ. 1438ರ ಕೃಷ್ಣಾಪುರ ಗ್ರಾಮದ ಶಾಸನವೊಂದರಲ್ಲಿ" ವಿಜಯನಗರದ ಅರಸು 
ಪ್ರತಾಪದೇವರಾಯನ ಕಾಲದಲ್ಲಿ ಅಗಹಾರವಾಗಿ ರೂಪಿಸಿದ್ದ ತಿರುಮಲನಾಥಪುರದ 
ಚತುಸ್ಸೀಮೆಯನ್ನು ಗುರುತಿಸುವಾಗ ತಿರುಮಲನಾಥಪುರದ ಪೂರ್ವದಿಕ್ಕಿನಲ್ಲಿನ "ಸಾದಿಹಳ್ಳಿ' 
ಗ್ರಾಮವನ್ನು ಪ್ರಸ್ತಾಪಿಸಿರುವುದನ್ನು ಕಾಣಬಹುದು. ಈ ಶಾಸನೋಕ್ತ "ಸಾದಿಹಳ್ಳಿ' ಎಂಬ ಹೆಸರು 
ಪ್ರಸ್ತುತದಲ್ಲಿ "ಸಾದಹಳ್ಳಿ' ಎಂಬುದಾಗಿ ಪ್ರಚಲಿತದಲ್ಲಿರುವುದನ್ನು ಕಾಣಬಹುದು. "ಸಾದಿ' ಎಂದರೆ 
ಮಾವುತ ಎಂಬರ್ಥವಿದ್ದು, ಪ್ರಾಚೀನ ಕಾಲದಲ್ಲಿ ಇಲ್ಲಿದ್ದ ಆನೆಗಳನ್ನು ಪಳಗಿಸುವ ಜನ ಇಲ್ಲಿ 
ನೆಲೆಸಿದ್ದರಿಂದ ಈ ಗ್ರಾಮಕ್ಕೆ ಸಾದಿಹಳ್ಳಿ ಎಂಬ ಹೆಸರು ಬಂದಿದೆ ಎಂದು ಊಹಿಸಬಹುದು. 


ಸಿದ್ದಾಪುರ : ಕ್ರಿಶ 1534ರ ಕೋಡಂಬಳ್ಳಿಯ ಶಾಸನವೊಂದರಲ್ಲಿ” "ಸಿದ್ಧಾಪುರ' ಗ್ರಾಮದ 
ಉಲ್ಲೇಖವಿರುವುದನ್ನು ಕಾಣಬಹುದು. ಪ್ರಾಚೀನ ಕಾಲದಲ್ಲಿ ಸಿದ್ದಿಯನ್ನು ಗಳಿಸಿದ ಮುನಿಗಳು ವಾಸ 
ಮಾಡುವ ನೆಲೆ ಎಂಬರ್ಥದಲ್ಲಿ ಈ ಗ್ರಾಮಕ್ಕೆ ಸಿದ್ಧಾಪುರ ಎಂಬ ಹೆಸರು ಬಂದಿರಬಹುದಾದ 
ಸಾಧ್ಯತೆಯಿದೆ. 


ಸಿಂಗರಾಜಪುರ : ಕ್ರಿಶ. 14ನೇ ಶತಮಾನದ ಅಪ್ರಕಟಿತ ತುಟಿತವಾಗಿರುವ ಶಾಸನವೊಂದರಲ್ಲಿ 
"ಸಿಂಗರಾಜಪುರ' ಎಂಬ ಉಲ್ಲೇಖವಿದೆ ಈ ಶಾಸನದ ಆಧಾರದಿಂದ ಈ ಗ್ರಾಮಕ್ಕೆ ಕ್ರಿಶ. 
ಹದಿನಾಲ್ಕನೇ ಶತಮಾನಕ್ಕಿಂತ ಪೂರ್ವದಲ್ಲಿಯೇ "ಸಿಂಗರಾಜಪುರ' ಎಂಬ ಹೆಸರಿತ್ತು ಎಂದು 
ತಿಳಿಯುತ್ತದೆ. ಬಹುಶಃ ನರಸಿಂಹನೆಂಬ ಹೊಯ್ದಳ ಸಾಮ್ರಾಜ್ಯದ ರಾಜನೊಬ್ಬನಿಂದ ಈ ಗಾಮಕ್ಕೆ 
ಹೆಸರು ಬಂದಿರುವ ಸಾಧ್ಯತೆಯಿದೆ. ಶಾಸನಗಳಲ್ಲಿ ದೊರೆಯನ್ನು ನರಸಿಂಗನೆಂದೇ ಕರೆದಿರುವುದನ್ನು 
ಕಾಣಬಹುದು” ಹೀಗೆ "ನರಸಿಂಗರಾಜಪುರ' ಎಂಬುದು ಕಾಲಾನಂತರದಲ್ಲಿ ಮೊದಲ ಎರಡು 
ಅಕ್ಷರಗಳು ಬಿಟ್ಟುಹೋಗಿ "ಸಿಂಗರಾಜಪುರ' ಎಂಬುದಾಗಿ ಜನಬಳಕೆಯಲ್ಲಿರುವುದನ್ನು ಕಾಣಬಹುದು. 


ಐತಿಹ್ಯವೊಂದರ ಪ್ರಕಾರ ಈ ಪ್ರದೇಶದಲ್ಲಿ "ಶೃಂಗರಾಜ'ರೆಂಬ ಯಷಿಗಳು ನೆಲೆಸಿದ್ದರೆಂದು 
ತಿಳಿಯುತ್ತದೆ. ಈ ಶೃಂಗರಾಜರ ಹಿನ್ನೆಲೆಯಲ್ಲಿ ಈ ಗ್ರಾಮಕ್ಕೆ "ಶೃಂಗರಾಜಪುರ' ಎಂಬ ಹೆಸರು 
ಬಂದಿದೆ ಎಂದೂ, ಈ ಹೆಸರು ತದನಂತರದಲ್ಲಿ "ಸಿಂಗರಾಜಪುರ' ಎಂಬುದಾಗಿ ಬದಲಾಗಿದೆ ಎಂದು 
ತಿಳಿಯುತ್ತದೆ. ಇದಲ್ಲದೇ ನೈಸರ್ಗಿಕವಾಚಿಯಾಗಿಯೂ ಈ ಸ್ಥಳನಾಮವನ್ನು ಗುರುತಿಸಬಹುದು. ಈ 
ಗ್ರಾಮವಿರುವ ಪರಿಸರ ಬೆಟ್ಟಗುಡ್ಡಗಳಿರುವ ಪ್ರದೇಶವಾಗಿದ್ದು, ಇಲ್ಲಿನ ಬೆಟ್ಟಗಳಿಗೆಲ್ಲಾ ಈ ಗಾಮಕ್ಕೆ 
ಹೊಂದಿಕೊಂಡಂತಿರುವ ಬೆಟ್ಟವೇ ದೊಡ್ಡದಾಗಿದೆ. "ಶೃಂಗ' ಎಂದರೆ ಬೆಟ್ಟ ಎಂಬರ್ಥವಿದ್ದು 
ಶೃಂಗರಾಜ ಎಂದರೆ ದೊಡ್ಡಬೆಬ್ಟದ ತಪ್ಪಲಿನಲ್ಲಿರುವ ಪುರ ಎಂಬರ್ಥದಲ್ಲಿ "ಶೃಂಗರಾಜಪುರ' ಎಂಬ 
ಹೆಸರು ಬಂದಿದೆ ಎನ್ನಬಹುದು. 


ಸುಳ್ಳೇರಿ : ಐತಿಹ್ಯದ ಪ್ರಕಾರ ವಿಜಯನಗರ ಅರಸರ ಕಾಲದಲ್ಲಿ ಮಳೂರುಪಟ್ಟ ಗ್ರಾಮವು 
ಪಾಳೆಯಪಟ್ಟಾಗಿದ್ದ ಸಂದರ್ಭದಲ್ಲಿ, ಇಲ್ಲಿನ ಪಾಳೇಗಾರರು ಮಳೂರುಪಟ್ಟದ ಸಮೀಪದಲ್ಲಿ 
"ಸೂಳೆಗೇರಿ'ಯೊಂದನ್ನು ನಿರ್ಮಿಸಿದ್ದರಂತೆ, ಈ ಸೂಳಗೇರಿಯೇ ತದನಂತರದಲ್ಲಿ "ಸುಳ್ಳೇರಿ'ಯಾಗಿದೆ 
ಎಂದು ತಿಳಿಯುತ್ತದೆ. ಈ ಸುಳ್ಳೇರಿ ಗ್ರಾಮಕ್ಕೆ ಕ್ರಿಶ. 13ನೇ ಶತಮಾನದಲ್ಲಿ ಅಂದರೆ ಹೊಯ್ದಳರ 
ಕಾಲದಲ್ಲಿ "ಶಿವಪುರ' ಎಂಬ ಹೆಸರು ಇತ್ತೆಂದು ಶಾಸನವೊಂದರಿಂದ ತಿಳಿಯುತ್ತದೆ. ಶೈವ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 435 


ಧರ್ಮೀಯರ ನೆಲೆಯಾದ ಈ ಶಿವಪುರ ಎಂಬ ಹೆಸರು ಕ್ರಿಶ. 15ನೇ ಶತಮಾನದ ನಂತರದಲ್ಲಿ 
ಸುಳ್ಳೇರಿ ಎಂಬುದಾಗಿ ಬದಲಾಗಿರುವುದನ್ನು ಕಾಣಬಹುದು. 


ಕ್ರಿಶ. 1429ರ ಶಾಸನದಲ್ಲಿ "ಸುಳ್ಳರಿ' ಗ್ರಾಮದ ಉಲ್ಲೇಖ ಮೊದಲಿಗೆ ಕಂಡುಬರುತ್ತದೆ.” ಕ್ರಿ.ಶ. 
1438ರ ಕೃಷ್ಣಾಪುರ ಗ್ರಾಮದ ಶಾಸನವೊಂದರಲ್ಲಿ" ವಿಜಯನಗರದ ಅರಸು ಪ್ರತಾಪದೇವರಾಯನ 
ಕಾಲದಲ್ಲಿ "ಜೆಂನಪಟ್ಟಣದ ಚಾವಡಿಗೆ ಸಲ್ಲುವ ಕಿಣುಗವರ ಸ್ಥಳದ ಸುಳ್ಳರಿ'ಿಯ ಉಲ್ಲೇಖವಿದೆ. ಕ್ರಿಶ. 
1534ರ ಅಚ್ಯುತರಾಯನ ಕಾಲದ ಮಳೂರುಪಟ್ಟ ಗ್ರಾಮದ ಶಾಸನದಲ್ಲಿ"' “ಸುಳ್ಳೇರಿ' ಎಂಬ 
ಉಲ್ಲೇಖವಿದ್ದು, ಈಗಲೂ ಇದೇ ಹೆಸರಿನಲ್ಲಿ ಕರೆಯುತ್ತಿರುವುದನ್ನು ಕಾಣಬಹುದು. 


ಮತ್ತೊಂದು ಐತಿಹ್ಮದ ಪ್ರಕಾರ ಸೂಳೆಯೊಬ್ಬಳು ಈ ಗ್ರಾಮದ ಕೆರೆಯ ಏರಿಯನ್ನು 
ನಿರ್ಮಿಸಿದಳೆಂದು, ಆದ್ದರಿಂದ ಸೂಳೆಯಿಂದ ನಿರ್ಮಾಣವಾದ ಏರಿ ತದನಂತರದಲ್ಲಿ ಸುಳ್ಳೇರಿ 
ಎಂಬುದಾಗಿದೆ ಎಂದು ತಿಳಿಯುತ್ತದೆ. ಒಟ್ಟಿನಲ್ಲಿ ಈ ಗಾಮಕ್ಕೆ ಸೂಳೆಯರ ಹಿನ್ನೆಲೆಯಲ್ಲಿಯೇ 
ಸ್ಥಳನಾಮ ಬಂದಿರುವುದಂತೂ ಸತ್ಯ, ಪ್ರಾಚೀನ ಕಾಲದಲ್ಲಿದ್ದ ಶಿವಪುರ ಎಂಬ ಹೆಸರು 
ಕಾಲಾನಂತರದಲ್ಲಿ ಸೂಳೆಕೇರಿ » ಸುಳ್ಳೇರಿ ಎಂಬುದಾಗಿ ಬದಲಾಗಿದ್ದು, ಸೂಳೆ ಹಿನ್ನೆಲೆಯ 
ಹೀನಾರ್ಥವಿರುವ ಈ ಹೆಸರನ್ನು ಗ್ರಾಮಸ್ಥರು ಈಗಲಾದರೂ ಪ್ರಾಚೀನ ಹೆಸರಾದ "ಶಿವಪುರ' 
ಎಂಬುದಾಗಿ ಮರುನಾಮಕರಣ ಮಾಡಲು ಪ್ರಯತ್ನಿಸಬೇಕು. 


ಸೋಗಾಲ : ಕ್ರಿಶ 1666ರ ಮೈಸೂರು ಒಡೆಯ ದೇವರಾಜವೊಡೆಯರ ಕಾಲದ 
ಶಾಸನವೊಂದರಲ್ಲಿ" ಗರಿಖಹಳ್ಳಿ ಅಗ್ರಹಾರದ ಚತುಸ್ಲೀಮೆಯನ್ನು ಗುರುತಿಸುವಾಗ “ಸೋಗಾಲ” 
ಗ್ರಾಮವನ್ನು ಉಲ್ಲೇಖಿಸಿರುವುದನ್ನು ಕಾಣಬಹುದು. ಈ ಸ್ಥಳನಾಮ ಸೊಗದೆ ಬೇರು ಎಂಬ ಸಸ್ಯವಾಚಿ 
ಹಿನ್ನೆಲೆಯಲ್ಲಿ ಬಂದಿರುವ ಸಾಧ್ಯತೆಯಿದೆ. ಈ ಪ್ರದೇಶದಲ್ಲಿ ಈಗಲೂ ಪಾನೀಯ ತಯಾರಿಸುವ 


ಸೊಗದೆಬೇರು ಸಸ್ಯಗಳು ಬೆಳಯುತ್ತವೆ ಎಂದು ತಿಳಿಯುತ್ತದೆ. 


ಸೋಮನಾಥಪುರ : ಸೋಮನಾಥ ಅಂದರೆ ಶಿವನ ಹಿನ್ನೆಲೆಯಲ್ಲಿ ಬಂದಿರುವ ಸ್ಥಳನಾಮ ಇದಾಗಿದೆ. 
ಕ್ರಿಶ. 1270ರ ಸುಳ್ಳೇರಿ ಗ್ರಾಮದ ಶಾಸನದಲ್ಲಿ" ಹೊಯ್ದ್ಗಳ ದೊರೆ ಮೂರನೇ ನರಸಿಂಹನ 
ಕಾಲದಲ್ಲಿನ  "ಚಿಕ್ಕಸೋಮನಾಥಪುರ'ದ ಪ್ರಸ್ತಾಪವಿದೆ. ಶಾಸನದಲ್ಲಿ ಈ ಗ್ರಾಮವನ್ನು 
ಚಿಕ್ಕಸೋಮನಾಥಪುರವೆಂದು ಗುರುತಿಸಿರುವುದನ್ನು ಗಮನಿಸಿದಾಗ ಮೈಸೂರು ಜಿಲ್ಲೆಯಲ್ಲಿರುವ 
ಪ್ರಸಿದ್ಧವಾಗಿದ್ದ ಸೋಮನಾಥಪುರದ ಹಿನ್ನೆಲೆಯಲ್ಲಿ ಗ್ರಾಮವನ್ನು ಈ ಹೆಸರಿನಿಂದ ಗುರುತಿಸಿದ್ದಾರೆ 
ಎನ್ನಬಹುದು. ಪ್ರಸ್ತುತದಲ್ಲಿ "ಚಿಕ್ಕ" ಎಂಬ ಪದ ಜನಬಳಕೆಯಿಂದ ಬಿಟ್ಟುಹೋಗಿ ಈ ಗ್ರಾಮವನ್ನು 
"ಸೋಮನಾಥಪುರ' ಎಂಬುದಾಗಿ ಕರೆಯಲಾಗುತ್ತಿದೆ. ಈ ಗ್ರಾಮದಲ್ಲಿ ಸೋಮನಾಥ ದೇವರ ಗುಡಿ 
ಎಂದು ಕರೆಯಲ್ಲಡುವ ಗಂಗರ ಕಾಲದ ಪಾಳುದೇವಾಲಯವೊಂದಿದೆ. 


ಹನಿಯೂರು : ಈ ಗ್ರಾಮದ ಬೆಟ್ಟದ ತಪ್ಪಲಿನಲ್ಲಿದ್ದು, ಬೆಟ್ಟದಿಂದ ಬೀಳುವ ಹನಿನೀರಿನಿಂದಾಗಿ ಈ 
ಗ್ರಾಮಕ್ಕೆ ನೈಸರ್ಗಿಕವಾಚಿಯಾಗಿ "ಹನಿಯೂರು' ಎಂಬ ಹೆಸರು ಬಂದಿದೆ ಎಂದು ತಿಳಿಯುತ್ತದೆ. ಈ 
ಗ್ರಾಮದ ಮೊದಲ ಉಲ್ಲೇಖ ಸಿಂಗರಾಜಪುರದ ಕ್ರಿ.ಶ. 1290ರ ಅಪ್ರಕಟಿತ ಶಾಸನವೊಂದರಲ್ಲಿದ್ದು,'* 
ಹೊಯ್ದಳ ದೊರೆ ಮೂರನೇ ನರಸಿಂಹನ ಕಾಲದಲ್ಲಿ "ಹನಿವೂರು' ಗ್ರಾಮದಲ್ಲಿ ಸಂತೆಯನ್ನು 
ನಿರ್ಮಿಸಲು ಸೆಟ್ಟಿಯರಿಗೆ ಭೂದಾನ ಮಾಡಿದ ವಿವರವಿದೆ. ಕ್ರಿಶ. 1291ರ ಕಬ್ಗಾಳು ಗ್ರಾಮದ 
ಶಾಸನವೊಂದರಲ್ಲಿ" “ಹನಿಯೂರು” ಎಂಬ ಉಲ್ಲೇಖವಿರುವುದನ್ನು ಕಾಣಬಹುದು. ಹೀಗೆ ನೀರಿನ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 436 


ಹಿನ್ನೆಲೆಯಲ್ಲಿ ಬಂದಿರುವ "ಹನಿವೂರು' » "ಹನಿಯೂರು' ಎಂಬ ಹೆಸರಿನಲ್ಲಿಯೇ 
ಪ್ರಚಲಿತದಲ್ಲಿರುವುದನ್ನು ಕಾಣಬಹುದು. 


ಹರೂರು : 'ಹರ' ಎಂದರೆ ಶಿವನ ಹಿನ್ನೆಲೆಯಲ್ಲಿ ಬಂದಿರುವ ಸ್ಥಳನಾಮ ಇದಾಗಿದೆ. ಪ್ರಾಚೀನ 
ಶೈವಕೇಂದವಾಗಿದ್ದ ಈ ಗಾಮಕ್ಕೆ "ಹರ ನೆಲೆಸಿರುವ ಊರು” ಎಂಬರ್ಥದಲ್ಲಿ ಹೆಸರಿಟ್ಟಿರಬಹುದು. 
ಪ್ರಸ್ತುತ ಈ ಗ್ರಾಮದ ಹೊರವಲಯದಲ್ಲಿ ಗಂಗರ ಕಾಲದ ಶಿವಾಲಯವೊಂದರ ಕುರುಹುಗಳನ್ನು 
ನೋಡಬಹುದು. ಕ್ರಿ.ಶ. 1307ರ ಹೊಯ್ದಳ ದೊರೆ 3ನೇ ವೀರಬಲ್ಲಾಳನ ಕಾಲದ ಶಾಸನದಲ್ಲಿ" ಈ 
ಗ್ರಾಮವನ್ನು "ಹರಊರು' ಎಂದು ಹೆಸರಿಸಿದೆ. ಅದೇ ರೀತಿ ಕ್ರಿಶ. 1761ರ ತಾಮ್ರಶಾಸನವೊಂದರಲ್ಲಿ"”” 
“"ಹರಯೂರು” ಎಂದು ದಾಖಲಿಸಿರುವುದನ್ನು ಕಾಣಬಹುದು. ಹೀಗೆ ಶಾಸನಗಳಲ್ಲಿ "ಹರಊರು, 
'ಹರಯೂರು' ಎಂಬುದಾಗಿದ್ದು, ಪ್ರಸ್ತುತದಲ್ಲಿ "ಹರೂರು' ಎಂದು ಕರೆಸಿಕೊಳ್ಳುವುದನ್ನು ಕಾಣಬಹುದು. 


ಹಲಸಹಳ್ಳಿ : ನೈಸರ್ಗಿಕವಾಚಿಯಾಗಿ ಬಂದಿರುವ ಸ್ಥಳನಾಮ ಇದಾಗಿದೆ. ಈ ಪ್ರದೇಶದಲ್ಲಿ ಹಲಸಿನ 
ಮರಗಳು ಹೆಚ್ಚಾಗಿ ಬೆಳಯುತ್ತಿದ್ದರಿಂದ, ಈ ಗ್ರಾಮಕ್ಕೆ ಹಲಸಿನಮರಗಳಿರುವ ಹಳ್ಳಿ ಎಂಬರ್ಥದಲ್ಲಿ 
"'ಹಲಸಹಳ್ಳಿ' ಎಂಬ ಹೆಸರು ಬಂದಿದೆ ಎನ್ನಬಹುದು. ಕ್ರಿಶ. 1534ರ ವಿಜಯನಗರದ ದೊರೆ 
ಅಚ್ಛುತರಾಯನ ಕಾಲದ ಶಾಸನವೊಂದರಲ್ಲಿ" "ಹಲಸಹಳ್ಳಿ'ಯ  ಉಲ್ಲೇಖವಿರುವುದನ್ನು 
ಕಾಣಬಹುದು. 


ಹಾರೋಕೊಪ್ಪ : ಹೊಯ್ದಳ ದೊರೆ ಮೂರನೇ ನರಸಿಂಹನ ಕಾಲದ ಶಾಸನವೊಂದರಲ್ಲಿ ಈ 
ಗಾಮವನ್ನು "ಆರೋಕೊಪ್ಪ' ಎಂಬುದಾಗಿ ದಾಖಲಿಸಿದೆ. "ಹಾರುವ ಅಥವಾ ಪಾರುವ' ಎಂದರೆ 
ಬ್ರಾಹ್ಟಣ ಎಂಬರ್ಥವಿದ್ದು, ಬ್ರಾಹ್ಮಣರ ನೆಲೆಯಾಗಿದ್ದ ಸ್ಥಳ ಎಂಬರ್ಥದಲ್ಲಿ "'ಆರೋಕೊಪ್ಪ' ಎಂಬ 
ಹೆಸರು ಬಂದಿದೆ. ಹೀಗೆ "ಆರೋಕೊಪ್ಪ' » "ಹಾರೋಕೊಪ್ಪ' ಎಂದು ಜನಬಳಕೆಯಲ್ಲಿರುವುದನ್ನು 
ಕಾಣಬಹುದು. 


ಹೊಂಗನೂರು : ಈ ಹೊಂಗನೂರು ಗಂಗ-ಚೋಳರ ಕಾಲದಲ್ಲಿ ಪ್ರಸಿದ್ಧ ಆಡಳಿತ ಕೇಂದ್ರ ಹಾಗೂ 
ಅಗಹಾರವಾಗಿತ್ತು. ಕ್ರಿಶ. 10ನೇ ಶತಮಾನದ ಮೊಗೇನಹಳ್ಳಿಯ ಶಾಸನವೊಂದು" “ವೆಜ್ಞನಾಡು, 
ಗಜ್ಣವಾಡಿ, ನೊಳಂಬವಾಡಿ, ದೆಡಿಗವಾಡಿ' ಎಂದು, ಆ ಕಾಲದ ಆಡಳಿತ ವಿಭಾಗಗಳನ್ನು ಹೆಸರಿಸಿ, 
'ಕೆಳಲೆನಾಡಿನ ಪುಜ್ಞನೂರು(ಪುಂಗನೂರು)' ಅಂದರೆ ಈಗಿನ ಹೊಂಗನೂರಿನ ಅಸ್ತಿತ್ವವನ್ನು 
ತಿಳಿಸುತ್ತದೆ. ಕ್ರಿಶ. 1007ರ ತಮಿಳು ಶಾಸನವೊಂದು ಈ ಪುಂಗನೂರಿಗೆ ಚೋಳದೊರೆ 
ರಾಜೇಂದಜೋಳದೇವನ ಕಾಲದಲ್ಲಿ "ತೈಲೋಕ್ಯ ಮಾದೇವಿ ಚತುರ್ದೇ ಮಂಗಲ' ಎಂದು 
ರಾಜರಾಜಚೋಳನ ಪತ್ನಿಯಾದ ತೈಲೋಕ್ಯಮಹಾದೇವಿಯ ಹೆಸರಿನಿಂದ ಕರೆಯುತ್ತಿದ್ದುದನ್ನು 
ಉಲ್ಲೇಖಿಸುತ್ತದೆ." ಹೀಗೆ ಚೋಳರ ಕಾಲದಲ್ಲಿ ಪುಂಗನೂರು ಪ್ರಾಚೀನ ಅಗ್ರಹಾರವಾಗಿತ್ತು 


ಎನ್ನಬಹುದು. 


ಕ್ರಿಶ. 1296ರ ಶಾಸನವೊಂದರಲ್ಲಿ "ಹೊಯ್ದಳ ಚಕ್ರವರ್ತಿ ಶ್ರೀವೀರನರಸಿಂಹದೇವರಸರು 
ಕೆಳಲುನಾಡೊಳಗಣ ಹೊಂಗನೂರ ನೆಲೆವೀಡಿನಲು ರಾಜ್ಯಂಗೆಯ್ಯುತ್ತಿರ್ದ್ದಲ್ಲಿ' ಎಂಬ ಉಲ್ಲೇಖ 
ಬರುತ್ತದೆ." ಇದರ ಪ್ರಕಾರ ಹೊಯ್ಗಳರ ಕಾಲದಲ್ಲಿ ಹೊಂಗನೂರು ಉಪರಾಜಧಾನಿಯಾಗಿ 
ಪ್ರಾಮುಖ್ಯತೆಯನ್ನು ಪಡೆದಿತ್ತು ಎಂಬುದು ತಿಳಿಯುತ್ತದೆ. ಕ್ರಿಶ. 1437ರ ಮಳೂರುಪಟ್ಟ'”, ಕ್ರಿ.ಶ. 
1523ರ ಅಬ್ದೂರು"* ಗ್ರಾಮದ ವಿಜಯನಗರ ಅರಸರ ಕಾಲದ ಶಾಸನಗಳಲ್ಲೂ ಈ ಗ್ರಾಮವನ್ನು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 437 


"ಹೊಂಗನೂರು' ಎಂದೇ ದಾಖಲಿಸಿದೆ. ಹೀಗೆ ಪ್ರಾಚೀನವಾದ ಪುಂಗನೂರು ಕಾಲಾನಂತರದಲ್ಲಿ 
"ಪ'ಕಾರ "ಹ'ಕಾರವಾಗಿ ಬದಲಾಗಿ ಹೊಂಗನೂರು ಆಗಿ ಪ್ರಚಲಿತದಲ್ಲಿರುವುದನ್ನು ಕಾಣಬಹುದು. 


ಕ ಹೊಂಗನೂರು ಸ್ಥಳನಾಮವು ನೈಸರ್ಗಿಕವಾಚಿಯಾಗಿ ಬಂದಿರುವ ಸಾಧ್ಯತೆಯಿದೆ. ಈ 
ಪ್ರದೇಶದಲ್ಲಿ ಹೊಂಗೆಮರಗಳು ಹೆಚ್ಚಾಗಿ ಬೆಳೆಯುತ್ತಿದ್ದ ಪ್ರದೇಶ ಇದಾಗಿದ್ದರಿಂದ ಈ ಗಾಮಕ್ಕೆ 
ಹೊಂಗನೂರು ಎಂಬ ಹೆಸರು ಬಂದಿದೆ ಎನ್ನಬಹುದು. ಇದಲ್ಲದೆ ಪ್ರಾಚೀನ ಶಾಸನಗಳಲ್ಲಿ 
ಹುಂಗನೂರು ಎಂದು ಕರೆದಿರುವುದರಿಂದ “ಪುಂಗವ” ಅಂದರೆ ಶ್ರೇಷ್ಠವ್ಯಕ್ತಿ ಎಂಬರ್ಥವಿದ್ದು, ಅಂದಿನ 
ಕಾಲದಲ್ಲಿ ಶ್ರೇಷ್ಠರೆಂದು ಗುರುತಿಸಿಕೊಂಡಿದ್ದ ಬ್ರಾಹ್ಮಣರು ನೆಲೆಸಿದ್ದ ಊರು ಎಂಬ ಹಿನ್ನೆಲೆಯಲ್ಲಿ 
ಪುಂಗನೂರು ಎಂಬ ಹೆಸರು ಬಂದಿದೆ ಎನ್ನಬಹುದು. ಶಾಸನಗಳಲ್ಲಿ ಈ ಗ್ರಾಮ ಅಗಹಾರವಾಗಿತ್ತು 
ಎಂದು ದಾಖಲಾಗಿರುವುದನ್ನು ಇಲ್ಲಿ ಸ್ಮರಿಸಬಹುದು. 


ಹೀಗೆ ಚನ್ನಪಟ್ಟಣ ತಾಲ್ಲೂಕಿನ ಶಾಸನಗಳಲ್ಲಿ ಉಕ್ತವಾಗಿರುವ ಸ್ಥಳನಾಮಗಳನ್ನು ಕುರಿತಂತೆ 
ವಿಶ್ಲೇಷಣೆ ಮಾಡಲಾಗಿದೆ. ಗಂಗರ ಕಾಲದಿಂದ ಮೈಸೂರು ಒಡೆಯರ ಕಾಲದವರೆಗೂ ಸ್ಥಳನಾಮಗಳು 
ಕಾಲದಿಂದ ಕಾಲಕ್ಕೆ ಜನಮಾನಸದಲ್ಲಿ ಯಾವ ರೀತಿ ಬದಲಾವಣೆಗೆ ಒಳಪಟ್ಟಿವೆ ಎಂಬುದರ 
ಚರ್ಚೆಯನ್ನು ಶಾಸನಗಳ ಆಧಾರದಿಂದ ಗುರುತಿಸುವ ಪ್ರಯತ್ನ ಮಾಡಲಾಗಿದೆ. 


ಶಾಸನಗಳಲ್ಲಿರುವ ಮಂಗಳ ಶ್ಲೋಕಗಳು ಮತ್ತು ಸ್ತುತಿಗಳು : 


ಸಾಮಾನ್ಯವಾಗಿ ಶಾಸನಗಳು ಸ್ಪಸಿವಾಚನದಿಂದ ಆರಂಭಗೊಳ್ಳುತ್ತವೆ. ಕೆಲವು ಶಾಸನಗಳಲ್ಲಿ 
ಶಾಸನ ಹಾಕಿಸಿದ ವ್ಯಕ್ತಿಯ ಇಷ್ಟದೇವರ, ಶಾಸನೋಕ್ತವಾದ ಧರ್ಮದ ಅಧಿದೇವತೆಯ ಹಾಗೂ ಇತರ 
ಇಷ್ಟ ದೇವರುಗಳ ಸ್ತುತಿಯೊಂದಿಗೆ ಶಾಸನಗಳು ಆರಂಭವಾಗುವುದನ್ನು ಕಾಣಬಹುದು. ನಮ್ಮ 
ನಾಡಿನಲ್ಲಿ ಪುರಾತನ ಕಾಲದಿಂದಲೂ ಯಾವುದೇ ಕೆಲಸವನ್ನು ಮಾಡಲು ದೇವರೇ ಪ್ರೇರಕ, ಅದು 
ಅವನಿಗೇ ಅರ್ಪಿತ ಎಂಬ ಭಾವನೆ ಇದ್ದಿದರಿಂದ ಶಾಸನಗಳಲ್ಲೂ ದೇವರ ಸ್ತುತಿ ಕಾಣಿಸಿಕೊಂಡಿತು 
ಎನ್ನಬಹುದು. ಈ ದೇವರ ಸ್ತುತಿಗಳನ್ನು ಸಂಸ್ಕೃತ ಶ್ಲೋಕಗಳಲ್ಲಿ ರಚಿಸಿರುವುದನ್ನು ಕಾಣಬಹುದು. 


ಚನ್ನಪಟ್ಟಣ ತಾಲ್ಲೂಕಿನ ಶಾಸನಗಳನ್ನು ಅವಲೋಕಿಸಿದಾಗ ಪ್ರಾಚೀನ ಕಾಲಘಟ್ಟದಲ್ಲಿ ಅಂದರೆ 
ಗಂಗರ ಕಾಲದಲ್ಲಿ ರಚನೆಯಾಗಿರುವ ಬಹುತೇಕ ದಾನಶಾಸನಗಳು ಹಾಗೂ ವೀರಗಲ್ಲು ಶಾಸನಗಳಲ್ಲಿ 
ಯಾವುದೇ ದೇವತಾಸ್ತುತಿ ಕಂಡುಬರುವುದಿಲ್ಲ. ಕಾರಣವೆಂದರೆ ಈ ಕಾಲಘಟ್ಟದಲ್ಲಿ ರಚನೆಗೊಂಡ 
ಶಾಸನಗಳು ಚಿಕ್ಕದಾಗಿದ್ದು, ಕೇವಲ "ಸ್ಪಸ್ತಿ. "ಸ್ಪಸಿಶಿಗಿ "ಶೀ "ಶುಭಮಸ್ತು' ಎಂಬ 
ಮಂಗಳಸೂಚಕಗಳೊಂದಿಗೆ ನೇರವಾಗಿ ವಿಷಯ ನಿರೂಪಣೆ ಮಾಡಿರುವುದನ್ನು ಕಾಣಬಹುದು. 
ತದನಂತರದ ಕಾಲಘಟ್ಟದಲ್ಲಿ ರಚನೆಗೊಂಡ ಶಾಸನಗಳು ವಿಸ್ತಾರಗೊಂಡವಲ್ಲದೆ ಮಂಗಳ 
ಶ್ಲೋಕಗಳನ್ನು ಅಥವಾ ಮಂಗಳ ಸೂಚಕ ಪದ್ಯಗಳನ್ನು ಒಳಗೊಂಡಿರುವುದನ್ನು ಕಾಣಬಹುದು. ಈ 
ದೊಡ್ಡದಾದ ಶಾಸನಗಳ ರಚನೆಯಲ್ಲಿ ಶಾಸನ ರಚನೆಕಾರನಾದ ಶಾಸನಕವಿಯ ಪಾಂಡಿತ್ಯದ 
ಮೇಲೆಯೂ ರಚನಾಶೈಲಿ ಭಿನ್ನವಾಗಿರುವುದನ್ನು ಗುರುತಿಸಬಹುದು. 


ಗಂಗ-ಚೋಳರ ಕಾಲದ ಚನ್ನಪಟ್ಟಣ ತಾಲ್ಲೂಕಿನ ಗಂಗರ ಕಾಲದ ಶಾಸನಗಳಲ್ಲಿ'” "ಸ್ಪಸ್ಪಿ' 
ಅಥವಾ "ಸ್ಪಸ್ಪಿಶ್ರೀ” ಎಂಬ ಮಂಗಳವಾಚಕಗಳಿಂದ ಆರಂಭಗೊಂಡಿವೆ. ನಂತರ ಕಾಲಘಟ್ಟದ 


oD 


ಹೊಯ್ದಳ, ವಿಜಯನಗರ, ಮೈಸೂರು ಅರಸರ ಕಾಲದ ಬಹುತೇಕ ಶಾಸನಗಳಲ್ಲಿ" "ಸ್ಪಸ್ತಿ', "ಸ್ಪಸಿಶ್ರೀ, 


ಮ 


"ಶುಭಮಸ್ತು' ಎಂಬ ಮಂಗಳವಾಚಕಗಳ  ಉಲ್ಲೇಖಗಳೊಂದಿಗೆ ಆರಂಭಗೊಂಡಿರುವುದನ್ನು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 438 


ಕಾಣಬಹುದು. ವಿಜಯನಗರ ಕಾಲದ ಮಾಗೇನಹಳ್ಳಿಯ ಶಾಸನದಲ್ಲಿ" "ಶ್ರೀನಮೋಸ್ತು” ಎಂದು 
ಆರಂಭವಾಗುವುದನ್ನು ಕಾಣಬಹುದು. ಇವಲ್ಲದೆ ಬಹುತೇಕ ಶಾಸನಗಳು'"" ಯಾವುದೇ 
ಮಂಗಳವಾಚಕಗಳ ಉಲ್ಲೇಖವಿಲ್ಲದೆ ನೇರವಾಗಿ ಕಾಲವನ್ನು ಹೇಳುವುದರ ಮೂಲಕ 
ಆರಂಭವಾಗುವುದನ್ನು ಕಾಣಬಹುದು. ಮತ್ತೆ ಕೆಲವು ದಾನ ನೀಡಿದ ವ್ಯಕ್ತಿಯ ಹೆಸರಿನಿಂದ 
ಆರಂಭಗೊಳ್ಳುತ್ತವೆ."” 


ಹೊಯ್ದಳರ ಕಾಲದ ಶಾಸನಗಳಲ್ಲಿ ಸ್ಪಸ್ತಿಯ ನಂತರ "ಶ್ರೀಸಮಸ್ತ ಪ್ರಶಸ್ತಿಸಹಿತಂ', 
"ಸಮಸ್ತಭುವನಾಶ್ರಯಂ””' ಮೊದಲಾದ ರಾಜನ ವರ್ಣನೆ ಮಾಡಿದ್ದರೆ, ವಿಜಯನಗರ ಮತ್ತು 
ಮೈಸೂರು ಅರಸರ ಕಾಲದ ಶಾಸನಗಳಲ್ಲಿ "ಶೀಜಯಭುದಯ ಶಾಲಿವಾಹನ ಶಕ””” ಎಂದು ಕಾಲ 
ನಿರೂಪಣೆಯೊಂದಿಗೆ ಆರಂಭಗೊಂಡು ನಂತರದಲ್ಲಿ "ಶ್ರೀಮನ್ಮ್ನಹಾಮಂಡಲೇಶ್ವರಂ”"್‌, 


"'ಶ್ರೀಮನ್ಮಹಾರಾಜಾಧಿರಾಜ  ರಾಜಪರಮೇಶ್ವರ ವೀರಪ್ರಶಾಪ....””" ಎಂಬುದಾಗಿ ರಾಜನ 


ವರ್ಣನೆಯನ್ನು ಮಾಡುತ್ತವೆ. 


ಜೈನಧರ್ಮದ ಪ್ರಾರ್ಥನಾ ಶ್ಲೋಕಗಳು : 


ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ಜೈನಧರ್ಮಕ್ಕೆ ಸಂಬಂಧಿಸಿದಂತೆ ಐದಾರು ಶಾಸನಗಳು ಮಾತ್ರ 

ದೊರೆಯುತ್ತವೆ. ಇವುಗಳಲ್ಲಿ ಬೇವೂರು ಗ್ರಾಮದ ಕ್ರಿಶ. 9ನೇ ಶತಮಾನದ ಶಾಸನವೊಂದರಲ್ಲಿ ಮಾತ್ರ 
'ಭದಮಸ್ತು ಜಿನಶಾಸನಾಯ' ಎಂಬ ಜಿನನನ್ನು ಸ್ಮರಿಸುವ ಮಂಗಳ ಸೂಚಕದೊಂದಿಗೆ 
ಆರಂಭವಾಗುತ್ತದೆ.“ ಸಾಮಾನ್ಯವಾಗಿ ಜೈನಧರ್ಮದ ಶಾಸನಗಳಲ್ಲಿ ಜಿನನನ್ನು ವರ್ಣಿಸುವ ಶ್ಲೋಕವು 
ಬರುತ್ತದೆ. ಚನ್ನಪಟ್ಟಣ ತಾಲ್ಲೂಕಿಗೆ ಗಡಿಭಾಗದಲ್ಲಿರುವ ಮದ್ದೂರು ತಾಲ್ಲೂಕಿನ ತಿಪ್ಪೂರು ಗ್ರಾಮದ 
ಹೊಯ್ದಳರ ಕಾಲದ ಶಿಲಾಶಾಸನದಲ್ಲಿ" ಜಿನಸ್ತುತಿಯ ಪದ್ಯವೊಂದರಿಂದ ಆರಂಭವಾಗುವುದನ್ನು 
ಕಾಣಬಹುದು. 

"'ಭದ್ರಮಸ್ತು ಜಿನಶಾಸನಾಯ ಸಂಪದ್ಯತಾಂ ಪ್ರತಿವಿಧಾನಹೇತವೇ | 

ಅನ್ಯವಾದಿಮದಹಸ್ತಿಮಸ್ತಕ ಸ್ಫೋಟನಾಯ ಘಟನೇ ಪಟೀಯಸೇ ॥ 

ಶ್ರೀಮತ್ಸ್ತರಮ ಗಂಭೀರ ಸ್ಯಾದ್ವಾದಾಮೋಘಲಾಂಛನಂ | 

ಜೀಯಾತ್ರೈಲೋಕ್ಯನಾಥಸ್ಯ ಶಾಸನಂ ಜಿನಶಾಸನಂ |” 


ಎಂದು ಜಿನನನ್ನು ವರ್ಣಿಸುವುದನ್ನು ಕಾಣಬಹುದು. ಇಲ್ಲಿ ಬರುವ '"ಶ್ರೀಮತ್ತರಪಮ.... ಜಿನಶಾಸನಂ' 
ಎಂಬ ಸಂಸ್ಕೃತ ಶ್ಲೋಕವನ್ನು ಪಸಿದ್ಧ ಜೈನಾಚಾರ್ಯರಾದ ಅಕಳಂಕರ ಪ್ರಮಾಣ ಸಂಗ್ರಹದಿಂದ 
ತೆಗೆದುಕೊಳ್ಳಲಾಗಿದೆ ಎಂದು ತಿಳಿಯುತ್ತದೆ.”” “ಮೂರು ಲೋಕಗಳಿಗೂ ಒಡೆಯನಾದ ತೀರ್ಥಂಕರ 
ಸ್ವಾಮಿಯಿಂದ ಪ್ರಣೀತವಾದ, ಪರಮ ಗಂಭೀರ ಸ್ಯಾದ್ದಾದದ ಅಮೋಘ ಲಾಂಛನವನ್ನು ಹೊಂದಿರುವ 
ಜಿನಶಾಸನವು ಗೆಲುವನ್ನು ಪಡೆಯಲಿ” ಎಂಬುದು ಈ ಶ್ಲೋಕದ ಸಾರಾಂಶವಾಗಿದೆ. 


ಶೈವಧರ್ಮದ ಪ್ರಾರ್ಥನಾ ಶ್ಲೋಕಗಳು : 


ಶಿವನ ಆರಾಧಕರು ಹಾಕಿಸಿರುವ ಶಾಸನಗಳಲ್ಲಿ ಶಿವನನ್ನು ಸ್ತುತಿಸುವುದರೊಂದಿಗೆ ಶಾಸನಗಳು 
ಆರಂಭಗೊಳ್ಳುವುದನ್ನು ಕಾಣಬಹುದು. ಚನ್ನಪಟ್ಟಣ ತಾಲ್ಲೂಕಿನ ಬಹುತೇಕ ಹೊಯ್ದ್ತಳರು, 
ವಿಜಯನಗರ ಮತ್ತು ಮೈಸೂರು ಅರಸರ ಕಾಲದ ಶೈವ ಶಾಸನಗಳಲ್ಲಿ” ಈ ಶ್ಲೋಕವು 
ಸಾಮಾನ್ಯವಾಗಿ ಕಂಡುಬರುತ್ತದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 439 


'ನಮಸ್ತುಂಗ ಶಿರಶ್ನುಂಬಿ ಚಂದ್ರ ಚಾಮರ ಚಾರವೇ | 

ತೈಲೋಕ್ಯ ನಗರಾರಂಭ ಮೂಲಸ್ತಂಭಾಯ ಶಂಭುವೇ ॥” 
ಅಂದರೆ "ಮೂರು ಉತ್ತುಂಗ ಲೋಕಗಳ ಸೃಷಿಗೆ ಕಾರಣನಾಗಿ, ಜಗತ್ತಿಗೆ ಆಧಾರವಾಗಿ 
ಮೂಲಸ್ತಂಭದಂತಿರುವ ಯಾರ ಉತ್ತುಂಗ ಶಿರವು ಆಕಾಶದಲ್ಲಿದ್ದು, ಚೆಂದ್ರನ ಕಿರಣಗಳ ಚಾಮರವನ್ನು 
ಹೊಂದಿರುವುದೋ ಆ ಶಂಭುವಿಗೆ ನಮಸ್ಕಾರಗಳು" ಎಂಬ ಶಿವನ ಸ್ತುತಿಯನ್ನು ಮಾಡುವುದನ್ನು 
ಕಾಣಬಹುದು. 


ನೆರಳೂರು ಗ್ರಾಮದ ಹೊಯ್ಗಳ ದೊರೆ ಮೂರನೇ ವೀರಬಲ್ಲಾಳನ ಕಾಲದ ಶಿಲಾಶಾಸನವು* 
ಸ್ಪಸ್ತಿ ನಮಃ ಶಿವಾಯ” ಎಂದು ಆರಂಭಗೊಂಡರೆ, ಬಾಣಂತಹಳ್ಳಿ ಗ್ರಾಮದ ಕ್ರಿಶ. 1536ರ 
ಶಿಲಾಶಾಸನ" "ಶ್ರೀವಿಶ್ವನಾಥಾಯ ನಮಃ” ಎಂದು, ಮೈಲನಾಯಕನಹೊಸಹಳ್ಳಿಯ ಕ್ರಿಶ. 1746ರ 
ಶಿಲಾಶಾಸನ"' "ಶ್ರೀನಂಜುಂಡ ಲಿಂಗವೇ ಗತಿ' ಎಂದು ಶಿವ ಸ್ಮರಣೆಯೊಂದಿಗೆ ಆರಂಭವಾಗುವುದನ್ನು 
ಕಾಣಬಹುದು. ವಿಜಯನಗರ ಅರಸರ ಕಾಲದಲ್ಲಿ ಶಿವಸ್ತುತಿಯೊಂದಿಗೆ ಗಣಪತಿಯ ಆರಾಧನೆ ಹೆಚ್ಚು 
ಪ್ರಚಲಿತವಾಗಿ ಆ ಕಾಲಘಟ್ಟದ ಶಾಸನಗಳು "ಶೀಗಣಾಧಿಪತೆಯೇ ನಮಃ' ಎಂದು 
ಆರಂಭವಾಗಿರುವುದನ್ನು ಕಾಣಬಹುದು. ಚನ್ನಪಟ್ಟಣ ತಾಲ್ಲೂಕಿನ ಅಬ್ದೂರು,"್‌ 
ಹೊಟ್ಟಿಗನಹೊಸಹಳ್ಳಿ್‌  ಮಳೂರು,*" ಮೈಲನಾಯಕನಹೊಸಹಳ್ಳಿ್‌್‌ ಗ್ರಾಮಗಳ ಶಾಸನಗಳಲ್ಲಿ 
'ಶ್ರೀಗಣಾಧಿಪತೆಯೇ ನಮಃ” ಎಂಬುದಾಗಿ ಗಣಪತಿಯ ಸ್ತುತಿಯೊಂದಿಗೆ ಆರಂಭಗೊಂಡಿವೆ. 


0 


ಹೊಟ್ಟಿಗನಹೊಸಹಳ್ಳಿ ಗ್ರಾಮದ ಕ್ರಿ.ಶ. 1513ರ ಶಿಲಾಶಾಸನದಲ್ಲಿ" "ಶ್ರೀಗಣಾಧಿಪತಯೇ ನಮಃ 
ನಿವ್ಪಿಪನಮಸ್ತು ಶುಭಮಸ್ತು' ಎಂದಿದೆ. ಈ ಶಾಸನಗಳಲ್ಲಿ ಗಣಪತಿಯ ಸ್ತುತಿಯ ನಂತರದಲ್ಲಿ ಶಿವನ 
ಸ್ತುತಿಯ "ನಮಸ್ತುಂಗ  ಶಿರಶ್ನುಂಬಿ....'” ಶ್ಲೋಕವೂ ಉಲ್ಲೇಖಗೊಂಡಿದೆ. ತದನಂತರದಲ್ಲಿ 
“ಹರೇರ್ಲೀಲಾ ವರಾಹಸ್ಯ....' ಎಂಬ ವಿಷ್ಣು ಸ್ತುತಿ ಬಂದು, ನಂತರದಲ್ಲಿ "ಕಲ್ಯಾಣಯಾಸ್ತು ತದ್ದಾಯ 
ಪ್ರತ್ಯೂಹತಿಮಿರಾಪಹಂ | ಯದ್ಗಜೋಪ್ಯ ಗಜೋದ್ಧೂತಂ ಹರಿಣಾಪಿ ಪೂಜ್ಯತೇ" ಎಂಬ ಗಣಪತಿಯ 
ಸ್ತುತಿಯ ಉಲ್ಲೇಖವಿರುವುದನ್ನು ಕಾಣಬಹುದು. ಹೀಗೆ ಈ ಶಾಸನಗಳು ಶಿವ, ಗಣಪತಿ ಹಾಗೂ 
ವಿಷ್ಣುವಿನ ಸ್ತುತಿಗಳಿಂದ ಕೂಡಿರುವುದನ್ನು ಕಾಣಬಹುದು. ಈ ಬಗೆಯ ಶಾಸನಗಳಲ್ಲಿ ಧರ್ಮ 
ಸಮನ್ನಯತೆಯನ್ನು ಪಾಲಿಸಿರುವುದನ್ನು ಗುರುತಿಸಬಹುದು. 


ವೈಷ್ಣವ ಧರ್ಮದ ಪ್ರಾರ್ಥನಾ ಶ್ಲೋಕಗಳು : 


ತಾಲ್ಲೂಕಿನ ತಾಮ್ರಶಾಸನಗಳಲ್ಲಿ ಶೈವಸ್ತುತಿಯ ನಂತರದಲ್ಲಿ ವರಾಹ ಅವತಾರದ ವಿಷ್ಣುವನ್ನು 
ಸ್ತುತಿಸುವ ಶ್ಲೋಕವಿರುವುದನ್ನು ಕಾಣಬಹುದು. ಈ ಶ್ಲೋಕ ಈ ಕೆಳಗಿನಂತಿದೆ. 


“ಹರೇರ್ಲೀಲಾ ವರಾಹಸ್ಯ ದಂಪ್ಟಾದಂಡಸ್ಪವಾತು ವಃ 

ಹೇಮಾದ್ರಿ ಕಲಶಾ ಯತ್ರ ಧಾತ್ರೀಚ್ಛತ್ರಶ್ರಿಯಂ ದಧೌ ॥ 
ಅಂದರೆ "ಸಮುದವನ್ನು ಹೊಕ್ಕು ಶೋಭೆಗೊಳಿಸಿ, ಅಲ್ಲಿಂದ ಪ್ರಶಾಂತವಾದ ಭೂಮಿಯನ್ನು 
ತನ್ನ ಬಲದಾಡೆಯ ಮೇಲೆ ಹೊತ್ತು ತಂದ ವರಾಹ ರೂಪದ ವಿಷ್ಣುವಿಗೆ ಜಯವಾಗಲಿ” 
ಎಂಬರ್ಥವಿದೆ. ಈ ಶ್ಲೋಕವು ಅಬ್ಬೂರು,” ಮಳೂರು."  ಮೈಲನಾಯಕನಹೊಸಹಳ್ಳಿ್‌ 
ಗಾಮಗಳಲ್ಲಿ ದೊರೆತಿರುವ ತಾಮಶಾಸನಗಳಲ್ಲಿ ಉಲ್ಲೇಖಗೊಂಡಿರುವುದನ್ನು ಕಾಣಬಹುದು. ಈ 
ಶ್ಲೋಕವನ್ನು ಹೊರತುಪಡಿಸಿದರೆ, ಹೊಂಗನೂರು ಗ್ರಾಮದ ಹೊಯ್ದಳ ದೊರೆ ವೀರನರಸಿಂಹನ 


ಕಾಲದ ಕ್ರಿಶ. 1296ರ ಶಿಲಾಶಾಸನವು" "ಶ್ರೀಕೃಷ್ಣಪ್ರಭವೇ ನಮಃ” ಎಂದು ಆರಂಭಗೊಂಡರೆ, 


ಲ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 440 


ಅಬ್ಲೂರು ಗ್ರಾಮದ ಕ್ರಿಶ. 1693ರ ತಾಮಶಾಸನವೊಂದು"' ಹಾಗೂ ಕೂಡ್ಲೂರು ಗ್ರಾಮದ ಕ್ರಿಶ. 
1828ರ ಶಿಲಾಶಾಸನ" "ಶ್ರೀರಾಮ' ಎಂದು ಆರಂಭಗೊಂಡಿರುವುದನ್ನು ಕಾಣಬಹುದು. 


ಇನ್ನಿತರೆ ಸ್ತುತಿಗಳು ; 


ಅಬ್ಲೂರು ಗ್ರಾಮದ ಕ್ರಿಶ. 1526ರ ವಿಜಯನಗರ ದೊರೆ ಕೃಷ್ಣದೇವರಾಯನ ಕಾಲದ 
ತಾಮಶಾಸನವೊಂದರಲ್ಲಿ”* ಗಣಪತಿ, ಗುರು, ಸರಸ್ಪತಿ ಮತ್ತು ಶಿವನ ಆರಾಧನಾ ಸ್ತುಶಿಯಿರುವುದನ್ನು 
ಕಾಣಬಹುದು. ಈ ಶಾಸನದ ಆರಂಭದಲ್ಲಿಯೇ "ಶೀಗಣಾಧಿಪತಯೇ ನಮಃ ಶ್ರೀಗುರುಭ್ಯೋ ನಮಃ 
ಶ್ರೀಸರಸ್ಪತ್ತೈ ನಮಃ ನಿರ್ವಿಘಫ್ಲಮಸ್ತು ಶುಭಮಸ್ತು ನಮಸ್ತುಂಗ ಶಿರಶ್ಲುಂಬಿ ಚಂದ್ರ ಚಾಮರ ಚಾರವೇ । 
ತೈಲೋಕ್ಕ ನಗರಾರಂಭ ಮೂಲ ಸ್ಪಂಭಾಯ ಶಂಭುವೇ' ಎಂಬ ಸ್ತುತಿಗಳು ಇರುವುದನ್ನು 
ಕಾಣಬಹುದು. ಮಾಗೇನಹಳ್ಳಿ ಗ್ರಾಮದ ಕ್ರಿಶ. 1319ರ ಹೊಯ್ದಳ ದೊರೆ ಮೂರನೇ ವೀರಬಲ್ಲಾಳನ 
ಕಾಲದ ಶಾಸನದ ಕೊನೆಯಲ್ಲಿ "ಶೀಸೂರ್ಯನಾಥ ಮಂಗಳ ಮಹಾ ಶ್ರೀಶ್ರೀಶ್ರೀ” ಎಂಬ ಸೂರ್ಯನ 
ಸ್ಮರಣೆ ಮಾಡುವುದನ್ನು ಗುರುತಿಸಬಹುದು." ಈ ಶಾಸನದಲ್ಲಿರುವಂತೆ "ಮಂಗಳಮಹಾ ಶ್ರೀ ಶ್ರೀ ಶ್ರೀ 
ಎಂಬ ವಾಕ್ಯ ಬಹುತೇಕ ಶಾಸನಗಳ ಕೊನೆಯ ವಾಕ್ಕವಾಗಿ ಬಳಸಲ್ಪಟ್ಟಿದೆ.“ ಯಲಿಯೂರಿನ ಕ್ರಿ.ಶ. 
1288ರ ಶಿಲಾಶಾಸನದಲ್ಲಿ" "ರಾಜ್ಯಾಭ್ಯದಯ ಮಂಗಳಮಹಾ ಶ್ರೀ ಶ್ರೀ ಶ್ರಿ” ಎಂದಿದ್ದರೆ, 
ಇನ್ನೂಕೆಲವು ಶಾಸನಗಳು” ಶುಭಸೂಚಕವಾಗಿ "ಶ್ರೀ ಎಂಬುದಾಗಿ ಕೊನೆಗೊಳ್ಳುವುದನ್ನು 


ಕಾಣಬಹುದು. 


ಹೀಗೆ ಚನ್ನಪಟ್ಟಣ ತಾಲ್ಲೂಕಿನ ಶಾಸನಗಳಲ್ಲಿ ಕಂಡುಬರುವ ಮಂಗಳ ಶ್ಲೋಕ-ಸ್ತುತಿಗಳನ್ನು 
ಕಾಣಬಹುದು. ಇವಲ್ಲದೇ ಶಾಸನಗಳಲ್ಲಿ ರಾಜರ ಸ್ತುತಿಗಳೂ ಇದ್ದು, ಇವುಗಳ ಕುರಿತ 
ವಿಶ್ಲೇಷಣೆಯನ್ನು "ಚಾರಿತ್ರಿಕ ಅಧ್ಯಯನ” ವಿಭಾಗದಲ್ಲಿ ಆಯಾ ರಾಜರ ಉಲ್ಲೇಖ ಬಂದಾಗ 
ಶಾಸನಗಳಲ್ಲಿರುವಂತೆ ರಾಜರ ವರ್ಣನೆಯನ್ನು ವಿವರವಾಗಿ ವಿಶ್ಲೇಷಿಸಲಾಗಿದೆ. 


ಶಾಸನೋಕ್ತ ಶಾಪಾಶಯಗಳು : 


ಹಿಂದಿನ ಕಾಲದಲ್ಲಿ ದಾನ-ದತ್ತಿ ಕೊಟ್ಟ ವಿವರಗಳನ್ನು ಶಾಸನಗಳಲ್ಲಿ ದಾಖಲಿಸಿ, ಈ 
ದತ್ತಿಯನ್ನು ಅಪಹರಿಸಿದವರಿಗೆ ಕೆಡುಕಾಗುತ್ತದೆಂದು ಎಚ್ಚರಿಸಲು ಶಾಪ ವಾಕ್ಯಗಳನ್ನು ಈ ದತ್ತಿಯನ್ನು 
ಕಾಪಾಡಿದವರಿಗೆ ಒಳ್ಳೆಯದಾಗುತ್ತದೆ ಎಂಬುದನ್ನು ತಿಳಿಸಲು ಆಶಯ ವಾಕ್ಯಗಳನ್ನು ಶಾಸನಗಳ 
ಕೊನೆಯಲ್ಲಿ ದಾಖಲಿಸಿರುವುದನ್ನು ಕಾಣಬಹುದು. ಸಾಮಾನ್ಯವಾಗಿ ದಾನ ಶಾಸನಗಳಲ್ಲಿ ಮಾತ್ರ ಈ 
ಶಾಪಾಶಯಗಳು ಕಂಡುಬರುತ್ತವೆ. ಚನ್ನಪಟ್ಟಣ ತಾಲ್ಲೂಕಿನ ಶಾಸನಗಳಲ್ಲಿ ದಾಖಲಾಗಿರುವ 
ಶಾಪಾಶಯಗಳ ವಿಶ್ಲೇಷಣೆಯನ್ನು ಈ ಕೆಳಗಿನಂತೆ ಮಾಡಲಾಗಿದೆ. 


ಸಂಸ್ಕೃತ ಶಾಪಾಶಯಗಳು : 


ಶಾಸನಗಳಲ್ಲಿರುವ ಶಾಪಾಶಯಗಳಲ್ಲಿ ಸಂಸ್ಕೃತದ ಶ್ಲೋಕಗಳಲ್ಲಿರುವ ಶಾಪಾಶಯಗಳು 
ಪ್ರಮುಖವಾಗಿ ಬಳಸಲ್ಲಟ್ಟಿರುವುದನ್ನು ಕಾಣಬಹುದು. ಈ ಸಂಸ್ಕೃತ ಶ್ಲೋಕದಲ್ಲಿರುವ ಶಾಪಾಶಯಗಳು 
ಪುರಾಣ ಕೃತಿಗಳಿಂದ ಆರಿಸಿಕೊಂಡು, ಜನರ ಮೇಲೆ ಪ್ರಭಾವ ಬೀರುವಂತೆ ಶಿಲಾ ಹಾಗೂ ತಾಮ್ರ 
ಶಾಸನಗಳಲ್ಲಿ ಬಳಸಿರುವುದನ್ನು ಕಾಣಬಹುದು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 441 


$, 6, 


ce ಸ್ಪದತ್ತಾ ಗುಣಂ ಪುಣ್ಯಂ ಪರದತ್ತಾನುಪಾಲನಂ 
್ರೌಪಹಾರೇಣ ಸ್ಪದತ್ತಂ ನಿಷ್ಟಲಂ ಭವೇತ್‌” 
(ತಾನು ದಾನ ನೀಡಿದ್ದಕ್ಕಿಂತ, ಬೇರೆಯವರು ನೀಡಿದನ್ನು ಕಾಪಾಡಿದರೆ ಎರಡರಷ್ಟು ಪುಣ್ಯ ಬರುತ್ತದೆ, 


ಬೇರೆಯವರ ದಾನವನ್ನು ಅಪಹರಿಸಿದರೆ ತಾನು ನೀಡಿದ ದಾನ ನಿಷ್ಟಲವಾಗುತ್ತದೆ) 


ದ್ಧಿ 
ಪ 


ಈ ಶಾಪಾಶಯ ಶ್ಲೋಕವು ವಿಜಯನಗರ ಅರಸರ ಕಾಲದ ಕೃಷ್ಣಾಪುರ," ಚಕ್ಕಲೂರು,' 
ಅಬ್ಲೂರು,”್‌ ಮಳೂರು,*' ಕೋಡಂಬಳ್ಳಿ”” ಮೊದಲಾದ ಗ್ರಾಮದ ಶಾಸನಗಳಲ್ಲಿ ಉಲ್ಲೇಖಗೊಂಡಿದೆ. 


ಲ್ಲೇ "ಏಕೈವ ಭಗನೀ ಲೋಕೇ ಸರ್ವೇಷಾಂ ಮೇವ ಭೂಭುಜಾಂ 
ನ ಭೋಚಜ್ಯಾ ನ ಕರಗ್ರಾಹ್ಯಾ ವಿಪ್ರದತ್ತಾ ವಸುಂಧರಾಂ” 
(ಲೋಕದಲ್ಲಿ ಬ್ರಾಹ್ಮಣರಿಗೆ ದಾನ ನೀಡಿದ ಭೂಮಿಯು, ಆಳ್ಲಿಕೆ ನಡೆಸುವ ರಾಜರಿಗೆ ಒಬ್ಬಳೇ 
ಸಹೋದರಿಯಿದ್ದಂತೆ ಅದನ್ನು ಅನುಭವಿಸುವಂತಿಲ್ಲ, ಅದರ ಕೈ ಹಿಡಿಯುವಂತಿಲ್ಲ) 


ಈ ಶ್ಲೋಕವು ವಿಜಯನಗರ ಅರಸರ ಕಾಲದ ಅಬ್ಬೂರು" ಹಾಗೂ ಮಳೂರು** 
ಗ್ರಾಮಗಳಲ್ಲಿ ದೊರೆತ ತಾಮಶಾಸನಗಳಲ್ಲಿ ಉಲ್ಲೇಖಗೊಂಡಿದೆ. 


$, 


ಳ್ಳ "ದಾನ ಪಾಲನಯೋರ್ಮಧ್ಯೇ ದಾನಾ ಶ್ರೇಯೋನು ಪಾಲನಂ 

ದಾನಾತ್ಸರ್ಗ ಮವಾಷ್ನೋತಿ ಪಾಲನದಚ್ಯುತಂ ಪದಂ" 
(ದಾನ ನೀಡುವುದು ಅಥವಾ ಅದನ್ನು ಪಾಲಿಸುವುದು ಇವೆರಡರಲ್ಲಿ ದಾನವನ್ನು ಪಾಲಿಸುವುದೇ 
ಶ್ರೇಯಸ್ಸು, ದಾನದಿಂದ ಸ್ಪರ್ಗ ಪ್ರಾಪ್ತಿಯಾದರೆ, ಅದರ ಪಾಲನೆಯಿಂದ ಅಚ್ಯುತ ಪದವಿ ಲಭಿಸುತ್ತದೆ) 


ಈ ಶ್ಲೋಕವು ವಿಜಯನಗರ ಅರಸರ ಕಾಲದಲ್ಲಿ ರಚಿತವಾದ ಅಬ್ಬೂರು,” ಚಕ್ಕಲೂರು,್‌ 
ಕೃಷ್ಣಾಪುರ,"*” ಚಕ್ಕೆರೆ,” ಕುಕ್ಕೂರು,"” ದಶವಾರ, ಕೋಡಂಬಳ್ಳಿ”' ಮಳೂರು"? ಮೊದಲಾದ 
ಗ್ರಾಮದ ಶಾಸನಗಳಲ್ಲಿ ಕಂಡುಬರುತ್ತದೆ. 


ಲ್ಲೇ "ಸ್ಪದತ್ತಾಂ ಪರದತ್ತಾಂ ವಾ ಯೋ ಹರೇತಿ ವಸುಂಧರಾಂ | 
ಷಷ್ಪಿರ್ವರುಷ ಸಹಸ್ರಾಣಿ ವಿಷ್ಠಾಯಂ ಜಾಯತೇ ಕ್ರಿಮಿ॥” 
(ತಾನು ನೀಡಿದ ಭೂಮಿಯನ್ನಾಗಲೀ, ಪರರು ನೀಡಿದ ಭೂಮಿಯನ್ನಾಗಲೀ ಅಪಹರಿಸಿದರೆ ಅರವತ್ತು 


ವರ್ಷ ಸಗಣಿಯ ಹುಳುವಾಗಿ ಹುಟ್ಟುತ್ತಾನೆ) 


ಈ ಶಾಪಾಶಯವು ಹೊಯ್ದಳ ಹಾಗೂ ವಿಜಯನಗರ ಅರಸರ ಕಾಲದ ಕೋಡಂಬಳ್ಳಿ, 
ಯಲಿಯೂರು,** ಮಾಗೇನಹಳ್ಳಿ,” ತೆಂಕನಹಳ್ಳಿದೊಡ್ಡಿ," ಅಬ್ಲೂರು.”” ಚಕ್ಕಲೂರು,"* ಕುಕ್ಕೂರು,'"* 
ಮಳೂರು" ಮೊದಲಾದ ಗ್ರಾಮಗಳ ಶಾಸನಗಳಲ್ಲಿ ಉಲ್ಲೇಖಗೊಂಡಿರುವುದನ್ನು ಕಾಣಬಹುದು. 


ಳೇ "ಮದ್ದಂಶಜಾ ಪರಮಹೀಪತಿ ವಂಶಜಾ ವಾ 
ಯೋ ಭೂಮಿಪಾಸ್ಪತತಮುಜ್ಯಲ ಧರ್ಮಚಿತ್ತಾಃ 
ಮಥ ಮನಮೇವ ಸತತಂ ಪರಿಪಾಲಯಂತಿ 
ತತ್ಪಾದ ಪದ್ಧಯುಗಳಂ ಶಿರಸಾನಮಾಮಿ' 
(ತನ್ನ ವಂಶದವರಾಗಲೀ ಬೇರೆ ರಾಜನ ವಂಶದವರಾಗಲೀ ನೀಡಿದ ದಾನವನ್ನು ಧರ್ಮಬುದ್ದಿಯಿಂದ 
ಕಾಪಾಡಿದರೆ ಅವನ ಪಾದಯುಗಳಕ್ಕೆ ತಲೆಬಾಗಿ ನಮಸ್ಸರಿಸುತ್ತೇನೆ) 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 442 


ಈ ಶಾಪಾಶಯವು ಅಬ್ಲೂರು ಗ್ರಾಮದ ವ್ಯಾಸರಾಯ ಮಠದಲ್ಲಿನ ಕ್ರಿಶ. 1693ರ 
ತಾಮಶಾಸನವೊಂದರಲ್ಲಿ”' ದಾಖಲಾಗಿರುವುದನ್ನು ಕಾಣಬಹುದು. 


ಲ್ಲೇ "'ಸಾಮಾನ್ಯೋಯಂ ಧರ್ಮ ಸೇತು ರ್ನೃಪಾಣಾಂ। ಕಾಲೇ ಕಾಲೇ ಪಾಲನೀಯೋ ಭವದ್ಧಿಃ 
ಸರ್ವನೇತಾಂ ಭಾವಿನಃ ಪಾರ್ಥಿವೇಂದ್ರಾಂ | ಭೂಯೋಭೂಯೋಯಾಚತೇ ರಾಮಚಂದ' 
(ಧರ್ಮನೆಂಬ ಸೇತು ಎಲ್ಲಾ ರಾಜರಿಗೂ ಒಂದೇ, ಇದನ್ನು ನೀವು ಕಾಲದಿಂದ ಕಾಲಕ್ಕೆ 
ಕಾಪಾಡಬೇಕು. ಹೀಗೆಂದು ಮುಂದಿನ ರಾಜರಿಗೆ ರಾಮಚಂದನು ವಿನಂತಿಸಿ ಮತ್ತೆಮತ್ತೆ 
ನೆನಪಿಸುತ್ತಾನೆ) 


ಈ ಶಾಪಾಶಯ ಶ್ಲೋಕವು ಅಬ್ದೂರು”” ಹಾಗೂ ಮಳೂರು" ಗ್ರಾಮಗಳಲ್ಲಿ ದೊರೆತ 
ವಿಜಯನಗರ ಅರಸರ ಕಾಲದ ತಾಮಶಾಸನಗಳಲ್ಲಿ ಕಾಣಬರುತ್ತದೆ. 


ಲ್ಲೇ "ಆದಿತ್ಯಚಂದ್ರಾವನಿಲೋನಳಶ್ವ ದ್ಯೌರ್ಭೂಮಿರಾಪೋ ಹೃದಯಂ ಯಮಶ್ಚ 
ಅಹತಶ್ನ ರಾತ್ರಿಶ್ಚ ಉಭೇ ಚ ಸಂಧ್ಯಾ ಧರ್ಮಶ್ನ ಜಾನಾತಿ ನರಸ್ಯ ವೃತ್ತಂ' 
(ಸೂರ್ಯ, ಚಂದ, ಭೂಮಿ, ಗಾಳಿ, ಅಗ್ನಿ ಯಮ, ಹಗಲಾಗಲೀ, ರಾತ್ರಿಯಾಗಲಿ ಉಭಯ ಸಂಧ್ಯೆಗಳಲ್ಲಿ 
ಮನುಷ್ಯನ ನಡವಳಿಕೆಯನ್ನು ಗಮನಿಸಲಾಗುತ್ತದೆ) 


ಈ ವಾಕ್ಯಗಳು ಕೊಟ್ಟ ದಾನವನ್ನು ಅಪಹರಿಸದಂತೆ ಮಾಡಲು ದೇವರು ಮನುಷ್ಯರನ್ನು ಸದಾ 
ಕಾಲ ಗಮನಿಸುತ್ತಿರುತ್ತಾನೆ ಎಂಬರ್ಥದಲ್ಲಿ ನಿರೂಪಿಸಲಾಗಿದೆ. ಈ ಸಂಸ್ಥೃಶ ಶ್ಲೋಕ ಅಬ್ದೂರು 
ಗ್ರಾಮದ ವ್ಯಾಸರಾಯ ಮಠದಲ್ಲಿನ ಕ್ರಿಶ. 1595ರ ತಾಮಶಾಸನ"* ಹಾಗೂ ಕ್ರಿಶ. 1647ರ 
ತಾಮ್ರಶಾಸನ"್‌ಗಳಲ್ಲಿ ದಾಖಲಾಗಿರುವುದನ್ನು ಕಾಣಬಹುದು. 


ಲ್ಲೇ "ವಾಗ್ದತ್ತ ಮನೋದತ್ತಂ ಧಾರಾದತ್ತಂ ನದೀಯತೇಃ | 
ಷಷ್ಪಿವರ್ಷ ಸಹಸ್ರಾಣಿ ವಿಷ್ಠಾಯಂ ಜಾಯತೇ ಕ್ರಿಮಿ। 
(ಮಾತಿನಲ್ಲಾಗಲೀ, ಮನಸಿನಲ್ಲಾಗಲೀ ಧಾರೆ ಎರೆಯುವುದರ ಮೂಲಕವಾಗಿಯಾಗಲೀ (ನೀಡಿದ 
ದಾನವನ್ನು) ಬೇರೆಯವರಿಗೆ ನೀಡಬಾರದು. ಹಾಗೆ ಮಾಡಿದಲ್ಲಿ ಅರವತ್ತು ಸಾವಿರ ವರ್ಷ ಸಗಣಿಯ 
ಹುಳುವಾಗಿ ಹುಟ್ಟುವನು) 


ಈ ಶಾಪಾಶಯವು ಕೃಷ್ಣಾಪುರ ಗ್ರಾಮದ ಕ್ರಿಶ. 1438ರ ಶಿಲಾಶಾಸನವೊಂದರಲ್ಲಿ"್‌ 
ಉಲ್ಲೇಖಗೊಂಡಿದೆ. 


% "ಸ್ಪದತ್ತಾ ಹುತ್ತಿಕಾ ಧಾತ್ರೀ ಪಿತೃದತ್ತಾ ಸಹೋದರೀ | 
ಅನ್ಯದತ್ತಾ ಭವೇನ್ಮಾತಾ ವಿಪ್ರ(ದ)ದತ್ತಾ ವಸುಂಧರಾ ಮದ್ಧಂಶಜಾಃ ॥ 
(ತಾನು ನೀಡಿದ ಭೂಮಿ ತನ್ನ ಮಗಳಂತೆ, ತಂದೆ ನೀಡಿದ ಭೂಮಿ ಸೋದರಿಯಂತೆ, ಬೇರೆಯವರು 


ನೀಡಿದ್ದರೆ ಅದು ತಾಯಿಯಂತೆ, ಆದ್ದರಿಂದ ದಾನದ ಭೂಮಿಯನ್ನು ಬಿಟ್ಟುಬಿಡು) 


ಈ ಶಾಪಾಶಯ ಶ್ಲೋಕವು ಬಹ್ನಣ್ಯಪುರ ಗ್ರಾಮದ ವ್ಯಾಸರಾಯ ಮಠದಲ್ಲಿನ ಕ್ರಿಶ. 1758ರ 
ತಾಮಶಾಸನದಲ್ಲಿ"' ಉಲ್ಲೇಖಗೊಂಡಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 443 


ಕನ್ನಡ ಶಾಪಾಶಯಗಳು : 


ಚನ್ನಪಟ್ಟಣ ತಾಲ್ಲೂಕಿನ ಶಾಸನಗಳಲ್ಲಿ ಕನ್ನಡ ಭಾಷೆಯಲ್ಲಿರುವ ಶಾಪಾಶಯಗಳು ಹೆಚ್ಚಿನ 
ಪ್ರಮಾಣದಲ್ಲಿ ಬಳಕೆಯಾಗಿವೆ. ಕನ್ನಡ ಶಾಪಾಶಯಗಳು ಬಹಳ ಸರಳವಾಗಿದ್ದು, ಜನಸಾಮಾನ್ಯರಿಗೆ 
ಸುಲಭವಾಗಿ ಅರ್ಥವಾಗುವಂತೆಯೂ, ಪರಿಣಾಮಕಾರಿಯಾಗಿರುವಂತೆ ರಚಿತವಾಗಿರುವುದನ್ನು 
ಕಾಣಬಹುದು. ಪ್ರಾಚೀನ ಕಾಲದಲ್ಲಿ ನೀಡಿದ ದಾನವನ್ನು ಅಪಹರಿಸಿದರೆ ಹಿಂದೂಗಳ ಪವಿತ್ರ 
ಸ್ಥಳಗಳಾದ ಕಾಶೀ, ವಾರಣಾಸಿಗಳಲ್ಲಿ, ಗಂಗಾ ನದಿ ತೀರದಲ್ಲಿ ಬ್ರಾಹ್ಹಣ, ತಂದೆ, ತಾಯಿ, ಗುರು, 
ಗೋವು ಮೊದಲಾದವನ್ನು ಹತ್ಯೆ ಮಾಡಿದ ಪಂಚಮಹಾಪಾತಕವನ್ನು ಮಾಡಿದ ಪಾಪಕ್ಕೆ 
ಹೋಗುವರು ಎಂದು ಶಾಪ ವಧಿಸುತ್ತಿದ್ದರು. ಪಾಪ-ಪುಣ್ಯ, ಸ್ಪರ್ಗ-ನರಕಗಳ ಕಲ್ಪನೆಯನ್ನು ಜನರಲ್ಲಿ 
ಮೂಡಿಸಿ ಭಯವನ್ನುಂಟು ಮಾಡಲು ಪ್ರಯತ್ನಿಸುತ್ತಿದ್ದುದನ್ನು ಈ ಶಾಪಾಶಯಗಳಲ್ಲಿ ಕಾಣಬಹುದು. 
ಗಂಗರ ಕಾಲದಿಂದ ಮೈಸೂರು ಒಡೆಯರ ಕಾಲದವರೆಗಿನ ಶಾಸನಗಳಲ್ಲಿ ಬಳಕೆಯಾಗಿರುವ ಕನ್ನಡ 
ಶಾಪಾಶಯಗಳನ್ನು ಈ ಕೆಳಕಂಡಂತೆ ನೋಡಬಹುದು. 


ಳೊ "ಗಂಗೆಯ ತಡಿಯಲು ಕವಿ(ಪಿ)ಲೆಯ ಕೊಂದ ಪಾಪದಲು ಹೋಹರು”"್‌ (ಕೊಟ್ರ 
ದಾನವನ್ನು ಅಪಹರಿಸಿದರೆ ಗಂಗಾ ನದಿಯ ತೀರದಲ್ಲಿ ಗೋವುಗಳನ್ನು ಕೊಂದ 
ಪಾಪದಲ್ಲಿ ಹೋಗುವರು) 

ಳೊ  "ಇದನಟಿದೋರ್‌ ಕವಿಲೆಯಂ ವಾರಣಾಶಿಯಮನಟಿದರ್‌್‌"್‌ (ಇದನ್ನು ಮೀರಿದವರು 
ವಾರಾಣಾಸಿಯಲ್ಲಿ ಗೋವನ್ನು ಕೊಂದ ಹಾಗೆ) 

ಳೊ  "ಕತ್ತೆಯೇರಿ, ಕಳ್ಳಕೂಟ ಸೇರಿ, ಸುರಾಪಾನ ಮಾಡಿ, ನಾಯಿ ಮಾಂಸಕ್ಕೆ ಜೊಲ್ಲು 
ಸುರಿಸಿದಂತೆ” 

ಳಿ "ಅವನೊಬ್ಬ ಅಳುಪಿದಡೆ ತಂಮ ಮಾತಾಪಿತ್ರುಗಳನೂ ಕಾಶೀ ತೀರದಲಿ ಕೊಂದ ಪಾಪಕ್ಕೆ 
ಹೋಹರೂ। ನಾವು ಜನ್ಮಜನ್ಮಾಂತರ ಮಾಡಿದ ಸುಕ್ತುತಗಳು ನಿಷ್ಠಲವಾಗಿ ಹೋಹಾವು?”' 

ಳಿ "ಯಾ ಧರ್ಮಕೆ ಯಾರು ಅಳಪಿದವರಿಗೆ ಚಂದ್ರಾದಿತ್ಯರುವುಳಂನಕ ನರಕದಲ್ಲು 
ಬೀಳುವರು! ಕವಿಲೆಯಂ ಕೋಟಿ ಮುನೀಂದರಂ ವೇದ್ದಾಡ್ಕರಂ ಕೊಂದುದೊಂದು 
ದೋಷಂಪೊರ್ದ್ದುಗು'** 

ಳೇ "ಯಿ ಧರ್ಮಕ್ಕೆ ಅಳಿಹಿದವರು ಗಂಗೆಯ ತಡಿಯಲಿ ತಂಗೇಳು ಕವಿಲೆಯ ಕೊಂದ 
ಪಾಪದಲ್ಲಿ ಹೋಹರು”*್‌ 

ಳೇ  "ವಾಣರಾಸಿ(ವಾರಣಾಸಿ)ಯಲಿ ತಂದೆತಾಯ ಕೊಂದ ಪಾಪಕ್ಕೆ ಹೋಹರು, ಮರ್ತ್ರಿೀಯ 
ಲೋಕಕ್ಕೆ ದೇವಲೋಕಕ್ಕೆ ಹೊರಗು'** ಈ ಶಾಪಾಶಯ ವೀರಶೈವ ಧರ್ಮದ 
ಪ್ರಭಾವದಿಂದ ಬಂದಿರುವಂಥದು. 

ಳೊ "ಈ ಶಿಲಾಶಾಸನಕ್ಕೆ ಆರು ತಪ್ಪಿ ಅಳುಪಿದವರು ಪುಣ್ಯಕ್ಷೇತ್ರ ಪುಂಣ್ಯಕಾಲಗಳಲಿ ಪಂಚ 
ಮಹಾಪಾತಕವ ಮಾಡಿದವರು ಹೋದ ಪಾಪದಲಿ ಹೋಹರು, ತಂನ 
ಮೊದಲಿಪ್ಪತ್ತೊನ್ನು ತಲೆ ಪಿತೃಗಳನೂ ಘೋರ ನರಕದಲಿ ಯಿಕ್ಕಿದವರು'ಳ್‌ 

ಳಿ "ಕಾಶೀಲಿ ಗೋಹತ್ಯ ಮಾಡಿದ ದೋಷ” 

“ಮಾತುಗಮನವ ಮಾಡಿದಂತ ದೋಪಕ್ಕೆ ಹೋಹರು”*” 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 444 


ಳೇ "ಈ ದಾನಕ್ಕೆ ಆವನೊಬ್ಬ ತಪ್ಪಿದರೆ ವಾರಣಾಸಿಯ ಗಂಗೆಯ ತಡಿಯಲಿ ಕಪಿಲೆಯ 
ಕೊಂದ ಪಾಪಕ್ಕೆ ಹೋಹರು, ಬ್ರಾಹ್ಮಣ ಶೀಗುರು ಪಿತ್ತು ಮಾತ್ರುಗಳ ವಧಿಸಿದ ದೋಷಕೆ 
ಹೋಹರು, ಪಂಚಾಸತಕೋಟಿ ವಿಸ್ಲೀರ್ನವಷ್ಟು ಪಂಚಮಹಾಪಾತಕವ ಮಾಡಿದ 
ನರಕಿಗಳು ಹೋಹ ದೋಷಕೆ ಹೋಹರು, ದೇವಲೋಕ ಮರ್ತ್ಯಲೋಕ ವಿಭೂತಿ 
ರುದ್ರಾಕ್ಷಿ ಪಾದತೀರ್ಥ ಪ್ರಸಾದ ಪಂಚಾಕ್ಷರಿಗೆ ಹೊರಗು, ಆಜು ದರುಶನ ಹದಿನೆಂಟು 
ಸಮಯಕ್ಕೆ ಹೊರಗು” 


ಳಿ "ಯಿ ದಂಮಕ್ಕೆ ಆರೋಬ್ದರು ಅಳುಪಿದವರು ತಂಮ ಗುರುವಿಗೆ ತಂಮ ಯಿಷ್ಟ ದೈಯಿವಕೆ 
ತಪ್ಪಿದವರು ಗೋಹತ್ಯ ಬ್ರಂಹ್ಮ ಶಿವ ನಿಂದೆಗೆ ಒಳಗಾದವರು” 

ಳಿ "ಇ ಧರ್ಮನಂ ಅಳುಪಿದವನು ಅಶ್ವೇತಿ ಬ್ರಹ್ನೇತಿಯೊಳಾಗ್ರ ಪಂಚ ಮಹಾಪಾತಕಮ್‌ 
ಮಾಡಿದವರು ಹೋಹಗತಿಗೆ ಹೋಹರು”್‌ 

ಳಿ "ಗುರುವಿನ ರಾಣಿ ವಾಸಕ್ಕೆ ತಪ್ಪಿದವರು”*' 

ಳೇ "ಯೀ ಧರ್ಮಕೆ ಅಳುಪಿದವ ನಾಯಕ ನರಕದೊಳು ಹೊಕ್ಕವರು”*” 


ಳೇ "ಯಿ ಧರ್ಮಕ್ಕೆ ಹಿಂದೂರಲ್ಲಿ ಯಾರು ಅಡ್ಡಿ ಮಾಡಿದಾಗ್ಯೂ ಕಾಶಿಯಲ್ಲಿ ಗೋಹತ್ಯಾ 
ಮಾಡಿದ ಹಾಗೆ | ಮಾತ್ತುಗಮನ ಮಾಡಿದ ಹಾಗೆ | ಮುಸಲಮಾನರಲ್ಲಿ ಯಿ ಧರ್ಮ 


ಪಟ್ಟಿನಲ್ಲಿ | ಅಡ್ಡಿ ನಡಸಿದರೆ ಮಕ್ಕಾದಲ್ಲಿ ಹಂದಿ ಭಕ್ಷಣೆ ಮಾಡಿದ ಹಾಗೆಂದು ಬರೆಸಿಕೊಟ್ಟ 


ಧರ್ಮಪರವಾನೂ”*್‌ - ಈ ರೀತಿಯ ಹಿಂದೂ ಮತ್ತು ಮುಸ್ಲಿಂರಿಗೆ ಪ್ರತ್ಯೇಕವಾದ 
ಶಾಪಾಶಯ ವಿಧಿಸಿರುವುದನ್ನು ಹೈದರಾಲಿಯು ಹಾಕಿಸಿರುವ ತಾಲ್ಲೂಕಿನ ಶಾಸನಗಳಲ್ಲಿ” 
ಕಾಣಬಹುದು. 


ಹೀಗೆ ಚನ್ನಪಟ್ಟಣ ತಾಲ್ಲೂಕಿನ ಶಾಸನಗಳಲ್ಲಿ ಇಂತಹ ಶಾಪಾಶಯಗಳು ಉಲ್ಲೇಖಗೊಳ್ಳಲು 
ಕಾರಣವೇನು ಎಂಬುದನ್ನು ಗಮನಿಸುವುದು ಸೂಕ್ತ. ಕೊಟ್ಟ ದಾನವನ್ನು ಮುಂದಿನವರು 
ಕಾಪಾಡಬೇಕು ಎಂಬುದು ದಾನಿಯ ಹಾಗೂ ದಾನ ಪಡೆದವನ ಆಶಯ. ರಾಜಕೀಯ 
ಸ್ಥಿತ್ಯಂತರಗಳಾದಾಗ ಹಿಂದಿನ ರಾಜರು ನೀಡಿದ ದಾನಗಳು ದಾನಿಯ ಕೈತಪುತ್ತಿದ್ದವು ಅಥವಾ 
ಬೇರೆಯವರು ದಾನಿಗೆ ಅವನ ಹೊಲಗದ್ದೆಗಳಲ್ಲಿ ಬೆಳೆಯುತ್ತಿದ್ದ ಬೆಳೆಯನ್ನು ನೀಡದೆ 
ಲಪಟಾಯಿಸಿರಬಹುದು. ಇಂತಹ ಸನ್ನಿವೇಶಗಳಿಗಾಗಿಯೇ ಈ ದಾನವನ್ನು ಕಾಪಾಡಿದವನಿಗೆ ಬರುವ 
ಶ್ರೇಯಸ್ಸಿನ ಬಗ್ಗೆ ಹಾಗೂ ಇದನ್ನು ನಾಶ ಮಾಡಿದವನಿಗೆ ಬರುವ ಪಾಪದ ಬಗ್ಗೆ ಹಾಗೂ ಅಶ್ಲೀಲ 
ಪದಗಳ ಪ್ರಯೋಗಗಳ ಮೂಲಕವೂ ದಾನವನ್ನು ಕಾಪಾಡಲು ಪ್ರಯತ್ನಿಸಿರುವುದನ್ನು ಶಾಸನಗಳಲ್ಲಿ 
ಕಾಣಬಹುದು. 


ಶಾಸನ ಕವಿಗಳು-ಲಿಪಿಕಾರರು-ರೂವಾರಿಗಳು : 


ಸಾಮಾನ್ಯವಾಗಿ ಶಿಲಾಶಾಸನಗಳು ಹಾಗೂ ತಾಮ್ರಶಾಸನಗಳು ಸಿದ್ದವಾಗುವಾಗ ಮೊದಲು 
ಕವಿಗಳು ಪಠ್ಯವನ್ನು ರಚಿಸಿ ಲಿಪಿಕಾರರಿಂದ ಸ್ಪಷ್ಟ ಲಿಪಿಯಲ್ಲಿ ಬರೆಸಿ, ತದನಂತರದಲ್ಲಿ ಶಿಲೆಯ ಮೇಲೆ 
ಅಥವಾ ಲೋಹಪಟಗಳಲ್ಲಿ ಬರೆಯಲು ಅಥವಾ ಕೆತ್ತಿಸಲು ರೂವಾರಿಗಳಾದ ಲಿಪಿಕಾರರಿಗೆ 
ವಹಿಸುತ್ತಿದ್ದರು. ಹೀಗೆ ಶಾಸನ ರಚಿಸಲು ಶ್ರಮಿಸುತ್ತಿದ್ದ ಶುದ್ಧ ಲಿಪಿಕಾರರ, ರೂವಾರಿಗಳ, ಶಾಸನಶಿಲ್ಲಿ 
ಲಿಪಿಕಾರರ ಹೆಸರುಗಳನ್ನು ಕೆಲವೇ ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 445 


ಶಾಸನಗಳಲ್ಲಿ ಕವಿಗಳನ್ನು "ರಚಿಸಿದಪಂ, ಪೇಳ್ಗಪಂ, ವಿರಚಿಸಿದಪಂ' ಎಂಬ ಶಬ್ದಗಳಿಂದ 
ಹಾಗೂ "ಲಿಪಿಕಾರ' ಎಂದು ಉಲ್ಲೇಖಿಸಿದ್ದರೆ, ರೂವಾರಿಗಳು ಅಥವಾ ಶಿಲಾಶಿಲ್ಲಿಗಳು ಅಥವಾ 
ತಾಮ್ರಶಾಸನ ಲಿಪಿಶಿಲ್ಲಿಗಳನ್ನು ರೂವಾರಿ, ಕಂಡರಿಸಿದಂ, ಬರೆದಂ, ಕಣ್ಣರಣಿ, ಕಲ್ಲುಕುಟಿಗ ಮೊದಲಾದ 
ಉಲ್ಲೇಖದೊಂದಿಗೆ ಹೆಸರು, ಬಿರುದು, ಆರಾಧ್ಯದೇವರ ಹೆಸರು, ಸ್ಥಳನಾಮಗಳನ್ನು 
ಉಲ್ಲೇಖಿಸಿರುವುದನ್ನು ಕಾಣಬಹುದು. ಶಾಸನ ಕವಿ, ಲಿಪಿಕಾರ, ರೂವಾರಿಗಳ ಹೆಸರು ಮಾತ್ರ ಕೆಲವು 
ಶಾಸನಗಳಲ್ಲಿ ಕಂಡುಬರುತ್ತದೆ. ಆದರೆ ಇವರ ಪೂರ್ಣ ಮಾಹಿತಿಯು ಚನ್ನಪಟ್ಟಣ ತಾಲ್ಲೂಕಿನ 
ಶಾಸನಗಳಲ್ಲಿ ಲಭ್ಯವಾಗುವುದಿಲ್ಲ. ತಾಲ್ಲೂಕಿನ ಶಾಸನಗಳಲ್ಲಿ ಕಂಡುಬರುವ ಮೊದಲ ಬರಹಗಾರ 
"ಜಯದೇವ'ನಾಗಿದ್ದಾನೆ. ಇವನು ಮೊದಲ ಶಿಲಾಶಾಸನದ ಬರಹಗಾರನೂ ಆಗಿದ್ದಾನೆ. ಕ್ರಿಶ. 985ರ 
ಬೇವೂರು ಗಾಮದ ಶಿಲಾಶಾಸನವನ್ನು ರಚಿಸಿದ ಕೀರ್ತಿ ಇವನಿಗೆ ಸಲ್ಲುತ್ತದೆ. ತಾಲ್ಲೂಕಿನ ಶಾಸನಗಳಲ್ಲಿ 
ಉಲ್ಲೇಖಗೊಂಡಿರುವ ಶಾಸನಕವಿಗಳಿಗಿಂತ ಲಿಪಿಕಾರರ ಹಾಗೂ ರೂವಾರಿಗಳ ಉಲ್ಲೇಖವೇ ಹೆಚ್ಚಿನ 
ಪ್ರಮಾಣದಲ್ಲಿದೆ. ಗಂಗರ ಕಾಲದಿಂದ ವಿಜಯನಗರ ಕಾಲಘಟ್ಟದವರೆಗಿನ ಶಾಸನಗಳಲ್ಲಿ 
ಉಲ್ಲೇಖಗೊಂಡಿರುವ ಶಾಸನ ಕವಿಗಳು, ಲಿಪಿಕಾರರು, ಬರಹಗಾರರನ್ನು ಈ ಕೆಳಗಿನಂತೆ 
ಗುರುತಿಸಬಹುದು. 


ಜಯದೇವ : ಬೇವೂರು ಗ್ರಾಮದ ಆರ್ಕೇಶ್ವರ ದೇವಸ್ಥಾನಕ್ಕೆ ಆಗ್ನೇಯ ಕೆರೆ ಅಂಗಳದಲ್ಲಿರುವ ಕ್ರಿ.ಶ. 
985ರ ಶಿಲಾಶಾಸನದಲ್ಲಿ*್‌ "ಶ್ರೀಜಯದೇವಂ ಬರೆದಂ' ಎಂಬ ಉಲ್ಲೇಖವಿದ್ದು, ಈ ಶಾಸನವನ್ನು 
"'ಮಣಲೇರನೆ ಮಾಡಿಸಿದೊಂ' ಎಂದು ತಿಳಿಯುತ್ತದೆ. ಈ ಶಾಸನವನ್ನು ಜಯದೇವನು ಕಂಡರಿಸಿದ್ದು, 
ಸಗರ ವಂಶದ ದೊರೆ ಮಣಲೇರನು ಈ ಶಾಸನವನ್ನು ರಚಿಸಲು ಕಾರಣಕರ್ತನಾಗಿದ್ದಾನೆ ಎಂದು 
ಹೇಳಬಹುದು. 


ಪೋಚಿ : ಕ್ರಿಶ. 10ನೇ ಶತಮಾನದ ಮಳೂರು ಗ್ರಾಮದ ಕೈಲಾಸೇಶ್ವರ ದೇವಾಲಯದ ಬಳಿಯಿರುವ 
ವೀರಗಲ್ಲೊಂದನ್ನು "ಪೋಚ' ಎಂಬುವನು ನಿರ್ಮಿಸಿದನೆಂದು ತಿಳಿಯುತ್ತದೆ. ಈ ವೀರಗಲ್ಲು 
ಶಾಸನದಲ್ಲಿ ಪೋಚನ ತಂದೆತಾಯಿಗಳಾದ ಚಿಂಗಯ್ಯ ಮತ್ತು ಚಾವಬ್ಲ್ಬೆಯರ ಉಲ್ಲೇಖವೂ ಇದೆ. 


ಸೇನಭೋವ ಭೀಮಕರ : ಮೊಗೇನಹಳ್ಳಿ ಗ್ರಾಮದ ಕೆರೆಯ ತೂಬಿನ ಪಶ್ಚಿಮ ಕಡೆ ಅಡ್ಡಪಟ್ಟಿಯ 
ಮೇಲಿರುವ ಕ್ರಿಶ. ಹತ್ತನೇ ಶತಮಾನದ ಶಾಸನದಲ್ಲಿ್‌' "ಬರೆದ ಭೇವೂರ ಸೇನಭೋವ ಭಿಮ್ಮಕರಂ' 
ಎಂಬ ಉಲ್ಲೇಖವಿದೆ. ಇದರಿಂದ ಈ ಶಾಸನವನ್ನು ಬರೆದ ಭಿಮ್ಮಕರನು ಬೇವೂರು ಗ್ರಾಮದ 
ಸೇನಭೋವನಾಗಿದ್ದ ಎಂದು ತಿಳಿಯುತ್ತದೆ. 


ಮಾದಮಯ್ಯ : ಕೂಡ್ಲೂರು ಕೆರೆ ಏರೀ ಕೆಳಗೆ ಚಲ್ಲಮ್ಮನ ಗುಡಿಯ ಉತ್ತರ ಗೋಡೆ ಚಪ್ಪಡಿ ಕಲ್ಲಿನ 
ಮೇಲಿರುವ ಕ್ರಿಶ. 10ನೇ ಶತಮಾನದ ಶಾಸನದಲ್ಲಿ "ಕಲ್ಲ ನಿಲ್ಲಿಸಿದ ಮಾದಮಯ್ಯ' ಎಂಬ 
ಉಲ್ಲೇಖವಿದ್ದು,” ಮಾದಮಯ್ಯನು ಈ ಶಾಸನದ ರೂವಾರಿಯಾಗಿದ್ದಾನೆ ಎಂದು ತಿಳಿಯುತ್ತದೆ. 


ಗಣ್ಣನ್‌ಗಣ್ಣರಾದಿತ್ತನ್‌ : ಮಳೂರುಪಟ್ಟ ಗ್ರಾಮದ ನಾರಾಯಣಸ್ವಾಮಿ ದೇವಸ್ಥಾನದ ಪಶ್ಚಿಮ ಕಡೆ 
ಹೊರಭಿತ್ತಿಯಲ್ಲಿರುವ ಕ್ರಿಶ. 1007ರ ಅರವಕ್ಷರ ಲಿಪಿಯ ತಮಿಳಿನ ಶಾಸನವೊಂದರ ಲಿಪಿಕಾರ 
"ಗಣ್ಣನ್‌ಗಣ್ಣರಾದಿತ್ತನ್‌' ಎಂಬುದು ತಿಳಿಯುತ್ತದೆ. ಈ ಶಾಸನದಲ್ಲಿ ಈತ ಮಣಲೂರಿನ(ಈಗಿನ 
ಮಳೂರುಪಟ್ಟ) ಕರಣಿಕನಾಗಿದ್ದ ಎಂದು ದಾಖಲಾಗಿದೆ. ಈ ಶಾಸನವನ್ನು ರಾಜೇಂದಸಿಂಹ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 446 


ಚತುರ್ವೇದಿ ಮಂಗಲವಾದ ಪೆರಿಯ ಮಳವೂರಿನ ಮಹಾಜನರ ಸಭಾಸದಸ್ಯರು ಹಾಕಿಸಿರೆಂದು 
ತಿಳಿಯುತ್ತದೆ. 


ದಿವಾಕರಯನ್‌ ವಶವಯನ್‌ : ಕ್ರಿಶ. 1007ರ ಮಳೂರುಪಟ್ಟ ಗ್ರಾಮದ ನಾರಾಯಣಸ್ವಾಮಿ 
ದೇವಾಲಯದ ದಕ್ಷಿಣ ಗೋಡೆಯಲ್ಲಿನ ಅರವಕ್ಷರ ಲಿಪಿಯ ತಮಿಳಿನ ಶಾಸನವನ್ನು ರಚಿಸಿದವನು 
ದಿವಾಕರಯನ್‌ ವಶವಯನ್‌ ಎಂಬುವನು. ಈತನು ಮಣಲೂರು(ಕಗಿನ ಮಳೂರುಪಟ್ಟ) 
ಗ್ರಾಮದ ಕರಣಿಕನಾಗಿದ್ದನೆಂದು ಇದೇ ಶಾಸನದಲ್ಲಿ ದಾಖಲಾಗಿದೆ. 


ಚೇವುಳಾನ್‌ ಮಲೈೆಯನ್‌ದೇವ : ಕ್ರಿಶ. 1007ರ ಮಳೂರುಪಟ್ಟ ಗ್ರಾಮದ ನಾರಾಯಣಸ್ವಾಮಿ 
ದೇವಾಲಯದ ದಕ್ಷಿಣ ಗೋಡೆಯಲ್ಲಿನ ಅರವಕ್ಷರ ಲಿಪಿಯ ತಮಿಳಿನ ಮತ್ತೊಂದು ಶಾಸನವನ್ನು 
ಬರೆದವನು ಚೇವುಳಾನ್‌ ಮಲೈೆಯನ್‌ದೇವ.*' ಈತ ನಗರಂನ ಲೆಕ್ಕಿಗನಾಗಿದ್ದನೆಂದು ಶಾಸನದಲ್ಲಿದೆ. 
ಈ ಶಾಸನವನ್ನು ಬರೆಸಲು ಕಾರಣಕರ್ತನಾದವನು ಕಿಳಾಜು ಗ್ರಾಮದ ಮುಖ್ಯಸ್ಥನಾದ 
ತಮಿಳೂಪೆರೈಯನ್‌ ಗಂಡರಾದಿತ್ತನ್‌ ಎಂಬುವನೆಂದು ತಿಳಿಯುತ್ತದೆ. 


ವೆಳ್ಳಿಯಣ್ಣ : ಮಳೂರುಪಟ್ಟ ಗ್ರಾಮದ ನಾರಾಯಣಸ್ವಾಮಿ ದೇವಸ್ಥಾನದ ದಕ್ಷಿಣ ಕಡೆ ಹೊರಭಿತ್ತಿಯಲ್ಲಿ 
ಹಾಗೂ ಉತ್ತರ ಗೋಡೆಯಲ್ಲಿ ಕೊರೆಯಲಾಗಿರುವ ಕ್ರಿಶ. 1007 ಮತ್ತು ಕ್ರಿಶ 1014ರ 
ಸುಧೀರ್ಫವಾಗಿರುವ ಅರವಕ್ಷರ ಲಿಪಿಯ ಮೂರು ತಮಿಳಿನ ಶಾಸನಗಳನ್ನು ಬರೆದವನು ವೆಳ್ಳಿಯಣ್ಣ 
ಎಂದು ತಿಳಿಯುತ್ತದೆ.” ಈ ವೆಳ್ಳಿಯಣ್ಣನು ಕಿಳಲೈನಾಡಿನ ಗಾಮುಂಡನಾದ ಚೋಳವಿಚ್ಚಾದಿರ 
ಗಾವುಂಡನ ಸೇವಕನಾಗಿದ್ದ ಎಂದು ತಿಳಿಯುತ್ತದೆ. 


ಅರಂಗನ್‌ ಭೀಮಯ್ಯ : ಕ್ರಿಶ. 1013ರ ಹೊಂಗನೂರು ಗ್ರಾಮದ ಗೋಪಾಲಕೃಷ್ಣ ದೇವಸ್ಥಾನ 
ಅಮ್ಮನವರ ಗುಡಿ ಮುಂಭಾಗದ ದಕ್ಷಿಣ ಕಡೆ ಕಂಬದಲ್ಲಿನ ಅರವಕ್ಷರ ಲಿಪಿಯ ತಮಿಳಿನ ಶಾಸನವನ್ನು 
ಪುಂಗನೂರು ಗ್ರಾಮದ ಮುಖ್ಯಲೆಕ್ಕ ನಾದ ಅರಂಗನ್‌ ಭೀಮಯನ್‌ ಎಂಬುವನು ರಚಿಸಿದನೆಂದು 
ತಿಳಿಯುತ್ತದೆ. 


ಬಸವಯ್ಯ : ಹೊಂಗನೂರು ಗ್ರಾಮದ ಕ್ರಿಶ. 1013ರ ಪಾಳುಗುಡಿಯ ನವರಂಗದ ಅಧಿಷ್ಠಾನದಲ್ಲಿನ 
ಶಾಸನದಲ್ಲಿ "ದಿವಾಕರಯ್ಯನಗಜ೦ ಬಸವಯ್ಯ ಬರೆದಕ್ಷರ' ಎಂಬ ಲಿಪಿಕಾರನ ಹೆಸರು 
ದಾಖಲಾಗಿದೆ.3* 


ಕರುಣಾಕರ ಆಚಾರಿ : ಮಳೂರು ಗ್ರಾಮದ ಕೈಲಾಸೇಶ್ಲ್ಷರ ದೇವಾಲಯದ ಗೋಪುರದ ಉತ್ತರ 
ತಳಪಾಯದ ಕಲ್ಲಿನಲ್ಲಿರುವ ಅರವಕ್ಷರ ಲಿಪಿಯ ತಮಿಳಿನ ಕ್ರಿಶ. 1014ರ ಎರಡು ಶಾಸನಗಳನ್ನು 
ರಚಿಸಿದವನು "ಮುನ್ನೂಳುವ ಕರುಣಾಕರ ಆಚಾರಿ” ಎಂದು ತಿಳಿಯುತ್ತದೆ. ಈತ ಮಳವೂರು 
(ಈಗಿನ ಮಳೂರು) ಗ್ರಾಮದಲ್ಲಿ ಬಡಿಗ/ಮರಗೆಲಸ ಮಾಡುವ ಆಚಾರಿಯಾಗಿದ್ದ ಎಂದು ಈ 
ಶಾಸನಗಳಲ್ಲಿ ಉಲ್ಲೇಖಗೊಂಡಿದೆ. 


ಒಣೆತಿರುವೆಂಗಡತ್ತಾನ್‌ : ಕ್ರಿಶ. 1030ರ ಮಳೂರುಪಟ್ಟ ಗ್ರಾಮದ ನಾರಾಯಣಸ್ವಾಮಿ ದೇವಾಲಯದ 
ಉತ್ತರಕಡೆ ಭಿತ್ತಿಯಲ್ಲಿರುವ ಅರವಕ್ಷರ ಲಿಪಿಯ ತಮಿಳಿನ ಶಾಸನವನ್ನು "ಒಳಿತಿರುವೆಂಗಡತ್ತಾನ್‌' 
ಎಂಬುವನು ರಚಿಸಿದನೆಂದು ತಿಳಿಯುತ್ತದೆ. ಈತ ಮಳವೂರು ಗ್ರಾಮದ ಕರಣಿಕನಾಗಿದ್ದನೆಂದು ಈ 
ಶಾಸನದಲ್ಲಿ ದಾಖಲಾಗಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 447 


ಅರವಿಂದಲೋಚನನ್‌ ಚಂದ್ರಶೇಖರನ್‌ ಮತ್ತು ಧರ್ಮಪ್ರಿಯನ್‌ : ಮಳೂರು ಗ್ರಾಮದ 
ಕೈಲಾಸೇಶ್ವರ ದೇವಾಲಯದ ಉತ್ತರ ಗೋಡೆಯಲ್ಲಿನ ಅರವಕ್ಷರ ಲಿಪಿಯ ತಮಿಳಿನಲ್ಲಿರುವ ಕ್ರಿ.ಶ. 
1086ರ ಶಾಸನವನ್ನು ಅರವಿಂದಲೋಚನನ್‌ ಚಂದ್ರಶೇಖರನ್‌ ಎಂಬುವನು ಕಂಡರಿಸಿದನೆಂದು 
ತಿಳಿಯುತ್ತದೆ.” ಈತನು ರಾಜೇಂದಜೋಳ ಕಿಳಲೈನಾಡಿನ ಆಚಾರಿಯಾಗಿದ್ದ ಎಂದು ತಿಳಿಯುತ್ತದೆ. 
ಈ ಶಾಸನವನ್ನು ಮಳವೂರು ಗ್ರಾಮದ ಮಧ್ಯಸ್ಥಾನಿಕಾದ 'ಧರ್ಮಪ್ರಿಯನ್‌' ಎಂಬುವನು 


ಬರೆದನೆಂದು ತಿಳಿಯುತ್ತದೆ. 


ಮಾರಾಚಾರಿ : ಕ್ರಿಶ. 1183ರ ಹೊನ್ನಾಯಕನಹಳ್ಳಿ ಗ್ರಾಮದ ಅರವಕ್ಷರ ಲಿಪಿಯ ತಮಿಳಿನ 
ಶಿಲಾಶಾಸನವನ್ನು "ಮಾರಾಚಾರಿ”' ಎಂಬುವನು ರಚಿಸಿದನೆಂದು ತಿಳಿಯುತ್ತದೆ.3 


ಚಿಕ್ಕಅಂಕಣ್ಣ : ಕ್ರಿಶ 1230ರ ಅಮ್ಮನಹಳ್ಳಿದೊಡ್ಡಿ ಗ್ರಾಮದ ವೀರಭದ್ರ ದೇವಸ್ಥಾನದಲ್ಲಿನ 
ತೋಳುಗ್ಯೈಕಲ್ಲಿನಲ್ಲಿರುವ (ಒಕ್ಕೆ ಮಾಸ್ತಿಕಲ್ಲು) ಶಾಸನದಲ್ಲಿ "ಹಿರಿಯ ಅಂಕಣ್ಣನ ಹೆಂಡತಿ 
ಗುಜಿಗಉಡಿಯ ತೊಳುಕಇ ಚಿಕ್ಕಅಂಕಂಣ ಹುಇಸಿದ' ಎಂಬ ಉಲ್ಲೇಖವಿದೆ. ಇದರಿಂದ 
ಚಿಕ್ಕಅಂಕಣ್ಣನು ಈ ಮಾಸ್ತಿಗಲ್ಲಿನ ರೂವಾರಿ ಎಂದು ತಿಳಿಯುತ್ತದೆ. 


ಆದಿಓಿಜ : ಕ್ರಿಶ. 1264ರ ವೀರೇಗೌಡನದೊಡ್ಡಿ ಗ್ರಾಮದ ಅಪ್ರಕಟಿತ ವೀರಗಲ್ಲು ಹಾಗೂ ಶಾಸನವನ್ನು 
ಕಂಡರಿಸಿದವನು "ಆದಿಓಜ' ಎಂದು ತಿಳಿಯುತ್ತದೆ. ಈ ಶಾಸನದಲ್ಲಿ "ಆದಿಓಜ ಕಂಡರ್ಪ' ಎಂದು 
ದಾಖಲಿಸಿರುವುದನ್ನು ಕಾಣಬಹುದು. 


ಮಾಯಣ್ಣ : ಸಿಂಗರಾಜಪುರ ಗ್ರಾಮದ ಕೆರೆಕೋಡಿಯ ಬಳಿಯಿರುವ ಕ್ರಿಶ. 1291ರ ಅಪ್ರಕಟಿತ 
ಶಾಸನದಲ್ಲಿ "ಯೀ ಶಾಸನವ ಬರದಂ ಭಂಡಾರಿ ರಾಮಯ್ಯನ ಮನಚಾಕರಿಯ ಮಾಯಂಣನವರ 
ಅಳಿಯ ಮಾಯಂಣ' ಎಂಬ ಉಲ್ಲೇಖವಿದೆ.” 


ಮರ್ರಂಮ : ಕ್ರಿಶ. 1286ರ ಗರಕಹಳ್ಳಿ ಗ್ರಾಮದ ಊರಬಾಗಲ ದಕ್ಷಿಣ ಕಡೆಗಿರುವ ಒಂದನೇ 
ವೀರಗಲ್ಲಿನಲ್ಲಿ್‌* "ಮರ್ರಂಮ ಮಾಡಿ ನಿಲಿಸಿದ ವೀರಗಲ್ಲು' ಎಂಬ ಉಲ್ಲೇಖವಿದ್ದು, ಮರ್ರಂಮನೆಂಬ 
ಶಿಲಯಿಂದ ಈ ವೀರಗಲ್ಲು ನಿರ್ಮಾಣವಾಯಿತ್ತೆಂದು ತಿಳಿಯುತ್ತದೆ. 


ಸೇನಭೋವ ಶಾಮಯ್ಯ : ಯಲಿಯೂರು ಗಾಮದ ಕ್ರಿಶ. 1288ರ ಶಿಲಾಶಾಸನವನ್ನು "ಸೇನಭೋವ 
ಶಾಮಯ್ಯ' ಎಂಬುವನು ಬರೆದನೆಂದು ತಿಳಿಯುತ್ತದೆ.3್‌ 


ಸೇನಭೋವ ಶಿವದೇವ : ಮಾಗೇನಹಳ್ಳಿ ಗ್ರಾಮದ ಕ್ರಿಶ. 1318ರ ಶಿಲಾಶಾಸನವೊಂದರಲ್ಲಿ*್‌“ "ಇ 
ಶಿಲಾಶಾಸನ ಇನ್ನಪುದಕ್ಕೆ ಆ ಸೋಮರ್ತರ ಶೇನಬೋವ ಶಿವದೇವನ ಬರಹ ಆ ಸೋಮರ್ಲರ ವೊಪ್ಪ' 
ಎಂಬ ಉಲ್ಲೇಖವಿರುವುದನ್ನು ಕಾಣಬಹುದು. ಇದರಿಂದ ಈ ಶಾಸನ ರೂವಾರಿಯಾದ 
ಸೋಮರಸನು ಹೊಯ್ದಳ ದೊರೆ ಮೂರನೇ ವೀರಬಲ್ಲಾಳನ ಸಾಮಂತನಾಗಿದ್ದನೆಂದು ತಿಳಿಯುತ್ತದೆ. 
ಈತನ ಸೇನಭೋವ ಶಿವದೇವನು ಈ ಶಾಸನವನ್ನು ಬರೆದವನಾಗಿದ್ದಾನೆ. 


ಸೇನಭೋವ ಸಿದ್ದಪ್ಪ : ಕ್ರಿಶ. 1336ರ ಮಾರ್ನನಹಳ್ಳಿಯ ಶಿಲಾಶಾಸನದಲ್ಲಿ” "ಸಾಸನವ ಬರದ 
ಸೇನಬೋವ ಸಿದ್ದಪು' ಎಂಬ ಉಲ್ಲೇಖವಿದೆ. ಇದರಿಂದ ಹೊಯ್ದಳ ದೊರೆ ಮೂರನೇ ಬಲ್ಲಾಳನ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 448 


ಕಾಲದಲ್ಲಿನ  ಮಾರಚನಹಳ್ಳಿಯ ಸೇನಭೋವನಾಗಿದ್ದ ಸಿದ್ದಪ್ಪನೆಂಬುವನು ಈ ಶಾಸನವನ್ನು 
ಬರೆದನೆಂದು ತಿಳಿಯುತ್ತದೆ. 


ಗೂಳಿ ಅಲ್ಲಪ್ಪ : ಮಳೂರುಪಟ್ಟ ಗ್ರಾಮದ ಕ್ರಿಶ. 1414ರ ವೀರಗಲ್ಲೊಂದರಲ್ಲಿ*” "ಇ ವೀರಕಲ್ಲು 
ತಿದ್ದಿದವರು ಗೂಳಿ ಅಲ್ಲಪ್ಪ' ಎಂಬ ವೀರಗಲ್ಲಿನ ಶಿಲ್ಲಿಯನ್ನು ಉಲ್ಲೇಖಿಸಿದ್ದು, "ವೀರಗಲ್ಲು ನಿಲ್ಲಿಸಿದವರು 
ಚಿಕ್ಕಸೊಂಣಪ್ಪ, ದೇವಪ್ಪನವರು' ಎಂದು ಈ ವೀರಗಲ್ಲನ್ನು ನಿಲ್ಲಿಸಲು ಕಾರಣಕರ್ತರಾದವರ ಹೆಸರನ್ನು 
ದಾಖಲಿಸಿದೆ. 


ಪೆರುಮಾಳೇದೇವ : ಕೃಷ್ಣಾಪುರ ಗ್ರಾಮದ ಪಾಳು ಈಶ್ವರ ಗುಡಿಯ ಮುಂದಿರುವ ಕ್ರಿಶ. 1438ರ 
ಶಿಲಾಶಾಸನದಲ್ಲಿ” “ಪೆರುಮಾಳೇದೇವನ ಬರಹ” ಎಂದು ಈ ಶಾಸನವನ್ನು ರಚಿಸಿದವನ ಹೆಸರನ್ನು 


ದಾಖಲಿಸಿರುವುದನ್ನು ಕಾಣಬಹುದು. 


ಸಭಾಪತಿ : ವಿಜಯನಗರ ಅರಸರ ಆಸ್ಥಾನ ಕವಿಯಾಗಿದ್ದ  ಸಭಾಪತಿಯು ಅನೇಕ 
ತಾಮ್ರಶಾಸನಗಳನ್ನು ರಚಿಸಿದ್ದು "ಶಾಸನಕವಿ'ಯಾಗಿಯೂ  ಗುರುತಿಸಲ್ಲಟ್ಟಿದ್ದಾನೆ. ಚನ್ನಪಟ್ಟಣ 
ತಾಲ್ಲೂಕಿನಲ್ಲಿಯೂ ಸಭಾಪತಿಯು ರಚಿಸಿರುವ ಸುಧೀರ್ಫ್ಪವಾಗಿರುವ ಮೂರು ಶಾಸನಗಳು 
ದೊರೆಯುತ್ತವೆ. ಮೈಲನಾಯಕನಹೊಸಹಳ್ಳಿಯಲ್ಲಿ ಕ್ರಿಶ. 1515ರ ವಿಜಯನಗರದ ದೊರೆ 
ಕೃಷ್ಣದೇವರಾಯನ ಕಾಲದ ತಾಮಶಾಸನವೊಂದರಲ್ಲಿ್‌* "ಕೃಷ್ಣದೇವ ಮಹಾರಾಯ ಶಾಸನೇನ 
ಸಭಾಪತಿ ಅಭಾಣೀ ಮೃದಸಂರ್ಭಂ ತದಿದಂ ತಾಂಬ್ರಶಾಸನಂ' ಎಂಬ ಉಲ್ಲೇಖವಿದೆ. 


ಕ್ರಿಶ. 1523ರ ಅಬ್ಬೂರಿನ ವ್ಯಾಸರಾಯ ಮಠದಲ್ಲಿದ್ದ ತಾಮಶಾಸನವನ್ನು ಸಭಾಪತಿಯೇ 
ರಚಿಸಿದ್ದಾನೆ. ಇದಲ್ಲದೇ ಕ್ರಿಶ. 1558ರ ದೊರೆ ಸದಾಶಿವರಾಯನ ಕಾಲದ ಮಳೂರಿನ 
ತಾಮಶಾಸನವೊಂದರಲ್ಲಿ "ಸಭಾಪತಿ ಸ್ವಯಂಭು' ಎಂಬ ಉಲ್ಲೇಖ ಬರುತ್ತದೆ. ಇದರಿಂದ ಸಭಾಪತಿ 
ಎಂಬುದು ಅವನ ಪದವಿಸೂಚಕ ಶಬ್ದವೋ ಅಥವಾ ಅವನ ಜನ್ನನಾಮವೋ ಎಂಬುದು 
ತಿಳಿಯುವುದಿಲ್ಲ. 


ಮಲ್ಲಣಾಚಾರ್ಯ : ಕ್ರಿಶ 1515ರ ಮೈಲನಾಯಕನಹೊಸಹಳ್ಳಿಯ ವಿಜಯನಗರದ ದೊರೆ 
ಕೃಷ್ಣದೇವರಾಯನ ಕಾಲದ ತಾಮಶಾಸನದಲ್ಲಿ್‌' "ಮಲ್ಲಣಾಚಾರ್ಯವರ್ಯೇಣ  ಲಿಖಿತಂ 
ತಾಂಬ್ರಶಾಸನಂ' ಎಂದಿದ್ದು, ಈ ತಾಮಶಾಸನವನ್ನು ಮಲ್ಲಣಾಚಾರ್ಯನೆಂಬವನು ಕಂಡರಿಸಿದನೆಂದು 
ತಿಳಿಯುತ್ತದೆ. 

ವೀರಣಾಚಾರ್ಯ : ಕ್ರಿಶ. 1523ರ ಅಬ್ಲೂರಿನ ವ್ಯಾಸರಾಯ ಮಠದಲ್ಲಿದ್ದ ವಿಜಯನಗರದ ದೊರೆ 
ಕೃಷ್ಣದೇವರಾಯನು ಹಾಕಿಸಿದ ತಾಮಶಾಸನದಲ್ಲಿ** "ತೃಷ್ಟಾ ಶ್ರೀವೀರಣಾಚಾರ್ಯ 
ಅಲಿಖತ್ತಾಮಶಾಸನಂ' ಎಂಬ ಉಲ್ಲೇಖವಿದ್ದು, ಸುಮಾರು 112 ಸಾಲುಗಳ ಪಾಠವಿರುವ ಈ 
ತಾಮ್ರಶಾಸನವನ್ನು ವೀರಣಾಚಾರ್ಯನು ಕಂಡರಿಸಿದನೆಂದು ತಿಳಿಯುತ್ತದೆ. ಮಳೂರು ಗ್ರಾಮದ ಕ್ರಿ.ಶ. 
1558ರ ತಾಮಶಾಸನವೊಂದನ್ನು ಈ ವೀರಣಾಚಾರ್ಯನು ಕಂಡರಿಸಿದನೆಂದು ತಿಳಿಯುತ್ತದೆ. 
ವಿಜಯನಗರದ ದೊರೆ ಸದಾಶಿವರಾಯನು ಹಾಕಿಸಿದ ಈ ತಾಮಶಾಸನದಲ್ಲಿ "ತ್ವಷ್ಟಾ 
ಶ್ರೀವೀರಣಾಚಾರ್ಯೋವ್ಯಲಿಖತ್ತಾಂಮಶಾಸನಂ' ಎಂಬ ಉಲ್ಲೇಖವಿರುವುದನ್ನು ಕಾಣಬಹುದು. 


ಹೀಗೆ ಚನ್ನಪಟ್ಟಣ ತಾಲ್ಲೂಕಿನ ಶಾಸನಗಳಲ್ಲಿ ಉಲ್ಲೇಖಗೊಂಡಿರುವ ಶಾಸನಕವಿ, ಲಿಪಿಕಾರ 
ಹಾಗೂ ರೂವಾರಿಗಳನ್ನು ಗುರುತಿಸಬಹುದು. 


ek 


೪ 0 AN 0 a + WN 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 449 


ಕೊನೆ ಟಿಪ್ಪಣಿಗಳು 


ಬಿ.ಎಲ್‌. ರೈಸ್‌ (ಸಂ) : ೬೭೫, ಚನ್ನಪಟ್ಟಣ-154, ಅಬ್ಲೂರು, ಪು.165 
ಪೂರ್ವೋಕ್ಕ, ಚನ್ನಪಟ್ಟಣ-53, ಕೋಡಂಬಳ್ಳಿ, ಹು.316 

ಪೂರ್ವೋಕ್ತ, ಚನ್ನಪಟ್ಟಣ-153, ಅಬ್ಲೂರು, ಪು.337 

ಪೂರ್ವೋಕ್ತ, ಚನ್ನಪಟ್ಟಣ-164, ಆಣಿಗೆರೆ, ಪು.344 

ಪೂರ್ವೋಕ್ತ, ಚನ್ನಪಟ್ಟಣ-64, ಇಗ್ಗಲೂರು, ಪು.320 

ಪೂರ್ವೋಕ್ತ, ಚನ್ನಪಟ್ಟಣ-63, ಇಗ್ಗಲೂರು, ಪು.320 

ಪೂರ್ವೋಕ್ತ, ಚನ್ನಪಟ್ಟಣ-148, ಮಳೂರುಪಟ್ಟ, ಪು.335 
ಮಂಜುನಾಥ. ಎಂ.ಕೆ : ರಾಮನಗರ ಜಿಲ್ಲೆಯ ಸಾಂಸ್ಕೃತಿಕ ಅಧ್ಯಯನ, 
ಬಾ.ರಾ. ಗೋಪಾಲ್‌ (ಸಂ) : ಎ.ಕ07, ಮದ್ದೂರು-42, ಆತಕೂರು, 
ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-171, ಕನ್ನಮಂಗಲ, ಪು.346 
ಪೂರ್ವೋಕ್ತ, ಚನ್ನಪಟ್ಟಣ-162, ಕುಕ್ಕೂರು, ಪು.344 

ಪೂರ್ವೋಕ್ಕ, ಚನ್ನಪಟ್ಟಣ-186, ಮಳೂರು, ಪು.354 

ಪೂರ್ವೋಕ್ತ, ಚನ್ನಪಟ್ಟಣ-150, ಮಳೂರುಪಟ್ಟ, ಪು.336 

ಪೂರ್ವೋಕ್ತ, ಚನ್ನಪಟ್ಟಣ-133, ಮಳೂರುಪಟ್ಟ, ಪು.161 

ಪೂರ್ವೋಕ್ತ, ಚನ್ನಪಟ್ಟಣ-112,115, ಕೂಡ್ಲೂರು, ಪು.156-57 
ಪೂರ್ವೋಕ್ತ, ಚನ್ನಪಟ್ಟಣ-155, ಚಕ್ಕೆರೆ, ಪು.341 
ಪೂರ್ವೋಕ್ಕ, ಚನ್ನಪಟ್ಟಣ-162, ಕುಕ್ಕೂರು, ಪು.34 
ಪೂರ್ವೋಕ್ತ, ಚನ್ನಪಟ್ಟಣ-52, ಕೋಡಂಬಳ್ಳಿ, ಹು.316 
ಪೂರ್ವೋಕ್ತ, ಚನ್ನಪಟ್ಟಣ-53, ಕೋಡಂಬಳ್ಳಿ, ಹು.316 


37-39 


ಮ. 
ಮ.277 


dh 


. ಪೂರ್ವೋಕ್ತ ಚನ್ನಪಟ್ಟಣ-58, ಗರಕಹಳ್ಳಿ, ಮ.319 


EI ಸಂಪುಟದ ಅನುಬಂಧ ಸಂಪುಟ, ಚನ್ನಪಟ್ಟಣ-224, ಕೃಷ್ಣಾಪುರ, ಪು.52 


$ 
. ಬಿ.ಎಲ್‌. ರೈಸ್‌ (ಸಂ) : ೬೭, ಚನ್ನಪಟ್ಟಣ-56, ಗರಕಹಳ್ಳಿ, ಪು.318 

. ಪೂರ್ವೋಕ್ತ ಚನ್ನಪಟ್ಟಣ-170, ಕನ್ನಮಂಗಲ, ಪು.346 

. ಪೂರ್ಮೋಕ್ತ, ಚನ್ನಪಟ್ಟಣ-74, ಮಾಗೇನಹಳ್ಳಿ, ಪು.325 

. ಹೂರ್ವೋಕ್ತ, ಚನ್ನಪಟ್ಟಣ-155, ಚಕ್ಕೆರೆ, ಹು.341 

. ಪೂರ್ವೋಕ್ತ ಚನ್ನಪಟ್ಟಣ-158, ಚಕ್ಕಲೂರು, ಪು.342 

. ECIX ಸಂಪುಟದ ಅನುಬಂಧ ಸಂಪುಟ, ಚನ್ನಪಟ್ಟಣ-152, ಮಳೂರುಪಟ್ಟಿ, ಹು.43 
. ಎಂ.ಜೆ. ನಾಗರಾಜ್‌, ಪಿ.ಏ. ಕೃಷ್ಣಮೂರ್ತಿ (ಸಂ) : ಇತಿಹಾಸ ದರ್ಶನ, ಸಂಪುಟ-26, ಪು.186 
. ECIX ಅನುಬಂಧ ಸಂಪುಟ, ಚನ್ನಪಟ್ಟಣ-224, ಕೃಷ್ಣಾಪುರ, ಪು.53 

. ಬಿ.ಎಲ್‌. ರೈಸ್‌ (ಸಂ) : £೦1 ಚನ್ನಪಟ್ಟಣ-156, ಹೊಟ್ಟಿಗನಹೊಸಹಳ್ಳಿ, ಷು.341 
. ಹೂರ್ವ್ಮೋಕ್ತ ಚನ್ನಪಟ್ಟಣ-153, ಅಬ್ಲೂರು, ಪು.339 


32. 


3s. 


34. 


35. 


36. 


37. 


se. 


Go. 


40. 


41. 


42. 


43. 


44. 


45. 


46. 


47. 


48s. 


4೨. 


50. 


51. 


52. 


53. 


54. 


55. 


56. 


57. 


58. 


5°. 


60. 


61. 


62. 


6s. 


64. 


65. 


ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 


ಪೂರ್ವೋಕ್ತ, 


ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ಕ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಮಂಜುನಾಥ. 
ಪೂರ್ವೋಕ್ಕ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಬಿ.ಎಲ್‌. ರೈಸ್‌ (ಸಂ) : 
ಪೂರ್ವೋಕ್ತ, 
ಪೂರ್ವೋಕ್ತ, 
EI ಸಂಪುಟದ ಅನುಬಂಧ ಸಂಪುಟ, ಚನ್ನಪಟ್ಟಣ-225, ಕೃಷ್ಣಾ 
ಪೂರ್ವೋಕ್ತ, 
ಬಿ.ಎಲ್‌. ರೈಸ್‌ (ಸಂ) : 


ಬಿ.ಎಲ್‌. ರೈಸ್‌ (ಸಂ) : 
ಪೂರ್ವೋಕ್ತ, 
Ex ಅನುಬಂಧ ಸಂಪುಟ, ಚನ್ನಪಟ್ಟಣ-209, ಬೇವೂರು, ಪು.49 
ಪೂರ್ವೋಕ್ತ, 
ಬಿ.ಎಲ್‌. ರೈಸ್‌ (ಸಂ) : 
ಪೂರ್ವೋಕ್ತ, 
ಪೂರ್ವೋಕ್ಕ, 
ಪೂರ್ವೋಕ್ತ, 
EC; ಅನುಬಂಧ ಸಂಪುಟ, ಚನ್ನಪಟ್ಟಣ-202, ಮಳೂರು, ಪು.48 
ಬಿ.ಎಲ್‌. ರೈಸ್‌ (ಸಂ) : 


ಚನ್ನಪಟ್ಟಣ ತಾಲ್ಲೂಕು 


ಚನ್ನಪಟ್ಟಣ-186, ಮಳೂರು, ಹಮ.354 
ಚನ್ನಪಟ್ಟಣ-53, ಕೋಡಂಬಳ್ಳಿ, ಹಮು.317 
ಚನ್ನಪಟ್ಟಣ-182, ದಸವಾರ, ಮ.350 
ಚನ ಪಟ್ಟಣ-49, ಮೊಗೇನಹಳ್ಳಿ, ಹಮು.314 
ಚನ್ನ: ಪಟ್ಟಣ- 146, ಮಳೂರುಪಟ ಟ್ರ, ಹಮು.334 
ಚನ್ನಪಟ್ಟಣ-114, ಕೂಡ್ಲೂರು, ಪು ಹು.331 
ಚನ್ನಪಟ್ಟಣ-170, ಕನ್ನಮಂಗಲ, ಹು.346 
ಚನ್ನಪಟ್ಟಣ-75, ಚಿಕ್ಕೇನಹಳ್ಳಿ, ಹು.146 
ಚನ್ನಪಟ್ಟಣ-153, ಅಬೂರು, ಹು.337 
ಊ ಬ 

ಚನ್ನಪಟ್ಟಣ-182, ದಶವಾರ, ಹಮು.349 
ಚನ್ನಪಟ್ಟಣ-100, ಚಿಕ್ಕಮಳೂರು, ಹಮು.329 


ಎಂ.ಕೆ : ರಾಮನಗರ ಜಿಲ್ಲೆಯ ಸಾಂಸ್ಕೃತಿಕ ಅಧ್ಯಯನ, 


ಮ.45-48 
ಮ.35-37 
ಮ.216 


ಚನ್ನಪಟ್ಟಣ-65, ಯಲಿಯೂರು, ಪು.321 
ಚನ್ನಪಟ್ಟಣ-66, ಯಲಿಯೂರು, ಪು.322 


ಚನ್ನಪಟ್ಟಣ-224. ಕೃಷ್ಣಾಪುರ, ಪು.52 
ಚನ್ನಪಟ್ಟಣ-68. ಬೇವೂರು. ಪು.323 
ಚನ್ನಪಟ್ಟಣ-216. ಬೇವೂರು, ಪು.51 
ಚನ್ನಪಟ್ಟಣ-7, ಬೇವೂರು, ಪು.323 


ಚನ್ನಪಟ್ಟಣ-161, ಮಂಕುಂದ, ಹು.343 
ಚನ್ನಪಟ್ಟಣ-170, ಕನ್ನಮಂಗಲ, ಹು.346 


EC IX, ಚನ್ನಪಟ್ಟಣ-153, ಅಬ್ದೂರು, ಹು.337 


EC, ಚನ್ನಪಟ್ಟಣ-69, ಬೇವೂರು, ಪು.323 
Ec ಅನುಬಂಧ ಸಂಪುಟ, ಚನ್ನಪಟ್ಟಣ-210, ಬೇವೂರು, 
EC, ಚೆನ್ನಪಟ್ಟಣ-7, ಬೇವೂರು, 


EC IX, ಚನ್ನಪಟ್ಟಣ-164, ಆಣಿಗೆರೆ, ಮ.344 


EC IX, ಚನ್ನಪಟ್ಟಣ-153, ಅಬ್ದೂರು, ಹು.337 


: ಸಾಂಸ್ಕೃತಿಕ ಅಧ್ಯಯನ / 450 
5) Fs) 


ಮ.35-37 


ಪುರ, ಪು.52 


ಮಂಜುನಾಥ. ಎಂ.ಕೆ : ರಾಮನಗರ ಜಿಲ್ಲೆಯ ಸಾಂಸ್ಕೃತಿಕ ಅಧ್ಯಯನ, ಷು.210 


ಬಿ.ಎಲ್‌. ರೈಸ ಸ್‌(ಸಂ) : 


EC IX, ಚನ್ನಪಟ್ಟಣ-128, ಮಳೂರು, ಷು.159 


66. 


67. 


68. 


69. 


7೦. 


71. 


72. 


73. 


74. 


75. 


76. 


77. 


78. 


79. 


80. 


81. 


82. 


8s. 


84. 


85. 


86. 


87. 


8೨. 


೨೦. 


೨91. 


೨೧. 


೨. 


೨4. 


೨5. 


೨6. 


97. 


೨8. 


೨೨. 


EcIX ಅನುಬಂಧ ಸಂಪುಟ, ಕನಕಪುರ-65, ಕಬ್ಬಾಳ, ಹು 
ಬಿ.ಎಲ್‌. ರೈಸ್‌ (ಸಂ) : 
ಪೂರ್ವೋಕ್ತ, 


ಪೂರ್ವೋಕ್ತ, 
ಪೂರ್ವೋಕ್ಕ, 


ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ಕ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 


ಪೂರ್ವೋಕ್ತ, 
ಪೂರ್ವೋಕ್ಕ, 
ಪೂರ್ವೋಕ್ತ, 


ಪೂರ್ವೋಕ್ತ, 
ಪೂರ್ವೋಕ್ತ, 
ಮಂಜುನಾಥ. 
ಪೂರ್ವೋಕ್ಕ, 
ಬಿ.ಎಲ್‌. ರೈಸ್‌ (ಸಂ) : 
ಬಾ.ರಾ. ಗೋಪಾಲ್‌ (ಸಂ) : 
ಬಿ.ಎಲ್‌. ರೈಸ್‌ (ಸಂ) : 


ಪೂರ್ವೋಕ್ತ, 
ಪೂರ್ವೋಕ್ಕ, 
ಪೂರ್ವೋಕ್ತ, 
ಪೂರ್ವೋಕ್ತ, 
ಪೂರ್ವೋಕ್ತ, 


ಪೂರ್ವೋಕ್ಕ, 
EI ಅನುಬಂಧ ಸಂಪುಟ, ಚನ್ನಪಟ್ಟಣ-224, ಕೃಷ್ಣಾ 
ಬಿ.ಎಲ್‌. ರೈಸ್‌ (ಸಂ) : 
ಮಂಜುನಾಥ. 
ಪೂರ್ವೋಕ್ತ, 
ಎಂ.ಎ.ಆರ್‌-1942, ಶಾಸನ ಸಂಖ್ಯೆ-27, 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 451 


.65 
E೭1, ಚನ್ನಪಟ್ಟಣ-35, ಚನ್ನಪಟ್ಟ 
ಚನ್ನಪಟ್ಟಣ-38, ಹರೂರು, ಪು.140 
ಚನ್ನಪಟ್ಟಣ-98, ಮಳೂರು, ಪು.328 
ಚನ್ನಪಟ್ಟಣ-36, ಹರೂರು. ಷು.310 
ಚನ್ನಪಟ್ಟಣ-37, ಹರೂರು, ಪು.31 
ಚನ್ನಪಟ್ಟಣ-91, ಮಳೂರು, 
ಚನ್ನಪಟ್ಟಣ-128, ಮಳೂರು 
ಚನ್ನಪಟ್ಟಣ-137, 
ಚನ್ನಪಟ್ಟಣ-150, 
ಚನ್ನಪಟ್ಟಣ-146, 
ಚನ್ನಪಟ್ಟಣ-169, 
ಚನ್ನ; ಪಟ್ಟಣ-166, ಮಾಗನೂರು, ಹು.345 
ಚನ್ನಪಟ್ಟಣ-73, ಮಾಗೇನಹಳ್ಳಿ, 24 
ಚನ್ನಪಟ್ಟಣ-74, ಮಾಗೇನಹಳ್ಳಿ, 25 
ಚನ್ನಪಟ್ಟಣ-168, ಮಾರ್ಚನಹಳ್ಳಿ, ಪು.345 
ಚನ್ನಪಟ್ಟಣ-51, ಮಾಳಗಾಳು, ಪು.315 

ಎಂ.ಕೆ : ರಾಮನಗರ ಜಿಲ್ಲೆಯ ಸಾಂಸ್ಕೃತಿಕ ಅಧ್ಯಯನ, 
ಹು.40-43 


ಮ 
ಮ.3 
ಮ.3 


ಮ.37-39 


Ec, ಬೆಂಗಳೂರು-110, ಬ್ಯಾಡರಹಳ್ಳಿ ಪು.39 

ಎ.ಕ-03, ನಂಜನಗೂಡು-109, ನಂಜನಗೂಡು, ಹು.188 
Ec, ಚನ್ನಪಟ್ಟಣ-156, ಹೊಟ್ಟಿಗನ ಹೊಸಹಳ್ಳಿ, ಪು.341 
ಚನ್ನ; ಪಟ್ಟಣ-32, 49, ಪು.309,314 

ಚನ್ನಪಟ್ಟಣ-65, ಯಲಿಯೂರು, 
ಚನ್ನಪಟ್ಟಣ-53, ಕೋಡಂಬಳ್ಳಿ, 
ಚನ್ನಪಟ್ಟಣ-170, ಕನ್ನಮಂಗಲ, ಹು.346 
ಚನ್ನಪಟ್ಟಣ-170, ಕನ್ನಮಂಗಲ, ಪು.346 


ಚನ್ನಪಟ್ಟಣ-53, ಕೋಡಂಬಳ್ಳಿ, ಹು.317 
w ಲ 


ಪು.321 
ಪು.317 


ಹು. 

ಪು. 
ಷ್ಲಾಪುರ, ಪು.53 

Ec, ಚನ್ನಪಟ್ಟಣ-53, ಕೋಡಂಬಳ್ಳಿ, ಷು.317 

ಎಂ.ಕೆ : ರಾಮನಗರ ಜಿಲ್ಲೆಯ ಸಾಂಸ್ಕೃತಿಕ ಅಧ್ಯಯನ, ಹು.44-45 

ಹು.40-43 

ಹು.128 


EI ಅನುಬಂಧ ಸಂಪುಟ, ಕನಕಪುರ-65, ಕಬ್ಬಾಳ, ಹು87 


100. 


101. 


102. 


103. 


104. 


105. 


106. 


107. 


108. 


109. 


110. 


171. 


112. 


113. 


114. 


115. 


116. 


117. 


118. 


119. 


120. 


121. 


122. 


123. 


124. 


125. 


126. 


127. 


128. 


129. 


130. 


131. 


132. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 452 


ಪೂರ್ವೋಕ್ತ, ಚನ್ನಪಟ್ಟಣ-224, ಕೃಷ್ಣಾಪುರ, ಪು.53 

ಬಿ.ಎಲ್‌. ರೈಸ್‌ (ಸಂ) : £೭೫, ಚೆನ್ನಪಟ್ಟಣ-152, ಮಳೂರುಪಟ್ಟ, ಪು.337 
ಪೂರ್ವೋಕ್ತ, ಚನ್ನಪಟ್ಟಣ-56, ಗರಕಹಳ್ಳಿ, ಪು.318 

ಎಂ.ಎ.ಆರ್‌-1942, ಶಾಸನ ಸಂಖ್ಯೆ-26, ಪು.127 

ಮಂಜುನಾಥ. ಎಂ.ಕೆ : ರಾಮನಗರ ಜಿಲ್ಲೆಯ ಸಾಂಸ್ಕೃತಿಕ ಅಧ್ಯಯನ, ಪು.40-43 
ಬಿ.ಎಲ್‌. ರೈಸ್‌ (ಸಂ) : £1 ಕನಕಪುರ-64, ಕಬ್ಬಾಳ, ಪು.276 

ಪೂರ್ವೋಕ್ತ, ಚನ್ನಪಟ್ಟಣ-36, ಹರೂರು, ಪು.310 

ಬಾ.ರಾ. ಗೋಪಾಲ್‌ (ಸಂ) : ಎ.ಕ-03, ನಂಜನಗೂಡು-109, ನಂಜನಗೂಡು, ಪು.188 
ಪೂರ್ವೋಕ್ತ, ಚನ್ನಪಟ್ಟಣ-53, ಕೋಡಂಬಳ್ಳಿ, ಹು.316 

ಮಂಜುನಾಥ. ಎಂ.ಕೆ : ರಾಮನಗರ ಜಿಲ್ಲೆಯ ಸಾಂಸ್ಕೃತಿಕ ಅಧ್ಯಯನ, ಪು.218 
ಬಿ.ಎಲ್‌. ರೈಸ್‌ (ಸಂ) : £೭೫, ಚನ್ನಪಟ್ಟಣ-47, ಮೊಗೇನಹಳ್ಳಿ, ಪು.313 
ಪೂರ್ವೋಕ್ತ, ಚನ್ನಪಟ್ಟಣ-130, ಮಳೂರುಪಟ್ಟಣ, ಪು.160 

EC ಸಂಪುಟದ ಅನುಬಂಧ ಸಂಪುಟ, ಚನ್ನಪಟ್ಟಣ-190, ಹೊಂಗನೂರು, ಹು.45 
ಬಿ.ಎಲ್‌. ರೈಸ್‌ (ಸಂ) : £೭೫, ಚನ್ನಪಟ್ಟಣ-147, ಮಳೂರುಪಟ್ಟಣ, ಪು.325 
ಪೂರ್ವೋಕ್ತ, ಚನ್ನಪಟ್ಟಣ-153, ಅಬ್ಲೂರು, ಪು.339 

ಬಿ.ಎಲ್‌. ರೈಸ್‌ (ಸಂ) : £೭, ಚನ್ನಪಟ್ಟಣ-48, ಮಾಗೇನಹಳ್ಳಿ, ಪು.314 
ಪೂರ್ವೋಕ್ತ, ಚನ್ನಪಟ್ಟಣ-37,39,48,49,50,51, ಹು.311-315 

ಪೂರ್ವೋಕ್ತ, ಚನ್ನಪಟ್ಟಣ-73, ಮಾಗೇನಹಳ್ಳಿ, ಪು.324 

ಪೂರ್ವೋಕ್ತ, ಚನ್ನಪಟ್ಟಣ-165,166,169, ಹು.345-46 

EC ಅನುಬಂಧ ಸಂಪುಟ, ಚನ್ನಪಟ್ಟಣ-188,194,196,198, ಪು.45-47 

ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-64, ಇಗ್ಗಲೂರು, ಪು.320 
ಪೂರ್ವೋಕ್ತ, ಚನ್ನಪಟ್ಟಣ-51, ಮಾಳಗಾಳು, ಪು.315 

ಪೂರ್ವೋಕ್ತ, ಚನ್ನಪಟ್ಟಣ-44, ಹೊಂಗನೂರು, ಹು.313 

ಪೂರ್ವೋಕ್ತ, ಚನ್ನಪಟ್ಟಣ-147,148, ಮಳೂರುಪಟ್ಟ, ಪು.335 

ಪೂರ್ವೋಕ್ತ, ಚನ್ನಪಟ್ಟಣ-49, ಮೊಗೇನಹಳ್ಳಿ, ಹು.314 

ಪೂರ್ವೋಕ್ತ, ಚನ್ನಪಟ್ಟಣ-70, ಬೇವೂರು, ಹು.323 

ಬಾ.ರಾ. ಗೋಪಾಲ್‌ (ಸಂ) : ಎ.ಕ.07, ಮದ್ದೂರು-54, ತಿಪ್ಪೂರು, ಪು.282 

ಡಾ. ಹಂಪ ನಾಗರಾಜಯ್ಯ : ಚಂದಕೊಡೆ, ಪು.603 

ಬಿ.ಎಲ್‌. ರೈಸ್‌ (ಸಲ) : ೭1 ಚನ್ನಪಟ್ಟಣ-56, 7], 73, 153, 156, 186, ಪು.318, 323, 
324, 337, 341, 351 

ಎಂ.ಜಿ. ನಾಗರಾಜ್‌, ಪಿ.ವಿ. ಕೃಷ್ಣಮೂರ್ತಿ(ಸಂ) : ಇತಿಹಾಸ ದರ್ಶನ, ಸಂಪುಟ-26, ಪು.186 
ಬಿ.ಎಲ್‌. ರೈಸ್‌ (ಸಂ) : £೭೫, ಚನ್ನಪಟ್ಟಣ-61, ಬಾಣಂತಹಳ್ಳಿ, ಪು.320 
ಪೂರ್ವೋಕ್ತ, ಚನ್ನಪಟ್ಟಣ-39, ಮೈಲನಾಯಕನಹೊಸಹಳ್ಳಿ, ಹು.312 

ಪೂರ್ವೋಕ್ತ, ಚನ್ನಪಟ್ಟಣ-153, ಅಬ್ಲೂರು, ಪು.337 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 453 


133. ಪೂರ್ವೋಕ್ತ, ಚನ್ನಪಟ್ಟಣ-156, ಹೊಟ್ಟಿಗನಹೊಸಹಳ್ಳಿ, ಹು.341 

134. ಪೂರ್ವೋಕ್ತ ಚನ್ನಪಟ್ಟಣ-186, ಮಳೂರು, ಪು.351 

135. ಆರ್‌. ಗೋಪಾಲ್‌ (ಸಂ) : ವಿಜಯನಗರ ಅಧ್ಯಯನ, ಸಂಪುಟ-10, ಪು.31 
136. ಬಿ.ಎಲ್‌. ರೈಸ್‌ (ಸಂ) : £೭ ಚನ್ನಪಟ್ಟಣ-156, ಹೊಟ್ಟಿಗನಹೊಸಹಳ್ಳಿ, ಪು.341 
137. ಪೂರ್ವ್ಮೋಕ್ತ ಚನ್ನಪಟ್ಟಣ-153, ಅಬ್ಲೂರು, ಪು.337 

138. ಪೂರ್ವೋಕ್ತ ಚನ್ನಪಟ್ಟಣ-186, ಮಳೂರು, ಪು.351 

139. ಆರ್‌. ಗೋಪಾಲ್‌ (ಸಂ) : ವಿಜಯನಗರ ಅಧ್ಯಯನ, ಸಂಪುಟ-10, ಪು.31 
140. EC ಸಂಪುಟದ ಅನುಬಂಧ ಸಂಪುಟ, ಚನ್ನಪಟ್ಟಣ-190, ಹೊಂಗನೂರು, ಹು.45 
141. ಎ೦.ಎ.ಆರ್‌-1925, ಶಾಸನ ಸಂಖ್ಯೆ-9, ಷು.4 

142. ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-108, ಕೂಡ್ಲೂರು. ಪು.320 

143. ಎ೦.ಎ.ಆರ್‌-1925, ಶಾಸನ ಸಂಖ್ಯೆ-10, ಷು.5 

144. ಬಿ.ಎಲ್‌. ರೈಸ್‌ (ಸಂ) : £೭೫, ಚನ್ನಪಟ್ಟಣ-73, ಮಾಗೇನಹಳ್ಳಿ, ಪು.325 

145. ಪೂರ್ವೋಕ್ತ, ಚನ್ನಪಟ್ಟಣ-147,148,149,150, ಮಳೂರುಪಟ್ಟ, ಹು.335-336 
146. ಪೂರ್ವೋಕ್ತ, ಚನ್ನಪಟ್ಟಣ-66, ಯಲಿಯೂರು, ಪು.3211 

147. ಪೂರ್ವೋಕ್ತ, ಚನ್ನಪಟ್ಟಣ-34,60,65, ಹು.309.,319,321 

148. ECIX ಸಂಪುಟದ ಅನುಬಂಧ ಸಂಪುಟ, ಚನ್ನಪಟ್ಟಣ-224, ಕೃಷ್ಣಾಪುರ, ಹು.52 
149. ಬಿ.ಎಲ್‌. ರೈಸ್‌ (ಸಂ) : ೭೫, ಚನ್ನಪಟ್ಟಣ-158, ಚಕ್ಕಲೂರು, ಪು.342 

150. ಪೂರ್ವೋಕ್ತ ಚನ್ನಪಟ್ಟಣ-153, ಅಬ್ಲೂರು, ಪು.337 

151 ಪೂರ್ವೋಕ್ತ ಚನ್ನಪಟ್ಟಣ-186, ಮಳೂರು, ಪು.351 

152. ಪೂರ್ವೋಕ್ತ ಚನ್ನಪಟ್ಟಣ-53, ಕೋಡಂಬಳ್ಳಿ, ಹು.316 

153. ಪೂರ್ವೋಕ್ತ ಚನ್ನಪಟ್ಟಣ-153, ಅಬ್ಲೂರು, ಪು.337 

154. ಪೂರ್ವೋಕ್ತ ಚನ್ನಪಟ್ಟಣ-186, ಮಳೂರು, ಪು.351 

155. ಪೂರ್ವೋಕ್ತ ಚನ್ನಪಟ್ಟಣ-153, ಅಬ್ಲೂರು, ಪು.337 


೨ 


156. ಪೂರ್ವೋಕ್ತ ಚನ್ನಪಟ್ಟಣ-158, ಚಕ್ಕಲೂರು, ಹು.342 

157. ECIX ಸಂಪುಟದ ಅನುಬಂಧ ಸಂಪುಟ, ಚನ್ನಪಟ್ಟಣ-224, ಕೃಷ್ಣಾಪುರ, ಹು.52 
158. ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-155, ಚಕ್ಕೆರೆ, ಹು.341 

159. ಪೂರ್ವೋಕ್ತ ಚನ್ನಪಟ್ಟಣ-163, ಕುಕ್ಕೂರು, ಪು.344 

160. ಪೂರ್ವೋಕ್ತ ಚನ್ನಪಟ್ಟಣ-182, ದಸವಾರ, ಪು.349 

161 ಪೂರ್ವೋಕ್ತ ಚನ್ನಪಟ್ಟಣ-53, ಕೋಡಂಬಳ್ಳಿ, ಹು.316 

162. ಪೂರ್ವೋಕ್ತ ಚನ್ನಪಟ್ಟಣ-186, ಮಳೂರು, ಪು.351 

163. ಪೂರ್ವೋಕ್ತ ಚನ್ನಪಟ್ಟಣ-53, ಕೋಡಂಬಳ್ಳಿ, ಹು.316 

164. ಪೂರ್ವೋಕ್ತ, ಚನ್ನಪಟ್ಟಣ-65, ಯಲಿಯೂರು, ಪು.321 
165. ಪೂರ್ವೋಕ್ತ ಚನ್ನಪಟ್ಟಣ-73, ಮಾಗೇನಹಳ್ಳಿ, ಪು.324 


166. 


167. 


168. 


169. 


170. 


171. 


172. 


173. 


174. 


175. 


176. 


177. 


178. 


179. 


180. 


181. 


182. 


183. 


184. 


185. 


186. 


187. 


188. 


189. 


190. 


191. 


192. 


193. 


194. 


195. 


196. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 454 


ಡಾ. ಸೂರ್ಯನಾಥ ಕಾಮತ್‌, ಡಾ. ದೇವರಕೊಂಡಾರೆಡ್ಡಿ (ಸಂ), ಇತಿಹಾಸ ದರ್ಶನ, 
ಸಂಪುಟ.9, ಹು.31 

ಬಿ.ಎಲ್‌. ರೈಸ್‌ (ಸಂ) : £೭೫, ಚನ್ನಪಟ್ಟಣ-153, ಅಬ್ದೂರು, ಪು.337 

ಪೂರ್ವೋಕ್ತ, ಚನ್ನಪಟ್ಟಣ-158, ಚಕ್ಕಲೂರು, ಹು.342 

ಪೂರ್ವೋಕ್ತ, ಚನ್ನಪಟ್ಟಣ-163, ಕುಕ್ಕೂರು, ಪು.344 
ಪೂರ್ವೋಕ್ತ, ಚನ್ನಪಟ್ಟಣ-186, ಮಳೂರು, ಪು.351 

ಎಂ.ಎ.ಆರ್‌-1925, ಶಾಸನ ಸಂಖ್ಯೆ-9, ಪು.4 

ಬಿ.ಎಲ್‌. ರೈಸ್‌ (ಸಂ) : £೫ ಚನ್ನಪಟ್ಟಣ-153, ಅಬ್ದೂರು, ಹು.337 

ಪೂರ್ವೋಕ್ತ, ಚನ್ನಪಟ್ಟಣ-186, ಮಳೂರು, ಪು.351 

ಎಂ.ಎ.ಆರ್‌-1925, ಶಾಸನ ಸಂಖ್ಯೆ-8, ಷು.4 

ಎಂ.ಎ.ಆರ್‌-1925, ಶಾಸನ ಸಂಖ್ಯೆ-12, ಪು.5 

EC ಸಂಪುಟದ ಅನುಬಂಧ ಸಂಪುಟ, ಚನ್ನಪಟ್ಟಣ-224, ಕೃಷ್ಣಾಪುರ, ಪು.52 
ಎಂ.ಎ.ಆರ್‌-1925, ಶಾಸನ ಸಂಖ್ಯೆ-7, ಹು.4 

ಬಿ.ಎಲ್‌. ರೈಸ್‌ (ಸ೦) : £೭ ಚನ್ನಪಟ್ಟಣ-53, 60, 67, 73, 155, 156, 169, ಪು.317, 
319, 322, 325, 34], 346 

ಮಂಜುನಾಥ. ಎಂ.ಕೆ : ರಾಮನಗರ ಜಿಲ್ಲೆಯ ಸಾಂಸ್ಕೃತಿಕ ಅಧ್ಯಯನ, ಪು.210 

ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-51, ಮಾಳಗಾಳು, ಪು.315 

ಪೂರ್ವೋಕ್ತ, ಚನ್ನಪಟ್ಟಣ-53, ಕೋಡಂಬಳ್ಳಿ, ಪು.317 

ಪೂರ್ವೋಕ್ತ, ಚನ್ನಪಟ್ಟಣ-65, ಯಲಿಯೂರು, ಪು.321 

ಪೂರ್ವೋಕ್ತ, ಚನ್ನಪಟ್ಟಣ-66, ಯಲಿಯೂರು, ಪು.322 

ಪೂರ್ವೋಕ್ತ, ಚನ್ನಪಟ್ಟಣ-67, ಬೇವೂರು, ಹು.322 

ಪೂರ್ವೋಕ್ತ, ಚನ್ನಪಟ್ಟಣ-73, ಮಾಗೇನಹಳ್ಳಿ, ಪು.325 

ಪೂರ್ವೋಕ್ತ, ಚನ್ನಪಟ್ಟಣ-146, ಮಳೂರುಪಟ್ಟ, ಪು.335 

ಪೂರ್ವೋಕ್ತ, ಚನ್ನಪಟ್ಟಣ-155, ಚಕ್ಕೆರೆ, ಪು.341 

ಪೂರ್ವೋಕ್ತ, ಚನ್ನಪಟ್ಟಣ-158, ಚಕ್ಕಲೂರು, ಪು.343 

EC ಸಂಪುಟದ ಅನುಬಂಧ ಸಂಪುಟ, ಚನ್ನಪಟ್ಟಣ-224, ಕೃಷ್ಣಾಪುರ, ಪು.52 

ಡಾ. ಸೂರ್ಯನಾಥ ಕಾಮತ್‌, ಡಾ. ದೇವರಕೊಂಡಾರೆಡ್ಡಿ (ಸಂ) : ಇತಿಹಾಸ ದರ್ಶನ, 
ಸಂಪುಟ-9, ಪು.31 

ಎಂ.ಜಿ. ನಾಗರಾಜ್‌, ಪಿ.ವಿ.ಕೃಷ್ಣಮೂರ್ತಿ (ಸಂ) : ಇತಿಹಾಸ ದರ್ಶನ, ಸಂಪುಟ-26, ಪು.187 
ಮಂಜುನಾಥ. ಎಂ.ಕೆ : ರಾಮನಗರ ಜಿಲ್ಲೆಯ ಸಾಂಸ್ಕೃತಿಕ ಅಧ್ಯಯನ, ಪು.37-39 

ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-114, ಕೂಡ್ತೂರು, ಪು.321 

ಪೂರ್ವೋಕ್ತ, ಚನ್ನಪಟ್ಟಣ-32,49,146,166, ಹು.309,314,335,345 

EC ಸಂಪುಟದ ಅನುಬಂಧ ಸಂಪುಟ, ಚನ್ನಪಟ್ಟಣ-210, ಬೇವೂರು, ಹು.49 
ಎಂ.ಎ.ಆರ್‌-1942, ಶಾಸನ ಸಂಖ್ಯೆ-2, ಪು.11 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 455 


197. EC ಸಂಪುಟದ ಅನುಬಂಧ ಸಂಪುಟ, ಚನ್ನಪಟ್ಟಣ-188, ಮೊಗೇನಹಳ್ಳಿ, ಹು.45 
198. ಪೂರ್ವೋಕ್ತ, ಚನ್ನಪಟ್ಟಣ-195, ಕೂಡ್ಲೂರು, ಪು.47 

199. ಬಿ.ಎಲ್‌. ರೈಸ್‌ (ಸಂ) : ೭೫, ಚನ್ನಪಟ್ಟಣ-128, ಮಳೂರುಪಟ್ಟ, ಪು.159 
2೦೦. ಪೂರ್ಮೋಕ್ತ ಚನ್ನಪಟ್ಟಣ-130, ಮಳೂರುಪಟ್ಟ, ಪು.160 

2೦1 ಪೂರ್ಮೋಕ್ತ ಚನ್ನಪಟ್ಟಣ-131, ಮಳೂರುಪಟ್ಟ, ಪು.160 

೧೦೧. ಪೂರ್ವೋಕ್ತ, ಚನ್ನಪಟ್ಟಣ-127,129,132, ಮಳೂರುಪಟ್ಟ, ಪು.159-161 

2೦3. ಪೂರ್ವೋಕ್ತ ಚನ್ನಪಟ್ಟಣ-42ಎ, ಹೊಂಗನೂರು, ಪು.141 

2೦4. ಡಾ. ದೇವರಕೊಂಡಾರೆಡ್ಡಿ (ಸಂ) : ಶಾಸನ ಅಧ್ಯಯನ, ಸಂಪುಟ-2, ಪು.48 
೧೦5. ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-88,88ಸಿ, ಮಳೂರು, ಪು.151-152 
2೦6. ಪೂರ್ಮೋಕ್ತ ಚನ್ನಪಟ್ಟಣ-133, ಮಳೂರುಪಟ್ಟ, ಪು.161 

2೦7. ಪೂರ್ಮೋಕ್ತ ಚನ್ನಪಟ್ಟಣ-77, ಮಳೂರು, ಪು.147 

೧೦. ಪೂರ್ವೋಕ್ತ, ಚನ್ನಪಟ್ಟಣ-160, ಹೊನ್ನಾಯಕನಹಳ್ಳಿ, ಹು.166 

2೦೨. ೯೦ ಅನುಬಂಧ ಸಂಪುಟ, ಚನ್ನಪಟ್ಟಣ-220, ಅಮ್ಮನಹಳ್ಳಿದೊಡ್ಡಿ, ಹು.52 
210. ಮಂಜುನಾಥ. ಎಂ.ಕೆ : ರಾಮನಗರ ಜಿಲ್ಲೆಯ ಸಾಂಸ್ಕೃತಿಕ ಅಧ್ಯಯನ, ಪು.35-37 
21. ಪೂರ್ವೋಕ್ತ, 40-43 

೧12. ಬಿ.ಎಲ್‌. ರೈಸ್‌ (ಸಂ) : ೬೭೫, ಚನ್ನಪಟ್ಟಣ-57, ಗರಕಹಳ್ಳಿ, ಪು.319 

೧13. ಪೂರ್ವೋಕ್ತ, ಚನ್ನಪಟ್ಟಣ-66, ಯಲಿಯೂರು, ಪು.321 

214. ಪೂರ್ವೋಕ್ತ ಚನ್ನಪಟ್ಟಣ-73, ಮಾಗೇನಹಳ್ಳಿ, ಹು.324 

215. EC ಅನುಬಂಧ ಸಂಪುಟ, ಚನ್ನಪಟ್ಟಣ-168, ಮಾರ್ನನಹಳ್ಳಿ, ಹು.44 

೩16. ಬಿ.ಎಲ್‌. ರೈಸ್‌ (ಸಂ) : £೦, ಚನ್ನಪಟ್ಟಣ-148, ಮಳೂರುಪಟ್ಟ, 335 

217. Ec ಅನುಬಂಧ ಸಂಪುಟ, ಚನ್ನಪಟ್ಟಣ-224, ಕೃಷ್ಣಾಪುರ, ಪು.54 

೩18. ಆರ್‌. ಗೋಪಾಲ್‌ (ಸಂ) : ವಿಜಯನಗರ ಅಧ್ಯಯನ, ಸಂಪುಟ-10, ಪು.33 
೧1೨. ಬಿ.ಎಲ್‌. ರೈಸ್‌ (ಸಂ) : £೭೫, ಚನ್ನಪಟ್ಟಣ-153, ಅಬ್ದೂರು, ಪು.337 

2೧೦. ಪೂರ್ಮೋಕ್ತ ಚನ್ನಪಟ್ಟಣ-186, ಮಳೂರು, ಪು.356 

೩೦1 ಆರ್‌. ಗೋಪಾಲ್‌ (ಸಂ) : ವಿಜಯನಗರ ಅಧ್ಯಯನ, ಸಂಪುಟ-10, ಪು.33 
೧೧೧. ಬಿ.ಎಲ್‌. ರೈಸ್‌ (ಸಂ) : £೭೫, ಚನ್ನಪಟ್ಟಣ-153, ಅಬ್ದೂರು, ಪು.337 

೧೧3. ಪೂರ್ವೋಕ್ತ ಚನ್ನಪಟ್ಟಣ-186, ಮಳೂರು, ಪು.356 


* kkk ok 


NMLNCNCNCNCNCNCNCNCNCNCO NCNM NMC NCNM NCO NMCONMCONCO NCO NCNM NCNM NCNM NCNM NMCO NCNM NCNM NCO NMC NMC NCNM NCNM NLONL NLNL 
IR IR IR IK IR IRI IK IRIN IR IR IRIN IK IR IRIN IK IR IRIN IK IR IR IRIN IIR IR IR IR IRIN IRIN IK IK IR IR III IN IK IK IR TR 
AVA AL 
3K 3K 
AVA AL 
3K 3K 
AVA AL 
3K 3K 
AVA AL 
AN 4N 
AVA AL 
3K 3K 
AVA AL 
3K 9K 
AVA AL 
3K 3K 
AVA AL 
3K 3K 
AVA AL 
3K 9K 


xl 
Wri 
xl 
Wri 


3K 3K 
AVA AL 
3K 9K 
AVA AL 
3K 3K 
AVA AL 
3K 3K 
ML AL 
3K 3K 
AVA AL 
3K 3K 
AL AL 
3K 3K 
ML ™e ML 
9K 9K 
AVA AL 
3K 3K 
AVA AL 
3K 3K 
ML AL 
7K 7K 
AVA AL 
3K 9K 
ML AL 
3K 3K 
AVA AL 
3K 3K 
ML AL 
3K RK 
AVA AL 
YN AN 
AVA AL 
3K 3K 


MLNLAMLNLNLAMCLANLNLAMLANLNLAMLAMLNCOAMLNMLNCOAMLANLNCOAMNCNMLONCOAMC AML AMLONMCONMCONC AML AML AML NLC NMC AML AMC AML NCNM NCO MLM AML NL NL NL NL 


ARIK IK IRIN IRI IRIE ISIE IRIN IRIE IRIE IRIE IN IERIE ISIE IIR IRI ISIS IN ISI ISIN IN IKI 


ಸಮಾರೋಪ 


ನಮ್ಮ ನಾಡಿನ ಸಂಸ್ಕೃತಿಯನ್ನು ಪ್ರಾಚೀನ ಕಾಲದಿಂದ ಇಂದಿನವರೆಗೂ ಉಳಿಸಿಕೊಂಡು 
ಬಂದಿರುವ ಪ್ರದೇಶಗಳ ಪೈಕಿ ಚನ್ನಪಟ್ಟಣವೂ ಒಂದು. ಇಂತಹ ಅವಿಸ್ನರಣೀಯವಾದ ಪ್ರದೇಶದ 
ಸಾಂಸ್ಕೃತಿಕ ಪರಂಪರೆಯನ್ನು ಅಭ್ಯಸಿಸುವ ಪ್ರಯತ್ನವನ್ನು "ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ 
ಅಧ್ಯಯನ” ಎಂಬ ಈ ಮಹಾಪ್ರಬಂಧದ ರಚನೆಯ ಮೂಲಕ ಮಾಡಲಾಗಿದೆ. ಈ ಅಧ್ಯಯನಕ್ಕೆ 
ಚನ್ನಪಟ್ಟಣ ತಾಲ್ಲೂಕು ಪ್ರದೇಶದಲ್ಲಿ ಲಭ್ಯವಾದಂತಹ ಪ್ರಕಟಗೊಂಡಿರುವ ಶಾಸನಗಳು ಪ್ರಮುಖ 
ಆಧಾರಗಳಾಗಿದ್ದರೂ, ತಾಲ್ಲೂಕಿನಲ್ಲಿನ ಪ್ರಾಚೀನ ದೇವಾಲಯಗಳು, ಮೂರ್ತಿಶಿಲಗಳು ಹಾಗೂ 
ಸ್ಥಾರಕಶಿಲ್ಲಗಳ ಕುರಿತ ಮಾಹಿತಿಯನ್ನು ಹಾಗೂ ಅಧ್ಯಯನ ವಿಷಯಕ್ಕೆ ಸಂಬಂಧಿಸಿದಂತೆ 
ತಾಲ್ಲೂಕಿನ ಒಂದು ನೂರ ನಲವತ್ತಕ್ಕೂ ಹೆಚ್ಚಿನ ಗಾಮಗಳಲ್ಲಿ ಕ್ಷೇತಕಾರ್ಯ ನಡೆಸಿ ಅಗತ್ಯವಾದ 
ವಿಷಯ ಸಂಗ್ರಹಣೆ ಮಾಡಿ, ತಾಲ್ಲೂಕಿನ ಸಂಸ್ಕೃಶಿಯನ್ನು ತಲಸ್ಪರ್ಶಿಯಾಗಿ ವಿಶ್ಲೇಷಿಸುವ ಪ್ರಮಾಣಿಕ 
ಪ್ರಯತ್ನವನ್ನು ಮಾಡಲಾಗಿದೆ. 


ಈ ಬಗೆಯ ಅಧ್ಯಯನದಿಂದ ಚನ್ನಪಟ್ಟಣ ತಾಲ್ಲೂಕಿನ ಗಾಮೀಣ ಪ್ರದೇಶದ ನಿಕಟ 
ಸಂಬಂಧ ಪಡೆಯಲು ಸಾಧ್ಯವಾಯಿತು. ಕ್ಷೇತಕಾರ್ಯದ ಸಂದರ್ಭದಲ್ಲಿ ಪೂರಕ ಮಾಹಿತಿಗಳನ್ನು 
ಕಲೆಹಾಕುವಾಗ ಅನೇಕ ಕೊರತೆಗಳು, ಅಡಚಣೆಗಳು ಎದುರಾದವು. ಅಧ್ಯಯನಕ್ಕೆ ಮೂಲ 
ಆಕರಗಳಾದ ಪ್ರಾಚೀನ ದೇವಾಲಯಗಳು, ಮೂರ್ತಿಶಿಲ್ಲಗಳು, ಶಾಸನಗಳು ಹಾಗೂ ಸ್ಮಾರಕಶಿಲ್ಲಗಳ 
ವಿಚಾರವಾಗಿ ಗ್ರಾಮೀಣ ಪ್ರದೇಶದ ಜನರನ್ನು ವಿಚಾರಿಸಿದಾಗ ಅನುಮಾನ, ಆಶ್ಚರ್ಯ ಹಾಗೂ 
ಅಸಹಕಾರ ಮನೋಭಾವದಿಂದ ವರ್ತಿಸುತ್ತಿದ್ದರು. ಕಾರಣವೆಂದರೆ ಇಂದಿಗೂ ಗ್ರಾಮೀಣ ಜನರಿಗೆ 
ಶಾಸನಗಳಂದರೆ ಹೂತಿಟ್ಟ ನಿಧಿಯನ್ನು ತೋರಿಸುವ ಮಾರ್ಗದರ್ಶಿಗಳಾಗಿವೆ. ತಾಲ್ಲೂಕಿನ 
ವವಿದೆಡೆಗಳಲ್ಲಿ ದೇವಾಲಯಗಳು, ಶಾಸನಗಳು ಮೊದಲಾದ ಪ್ರಾಚೀನ ಸ್ನಾರಕಶಿಲ್ಲಗಳನ್ನು ನಿಧಿಗಳ್ಳರು 
ನಿಧಿಯಾಸೆಯಿಂದ ಅಗೆದು ಭಗ್ಗಗೊಳಿಸಿರುವುದು ಕಂಡುಬಂತು. ಈ ಕಾರಣದಿಂದಾಗಿ ಇವುಗಳ 
ಕುರಿತ ವಿಷಯ ಸಂಗಹಣೆಗೆ ತೆರಳುವ ಸಂಶೋಧಕರನ್ನು ಜನರು ಅನುಮಾನದಿಂದಲೇ 
ನೋಡುವುದು ಹಾಗೂ ಅಸಹಕಾರ ವ್ಯಕ್ತಪಡಿಸುವುದು ಸರ್ವೇಸಾಮಾನ್ಯವಾಗಿರುತ್ತದೆ. ಆದರೂ 
ಕ್ಷೇತಕಾರ್ಯಕ್ಕೆ ತೆರಳಿರುವ ಮೂಲ ಉದ್ದೇಶವನ್ನು ಜನರಿಗೆ ಮನದಟ್ಟು ಮಾಡಿ ಅಗತ್ಯ 
ಮಾಹಿತಿಗಳನ್ನು ಕಲೆಹಾಕಲಾಗಿದೆ. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 456 
£4 f 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 457 


ಈ ಮಹಾಪ್ರಬಂಧದ ಅಧ್ಯಯನಗಳಲ್ಲಿ ಚರ್ಚಿಸಲಾಗಿರುವ ವಿಷಯಗಳನ್ನು ಅಲ್ಲಲ್ಲಿಯೇ 
ಸಂದರ್ಭೋಚಿತವಾಗಿ ನನ್ನ ಅಭಿಪ್ರಾಯಗಳನ್ನು ಸ್ಪಷ್ಟಪಡಿಸಿರುತ್ತೇನೆ. ತಾಲ್ಲೂಕಿನ ವಿವಿದೆಡೆಗಳಲ್ಲಿ 
ದೊರೆಯುವ ಈಗಾಗಲೇ ಪ್ರಕಟಗೊಂಡಿರುವ ಶಾಸನಗಳಲ್ಲದೆ, ಕ್ಷೇತ್ರಕಾರ್ಯದ ಸಂದರ್ಭದಲ್ಲಿ 
ಇಪ್ಪತ್ತೈದಕ್ಕೂ ಹೆಚ್ಚು ಅಪ್ರಕಟಿತವಾದ ಶಾಸನಗಳನ್ನು ಪತ್ತೆಹಚ್ಚಲಾಗಿದೆ. ಇವುಗಳಲ್ಲಿ ಸುಮಾರು ಹತ್ತು 
ಶಾಸನಗಳನ್ನು ಪ್ರಕಟಿಸಿದ್ದು, ಉಳಿದ ಶಾಸನಗಳನ್ನು ಪ್ರಕಟಿಸುವ ಕಾರ್ಯಯೋಜನೆ 
ಹಾಕಿಕೊಳ್ಳಲಾಗಿದೆ. ಹೊಸದಾಗಿ ಪತ್ತೆಹಚ್ಚಿದ ಶಾಸನಗಳೂ ಸೇರಿದಂತೆ ಇದುವರೆಗೂ 
ಪ್ರಕಟಗೊಂಡಿರುವ ಚನ್ನಪಟ್ಟಣ ತಾಲ್ಲೂಕಿನ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚಿನ ಶಾಸನಗಳನ್ನು 
ಈ ಅಧ್ಯಯನಕ್ಕೆ ಬಳಸಿಕೊಳ್ಳಲಾಗಿದೆ. ಇವಲ್ಲದೇ ತಾಲ್ಲೂಕಿನ ಸಾಂಸ್ಕೃತಿಕ ಚರಿತ್ರೆಗೆ ಕುರಿತಂತೆ 
ಇತರೆಡೆಗಳಲ್ಲಿ ಸಿಗುವ ಶಾಸನಗಳ ಉಪಯೋಗವನ್ನು ಪಡೆಯಲಾಗಿದೆ. 


ಈ ತಾಲ್ಲೂಕು ಪ್ರದೇಶದ ಶಾಸನಗಳು ವಿವಿಧ ರೀತಿಯಲ್ಲಿದ್ದು, ಹಲವಾರು ಪ್ರಕಾರಗಳಲ್ಲಿವೆ. 
ಅಂದರೆ ರಾಜಕೀಯ, ಆಡಳಿತ, ಆರ್ಥಿಕ, ಸಾಮಾಜಿಕ, ಧಾರ್ಮಿಕ ದಾನಶಾಸನಗಳು, ಸ್ಮಾರಕಗಳು 
ಹಾಗೂ ಲೌಕಿಕ ಕೊಡುಗೆಗಳ ನಿರ್ಮಾಣದ ಉಲ್ಲೇಖವಿರುವ ಶಾಸನಗಳನ್ನು ಕಾಣಬಹುದು. 
ಇವುಗಳಲ್ಲಿ ಹೆಚ್ಚು ದಾನಶಾಸನಗಳು ಇರುವುದನ್ನು ಗಮನಿಸಬಹುದು. ಈ ಶಾಸನಗಳು ಸಂಸ್ಕೃತ, 
ಕನ್ನಡ, ತಮಿಳು ಹಾಗೂ ತೆಲುಗು ಭಾಷೆಗಳಲ್ಲಿ, ತಾಮ್ರ ಹಾಗೂ ಶಿಲೆಯ ಮೇಲೆ 
ಕಂಡರಿಸಲ್ಲಟ್ಟಿರುವುದನ್ನು ಕಾಣಬಹುದು. 


ಒಟ್ಟಿನಲ್ಲಿ ಈ ತಾಲ್ಲೂಕು ಬೇರೆ ಬೇರೆ ಕ್ಷೇತ್ರದಲ್ಲಿ ಒಂದಲ್ಲಾ ಒಂದು ರೀತಿಯ ಐತಿಹಾಸಿಕ 
ಹಾಗೂ ಸಾಂಸ್ಕೃತಿಕ ಕೊಡುಗೆಯನ್ನು ನೀಡಿದೆ ಎಂದರೆ ತಪ್ಪಾಗಲಾರದು. ಈ ಎಲ್ಲಾ ವಿಷಯಗಳನ್ನು 
ಗಮನದಲ್ಲಿಟ್ಟುಕೊಂಡು ಚನ್ನಪಟ್ಟಣ ತಾಲ್ಲೂಕು ಪ್ರದೇಶದ ರಾಜಕೀಯ, ಆಡಳಿತ ಪದ್ಧತಿ, ಧಾರ್ಮಿಕ 
ಆಚರಣೆ, ಸಾಮಾಜಿಕ ಪದ್ಧತಿ ಮೊದಲಾದ ವಿಷಯಗಳ ಕುರಿತ ಸಮಗ್ರ ಚಿತ್ರಣವನ್ನು 
ಕಟ್ಟಿಕೊಡಲಾಗಿದೆ. 


ಮೊದಲನೇ ಅಧ್ಯಾಯವಾದ “ಚಾರಿತಿಕ ಅಧ್ಯಯನ'ದ ಮೊದಲ ಭಾಗದಲ್ಲಿ ಚನ್ನಪಟ್ಟಣ 
ತಾಲ್ಲೂಕಿನ ಭೌಗೋಳಿಕ ಪರಿಚಯವನ್ನು ಸಂಕ್ಷಿಪ್ತವಾಗಿ ನೀಡಲಾಗಿದೆ. ತಾಲ್ಲೂಕಿನ ಭೌಗೋಳಿಕ 
ವ್ಯಾಪ್ತಿ ವಾಯುಗುಣ, ಜಲ, ಅರಣ್ಯ, ಬೆಟ್ಟಗುಡ್ಡಗಳು, ಕೃಷಿ, ಜನಸಂಖ್ಯೆ ಮೊದಲಾದ ವಿವರಗಳನ್ನು 
ಅಂಕಿಅಂಶಗಳ ಆಧಾರದಿಂದ ವಿಶ್ಲೇಷಿಸಲಾಗಿದೆ. ನಂತರದಲ್ಲಿ ಈ ತಾಲ್ಲೂಕಿನ ಪ್ರಾಗೈತಿಹಾಸಿಕ 
ನೆಲೆಗಳ ಪರಿಚಯವನ್ನು ಮಾಡಲಾಗಿದ್ದು, ಇದುವರೆಗೂ ವಿದ್ವಾಂಸರು ಪತ್ತೆಹಚ್ಚಿರುವ ಆದಿಮಾನವನ 
ನೆಲೆಗಳಲ್ಲದೆ, ಕ್ಷೇತಕಾರ್ಯದ ಮೂಲಕ ಪತ್ತೆಹಚ್ಚಿದ ಕೃಷ್ಣಗಿರಿಬೆಟ್ಟ ಮಾಕಳಿ, ಕಣ್ಣ ಹಾಗೂ 
ಇಗ್ಗ್ಲಲೂರು ಗ್ರಾಮಗಳ ಪರಿಸರದಲ್ಲಿನ ಬೃಹತ್‌ ಶಿಲಾಯುಗ ಕಾಲಘಟ್ಟದ ಆದಿಮಾನವನ ನೆಲೆಗಳ 


ಶೋಧವನ್ನು ಕುರಿತು ವಿಶ್ಲೇಷಣೆ ಮಾಡಲಾಗಿದೆ. 


ಈ ಅಧ್ಯಾಯದ ಪ್ರಮುಖ ಭಾಗವಾದ "ರಾಜಕೀಯ ಚರಿತ್ರೆ'ಯಲ್ಲಿ ತಾಲ್ಲೂಕಿನ ಪೌರಾಣಿಕ 
ಹಿನ್ನೆಲೆಯನ್ನು ಪರಿಚಯ ಮಾಡಿಕೊಟ್ಟು, ನಂತರದಲ್ಲಿ ನಮ್ಮ ನಾಡಿನಲ್ಲಿ ಆಳ್ಸಿಕೆ ನಡೆಸಿದ ಮೌರ್ಯರು, 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 458 


ಶಾತವಾಹನರು, ಕದಂಬರು, ಗಂಗರು, ರಾಷ್ಟ್ರಕೂಟರು, ಚೋಳರು, ಹೊಯ್ದಳರು, ವಿಜಯನಗರ 
ಅರಸರು, ಮೈಸೂರು ಒಡೆಯರು ಮೊದಲಾದ ರಾಜಮನೆತನಗಳನ್ನು ಅವರು ನೀಡಿದ ದಾನದತ್ತಿ 
ವಿಚಾರಗಳು, ಆಡಳಿತ ವೈಖರಿಯನ್ನು ಸಾಂಸ್ಕೃತಿಕ ಕೊಡುಗೆಯನ್ನು ಚನ್ನಪಟ್ಟಣ ತಾಲ್ಲೂಕಿನೊಡನೆ 
ಈ ರಾಜಮನೆತನಗಳು ಹೊಂದಿದ್ದ ಸಂಬಂಧದ ಸ್ವರೂಪವನ್ನು ಕುರಿತು ಲಭ್ಯವಿರುವ ಶಾಸನಗಳ 
ಹಾಗೂ ಚಾರಿತ್ರಿಕ ದಾಖಲೆಗಳ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಲಾಗಿದೆ. 


ಚನ್ನಪಟ್ಟಣ ತಾಲ್ಲೂಕಿನ ಮಂಕುಂದ ಗ್ರಾಮವನ್ನು ಗಂಗರು ಕೆಲವು ಕಾಲ ರಾಜಧಾನಿ 
ಮಾಡಿಕೊಂಡಿದ್ದರು ಎನ್ನುವ ವಿಚಾರ, ಚೋಳರ ಕಾಲದಲ್ಲಿ ಸ್ಥಾಪನೆಗೊಂಡ ಮಳೂರು, ಕೂಡ್ಲೂರು, 
ಹೊಂಗನೂರು, ಮಳೂರುಪಟ್ಟ ಮೊದಲಾದ ಚತುರ್ಮೇದಿ ಮಂಗಲಗಳು, ಹೊಯ್ದಳರ ಕಾಲದಲ್ಲಿ 
ಉಪರಾಜಧಾನಿಯಾಗಿ ಪ್ರಸಿದ್ದಿ ಪಡೆದಿದ್ದ ಹೊಂಗನೂರಿನ ವಿವರ, ವಿಜಯನಗರ ಅರಸರ ಕಾಲದಲ್ಲಿ 
ಈ ತಾಲ್ಲೂಕು ವ್ಯಾಪ್ತಿಯಲ್ಲಿ ಹತ್ತಕ್ಕೂ ಹೆಚ್ಚು ಪಾಳೆಯಪಟ್ಟುಗಳು ನೆಲೆಗೊಂಡಿದ್ದರ ವಿಚಾರ, 
ಅವುಗಳಲ್ಲಿ ಮುಖ್ಯವಾಗಿ ಚನ್ನಪಟ್ಟಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಕ್ರಿಶ. 16-17ನೇ 
ಶತಮಾನದಲ್ಲಿ ಜಗದೇವರಾಯನ ಸಂತತಿಯವರು ಚನ್ನಪಟ್ಟಣ ಪಾಳೇಗಾರರಾಗಿ ಆಳ್ಗಿಕೆ ನಡೆಸಿದ 
ಸಂಗತಿಗಳನ್ನು, ಮೊಟ್ಟಮೊದಲ ಬಾರಿಗೆ ಹಲವು ಹೊಸದಾದ ವಿಚಾರಗಳ ಜೊತೆಗೆ ವಿಸ್ತತವಾದ ಈ 
ಪಾಳೇಗಾರರ ಚರಿತ್ರೆಯನ್ನು ಪುನಾರಚಿಸಲಾಗಿದೆ. 


ತದನಂತರದಲ್ಲಿ ಮೈಸೂರು ಒಡೆಯರ ಕಾಲದಲ್ಲಿ ಅದರಲ್ಲೂ ಪ್ರಮುಖವಾಗಿ ಹೈದರಾಲಿ, 
ಟಿಪ್ಪುವಿನ ಕಾಲದಲ್ಲಿ ಚನ್ನಪಟ್ಟಣವು ಸೈನಿಕ ನೆಲೆಯಾಗಿದ್ದರ ಹಿನ್ನೆಲೆ, ಬ್ರಿಟಿಷರ ಆಳ್ಳಿಕೆಯ ಕಾಲಘಟ್ಟ, 
ಸ್ಪಾತಂತ್ಯ ಚಳುವಳಿಗೆ ತಾಲ್ಲೂಕಿನ ಜನರ ಕೊಡುಗೆಯನ್ನು ಕುರಿತು ದಾಖಲೆಗಳ ಸಹಿತವಾಗಿ 
ವಿಶ್ಲೇಷಿಸಲಾಗಿದೆ. ಜೊತೆಗೆ ಹದಿನೆಂಟನೇ ಶತಮಾನದಲ್ಲಿ ಚನ್ನಪಟ್ಟಣವನ್ನು ಸಂದರ್ಶಿಸಿದ ವಿದೇಶಿ 
ಪ್ರವಾಸಿಗ "ಪ್ರಾನ್ಸಿಸ್‌ ಬುಕನನ್‌' ಕಾಲದಲ್ಲಿನ ಈ ಪ್ರದೇಶದ ಸಂಕ್ಷಿಪ್ತ ಪರಿಚಯವನ್ನು 


ಎರಡನೇ ಅಧ್ಯಾಯವಾದ "ಆಡಳಿತ ಪದ್ಧತಿ'ಯಲ್ಲಿ ಪ್ರಾಚೀನ ಕಾಲಘಟ್ಟದ ಆಡಳಿತ ಪದ್ಧತಿಗೆ 
ಸಂಬಂಧಿಸಿದಂತೆ, ಅಂದರೆ ಗಂಗ ದೊರೆಗಳಿಂದ ಆರಂಭಗೊಂಡು ಮೈಸೂರು ಒಡೆಯರವರೆಗಿನ 
ಆಯಾ ಕಾಲಘಟ್ಟದ ಆಡಳಿತಾತ್ಮಕ ಕಾರ್ಯವೈಖರಿಯ ವಿವಿಧ ಮಜಲುಗಳನ್ನು ವಿಶ್ಲೇಷಿಸಲಾಗಿದೆ. 
ಅಂದಿನ ಕಾಲದಲ್ಲಿದ್ದ ವಿವಿಧ ಹೆಸರಿನ ಅಧಿಕಾರಿಗಳು ಹೊಂದಿದ್ದ ಅಧಿಕಾರದ ಸ್ವರೂಪ, ವ್ಯಾಪ್ತಿ, 
ಕೇಂದ್ರ, ನಾಡು, ಕಂಪಣಗಳ ಜೊತೆ ಹೊಂದಿದ್ದ ಸಂಬಂಧ, ಒಬ್ಬನೇ ವ್ಯಕ್ತಿಯಲ್ಲಿ ಅಡಕವಾಗಿರುವ 
ವಿವಿಧ ಅಧಿಕಾರಾತ್ಮಕ ಶಾಖೆಗಳು, ಅಧಿಕಾರಾವಧಿಯಲ್ಲಿ ನಿರ್ವಹಿಸಿದ ಕಾರ್ಯಗಳು ಮೊದಲಾದ 
ವಿಷಯಗಳನ್ನು ತಾಲ್ಲೂಕಿನ ಶಾಸನಗಳ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ತಿಳಿದುಕೊಂಡು ಸ್ಪಷ್ಟ 
ತೀರ್ಮಾನಕ್ಕೆ ಬರಲು ಸಾಧ್ಯವಾಗದಿದ್ದರೂ ರಾಜ, ರಾಣಿ, ಮಂತ್ರಿಗಳು ಮತ್ತು ಇತರ ಅಧಿಕಾರಿಗಳು, 
ದಂಡನಾಯಕರು ಮತ್ತು ಅವರ ಆಡಳಿತ ವಿಧಾನಗಳನ್ನು ತಿಳಿದುಕೊಂಡು ಸಂಶೋಧನಾತ್ಮಕವಾಗಿ 


ಚನ್ನಪಟ್ಟಣ ತಾಲ್ಲೂಕಿನಲ್ಲಿದ್ದ ಪ್ರಾಚೀನ ಆಡಳಿತ ಪದ್ಧತಿಗೆ ಸಂಬಂಧಿಸಿದಂತೆ ಆಯಾ ಕಾಲಘಟ್ಟದ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 459 


ಆಡಳಿತ ವೈಖರಿಯನ್ನು ತಿಳಿಸಿಕೊಡಲಾಗಿದೆ. ಜೊತೆಗೆ ಚನ್ನಪಟ್ಟಣ ಪ್ರದೇಶದಲ್ಲಿದ್ದ ಪ್ರಾಚೀನ ಕಾಲದ 
ಪ್ರಾದೇಶಿಕ ವಿಭಾಗಗಳನ್ನು ಗುರುತಿಸುವ ಪ್ರಯತ್ನವನ್ನು ಮಾಡಲಾಗಿದೆ. 


ಮೂರನೇ ಅಧ್ಯಾಯವಾದ "ಧಾರ್ಮಿಕ ಅಧ್ಯಯನ'”ದಲ್ಲಿ ಚನ್ನಪಟ್ಟಣ ತಾಲ್ಲೂಕು 
ಪ್ರದೇಶದಲ್ಲಿ ಪ್ರಾಚೀನ ಕಾಲದಿಂದ ಜನರ ಬದುಕನ್ನು ನಿಯಂತಿಸುತ್ತಿರುವ ಧರ್ಮಗಳ ಚರ್ಚೆಯನ್ನು 
ಮಾಡಲಾಗಿದೆ. ಬೌದ್ಧ, ಜೈನ, ಶೈವ, ವೈಷ್ಣವ ಮೊದಲಾದ ಧರ್ಮಗಳ ಉಗಮ, ಅಸ್ತಿತ್ವ 
ಉಚ್ಛ್ರಾಯಕಾಲ, ಅವನತಿಯ ಕಾಲಗಳನ್ನು ಕ್ಷೇತಕಾರ್ಯದ ಮೂಲಕ ಸಂಗಹಿಸಿದ 
ದೇವಾಲಯಗಳು, ಮೂರ್ತಿಶಿಲ್ಲಗಳು ಮೊದಲಾದವುಗಳ ಮಾಹಿತಿಯ ಹಿನ್ನೆಲೆಯಲ್ಲಿ ಅವಲೋಕನ 
ಮಾಡಲಾಗಿದೆ. 


ಬೌದ್ದ ಧರ್ಮ ಹಾಗೂ ಜೈನ ಧರ್ಮದ ಹಿನ್ನೆಲೆಯಲ್ಲಿ ಕ್ಷೇತಕಾರ್ಯದಲ್ಲಿ ಪತ್ತೆಹಚ್ಚಿದ 
ಅವಶೇಷಗಳು, ಶೈವ ಧರ್ಮದ ಪಂಧಥಗಳಾದ ಕಾಪಾಲಿಕ, ಲಕುಲೀಶ, ಕಾಳಾಮುಖ, ನಾಥಪಂಥ 
ಮೊದಲಾದವು, ವೈಷ್ಣವ, ಮಾಧ್ಧ ವೀರಶೈವ, ಶಾಕ್ತ ಗಾಣಪತ್ಯ, ಮಾತೃದೇವತಾರಾಧನೆ ಜೊತೆಗೆ 
ಪ್ರಾಚೀನ ಕಾಲದಲ್ಲಿದ್ದ ರಾವಣನ ಆರಾಧನೆಯನ್ನು ಕುರಿತಂತೆ ಕ್ಷೇತ್ರಪರಿವೀಕ್ಷಣೆಯಲ್ಲಿ ಗುರುತಿಸಿದ 
ಹತ್ತುಹಲವು  ಹೊಸಸಂಗತಿಗಳ ವಿಶ್ಲೇಷಣೆಯನ್ನು ಮಾಡಲಾಗಿದ್ದು, ಕೊನೆಯ ಭಾಗದಲ್ಲಿ 
ತಾಲ್ಲೂಕಿನಲ್ಲಿ ಇಸ್ಲಾಂ ಹಾಗೂ ಕೈಸ್ತ ಧರ್ಮಗಳು ನೆಲೆ ಕಂಡುಕೊಂಡ ಬಗೆಯನ್ನು ಕುರಿತಂತೆ 
ಚರ್ಚಿಸಲಾಗಿದೆ. ತದನಂತರದಲ್ಲಿ ಚನ್ನಪಟ್ಟಣ ತಾಲ್ಲೂಕಿನ ಶಾಸನಗಳಲ್ಲಿ ಉಲ್ಲೇಖಗೊಂಡಿರುವ 
ದೇವಾಲಯಗಳನ್ನು ಕುರಿತಂತೆ ವಿಸ್ತತವಾಗಿ ವಿಶ್ಲೇಷಿಸಲಾಗಿದೆ. 


ನಾಲ್ಕನೇ ಅಧ್ಯಾಯವಾದ "ದೇವಾಲಯಗಳ ವಾಸ್ತುಶಿಲ್ಲ ಮತ್ತು ಮೂರ್ತಿಶಿಲ್ಲ' ಎಂಬುದರಲ್ಲಿ 
ಚನ್ನಪಟ್ಟಣ ತಾಲ್ಲೂಕಿನ ಗಂಗ, ಜೋಳ, ಹೊಯ್ದಳ, ವಿಜಯನಗರ, ಮೈಸೂರು ದೊರೆಗಳ 
ಕಾಲಾವಧಿಯಲ್ಲಿ ನಿರ್ಮಾಣಗೊಂಡು, ವಿಕಾಸ ಹೊಂದಿದ ಪ್ರಮುಖವಾದ ಸುಮಾರು ನಲವತ್ತಕ್ಕೂ 
ಹೆಚ್ಚು ದೇವಾಲಯಗಳ ವಾಸ್ತುಶಿಲದ ವಿಶ್ಲೇಷಣೆಯ ಜೊತೆಗೆ ಈ ದೇವಾಲಯಗಳಲ್ಲಿನ 
ಮೂರ್ತಿಶಿಲ್ಲಗಳ ವರ್ಣನೆಯನ್ನು ಮಾಡಲಾಗಿದೆ. ತದನಂತರದಲ್ಲಿ ತಾಲ್ಲೂಕಿನಲ್ಲಿರುವ 
ದೇವಾಲಯಗಳನ್ನು ಹೊರತುಪಡಿಸಿ ಇತರೆಡೆಗಳಲ್ಲಿ ದೊರೆಯುವ ಮೂರ್ತಿಶಿಲ್ಲಗಳಾದ ಶಿವ, ನಂದಿ, 
ತೈಷುರುಷ ಲಕುಲೀಶ, ಕಾಲಭೈರವ, ಸೂರ್ಯ, ಗಣಪತಿ, ಚಾಮುಂಡಿ, ವಿಷ್ಣು, ಆಂಜನೇಯ, 
ವೀರಭದ್ರ, ಜೈನಶಿಲ್ಲಗಳು ಮೊದಲಾದವುಗಳ ವಿಶ್ಲೇಷಣೆಯನ್ನು ಮಾಡಲಾಗಿದೆ. 


ಐದನೇ ಅಧ್ಯಾಯವಾದ "ಸ್ಮಾರಕಶಿಲ್ಲಗಳು' ಎಂಬ ಅಧ್ಯಾಯದಲ್ಲಿ ತಾಲ್ಲೂಕಿನಲ್ಲಿನ 
ವೀರಗಲ್ಲುಗಳು, ಮಾಸ್ತಿಕಲ್ಲುಗಳು, ಆತ್ನಾಹುತಿ ಸ್ಮಾರಕಶಿಲ್ಲಗಳ ಹಿನ್ನೆಲೆಯಲ್ಲಿ ಪ್ರಾಚೀನ ಕಾಲದ ಜನರ 
ವೀರಸಂಸ್ಕೃಿ, ಸತಿಸಹಗಮನ ಪದ್ದತಿ. ಬಹುಪತ್ಲಿತ್ವ ಲೌಕಿಕ ಮತ್ತು ಧಾರ್ಮಿಕ ಬಲಿದಾನ 
ಮೊದಲಾದ ಆಚರಣೆಗಳನ್ನು ಚರ್ಚಿಸುವ ಕಾರ್ಯ ಮಾಡಲಾಗಿದೆ. ಕ್ಷೇತಕಾರ್ಯದ ಮುಖಾಂತರ 
ಪತ್ತೆಹಚ್ಚಿದ ಹೊಯ್ದಳ ದೊರೆ ವೀರಬಲ್ಲಾಳನಿಗೆ ಒಳಿತಾಗಲೆಂದು "ಮುಂಗಾಣಿಕೈ'ಯಾಗಿ ಆತ್ನಾರ್ಪಣೆ 
ಮಾಡಿದ ಮಾರೈಯನ್‌ನ ಸ್ಮಾರಕಶಿಲ್ಲ ಅಪರೂಪವಾದ 9 ಹಾಗೂ 1 ಮಂದಿ ಮಡದಿಯರು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 460 


ಸಾಮೂಹಿಕವಾಗಿ ಸಹಗಮನ ಮಾಡಿರುವ ನಿದರ್ಶನವಿರುವ ವೀರಮಾಸ್ತಿಶಿಲ್ಲಗಳು, 
ಮಹಿಳೆಯರಿಗಾಗಿ ನಿಲ್ಲಿಸಿರುವ ಅಪರೂಪದ ಶಿಲಗಳು, ಕರ್ನಾಟಕದಲ್ಲಿಯೇ 
ಅಪರೂಪವೆನ್ನಬಹುದಾದ ರೈತರ ಕಲಹದ ಚಿತ್ರಣವಿರುವ ಸ್ಥಾರಕಶಿಲ್ಲ ಮೊದಲಾದವುಗಳ 
ವಿಶ್ಲೇಷಣೆಯನ್ನು ಕಾಣಬಹುದು. ಕೊನೆಯಲ್ಲಿ ತಾಲ್ಲೂಕಿನಲ್ಲಿರುವ ಶಾಸನಗಳ ಫಲಕಗಳ ಮೇಲೆ 
ಕಂಡರಿಸಿರುವ ಉಬ್ಬುಶಿಲ್ಲಗಳನ್ನು ವಿಶ್ಲೇಷಣೆಗೆ ಒಳಪಡಿಸಲಾಗಿದೆ. 


ಆರನೇ ಅಧ್ಯಾಯವಾದ "ಸಾಮಾಜಿಕ ಮತ್ತು ಆರ್ಥಿಕ ಅಧ್ಯಯನ'ದಲ್ಲಿ ತಾಲ್ಲೂಕಿನ 
ಪ್ರಾಚೀನ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದ ವರ್ಣವ್ಯವಸ್ಥೆ, ಜಾತಿಪದ್ಧತಿ, ಅಂದಿನ ಕಾಲದ ಸ್ತೀಯರ 
ಸ್ಥಾನಮಾನ, ವಿದ್ಯಾಭ್ಯಾಸ, ನ್ಯಾಯ ತೀರ್ಮಾನ, ವ್ಯವಸಾಯ, ನೀರಾವರಿ, ಆಹಾರ ಪದ್ದತಿ, ತೆರಿಗೆ 
ವ್ಯವಸ್ಥೆ, ವ್ಯಾಪಾರ ವಹಿವಾಟು, ಸಾಲಸೌಲಭ್ಯ, ಲೇವಾದೇವಿ ವ್ಯವಹಾರ ಮೊದಲಾದ ವಿಷಯಗಳನ್ನು 
ಕುರಿತಂತೆ ಲಭ್ಯವಿರುವ ಶಾಸನಗಳ ಆಧಾರದಿಂದ ವಿಶ್ಲೇಷಿಸುವ ಕಾರ್ಯ ಮಾಡಲಾಗಿದೆ. ಪ್ರಾಚೀನ 
ಕಾಲದ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸದಂತೆ ಕ್ಷೇತಕಾರ್ಯದ ಸಂದರ್ಭದಲ್ಲಿ ಪತ್ತೆಹಚ್ಚಿದ ತೈಷುರುಷ 
ಶಿಲದ ಆಧಾರದಿಂದ ಚನ್ನಪಟ್ಟಣವು ಪ್ರಾಚೀನ ಕಾಲದಲ್ಲಿ ಘಟಿಕಾಸ್ಥಾನವಾಗಿದ್ದರ ಚರ್ಚೆಯ 
ಜೊತೆಗೆ ಪ್ರಾಚೀನ ಕಾಲದಲ್ಲಿ ನಿರ್ಮಾಣಗೊಂಡ ಪಟ್ಟಣಗಳು, ಸಂತೆಗಳು, ಗ್ರಾಮಗಳ ಚರ್ಚೆಯನ್ನು 


ಮಾಡಲಾಗಿದೆ. 


ಏಳನೇ ಅಧ್ಯಾಯವಾದ “ಸಂಕೀರ್ಣ ವಿಷಯಗಳು” ಎಂಬ ಅಧ್ಯಾಯದಲ್ಲಿ ಚನ್ನಪಟ್ಟಣ 
ತಾಲ್ಲೂಕಿನ ಶಾಸನಗಳಲ್ಲಿ ದಾಖಲಾಗಿರುವ ಸ್ಥಳನಾಮಗಳು, ಮಂಗಳಶ್ಲೋಕಗಳು ಮತ್ತು ಸ್ತುತಿಗಳು, 
ಶಾಪಾಶಯಗಳು, ಶಾಸನಕವಿಗಳು-ಲಿಪಿಕಾರರು ಹಾಗೂ ರೂವಾರಿಗಳನ್ನು ಕುರಿತಂತೆ ವಿಶ್ಲೇಷಣೆ 
ಮಾಡಲಾಗಿದೆ. ತಾಲ್ಲೂಕಿನ ಸ್ಥಳನಾಮಗಳ ಹೆಸರುಗಳು ಕಾಲದಿಂದ ಕಾಲಕ್ಕೆ ಬದಲಾವಣೆಯನ್ನು 
ಹೊಂದಿದ ವಿಚಾರ, ಶಾಸನ ಹಾಕಿಸಿದ ವ್ಯಕ್ತಿಗಳ ಇಷ್ಟದೈವವನ್ನು ಕುರಿತ ಸಂಸ್ಕೃತ ಶ್ಲೋಕಗಳು 
ಹಾಗೂ ಸ್ತುತಿಗಳು, ಕೊಟ್ಟ ದಾನವನ್ನು ಕಾಪಾಡಲು ಹಾಗೂ ಶಾಸನವನ್ನು ಬಹುಕಾಲ 
ಉಳಿಯುವಂತೆ ಮಾಡುವ ಉದ್ದೇಶದಿಂದ ಅಂದಿನ ಕಾಲದಲ್ಲಿ ಜನಸಾಮಾನ್ಯರ ಮೇಲೆ ವಿಧಿಸಲ್ಪಟ್ಟ 
ಸಂಸ್ಕೃಶ ಮತ್ತು ಕನ್ನಡ ಭಾಷೆಯಲ್ಲಿರುವ ಶಾಪಾಶಯಗಳು, ಶಾಸನಗಳು ನಿರ್ಮಾಣಗೊಳ್ಳಲು 
ಕಾರಣಕರ್ತರಾದವರ ವಿವರಗಳನ್ನು ವಿಶ್ಲೇಷಿಸಲಾಗಿದೆ. 


ಈ ಮಹಾಪ್ರಬಂಧವು ಪ್ರಮುಖವಾಗಿ ಏಳು ಅಧ್ಯಾಯಗಳಲ್ಲಿ ನಿರೂಪಿತಗೊಂಡಿದ್ದು, 
ಕೊನೆಯ ಭಾಗವಾದ ಅನುಬಂಧದಲ್ಲಿ ಕ್ಷೇತ್ರಕಾರ್ಯದಲ್ಲಿ ಮಾಹಿತಿಯನ್ನು ನೀಡಿದ ವಕ್ಷಗಳ ವಿವರ, 
ಅಧ್ಯಯನಕ್ಕೆ ಸಹಕಾರಿಯಾದ ಗ್ರಂಥಗಳ ಪಟ್ಟಿ, ಶಾಸನಗಳು ದೊರೆಯುವ ಸ್ಥಳಗಳ ಪಟ್ಟಿ, ನಕ್ಷೆಗಳು 
ಹಾಗೂ ಛಾಯಾಚಿತ್ರಗಳನ್ನು ವಿವರಣೆಯೊಂದಿಗೆ ನೀಡಲಾಗಿದೆ. 


ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ತಾಲ್ಲೂಕಿನ ಗ್ರಾಮಗಳು, ಪ್ರಾಗಿತಿಹಾಸಿಕ ನೆಲೆಗಳು, ಪ್ರಾಚೀನ 
ಜೈನಕೇಂದಗಳು, ಪ್ರಾಚೀನ ನಾಥಪಂಥ, ಸೂರ್ಯಾರಾಧನೆ, ಲಕುಲೀಶ ಪಂಥದ ಕೇಂದಗಳು, 
ವ್ಯಾಸರಾಯರು ಪ್ರತಿಷ್ಠಾಪಿಸಿದ ಆಂಜನೇಯ ಮೂರ್ತಿಗಳಿರುವ ಸ್ಥಳಗಳು ಹಾಗೂ ರಾವಣನ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 461 


ಆರಾಧನಾ ಕೇಂದ್ರಗಳನ್ನು ಗುರುತಿಸುವ ಚನ್ನಪಟ್ಟಣ ತಾಲ್ಲೂಕಿನ ಒಟ್ಟು ಎಂಟು ನಕ್ಷೆಯನ್ನು ಸ್ವತಃ 
ನಾನು ಸಿದ್ದಪಡಿಸಿ ಅನುಬಂಧದಲ್ಲಿ ನೀಡಲಾಗಿದೆ. ಕ್ಷೇತಕಾರ್ಯದ ಸಂದರ್ಭದಲ್ಲಿ ಚನ್ನಪಟ್ಟಣ 
ತಾಲ್ಲೂಕಿನಲ್ಲಿನ ಪ್ರಾಚೀನ ದೇವಾಲಯಗಳು, ಮೂರ್ತಿಶಿಲ್ಲಗಳು, ಸ್ಮಾರಕಶಿಲ್ಲಗಳು, ಶಾಸನಗಳು 
ಮೊದಲಾದವುಗಳ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಛಾಯಾಚಿತ್ರಗಳನ್ನು ತೆಗೆದಿದ್ದು, ಅವುಗಳಲ್ಲಿ 


ಪ್ರಾತಿನಿಧಿಕವಾಗಿ ಒಟ್ಟು 247 ಛಾಯಾಚಿತ್ರಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ. 


ಒಟ್ಟಾರೆ ಚನ್ನಪಟ್ಟಣ ತಾಲ್ಲೂಕಿನಾದ್ಯಂತ  ಕ್ಷೇತಕಾರ್ಯ ನಡೆಸಿ ಉಪಲಬ್ದ 
ಮಾಹಿತಿಗಳಲ್ಲವನ್ನು ಸಂಗಹಿಸಿ, ಈ ಬಗ್ಗೆ ಪ್ರಕಟಿತವಾಗಿದ್ದ ಎಲ್ಲ ಲೇಖನಗಳನ್ನು ಗಂಥಗಳನ್ನು 
ಪರಾಮರ್ಶಿಸಿ ಸಾಧ್ಯವಾದಷ್ಟರಮಟ್ಟಿಗೆ ನನ್ನ ಇತಿಮಿತಿಯಲ್ಲಿ ಚನ್ನಪಟ್ಟಣ ತಾಲ್ಲೂಕಿನ ಸಾಂಸ್ಕೃತಿಕ 


ಪರಂಪರೆಯನ್ನು ಕುರಿತು ಸಮಗವಾದ ಚಿತ್ರಣವನ್ನು ಈ ಮಹಾಪ್ರಬಂಧದಲ್ಲಿ ಕಟ್ಟಿಕೊಡುವ ಪ್ರಯತ್ನ 
ಮಾಡಲಾಗಿದೆ. 


ಚನ್ನಪಟ್ಟಣ ತಾಲ್ಲೂಕು ಬೆಟ್ಟಗುಡ್ಡಗಳಿಂದ ಕೂಡಿದ ಪ್ರದೇಶವಾದ್ದರಿಂದ ಆದಿಮಾನವನಿಗೆ 
ಯೋಗ್ಯ ವಾಸನೆಲೆಯಾಗಿತ್ತು ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ. ಪ್ರಸ್ತುತ ತಾಲ್ಲೂಕಿನ 
ಪ್ರಾಗೈತಿಹಾಸಿಕ ನೆಲೆಗಳನ್ನು ಪತ್ತೆಹಚ್ಚುವ ಕಾರ್ಯ ನಡೆದಿರುವುದು ತೀರಾಕಡಿಮೆ ಎನ್ನಬಹುದು. 
ಆದ್ದರಿಂದ ಈ ತಾಲ್ಲೂಕಿನೆಲ್ಲೆಡೆ ಪ್ರಾಗೈತಿಹಾಸಿಕ ನೆಲೆಯ ಶೋಧಕಾರ್ಯ ಕೈಗೊಂಡರೆ ಬೆಳಕಿಗೆ 
ಬಾರದ ಹತ್ತಾರು ಆದಿಮಾನವನ ನೆಲೆಗಳನ್ನು ಪತ್ತೆಹಚ್ಚಬಹುದು. 


ತಾಲ್ಲೂಕಿನಲ್ಲಿರುವ ಶಾಸನಗಳಿಗೆ ಸಂಬಂಧಿಸಿದಂತೆ ಒಂದು ನೂರು ವರ್ಷಗಳ ಹಿಂದೆ 
ಬಿ.ಎಲ್‌.ರೈಸ್‌ ಅವರು ಮಾಡಿದ ಕಾರ್ಯವನ್ನು ಹೊರತುಪಡಿಸಿ, ತದನಂತರದಲ್ಲಿ ಅಪ್ರಕಟಿತ 
ಶಾಸನಗಳನ್ನು ಪತ್ತೆಹಚ್ಚುವ ಕಾರ್ಯ ಸಮಗವಾಗಿ ನಡೆದಿಲ್ಲ. ಆದ್ದರಿಂದ ತಾಲ್ಲೂಕಿನಾದ್ಯಂತ 
ಸೂಕ್ಷ್ಮವಾಗಿ ಕ್ಷೇತ್ರ ಪರಿವೀಕ್ಷಣೆ ನಡೆಸಿದರೆ ಇನ್ನೂ ಅಪ್ರಕಟಿತ ಶಾಸನಗಳು ದೊರೆಯುವ 
ಸಾಧ್ಯತೆಯಿದೆ. ಅವುಗಳಲ್ಲವನ್ನು ಸಂಶೋಧಿಸಿ ಪ್ರಕಟಿಸಿದರೆ, ಈ ತಾಲ್ಲೂಕು ತನ್ಮೂಲಕ ಕರ್ನಾಟಕದ 
ರಾಜಕೀಯ ಮತ್ತು ಸಾಂಸ್ಕೃತಿಕ ಚರಿತ್ರೆಯ ಪುನಾರಚನೆಗೆ ಹೊಸ ಆಕರ ಸಾಮಗಿಯನ್ನು 
ಒದಗಿಸಿದಂತಾಗುತ್ತದೆ. 


ತಾಲ್ಲೂಕಿನಾದ್ಯಂತ ಇರುವ ಎಲ್ಲ ಪ್ರಾಚೀನ ದೇವಾಲಯಗಳ ಪರಿಸರದಲ್ಲಿ ಉತ್ಪನನ 
ಹಾಗೂ ಪರಿವೀಕ್ಷಣೆ ಮೂಲಕ ಅಂದಿನ ಕಾಲದ ದೇವಾಲಯಗಳ ನಿರ್ಮಾಣ ವಿಧಾನ, ವಾಸ್ತುಶಿಲ್ಪ 
ರಚನೆ ಕುರಿತಂತೆ ಸೂಕ್ಷ್ಮ ಅಧ್ಯಯನ ಕೈಗೊಳ್ಳಬಹುದು. ತಾಲ್ಲೂಕಿನಲ್ಲಿರುವ ಹಲವು ಮಠಗಳಲ್ಲಿ 
ಹಾಗೂ ಖಾಸಗಿ ಸಂಗಹಗಳಲ್ಲಿರುವ ತಾಳೆಗರಿಗಳು ಹಾಗೂ ಕಾಗದದ ಹಸ್ತಪ್ರತಿಗಳನ್ನು ಪತ್ತೆಹಚ್ಚಿ 


ಸಂಗಹಿಸಿ ಶಾಸೀಯವಾಗಿ ಸಂಪಾದಿಸಿ ಪ್ರಕಟಿಸುವ ಕೆಲಸ ನಡೆಯಬೇಕಾಗಿದೆ. 
9) 


ಚನ್ನಪಟ್ಟಣ ತಾಲ್ಲೂಕಿನ ಜಾನಪದ ಕ್ಷೇತ್ರದ ಬಗ್ಗೆ ಒಂದಷ್ಟು ಕಾರ್ಯಗಳು ನಡೆದಿದ್ದರೂ, ಈ 
ಕ್ಷೇತದಲ್ಲಿ ಇನ್ನೂ ಹೆಚ್ಚಿನ ಸಂಶೋಧನೆಗೆ ಅವಕಾಶವಿದೆ. ಇಂದಿಗೂ ಗಾಮೀಣ ಭಾಗದಲ್ಲಿರುವ 
ಜಾನಪದ ಕಲೆಗಳು, ಹಬ್ಬಗಳು, ಆಚರಣೆಗಳು, ನಂಬಿಕೆಗಳು, ಸಂಪ್ರದಾಯಗಳು, ಜಾನಪದ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 462 


ವೈದ್ಯಪದ್ಧತಿ, ಒಗಟುಗಳು, ಬೈಗುಳಗಳು ಮೊದಲಾದವುಗಳನ್ನು ಕುರಿತು ಅಧ್ಯಯನ 
ಕೈಗೊಳ್ಳಬಹುದು. 


ರಾಜಧಾನಿ ಬೆಂಗಳೂರಿಗೆ ಹತ್ತಿರವಾಗಿದ್ದರೂ ಚನ್ನಪಟ್ಟಣ ತಾಲ್ಲೂಕಿನ ಗ್ರಾಮೀಣ ಜನರು 
ಆಡುವ ಕನ್ನಡ ಭಾಷೆಯಲ್ಲಿ ಸಾಕಷ್ಟು ವೈವಿಧ್ಯಗಳಿವೆ. ಅವುಗಳನ್ನು ಗುರುತಿಸಿ ತಾಲ್ಲೂಕಿನ ಜನರ 
ಭಾಷಿಕ ಅಧ್ಯಯನ ಕೈಗೊಳ್ಳಬಹುದು. ಜೊತೆಗೆ ಪ್ರಕಟಿತ ಶಾಸನಗಳನ್ನು ಕುರಿತಂತೆ ಭಾಷಿಕ 
ಅಧ್ಯಯನ ನಡೆಸಬಹುದು. ಶಾಸನೋಕ್ತ ಸ್ಥಳನಾಮಗಳನಲ್ಲದೇ., ಉಳಿದ ಸ್ಥಳನಾಮಗಳ ಕುರಿತಂತೆ 
ಇರುವ ಐತಿಹ್ಯ, ಸ್ಥಳಪುರಾಣಗಳನ್ನು ಆಧರಿಸಿ ಒಟ್ಟಾರೆ ತಾಲ್ಲೂಕಿನ ಸ್ಥಳನಾಮಗಳ ಅಧ್ಯಯನ 
ಕೈಗೊಳ್ಳಬಹುದು. 


ಈ ಎಲ್ಲಾ ಅಂಶಗಳೂ ಒಂದೊಂದು ಪ್ರತ್ರೇಕವಾದ ಪಿಎಚ್‌.ಡಿ. ಮಹಾಪ್ರಬಂಧದ 
ಸಂಶೋಧನೆಯ ವಿಷಯಗಳಾಗಬಲ್ಲಂತಹ ಮಹತ್ವದ ವಿಚಾರಗಳಾಗಿವೆ. ಈ ಬಗ್ಗೆ ಮುಂದಿನ 
ಸಂಶೋಧಕರು ಗಮನ ಹರಿಸಬಹುದು. 


ಒಟ್ಟಾರೆ ಪ್ರಸ್ತುತ ಮಹಾಪ್ರಬಂಧದಲ್ಲಿ ಉಪಲಬ್ಧವಾಗಿರುವ ಚಾರಿತ್ರಿಕ ದಾಖಲೆಗಳಾದ ಶಿಲಾ 
ಹಾಗೂ ತಾಮ್ರ ಶಾಸನಗಳು, ಬಖ್ಯೆರುಗಳು, ಕೈಫಿಯತ್ತುಗಳು, ಶಿಷ್ಟಸಾಹಿತ್ಯ ಕೃತಿಗಳು, ಐತಿಹ್ಯಗಳು, 
ಸ್ಥಳಪುರಾಣಗಳು ಹಾಗೂ ಸ್ವತಃ ನನ್ನ ಕ್ಷೇತ್ರಕಾರ್ಯದ ಸಂದರ್ಭದಲ್ಲಿ ದೊರೆತ ಮಾಹಿತಿಗಳನ್ನು 
ಆಧರಿಸಿ ಚನ್ನಪಟ್ಟಣ ತಾಲ್ಲೂಕಿನ ಸಾಂಸ್ಕೃತಿಕ ಚರಿತ್ರೆಯನ್ನು ಪುನಾರಚಿಸಲಾಗಿದೆ. ಈ 
ಮಹಾಪ್ರಬಂಧವನ್ನು ನನ್ನ ಇತಿಮಿತಿಯಲ್ಲಿ ತಕ್ಕಮಟ್ಟಿಗೆ ಪರಿಪೂರ್ಣವಾಗಿ ರಚಿಸುವ ಪ್ರಯತ್ನ 
ಮಾಡಲಾಗಿದೆ. ಈ ಮಹಾಪ್ರಬಂಧದ ತಪ್ಪುಬಪುುಗಳನ್ನು ಪ್ರಾಜ್ಞರು ತಿಳಿಸಿದರೆ ಅವುಗಳನ್ನು 
ವಿನಮವಾಗಿ ಸ್ನೀಕರಿಸುತ್ತೇನೆ. 


LN 


10. 


11. 


12. 


13. 


14. 


15. 


ಗಂಥ ಸೂಚಿ 


ಅಪರ್ಣ. ಕೂ.ಸ. : ದೇವಾಲಯ ವಾಸ್ತುಶಿಲ್ಪ ಪರಿಚಯ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ, 1999. 

ಅಪ್ರಮೇಯ ಐಯ್ಯಂಗಾರ್ಯ ಶ್ರೀಜ್ಞಾನಮಣ್ಣಪ ಕ್ಷೇತ್ರಮಾಹಾತ್ಮ್ಯವು, ಜೆ.ಪಾರ್ಥಸಾರಧಿ 
ಅಯ್ಯಂಗಾರ್‌, ಬೆಂಗಳೂರು, 2000. 

ಅರಳುಮಲ್ಲಿಗೆ ಪಾರ್ಥಸಾರಥಿ (ಸಂ) : ಶ್ರೀಪಾದರಾಜ ಸಂಪುಟ, ರಾಘವೇಂದ್ರ ಪ್ರಕಾಶನ, 
ಬೆಂಗಳೂರು, 1987. 

ಕನ್ನಡ ರತ್ನಕೋಶ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು, 1994. 

ಕಪಟರಾಳ ಕೃಷ್ಣರಾಯರು : ಕರ್ನಾಟಕ ಲಾಕುಳಶೈವರ ಇತಿಹಾಸ, ಕನ್ನಡ ಸಂಶೋಧನ ಸಂಸ್ಥೆ, 
ಧಾರವಾಡ, 1955. 

ಕಲಬುರ್ಗಿ. ಎಂ.ಎಂ. : ಇಮ್ಮಡಿ ಚಿಕ್ಕಭೂಪಾಲನ ಸಾಂಗತ್ಯ, ಶ್ರೀ ಮುರುಘಾ ಮಠ, 
ಧಾರವಾಡ, 1977. 

ಕಲಬುರ್ಗಿ. ಎಂ.ಎಂ. : ಕನ್ನಡ ಸಂಶೋಧನ ಶಾಸ್ತ್ರ ಚೇತನ ಬುಕ್‌ ಹೌಸ್‌, ಬೆಂಗಳೂರು, 
1992. 

ಕಲಬುರ್ಗಿ. ಎಂ.ಎಂ. : ಕರ್ನಾಟಕದ ಕೈಫಿಯತ್ತುಗಳು, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ, 1994. 

ಕಲಬುರ್ಗಿ. ಎಂ.ಎಂ. : ಪ್ರಾಚೀನ ಕರ್ನಾಟಕದ ಆಡಳಿತ ವಿಭಾಗಗಳು, ಭಾಗ-1, ಪ್ರಸಾರಾಂಗ, 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 1999. 

ಕಲಬುರ್ಗಿ. ಎಂ.ಎಂ. : ಸಮಾಧಿ-ಬಲಿದಾನ-ವೀರ ಮರಣ ಸ್ಮಾರಕಗಳು, ಐಬಿಎಚ್‌ ಪ್ರಕಾಶನ, 
ಬೆಂಗಳೂರು, 1980. 

ಕಾಕೋಳು ರಾಘವೇಂದ್ರ : ಬ್ರಹ್ಮಜ್ಞಾನಿ ಶ್ರೀ ಬಹ್ಮಣ್ಯತೀರ್ಥರು, ಮುರಳಿ ಪ್ರಕಾಶನ, ಬೆಂಗಳೂರು, 
2003. 

ಕಾಕೋಳು ರಾಘವೇಂದ್ರ : ಹರಿದಾಸ ಸಾಹಿತ್ಯದ ಮೂಲ ಪುರುಷ ಶ್ರೀ ಶ್ರೀಪಾದರಾಜರು, 
ಮುರಳಿ ಪ್ರಕಾಶನ, ಬೆಂಗಳೂರು, 2002. 


ಕಾಳಸ್ಟಾಮಿ. ಹೆಚ್‌.ಎನ್‌. : ಚಿಕ್ಕಮಗಳೂರು ಜಿಲ್ಲೆಯ ಶಾಸನಗಳು - ಒಂದು ಸಾಂಸ್ಕೃತಿಕ 
ಅಧ್ಯಯನ, ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗ, ಮೈಸೂರು 
ವಿಶ್ವವಿದ್ಯಾನಿಲಯ, ಮೈಸೂರು, 2011. (ಅಪ್ರಕಟಿತ ಪಿಎಚ್‌.ಡಿ ಮಹಾಪ್ರಬಂಧ) 
ಕುಮಾರಸ್ವಾಮಿ. ಕೆ.ಎಸ್‌. : ಪ್ರಾಚೀನ ಕರ್ನಾಟಕದಲ್ಲಿ ಶಿಲ್ಪಾಚಾರಿಯರು ಒಂದು ಅಧ್ಯಯನ, 
ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು, 1996. 

ಕೂಡ್ಲೂರು ವೆಂಕಟಪ್ಪ : ಸ್ಥಳನಾಮ ವೀರರು, ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು, 2007. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 463 


16. 


17. 


18. 
19. 


20. 


21. 


22. 


23. 


24. 
25. 


26. 


27. 


28. 


29. 


30. 


31. 


32. 


33. 


34. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 464 


ಕೂಡ್ಲೂರು ವೆಂಕಟಪ್ಪ : ಕೂಡ್ಲೂರು - ಒಂದು ಸಾಂಸ್ಕೃತಿಕ ಅಧ್ಯಯನ, ಬೆಂಗಳೂರು 
ವಿಶ್ವವಿದ್ಯಾನಿಲಯ, ಬೆಂಗಳೂರು, 2005. (ಪಿಎಚ್‌.ಡಿ. ಮಹಾಪ್ರಬಂಧ) 

ಕೃಷ್ಣಯ್ಯ ಎಂ.ಎಚ್‌. ಮತ್ತು ಇತರರು (ಸಂ) : ಬೆಂಗಳೂರು ಕೆಂಪೇಗೌಡರ ವಂಶಸ್ಥರು, ಜನತಾ 
ಶಿಕ್ಷಣಂ ಸಂಸ್ಥೆ(ರಿ). ವಿವೇಕಾನಂದ ಕಾಲೇಜು, ಬೆಂಗಳೂರು, 1996. 

ಕೃಷ್ಣಪ್ಪ ಕೋಡಿಹಳ್ಳಿ. ನಂ. : ನಮ್ಮೂರು ನಮ್ಮ ಜನ, ಪ್ರತಿಪದ ಪ್ರಕಾಶನ, ಬೆಂಗಳೂರು, 2007. 

ಕೃಷ್ಣೇಗೌಡ.ಹೆಚ್‌ (ಸಂ) : ಕಣ್ಣಸಿರಿ (ಸ್ಪರಣ ಸಂಚಿಕೆ), ತಾಲ್ಲೂಕು ಕನ್ನಡ ಸಾಹಿತ್ಯ ಪರಿಷತ್ತು, 
ಚನ್ನಪಟ್ಟಣ, 201. 

ಕೃಷ್ಣರಾವ್‌. ಎಂ.ವಿ, ಕೇಶವಭಟ್ಟ ಎಂ. (ಸಂ). ಕರ್ನಾಟಕ ಇತಿಹಾಸ ದರ್ಶನ, ಕರ್ನಾಟಕ 
ಸಹಕಾರೀ ಪ್ರಕಾಶನ ಮಂದಿರ, ಬೆಂಗಳೂರು, 1970, 

ಕೆಂಪರಾಜ. ಎಸ್‌.ಎಚ್‌. : ಬೆಂಗಳೂರು ಜಿಲ್ಲಾ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ 
(ಕ್ರಿಶ.350ರಿಂದ 1700ರವರೆಗೆ, ಇತಿಹಾಸ ವಿಭಾಗ, ಬೆಂಗಳೂರು ವಿಶ್ವವಿದ್ಯಾನಿಲಯ, 
ಬೆಂಗಳೂರು, 2009 (ಅಪ್ರಕಟಿತ ಪಿಎಚ್‌.ಡಿ ಮಹಾಪ್ರಬಂಧ) 

ಕೈದಾಳ ರಾಮಸ್ತಾಮಿ ಗಣೇಶ (ಸಂ) : ಶಾಸನ ಸರಸ್ಪತಿ, ಕರ್ನಾಟಕ ಇತಿಹಾಸ ಸಂಶೋಧನ 
ಮಂಡಲ, ಧಾರವಾಡ, 2008. 

ಕೊಟ್ರಯ್ಯ. ಸಿ.ಟಿ.ಎಂ. : ವಿಜಯನಗರ ಸಾಮ್ರಾಜ್ಯದ ನೀರಾವರಿ ವ್ಯವಸ್ಥೆ, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾನಿಲಯ, ಹಂಪಿ, 2005. 

ಕೊರಟಿ ಶ್ರೀನಿವಾಸರಾವ್‌ : ಶ್ರೀ ಶ್ರೀಪಾದರಾಜರು, ಭಾಗ್ಯಲಕ್ಷ್ಮೀ ಪ್ರಕಾಶನ, ಬೆಂಗಳೂರು, 2003. 
ಗೀತಾಚಾರ್ಯ. ನಾ. (ಸಂ) : ಚನ್ನಪಟ್ಟಣದ ಅಹೋಬಲದಾಸರ ಕೀರ್ತನೆಗಳು, ನಾರಾಯಣ 
ಶರ್ಮ ಸಂಸ್ಕೃತಿ ಕೇಂದ್ರ, ಬೆಂಗಳೂರು, 2007. 

ಗುಡ್ಡದೇಶ್ವರಪ್ಪ. ಎಚ್‌. : ಬೆಂಗಳೂರು ಜಿಲ್ಲೆಯ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪೂಜಾ 
ಪ್ರಕಾಶನ, ಚಿತ್ರದುರ್ಗ, 2010. 

ಗೋಪಾಲ್‌. ಬಾ.ರಾ : ಕರ್ನಾಟಕದಲ್ಲಿ ಶ್ರೀರಾಮಾನುಜಾಚಾರ್ಯರು, ಪ್ರಸಾರಾಂಗ, ಮೈಸೂರು 
ವಿಶ್ವವಿದ್ಯಾನಿಲಯ, ಮೈಸೂರು, 1984. 

ಗೋಪಾಲ್‌. ಆರ್‌. (ಸಂ): ನಾಡಪ್ರಭು ಕೆಂಪೇಗೌಡರ ಜೀವನ ಮತ್ತು ಸಾಧನೆಗಳು. ಪ್ರಾಚ್ಯವಸ್ತು 
ಮತ್ತು ಸಂಗಹಾಲಯಗಳ ನಿರ್ದೇಶನಾಲಯ, ಮೈಸೂರು, 2010. 

ಗೋಪಾಲ್‌. ಆರ್‌. (ಸಂ) : ಮಂಡ್ಯ ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ, ಪ್ರಾಚ್ಯವಸ್ತು ಮತ್ತು 
ಸಂಗ್ರಹಾಲಯಗಳ ನಿರ್ದೇಶನಾಲಯ, ಮೈಸೂರು, 2008. 

ಗೋಪಾಲರಾವ್‌. ಎಚ್‌.ಎಸ್‌. (ಸಂ) : ನಾಗಾಭಿನಂದನ (ಶ್ರೀ ಎಂ.ಜಿ.ನಾಗರಾಜ್‌ ಅಭಿನಂದನ 


ಗಂಥ). ಎಂ.ಜಿ.ನಾಗರಾಜ್‌ ಅಭಿನಂದನ ಸಮಿತಿ, ಬೆಂಗಳೂರು, 1994. 


ಗೋಪಾಲರಾವ್‌. ಎಚ್‌.ಎಸ್‌, ಅಬ್ದುಲ್‌ ಬಷೀರ್‌. ಜಿ. (ಸಂ) : ಕನಕ ಸರಿ (ಸರಣ ಸಂಚಿಕೆ), 
ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು, 1999. 

ಚಂದಪೂಜಾರಿ. ಎಂ. : ಸಂಶೋಧಕರು ಮತ್ತು ಕ್ಷೇತಕಾರ್ಯ, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾನಿಲಯ, ಹಂಪಿ, 2005. 

ಚಿಕ್ಕಪುಟ್ಟೇಗೌಡ. ಬಿ.ಟಿ. (ಸಂ) : ಹೊಳೆಸಾಲು (ಸರಣ ಸಂಚಿಕೆ), ಜಿಲ್ಲಾ ಕನ್ನಡ ಸಾಹಿತ್ಯ 
ಪರಿಷತ್ತು, ರಾಮನಗರ, 2011. 

ಚಿಕ್ಕಪುಟ್ಟೇಗೌಡ. ಬಿ.ಟಿ. (ಸಂ) : ಹೆಗೇವು (ರಾಮನಗರ ಜಿಲ್ಲಾಜಾನಪದ ಕೃತಿ), ಜಿಲ್ಲಾ ಕನ್ನಡ 
ಸಾಹಿತ್ಯ ಪರಿಷತ್ತು ರಾಮನಗರ, 2011. 


35, 


36. 


37. 


38. 


39. 


40. 


4]. 


42. 


43. 


44. 


45. 


46. 


47. 


48. 


49. 


50. 


51. 


2, 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 465 


ಜೆದಾನಂದಮೂರ್ತಿ. ಎಂ. : ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಸ್ಪಪ್ಪ ಬುಕ್‌ ಹೌಸ್‌, 
ಬೆಂಗಳೂರು, 2008. 

ಚಿದಾನಂದಮೂರ್ತಿ. ಎಂ. : ಹೊಸತು ಹೊಸತು, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾನಿಲಯ, 
ಹಂಪಿ, 1993. 


ಚಿದಾನಂದಮೂರ್ತಿ. ಎಂ. : ವೀರಗಲ್ಲು ಮತ್ತು ಮಾಸ್ತಿಗಲ್ಲು ಇ.ಬಿ.ಹೆಜ್‌. ಪ್ರಕಾಶನ, 
ಬೆಂಗಳೂರು, 1984. 
ಚಿದಾನಂದಮೂರ್ತಿ. ಎಂ. : ಕರ್ನಾಟಕ ಸಂಸ್ಕೃತಿ, ಕನ್ನಡ ಸಾಹಿತ್ಯ ಪರಿಷತ್ತು 
ಬೆಂಗಳೂರು,2008. 
ಚಿದಾನಂದಮೂರ್ತಿ. ಎಂ. : ವೀರಗಲ್ಲುಗಳು ಮತ್ತು ಮಾಸ್ತಿಕಲ್ಲುಗಳು, ಕನ್ನಡ ಸಾಹಿತ್ಯ ಪರಿಷತ್ತು, 


ಬೆಂಗಳೂರು, 1984. 
ಚಿನ್ನಸ್ತಾಮಿ ಸೋಸಲೆ. ಎನ್‌. : ವಸಾಹತು ಕಾಲಘಟ್ಟದ ಮೈಸೂರು ಸಂಸ್ಥಾನ, ಪ್ರಸಾರಾಂಗ, 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 2010. 


ಚಿನ್ನಸ್ಪಾಮಿ ಸೋಸಲೆ. ಎನ್‌. : ಸಾಮ್ರಾಜ್ಯ ಮತ್ತು ಸಂಸ್ಥಾನ, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ, 2004. 
ಚೆನ್ನಕ್ಕ ಪಾವಟೆ : ಶಾಸನಗಳಲ್ಲಿ ಕರ್ನಾಟಕದ ಸ್ತೀಸಮಾಜ, ಪ್ರಸಾರಾಂಗ, ಕರ್ನಾಟಕ 


ವಿಶ್ವವಿದ್ಯಾಲಯ, ಧಾರವಾಡ, 1990. 

ಚೆನ್ನಕ್ಕ ಪಾವಟಿ : ಕರ್ನಾಟಕ ಶಾಸನೋಕ್ತ ಮಹಿಳೆ ಸಮೀಕ್ಷೆ -ಸಂಸ್ಕೃತಿ, ಕರ್ನಾಟಕ ಇತಿಹಾಸ 
ಸಂಶೋಧನ ಮಂಡಲ, ಧಾರವಾಡ, 2008. 

ಜಯಮ್ಮ ಕರಿಯಣ್ಣ. ಎಚ್‌. : ನೊಳಂಬರ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಕರ್ನಾಟಕ 
ಇತಿಹಾಸ ಸಂಶೋಧನ ಮಂಡಲ, ಧಾರವಾಡ, 2008. 

ಜೋಷಿ. ಶಂ.ಬಾ. : ಕರ್ನಾಟಕ ಸಂಸ್ಕೃತಿಯ ಪೂರ್ವಪೀಠಿಕೆ, ಸಮಾಜ ಪುಸ್ತಕಾಲಯ, 
ಧಾರವಾಡ, 1966. 

ತಮಿಳ್‌ ಸೆಲ್ಪಿ : ಗಂಗರ ಶಾಸನಗಳು ಒಂದು ಅಧ್ಯಯನ, ಕನ್ನಡ ಅಧ್ಯಯನ ಕೇಂದ್ರ, 
ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು, 2002. (ಪಿಎಚ್‌.ಡಿ ಅಪ್ರಕಟಿತ ಮಹಾಪ್ರಬಂಧ) 
ತಿಪ್ಪೇರುದಸ್ತಾಮಿ. ಎಚ್‌. : ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ, ಡಿ.ವಿ.ಕೆ. ಮೂರ್ತಿ, ಮೈಸೂರು, 
2007. 

ತಿಪ್ಪೇರುದಸ್ಥಾಮಿ. ಎಚ್‌. : ದಕ್ಷಿಣ ಭಾರತದ ಇತಿಹಾಸ, ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು, 
1984. 

ದೀಕ್ಷಿತ್‌. ಜಿ.ಎಸ್‌, ವಿಶ್ಲೇಶ್ವರ. ಎಂ.ವಿ. : ಸಂಗಮರ ಕಾಲದ ವಿಜಯನಗರ, ಬಿ.ಎಂ.ಶ್ರೀ.ಪ್ರಶಿಷ್ಠಾನ, 
ಬೆಂಗಳೂರು, 1988. 

ದೇಜಗೌ : ಸ್ಥಳನಾಮ ವ್ಯಾಸಂಗ, ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ, 
ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು, 201. 

ದೇವರಕೊಂಡಾರೆಡ್ಡಿ : ಗಂಗರ ಶಿಲ್ಲಕಲೆ, ಕರ್ನಾಟಕ ಶಿಲ್ಲಕಲಾ ಅಕಾಡೆಮಿ, ಬೆಂಗಳೂರು, 
2008. 

ದೇವರಕೊಂಡಾರೆಡ್ಡಿ : ತಲಕಾಡಿನ ಗಂಗರ ದೇವಾಲಯಗಳು ಒಂದು ಅಧ್ಯಯನ, ಕನ್ನಡ ಸಾಹಿತ್ಯ 
ಪರಿಷತ್ತು, ಬೆಂಗಳೂರು, 1994. 


53. 


54. 


55. 


56. 


57. 


58. 


59. 


60. 


61. 


62. 


63. 


64. 


65. 


66. 


67. 


68. 


69. 


70. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 466 


ದೇವರಕೊಂಡಾರೆಡ್ಡಿ : ಕರ್ನಾಟಕದ ಶಾಸನಗಳಲ್ಲಿ ಶಾಪಾಶಯಗಳು, ಕರ್ನಾಟಕ ಇತಿಹಾಸ 
ಸಂಶೋಧನ ಮಂಡಲ, ಧಾರವಾಡ, 2008. 

ದೇಸಾಯಿ. ಪಿ.ಬಿ. : ಕನ್ನಡ ನಾಡಿನ ಶಾಸನಗಳು, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ, 
1961. 

ನರಸಿಂಹಾಚಾರ್‌. ಎಸ್‌.ಜಿ. ಮತ್ತು ರಾಮಾನುಜೈಯಂಗಾರ್‌. ಆರ್‌.ಜಿ. (ಸಂ) : ಚಿಕ್ಕದೇವರಾಜ 
ವಿಜಯಂ, ಕರ್ಣಾಟಕ ಕಾವ್ಯಮಂಜರಿ ಮಾಲೆ, ಮೈಸೂರು, 1896. 

ನರಸಿಂಹಮೂರ್ತಿ. ಎ.ವಿ. : ಕರ್ನಾಟಕ ನಾಣ್ಯ ಪರಂಪರೆ, ಕನ್ನಡ ಪುಸ್ತಕ ಪ್ರಾಧಿಕಾರ, 
ಬೆಂಗಳೂರು, 2003. 

ನಂಜುಂಡಸ್ತಾಮಿ. ಎ.ಎಸ್‌. : ಕರ್ನಾಟಕದ ಪಾಳೇಗಾರರು ಮತ್ತು ಒಡೆಯರ ಇತಿಹಾಸ, ಸಮಾಜ 
ಪುಸ್ತಕಾಲಯ, ಧಾರವಾಡ, 1986. 

ನಂಜುಂಡಸ್ವಾಮಿ. ಎಸ್‌. : ಮಂಡ್ಯ ಜಿಲ್ಲೆಯ ಶಾಸನಗಳು-ಒಂದು ಅಧ್ಯಯನ, ಕನ್ನಡ ಅಧ್ಯಯನ 
ಮತ್ತು ಸಂಶೋಧನಾ ವಿಭಾಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು, 
2012. (ಪಿಎಚ್‌.ಡಿ ಅಪ್ರಕಟಿತ ಮಹಾಪ್ರಬಂಧ) 

ನಾಗೇಶ. ಎಚ್‌.ವಿ. (ಸಂ) : ಬರಹಬಾಗಿನ (ಹಂಪನಾ ಅವರ ಅಭಿನಂದನ ಗಂಥ), ಸಹನಾ 
ಪ್ರಕಾಶನ, ಶಿವಮೊಗ್ಗ, 1996. 

ನಾಯಕ ಹಾ.ಮಾ. (ಸಂ) : ಕರ್ನಾಟಕ ವಿಷಯ ವಿಶ್ವಕೋಶ, ಪ್ರಸಾರಾಂಗ, ಮೈಸೂರು 
ವಶ್ವವಿದ್ಯಾನಿಲಯ, ಮೈಸೂರು, 1979. 

ನೇಗಿನಹಾಳ. ಎಂ.ಬಿ. : ಪ್ರಾಚೀನ ಕನ್ನಡ ಶಾಸನಗಳ ಭಾಷಿಕ ಮತ್ತು ಸಾಹಿತ್ಯಕ ಅಧ್ಯಯನ, 
ಪ್ರಸಾರಾಂಗ ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡ, 1982. 

ಪರಮಶಿವಮೂರ್ತಿ. ಡಿ.ವಿ. : ಪೆಣ್ಣ್ಣುಯ್ಯಲ್‌, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 
2010. 

ಪರಮಶಿವಮೂರ್ತಿ. ಡಿ.ವಿ. (ಸಂ) : ಪ್ರೌಢದೇವರಾಯನ ಶಾಸನಗಳು, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ, 2007. 

ಪರಮಶಿವಮೂರ್ತಿ. ಡಿ.ವಿ. : ತುಜುಗೋಳ್‌ ಸಂಕಥನ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ, 2011. 

ಪರಮಶಿವಮೂರ್ತಿ. ಡಿ.ಎ. : ಕನ್ನಡ ಶಾಸನಶಿಲ್ಲ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ, 1999. 

ಪಂಚಮುಖಿ. ಆರ್‌.ಎಸ್‌. : ಕರ್ನಾಟಕದ ಶಾಸನಗಳು, ಕನ್ನಡ ಸಂಶೋಧನ ಸಂಸ್ಥೆ, ಕರ್ನಾಟಕ 
ವಿಶ್ವವಿದ್ಯಾನಿಲಯ, ಧಾರವಾಡ, 1981. 

ಪಂಚಮುಖಿ. ಆರ್‌.ಎಸ್‌. : ಕರ್ನಾಟಕ ಅತಿಹಾಸ, ಸಂಪುಟ-1, ಕನ್ನಡ ಸಾಹಿತ್ಯ ಪರಿಷತ್ತು 
ಬೆಂಗಳೂರು, 1967. 

ಪಂಚಮುಖಿ. ಆರ್‌.ಎಸ್‌. : ಕರ್ನಾಟಕದ ಹರಿದಾಸ ಸಾಹಿತ್ಯ ಕನ್ನಡ ಸಾಹಿತ್ಯ ಪರಿಷತ್ತು 
ಬೆಂಗಳೂರು, 1952. 

ಪ್ರಭಾಕರ್‌. ಎಂ.ಎನ್‌. : ದೇವಾಲಯ ವಾಸ್ತು, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 
2011. 

ಪಾರ್ಥ ಅಂಕನಹಳ್ಳಿ : ರಾಮನಗರ ಜಿಲ್ಲೆಯ ಜಾತ್ರೆಗಳು, ಅಂಕನಹಳ್ಳಿ ಪ್ರಕಾಶನ, ರಾಮನಗರ, 
2010. 


71. 


72. 


73, 


74. 


75. 


76. 


77. 


78. 
79, 


80. 


81. 


82. 


83. 


84. 


85. 


86. 


87. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 467 


ಪಾರ್ಥ ಅಂಕನಹಳ್ಳಿ : ರಾಮನಗರ : ಒಂದು ಸಾಂಸ್ಕೃತಿಕ ಅಧ್ಯಯನ, ಅಂಕನಹಳ್ಳಿ ಪ್ರಕಾಶನ, 
ರಾಮನಗರ, 2008. 

ಪುಟ್ಟರಾಜು. ಎಂ.ಪಿ. : ಬೆಂಗಳೂರು ಜಿಲ್ಲೆಯ ಐತಿಹಾಸಿಕ ಪ್ರವಾಸಿ ತಾಣಗಳು, ಇತಿಹಾಸ 
ವಿಭಾಗ, ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು, 2010. (ಪಿಎಚ್‌.ಡಿ ಅಪ್ರಕಟಿತ 
ಮಹಾಪ್ರಬಂಧ) 

ಬಸವರಾಜ ಕಲ್ಲುಡಿ : ಮಹಾಸತಿ ಆಚರಣೆ : ಒಂದು ಅಧ್ಯಯನ, ಪ್ರಸಾರಾಂಗ, ಬೆಂಗಳೂರು 
ವಿಶ್ವವಿದ್ಯಾಲಯ, ಬೆಂಗಳೂರು, 1985. 

ಬೆಟಗೇರಿ ಕೃಷ್ಣಶರ್ಮ : ಕರ್ನಾಟಕ ಜನಜೀವನ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ 
ಸರ್ಕಾರ, ಬೆಂಗಳೂರು, 1983. 

ಬೈರೇಗೌಡ. ಎಂ, ತಿಮ್ಮಯ್ಯ. ತಾ.ಸಿ. (ಸಂ) : ಅರ್ಕಾವತಿ(ಸರಣ ಸಂಚಿಕೆ), ಕನ್ನಡ ಸಾಹಿತ್ಯ 
ಪರಿಷತ್ತು, ಬೆಂಗಳೂರು, 1999. 

ಬೊಮ್ಮೇಗೌಡ. ಪರುಷ. ಇ ಚನ್ನಪಟ್ಟಣ ತಾಲ್ಲೂಕಿನ ಸ್ಥಳನಾಮಗಳು-ಒಂದು ಅಧ್ಯಯನ, ಕನ್ನಡ 
ಅಧ್ಯಯನ ಕೇಂದ್ರ, ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು, 1995. (ಎಂ.ಫಿಲ್‌ 
ಪದವಿಗಾಗಿ ಸಲ್ಲಿಸಿದ ಅಪ್ರಕಟಿತ ನಿಬಂಧ) 

ಭೋಯಿ. ಮ.ಬಾ. (ಸಂ) : ಚಿಕ್ಕದೇವರಾಯ ವಂಶಾವಳಿ, ಕನ್ನಡ ಸಾಹಿತ್ಯ ಪರಿಷತ್ತು 
ಬೆಂಗಳೂರು. 1981. 

ಮಂಜುನಾಥ. ಎಂ.ಜಿ. : ಶಾಸನ ಪರಿಶೋಧನೆ, ವಿಜಯಲಕ್ಷ್ಮೀ ಪ್ರಕಾಶನ, ಮೈಸೂರು, 2008. 
ಮಂಜುನಾಥ. ಎಂ.ಜಿ. : ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸ, ಸುಮುಖ ಬುಕ್‌ ಹೌಸ್‌, 
ಬೆಂಗಳೂರು, 2009. 

ಮಂಜುನಾಥ. ಎಂ.ಜಿ, ಗೋಪಾಲಕೃಷ್ಣರಾವ್‌ ಕೆ.ಜಿ. (ಸಂ) : ಮಾಧ್ಯಮಠಗಳ ಶಾಸನಗಳು, 
ಸಂಪುಟ-1, ಜಗದ್ಗುರು ಶ್ರೀಮನ್ನಧ್ವಾಚಾರ್ಯ ಮೂಲಮಹಾಸಂಸ್ಥಾನ 
ಶ್ರೀರಾಘವೇಂದಸ್ಪಾಮಿಗಳವರ ಮಠ, ಮಂತ್ರಾಲಯ, 2004. 

ಮಂಜುನಾಥ. ಎಂ.ಜಿ. : ನಿಸಿದಿ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ವಿಜಯಲಕ್ಷ್ಮೀ ಪ್ರಕಾಶನ, 
ಮೈಸೂರು, 2010. 

ಮಂಜುನಾಥ. ಎಂ.ಜಿ. : ಮಾಸ್ತಿಕಲ್ಲು, ವೀರಗಲ್ಲು ಮತ್ತು ನಿಸಿದಿ ಶಾಸನಗಳು, ಪ್ರಸಾರಾಂಗ, 
ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು, 201. 

ಮಂಜುನಾಥ. ಎಂ.ಜಿ, ದೇವರಾಜಸ್ತಾಮಿ. ಜಿಕೆ. : ಕನ್ನಡ ಲಿಪಿ ವಿಕಾಸ, ಜಗದ್ಗುರು ಶ್ರೀ 
ಮನ್ನಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಶ್ರೀ ರಾಘವೇಂದಸ್ವಾಮಿಗಳವರ ಮಠ, 
ಮಂತ್ರಾಲಯ, 2004. 

ಮಂಜುನಾಥ. ಸಿ.ಯು. : ಶಾಸನಗಳು ಮತ್ತು ಕರ್ನಾಟಕ ಸಂಸ್ಕೃತಿ, ಚಿತ್ಯಲಾ ಪ್ರಕಾಶನ, ಕುಪ್ಪಂ, 
2012. 

ಮಂಜುನಾಥ. ಎಂ.ಕೆ, ಚಂದ್ರಶೇಖರ. ಜಿ. : ಶಾಸನ ದೀವಿಗೆ, ಅನ್ನದಾನಿ ಭೈರವ ಪ್ರಕಾಶನ, 
ಬೆಂಗಳೂರು, 2013. 


ಮಂಜುನಾಥ, ಎಂತ: ಕಾಮನಗರ ಜಲ್ಲೆಯ ಸಾಂಸ್ಕತಿಕ ಪರಂಪರ ಕಾರ್ತಿಕ್‌ ಎಂಟರಪೈಸಸ್‌ 


ಮೈಸೂರು, 2015. 


ಮುದ್ದಾಚಾರಿ. ಬಿ. : ಮರಾಠರ ಅತಿಕ್ರಮಣ ಮೈಸೂರಿನ ಪ್ರತಿಭಟನೆ, ಕುವೆಂಪು ಕನ್ನಡ 
ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು, 2001. 


88. 
89. 


90. 


9]. 


92. 


93. 


94. 


95. 


96. 


97. 
98. 


99. 


100. 


101. 


102. 


103. 


104. 


105. 


106. 


107. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 468 


ಮುನಿರಾಜಪ್ಪ : ಮಾಗಡಿ ಸೀಮೆ, ಇತಿಹಾಸ-ಸಂಸ್ಕೃತಿ, ಸ್ಫೂರ್ತಿ ಪ್ರಕಾಶನ, ಮಾಗಡಿ, 2005. 
ಮೂರ್ತಿ. ಕೆ.ಎಲ್‌.ಎನ್‌. : ಕರ್ನಾಟಕದ ಕಲೆ ಮತ್ತು ವಾಸುಶಿಲ್ಲ ರಂಜಿತಾ ಪ್ರಕಾಶನ, 
ತುಮಕೂರು, 1998. 

ಮೈಸೂರು ನಾಗರಾಜ ಶರ್ಮಾ : ಹೊಯ್ದಳ ಶಿಲ್ಪದಲ್ಲಿ ಶಿವ, ಪ್ರಸಾರಾಂಗ, ಮೈಸೂರು 
ವಿಶ್ವವಿದ್ಯಾನಿಲಯ, ಮೈಸೂರು, 2010. 

ಮೋಹನ್‌ಕೃಷ್ಣ ರೈ. ಕೆ. : ಪ್ರಭುತ್ವ ಮತ್ತು ಜನತೆ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 
2004. 

ಯಾಮುನಾಚಾರ್ಯ. ಎಂ. : ಆಳ್ದಾರರುಗಳು, ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ, 
1974. 

ರಹಮತ್‌ ತರೀಕೆರೆ : ಕರ್ನಾಟಕದ ನಾಥಪಂಥ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾನಿಲಯ, 
ಹಂಪಿ, 2009. 

ರಹಮತ್‌ ತರೀಕೆರೆ : ಸಾಂಸ್ಕೃತಿಕ ಅಧ್ಯಯನ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಬೆಂಗಳೂರು, 
2008. 

ರಂಗಸ್ಪಾಮಿ. ಕೆಸಿ. : ಚನ್ನಪಟ್ಟಣ ತಾಲ್ಲೂಕು ಗ್ರಾಮದೇವತೆಗಳ ಸಮಾಜೋ-ಸಾಂಸ್ಕೃತಿಕ 
ಅಧ್ಯಯನ, ಮಾನಸ ಪ್ರಕಾಶನ, ಬೆಂಗಳೂರು, 2007. 

ರವಿ ಕೋರಿಶೆಟ್ಟರ್‌ : ಕನ್ನಡನಾಡಿನ ವಾಸ್ತುಶಿಲ್ಪ, ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ 
ವಿಭಾಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು, 2010. 

ರಾಗೌ, ಕನ್ನಡ ಕಾವ್ಯಗಳಲ್ಲಿ ಐತಿಹಾಸಿಕ ವಿಚಾರಗಳು, ಚಿತ್ರಕೂಟ, ಮೈಸೂರು, 1992. 
ರಾಜಾರಾಮ ಹೆಗಡೆ : ಲೌಕಿಕ-ಅಲೌಕಿಕ ಆನಂದಕಂದ ಗಂಥಮಾಲೆ, ಮಲ್ಲಾಡಿಹಳ್ಳಿ, 2001. 


ರಾಜೇಶ್ವರಿಗೌಡ. ಕೆ. : ಆದಿಚುಂಚನಗಿರಿ - ಒಂದು ಸಾಂಸ್ಕೃತಿಕ ಅಧ್ಯಯನ, ಆದಿಚುಂಚನಗಿರಿ 
ಮಹಾಸಂಸ್ಥಾನ ಮಠ, ಆದಿಚುಂಚನಗಿರಿ, ಮಂಡ್ಯ ಜಿಲ್ಲೆ, 2001. 
ರಾಮನಗರ ಜಿಲ್ಲಾ ಅಂಕಿ ಅಂಶಗಳ ನೋಟ 2010-2011, ಜಿಲ್ಲಾ ಸಂಖ್ಯಾ 
ಸಂಗಹಣಾಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ, ರಾಮನಗರ ಜಿಲ್ಲೆ, 2011. 
ರಾಮಕೃಷ್ಣ. ಕೆ.ಆರ್‌, ಕ್ಯಾತನಹಳ್ಳಿ ರಾಮಣ್ಣ : ಕ್ಷೇತ್ರಕಾರ್ಯದ ತತ್ವಗಳು, ಪ್ರಾಚ್ಯವಸ್ತು ಮತ್ತು 
ಸಂಗಹಾಲಯಗಳ ನಿರ್ದೇಶನಾಲಯ, ಕರ್ನಾಟಕ ಸರ್ಕಾರ, ಬೆಂಗಳೂರು, 2003. 
ರಾಮಚೆಂದರಾವ್‌. ಎಸ್‌.ಕೆ. : ಕನ್ನಡ ನಾಡಿನ ಧಾರ್ಮಿಕ ಪರಂಪರೆ, ಕನ್ನಡ ಮತ್ತು ಸಂಸ್ಕೃತಿ 
ನಿರ್ದೇಶನಾಲಯ, ಬೆಂಗಳೂರು, 1983. 
ರಾಮಚಂದ್ರರಾವ್‌. ಎಸ್‌.ಕೆ. : ಮೂರ್ತಿಶಿಲ್ಪ ನೆಲೆ ಹಿನ್ನಲೆ, ಪ್ರಸಾರಾಂಗ, ಬೆಂಗಳೂರು 
ವಿಶ್ವವಿದ್ಯಾಲಯ, ಬೆಂಗಳೂರು, 1975. 
ರಾಮೇಗೌಡ. ಸು.ತ, ಶಿವಪ್ಪ ಕೆ. (ಸಂ) : ಗಂಗನುಡಿ (ಸರಣ ಸಂಚಿಕೆ), ತಾಲ್ಲೂಕು ಕನ್ನಡ 
ಸಾಹಿತ್ಯ ಪರಿಷತ್ತು ಚನ್ನಪಟ್ಟಣ, 2003. 
ರಾಮೇಗೌಡ. ಸು.ತ. (ಸಂ) : ಗಂಗಸಿರಿ (ಸ್ಪರಣ ಸಂಚಿಕೆ), ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, 
ರಾಮನಗರ, 2013. 
ಲಕ್ಷ್ಮೀನಾರಾಯಣ ರಾವ್‌. ಎನ್‌, ಪಂಚಮುಖಿ ಆರ್‌.ಎಸ್‌ : ಕರ್ನಾಟಕದ ಅರಸು 
ಮನೆತನಗಳು, ಕರ್ನಾಟಕ ಇತಿಹಾಸ ಸಂಶೋಧಕ ಮಂಡಲ, ಧಾರವಾಡ, 1946. 
ವರದರಾಜರಾವ್‌. ಜಿ. (ಸಂ) : ಶ್ರೀಪಾದರಾಜರ ಕೃತಿಗಳು, ಕುವೆಂಪು ಕನ್ನಡ ಅಧ್ಯಯನ 
ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು, 1987. 


108. 


109. 


110. 


111. 


112. 


113. 


114. 


115. 


116. 


117. 


118. 


119. 


120. 


121. 


122. 


123. 


124. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 469 


ವಸಂತಲಕ್ಷ್ಮಿ ಕೆ : ಕರ್ನಾಟಕದ ಶೈವ ಶಿಲ್ಲಗಳು, ಕರ್ನಾಟಕ ಇತಿಹಾಸ ಸಂಶೋಧನ 
ಮಂಡಲ, ಧಾರವಾಡ, 2008. 

ವಸು. ಎಂ.ವಿ. (ಸಂ) : ದಕ್ಷಿಣ ಕರ್ನಾಟಕದ ಅರಸು ಮನೆತನಗಳು, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ, 2001. 

ವಿರೂಪಾಕ್ಷ ಕುಲಕರ್ಣಿ (ಕನ್ನಡಕ್ಕೆ ಅನುವಾದ), ಇಂಗ್ಲೀಷ್‌ ಮೂಲ- ಡೆವಿಡ್‌ ಎನ್‌. 
ಲಾರೆಂಜನ್‌. ಕಾಪಾಲಿಕರು ಮತ್ತು ಕಾಳಾಮುಖರು : ಕಣ್ಮರೆಯಾದ ಎರಡು ಶೈವ 
ಸಂಪ್ರದಾಯಗಳು, ಕನ್ನಡ ಪುಸ್ತಕ ಪ್ರಾಧಿಕಾರ, ಬೆಂಗಳೂರು, 2005. 

ವೆಂಕಟಸುಬ್ಬಯ್ಯ. ಜಿ. (ಪ್ರಸಂ). ಸಂಕ್ಷಿಪ್ತ ಕನ್ನಡ ನಿಘಂಟು, ಕನ್ನಡ ಸಾಹಿತ್ಯ ಪರಿಷತ್ತು 
ಬೆಂಗಳೂರು, 1975. 

ವೆಂಕಟಾಚಲಶಾಸ್ತಿ ಟಿವಿ. : ಕರ್ನಾಟಕ ಗ್ರಾಮ ಸೂಚಿ, ಕನ್ನಡ ಮತ್ತು ಸಂಸ್ಕೃತಿ 
ನಿರ್ದೇಶನಾಲಯ, ಬೆಂಗಳೂರು, 1985. 

ಶಾಮಶಾಸ್ತಿ, ಆರ್‌. (ಸಂ) : ಕಂಠೀರವ ನರಸರಾಜ ವಿಜಯ, ಕನ್ನಡ ಅಧ್ಯಯನ ಸಂಸ್ಥೆ, 
ಮೈಸೂರು, 197]. 

ಶಿವರಾಮೇಗೌಡ ನಾಗವಾರ (ಸಂ) : ಬೊಂಬೆಬೀಡು (ಸರಣ ಸಂಚಿಕೆ), ಕನ್ನಡ ಸಾಹಿತ್ಯ 
ಪರಿಷತ್ತು, ಚನ್ನಪಟ್ಟಣ, 2001. 

ಶಿವರುದಸ್ತಾಮಿ. ಎಸ್‌.ಎನ್‌. ಭಾರತದ ಇತಿಹಾಸ (ಆರಂಭದಿಂದ ಕ್ರಿಶ.1200ರವರೆಗೆ), 
ಪೌರಸ್ತ್ಯ ಪ್ರಕಾಶನ, ತಿಪಟೂರು, 2004. 

ಶಿವರುದಸ್ತಾಮಿ. ಎಸ್‌.ಎನ್‌, ಕರ್ನಾಟಕದ ಪ್ರೌಢ ಇತಿಹಾಸ ಮತ್ತು ಸಂಸ್ಕೃತಿ, ಪೌರಸ್ತ 
ಪ್ರಕಾಶನ, ತಿಪಟೂರು, 2000. 

ಶ್ರೀಕಂಠಶಾಸ್ತ್ರೀ. ಎಸ್‌. : ಹೊಯ್ದಳ ವಾಸ್ತುಶಿಲ್ಪ, ಪ್ರಾಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ, 
ಮೈಸೂರು, 1965. 

ಶ್ರೀಕಂಠಶಾಸ್ತ್ರೀ. ಎಸ್‌, ಭಾರತೀಯ ಸಂಸ್ಕೃತಿ, ಕನ್ನಡ ಮತ್ತು ಸಂಸ್ಕೃಶಿ ಇಲಾಖೆ, ಬೆಂಗಳೂರು, 
2006. 

ಶ್ರೀಧರ. ಎಚ್‌.ಜಿ. : ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಯುದ್ಧಕಲೆ(ಕ್ರಿಶ.450ರಿಂದ 1350), 
ಶಿವರಾಮಕಾರಂತ ಅಧ್ಯಯನ ಕೇಂದ್ರ, ವಿವೇಕಾನಂದ ಕಾಲೇಜು, ಪುತ್ತೂರು, 2002. 
ಶ್ರೀನಿವಾಸ ರಿತ್ತಿ (ಸಂ) : ಪ್ರಾಚೀನ ಕರ್ನಾಟಕದ ಆಡಳಿತ ಪರಿಭಾಷಾಕೋಶ, ಪ್ರಾಚ್ಯವಸ್ತು 
ಮತ್ತು ಸಂಗಹಾಲಯಗಳ ನಿರ್ದೇಶನಾಲಯ, ಮೈಸೂರು, 2000. 

ಶ್ರೀನಿವಾಸ ಹಾವನೂರ, ಅರಳುಮಲ್ಲಿಗೆ ಪಾರ್ಥಸಾರಥಿ (ಸಂ) : ಸಮಗ್ರ ದಾಸ ಸಾಹಿತ್ಯ 
ಸಂಹುಟ-1, ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ, ಕರ್ನಾಟಕ ಸರ್ಕಾರ, ಬೆಂಗಳೂರು, 
2003. 

ಶೇಠೆ. ಬಿ.ಎಸ್‌. : ಕರ್ನಾಟಕದಲ್ಲಿ ಸತಿಪದ್ಧತಿ, ವೀರಶೈವ ಅಧ್ಯಯನ ಅಕಾಡೆಮಿ, ಬೆಳಗಾವಿ, 
199]. 

ಶೇಷಶಾಸ್ತಿ, ಆರ್‌ : ಕರ್ನಾಟಕದ ವೀರಗಲ್ಲುಗಳು, ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು, 
2004. 

ಶೇಷಶಾಸ್ತಿ, ಆರ್‌. : ಶಾಸನ ಪರಿಚಯ, ಪ್ರಸಾರಾಂಗ, ಬೆಂಗಳೂರು ವಿಶ್ವವಿದ್ಯಾನಿಲಯ, 
ಬೆಂಗಳೂರು, 2005.. 


ಬಿ 


125. 


126. 


127. 


128. 


129. 


130. 


131. 


132. 
133. 


134. 


135. 


136. 


137. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 470 


ಶೈಲಜ ಹಿರೇಮಠ : ಮಾತೃಪ್ರಧಾನ ಪರಿಕಲ್ಪನೆ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾನಿಲಯ, 
ಹಂಪಿ, 2004. 

ಷ. ಶೆಟ್ಟರ್‌, ಸಾವಿಗೆ ಆಹ್ನಾನ, ಕನ್ನಡ ಪುಸ್ತಕ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಬೆಂಗಳೂರು, 
2004. 

ಸ್ಪಾಮಿ. ಬಿ.ಜಿ.ಎಲ್‌. : ಶಾಸನಗಳಲ್ಲಿ ಗಿಡಮರಗಳು, ಪ್ರಕಟಣೆ ಮತ್ತು ಪ್ರಚಾರೋಪನ್ಯಾಸ 
ವಿಭಾಗ, ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು, 1975. 

ಸೂರ್ಯನಾಥ ಯು ಕಾಮತ್‌ : ಕರ್ನಾಟಕ ರಾಜ್ಯ ಗ್ಯಾಸೆಟಿಯರ್‌, ಭಾಗ-3, ಕರ್ನಾಟಕ 
ಸರ್ಕಾರ ಪ್ರಕಟಣೆ, ಬೆಂಗಳೂರು, 1986. 

ಸೂರ್ಯನಾಥ ಕಾಮತ್‌ : ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ, ಎಂ.ಸಿ.ಸಿ. ಪಬ್ಲಿಕೇಷನ್ಸ್‌ 
ಬೆಂಗಳೂರು, 2010. 

ಹಂಪ ನಾಗರಾಜಯ್ಯ : ಯಕ್ಷ-ಯಕ್ಷಿಯರು, ಚಂದಸಾಗರವರ್ಣಿ ಗಂಥಮಾಲೆ, ಬೆಂಗಳೂರು, 
1976. 

ಹಂಪ ನಾಗರಾಜಯ್ಯ : ಯಾಪನೀಯ ಸಂಘ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 
1999. 

ಹಂಪ ನಾಗರಾಜಯ್ಯ : ಚಂದ್ರಕೊಡೆ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 1997. 
ಹಂಪ ನಾಗರಾಜಯ್ಯ : ಶಾಸನಗಳಲ್ಲಿ ಜೈನ ತೀರ್ಥಗಳು, ಪಂಡಿತರತ್ನ ಎ. ಶಾಂತಿರಾಜಶಾಸ್ತಿ 
ಟ್ರಸ್ಟ್‌ ಬೆಂಗಳೂರು, 1998. 

ಹಂಪ ನಾಗರಾಜಯ್ಯ : ಶಾಸನಗಳಲ್ಲಿ ಎರಡು ವಂಶಗಳು, ಕನ್ನಡ ಅಧ್ಯಯನ ವಿಭಾಗ, 
ಮುಂಬಯಿ ವಿಶ್ವವಿದ್ಯಾನಿಲಯ, ಮುಂಬಯಿ, 1995. 

ಹಿರೇಮಠ. ಬಿ.ಆರ್‌. : ಶಾಸನಗಳಲ್ಲಿ ಕರ್ನಾಟಕದ ವರ್ತಕರು, ಪ್ರಸಾರಾಂಗ, ಕರ್ನಾಟಕ 
ವಿಶ್ವವಿದ್ಯಾಲಯ, ಧಾರವಾಡ, 1986. 

ಹಿರೇಮಠ. ಆರ್‌.ಸಿ. : ಕನ್ನಡ ಶಾಸನ ಸಂಪದ, ಪ್ರಸಾರಾಂಗ, ಕರ್ನಾಟಕ ವಿಶ್ವವಿದ್ಯಾನಿಲಯ, 
ಧಾರವಾಡ, 1974. 

ಹಿರೇಮಠ. ಎಂ.ಎಸ್‌ : ಶಾಸನ ಪರಿಭಾಷೆ, ವಿದ್ಯಾನಿಧಿ ಪ್ರಕಾಶನ, ಗದಗ, 2005. 


ಶಾಸನ ಸಂಪುಟಗಳು : 


ಎಪಿಗ್ರಾಫಿಕಲ್‌ ಸೊಸೈಟಿ ಆಫ್‌ ಇಂಡಿಯಾ : ಎಪಿಗ್ರಾಫಿಯಾ ಇಂಡಿಕ ಶಾಸನ ಸಂಪುಟಗಳು, 
ಎ.ಎಸ್‌.ಐ, ಭಾರತ ಸರ್ಕಾರ. 


ಎಪಿಗ್ರಾಫಿಕಲ್‌ ಸೊಸೈಟಿ ಆಫ್‌ ಇಂಡಿಯಾ : ಸೌತ್‌ ಇಂಡಿಯನ್‌ ಇನ್‌ ಕ್ರಿಪ್ಪನ್ಸ್‌ ಸಂಪುಟಗಳು, 


ಎ.ಎಸ್‌.ಐ, ಭಾರತ ಸರ್ಕಾರ. 


ಎಪಿಗ್ರಾಫಿಯ ಕರ್ನಾಟಿಕ-1£X ಅನುಬಂಧ ಸಂಪುಟ, ಮೈಸೂರು ಆರ್ಕಿಯಾಲಜಿಕಲ್‌ 
ಡಿಪಾರ್ಟ್‌ಮೆಂಟ್‌, ಮೈಸೂರು. 

ರೈಸ್‌.ಬಿ.ಎಲ್‌. (ಸಂ) : ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ ॥V, ಮೈಸೂರು ಡಿಸ್ಪಿಕ್ಷಿನಲ್ಲಿರುವ 
ಶಾಸನಗಳು (2ನೇ ಸಂಚಿಕೆ), ಮೈಸೂರು ಗೌರ್ನಮೆಂಟ್‌ ಪ್ರೆಸ್‌, ಬೆಂಗಳೂರು, 1898. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 471 


5, ರೈಸ್‌.ಬಿ.ಎಲ್‌. (ಸಂ) : ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ ಶಿವಮೊಗ್ಗ ಡಿಸ್ಪಿಕ್ಷಿನಲ್ಲಿರುವ 
ಶಾಸನಗಳು (1ನೇ ಸಂಚಿಕೆ), ಮೈಸೂರು ಗೌರ್ನಮೆಂಟ್‌ ಸೆಂಟಲ್‌ ಪ್ರೆಸ್‌, ಬೆಂಗಳೂರು, 1902. 

6. ರೈಸ್‌.ಬಿ.ಎಲ್‌. (ಸಂ) : ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ 1X, ಬೆಂಗಳೂರು ಡಿಸ್ಪಿಕ್ಷಿನಲ್ಲಿರುವ 
ಶಾಸನಗಳು, ಮೈಸೂರು ಗೌರಮೆಂಟ್‌ ಸೆಂಟ್ರಲ್‌ ಪ್ರೆಸ್‌, ಬೆಂಗಳೂರು, 1905. 

7. ರೈಸ್‌.ಬಿ.ಎಲ್‌. (ಸಂ) : ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ ಹ, ಕೋಲಾರ ಡಿಸ್ಪಿಕ್ಷಿನಲ್ಲಿರುವ 
ಶಾಸನಗಳು, ಬಾಸೆಲ್‌ ಮಿಷನ್‌ ಪ್ರೆಸ್‌, ಮಂಗಳೂರು, 1905. 

8. ರೈಸ್‌.ಬಿ.ಎಲ್‌. (ಸಂ) : ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ ॥॥, ತುಮಕೂರು ಡಿಸ್ಪಿಕ್ಷಿನಲ್ಲಿರುವ 
ಶಾಸನಗಳು, ಮೈಸೂರು ಗೌರ್ನಮೆಂಟ್‌ ಸೆಂಟ್ರಲ್‌ ಪ್ರೆಸ್‌. ಬೆಂಗಳೂರು, 1904. 

9. ಗೋಪಾಲ ಬಾ.ರಾ (ಸಂ) : ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ-4, ಕನ್ನಡ ಅಧ್ಯಯನ ಸಂಸ್ಥೆ, 
ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು, 1975. 

10. ಗೋಪಾಲ ಬಾ.ರಾ (ಸಂ) : ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ-5, ಕನ್ನಡ ಅಧ್ಯಯನ ಸಂಸ್ಥೆ, 
ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು, 1972 

11. ಗೋಪಾಲ ಬಾ.ರಾ (ಸಂ) : ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ-6, ಕನ್ನಡ ಅಧ್ಯಯನ ಸಂಸ್ಥೆ, 
ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು, 1977. 

12. ಗೋಪಾಲ ಬಾ.ರಾ (ಸಂ) : ಎಪಿಗ್ರಾಫಿಯ ಕರ್ನಾಟಿಕ, ಸಂಪುಟ-7, ಕನ್ನಡ ಅಧ್ಯಯನ ಸಂಸ್ಥೆ, 
ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು, 1972. 

ನಿಯತಕಾಲಿಕೆಗಳು : 

1. ಇತಿಹಾಸ ದರ್ಶನ ಸಂಪುಟಗಳು, ಕರ್ನಾಟಕ ಇತಿಹಾಸ ಅಕಾಡೆಮಿ, ಬೆಂಗಳೂರು 

2. ಇತಿಹಾಸ ದರ್ಪಣ (ತೈಮಾಸಿಕ). ಕೆಂಪೇಗೌಡನಗರ, ಬೆಂಗಳೂರು 

3. ಕ್ಟಾರ್ಟರ್ಲೀ ಜರ್ನಲ್‌ ಆಫ್‌ ಮಿಥಿಕ್‌ ಸೊಸೈಟಿ (Q..M.S.), ಮಿಥಿಕ್‌ ಸೊಸೈಟಿ, ಬೆಂಗಳೂರು. 

4. ಕನ್ನಡ ಸಾಹಿತ್ಯ ಪರಿಷತ್ಪತ್ರಿಕೆ ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು. 

5. ಪ್ರಬುದ್ಧ ಕರ್ನಾಟಕ, ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು. 

6. ಮಾನವಿಕ ಕರ್ನಾಟಕ, ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು. 

7. ವಿಜಯನಗರ ಅಧ್ಯಯನ ಸಂಪುಟಗಳು, ಪ್ರಾಚ್ಛವಸ್ತು ಮತ್ತು ಸಂಗಹಾಲಯಗಳ 
ನಿರ್ದೇಶನಾಲಯ, ಹೊಸಪೇಟೆ. 

8. ಶಾಸನ ಅಧ್ಯಯನ ಸಂಪುಟಗಳು, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾನಿಲಯ , ಹಂಪಿ. 

9. ಸಾಧನೆ, ಪ್ರಸಾರಾಂಗ, ಬೆಂಗಳೂರು ವಿಶ್ವವಿದ್ಯಾನಿಲಯ, ಬೆಂಗಳೂರು. 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 472 


ಆಂಗ್ಲ ಭಾಷೆಯ ಗ್ರಂಥಗಳು : 


1. 


10. 


Francis Buchanan : A Journey from Madras through the countries 
of Mysore, Canara and Malabar, Vol-l, Asian Educational Services, 
New Delhi, 1988. 


Hayavadana Rao.C. : Mysore Gazetteer Vol. I-V, The Government 
press, Bangalore, 1930. 


Mariyappa Bhat.M. (Revised and enlarged) : Kittel’s Kannada- 
English Dictionary in 4 Volumes, University of Madras, Madras, 
1968, 1969, 1970, 1971. 


Mysore Archaeological Annual Reports (M.A.R) 1986-1956 


Ramesh.K.V. : Inscriptions of the Western Gangas, Agam 
Prakashan, New Delhi, 1984. 


Rice.B.L : Mysore A Gazetteer Compiled for Government, Vol-lI 
and Il, Archibald Constable and Company, London, 1897. 


Rice B.L : Mysore and Coorg from the inscriptions, Archibald 
Constable and Company, London,1909. 


Sheik Ali.B., History of the Western Gangas, Prasaranga, University 
of Mysore, Mysore, 1996. 


Suryanath U. Kamath : Karnataka State Gazetteer, Bangalore 
Rural District, Government of Karnataka Publication, Bangalore, 
1989. 


Swamikannu PillaiL.D. : An Indian Ephemeris, Vol. I-VI, 
Government press, Government of Madras, Madras, 1922. 


* kkk Ok 


ವಕ್ಷಗಳ ವಿವರ 


3 ಹೆಸರು ವಯಸು ಗಾಮ ಜಾತಿ ವತಿ 
ಸಂ pO [ರ > 
ಬುಗಡೇಗೌಡ ಬಿನ್‌ 
01 82 ಗೌಡಗೆರೆ ಕಲಿಗ ವೃವಸಾಯ 
ತಿಮ್ಮೇಗೌಡ ಲ್ನ ನ 
ಹುಟರಾಮಣ ಬಿನ್‌ 
ಊ ಣ R 
02 ಕಿಂರಬಸಡೇಗೌಡ 54 ಕದರಮಂಗಲ ಒಕ್ಕಲಿಗ ವ್ಯವಸಾಯ 
ಜನಾರ್ಧನಸಾಮಿ ಬಿನ್‌ 
() ವ ಇ 
03 EE 53 ಬೇವೂರುಮಂಡ್ಯ್ಕ ಶ್ರೀವೈಷ್ಣವ ಅರ್ಚಕ 
ಕಷಪ ಬಿನ್‌ 
ಲನ _ 
04 ದೊಡಿನಿಂಗೇಗೌಡ 61 ಮಾಕಳಿ ಒಕ್ಕಲಿಗ ವ್ಯವಸಾಯ 
ನಂಜೇಗೌಡ ಬಿನ್‌ 7 
05 ನರನಿನಿಜೇಗುಡ 70 ಗುಡ್ಡೆತಿಮ್ಮಸಂದ ಒಕ್ಕಲಿಗ ವ್ಯವಸಾಯ 
06 | ಎಲ್ಲೇಗೌಡ ಬಿನ್‌ ಅಂಕುಗೌಡ | 68 ಚಿಕ್ಕೇನಹಳ್ಳಿ ಒಕ್ಕಲಿಗ ವ್ಯವಸಾಯ 
ವ್‌ ಘ್‌ 
07 ಸಲ ಬ 72 ನಾಗವಾರ ಕುಂಬಾರ ಕುಂಬಾರಿಕೆ 
ವೆಂಕಟಸೆಟ್ಟಿ 
08 ಹೊನ್ನಮ್ಮ ಮಂಚೇಗೌಡ 86 ಕೆಲಗೆರೆ ಒಕ್ಕಲಿಗ KN 
ಮಾದೇಗೌಡ ಬಿನ್‌ 
09 ಕಾಡೇಗೌಡ 74 ಹಾರೋಹಳ್ಳಿ ದೊಡ್ಡಿ ಒಕ್ಕಲಿಗ ವ್ಯವಸಾಯ 
10 | ಚನ್ನಬಸಪ್ಪ ಬಿನ್‌ ಬಸವಪ್ಪ 77 | ಭೈರನಾಯಕನೆಹಳ್ಳಿ ಲಿಂಗಾಯತ ಅರ್ಚೆಕ 
ipl SEE ಬೇವೂರು ಬಾಹಣ ಅಂಚೆನೌಕರ 
ಕಪನಿಪತಯ್ಯ ಕ 
2 | ಕೃಷ್ಣಮೂರ್ತಿ ಬಿನ್‌ ಕೃಷ್ಣಪ್ಪ 81 ಹೆಚ್‌.ಮಾಗೇನಹಳ್ಳಿ ಶ್ರೀವೈಷ್ಣವ ಅರ್ಚೆಕೆ 
13 ಸೌತಾರಾವನಿಭಿ್‌ 55 | ಮೆಲನಾಯಕನಹಳಿ | ಶೀವೈಷ್ಠವ ಅರ್ಚಕ 
ಸಿಂಗ್ಲಾಚಾರ್‌ 0) ಥಿ ಪ್‌ 
ಪುಟಸಾಮಯ ಬಿನ್‌ ಮೈಲನಾಯಕನ 
ಬ್‌ p) ಲ ( 
4 ಕರೀಗೌಡ ಸನಿ ಹೊಸಹಳ್ಳಿ ಚಕ್ರಿ 
15 | ರಾಜೇಗೌಡ ಬಿನ್‌ ಕರೀಗೌಡ 60 ಹರೂರು ಒಕ್ಕಲಿಗ ವ್ಯವಸಾಯ 
ಮರಿಸಾಮಿ ಬಿನ್‌ 
[5] pe _ 
16 ಕ೦ಶೇಗೌಡ 56 ಹನುಮಾಪುರದೊಡ್ಡಿ ಒಕ್ಕಲಿಗ ವ್ಯವಸಾಯ 
ನಾರಾಯಣಸಾಮಿ ಬಿನ್‌ 
ನ 
17 ಚಲುವಯ್ಯ 45 ಹುಲುವಾಡಿ ಶ್ರೀವೈಷ್ಣವ ಅರ್ಚಕ 
ಸಿಡೇಗೌಡ ಬಿನ್‌ 
(8) 
18 kA 35 ಹೆಚ್‌.ಬ್ಯಾಡರಹಳ್ಳಿ ಒಕ್ಕಲಿಗ ಕೂಲಿ 
ವೆಂಕಟೇಶ್‌ ಬಿನ್‌ 
19 ನಂಕಟೇಗೌಡ 49 ತೆಂಕನಹಳ್ಳಿದೊಡ್ಡಿ ಒಕ್ಕಲಿಗ ವ್ಯವಸಾಯ 
20 ಲಕ್ಷ್ಮೀ ನಾಗೇಗೌಡ 45 ಹೊಸೊೂರುದೊಡ್ಡಿ ಒಕ್ಕಲಿಗ ಕೂಲಿ 
21 | ಶಿವರಾಮು ಬಿನ್‌ ಮರಿಗೌಡ 32 ಅವ್ಹೇರಹಳ್ಳಿ ಒಕ್ಕಲಿಗ ವ್ಯವಸಾಯ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 474 


22 ಚಿಕೋನಪ್ಪ ಬಿನ್‌ ದಾಸೇಗೌಡ 72 ಕದರಮಂಗಲ ಒಕ್ಕಲಿಗ ವ್ಯವಸಾಯ 
ಜೆಕಅಸಯಹೆಗಡೆ ಬಿನ್‌ 
ಠ ನ್‌ ೧ _ 
23 ಜವರಯ್ಯ 73 ಚಿಕ್ಕೇನಹಳ್ಳಿ ಕುರುಬರು ವ್ಯವಸಾಯ 
ಭಾರತಿಬಾಯಿ ಬಿನ್‌ 
24 ಸುರೇಂದ್ರಸಿಂಗ್‌ 43 ಮೈಲನಾಯಕನಹಳ್ಳಿ ರಜಪೂತರು ಖಿ 
25 ಯಶೋದಮ್ಮ ಕರಿಯಯ್ಯ 48 ನಾಗವಾರ ಆದಿಕರ್ನಾಟಕ ಕೂಲಿ 
ಶಿವಕುಮಾರ್‌ ಬಿನ್‌ pe | 
26 BSS 34 ಅರುಳಾಷರ ಒಕ್ಕಲಿಗ ವ್ಯವಸಾಯ 
ರಮೇಶ್‌ ಬಿನ್‌ ಸೆಟರು 
ಊ § 
97 ಸತ್ಯನಾರಾಯಣಸ್ವಾಮಿ 42 ಹೊನ್ನನಾಯಕನಹಳ್ಳಿ (ಬಣಜಿಗ) ವ್ಯಾಪಾರ 
ಸ ಸಂಪತಕುಮಾತ್‌, ಬಿನ್‌ 60 ಕೆಂಗಲ್‌ ಶೀವೆಷವ ಅರ್ಚಕ 
ನರಸಿಂಹಾಚಾರ್ಯ ೨ಜಿ 
ಕೋಟೆಮಲವಯ್ದ ಬಿನ್‌ ನಿವತ ಸರ್ಕಾರಿ 
[Se ನಿ el ಲ 
29 ಚಿಕ್ಕಮಲ್ಲವಯ್ಯ 64 ರಾಂಮರ ಒಕ್ಕಲಿಗ ಅದಿಕಾರಿ 
ಜೋರಲಿಂಗಯ್ದೆ ಬಿನ್‌ 
p) pe _ 
30 ಸಿದ್ದೇಗೌಡ 58 ಪಟ್ಟು ಒಕ್ಕಲಿಗ ವ್ಯವಸಾಯ 
ಣಾ 9 ಬಾ ವಿದುತ್‌ 
31 ಎಲ್ಲಪ್ಪ ಬಿನ್‌ ಸಿದ್ದೇಗೌಡ 65 ಕಳ್ಳಿಹೊಸೂರು ಒಕ್ಕಲಿಗ ಗುತಿಗೆದಾರ 
32 | ಶಿವರಾಜು ಬಿನ್‌ ಮಾದಯ್ಯ 42 ಮುದಗೆರೆ ಆದಿಕರ್ನಾಟಕ ಕೂಲಿ 
ಪುಟನಿಂಗಯ್ದ ಬಿನ್‌ 
ವಃ $ : 
33 ತಮ್ಮಯಣ್ಣ 52 ಕನ್ನಮಂಗಲ ಒಕ್ಕಲಿಗ ವ್ಯವಸಾಯ 
ಕಷಮೂರ್ತಿ ಬಿನ್‌ 
ಲಣ pe 
34 ರಾಮಸ್ವಾಮಿ 65 ಕನ್ನಮಂಗಲ ಶ್ರೀವೈಷ್ಣವ ಅರ್ಚಕ 
ಚೆಂದಕುಮಾರ ಅರಸು ಬಿ 
35 | HS ಅರಸು ಬಿನ್‌ | 4) | ಯಲ್ಲೆಹೊಸಹಳ್ಳಿ ಅರಸು ವ್ಯವಸಾಯ 
ನಂಜುಂಡರಾಜ ಅರಸು ೪ ರಿ 
ಬಸವರಾಜು ಬಿನ್‌ 
36 ದೊಡ್ಡಯ್ಯ 55 ದೇವರಳ್ಳಿ ಕುರುಬ ಅರ್ಚಕ 
ವೆಂಕಟೇಶ್‌ ಬಿನ್‌ _ 
37 RB 64 ನೈರಾಪಟ್ಟ ಒಕ್ಕಲಿಗ ವ್ಯವಸಾಯ 
ಪರಮೇಶರ ಬಿನ್‌ 
ನ ಎ - 
38 ಅಂಕುವಯ್ಯ 36 ಸೆಟ್ಟಿಹಳ್ಳಿ ಆದಿಕರ್ನಾಟಕ ವ್ಯವಸಾಯ 
ಚಲುವೇಗೌಡ ಬಿನ್‌ 
39 ಬೆಟ್ಟೇಗೌಡ 53 ಮತ್ತಿಕೆರೆ ಒಕ್ಕಲಿಗ ವ್ಯವಸಾಯ 
40 ಹಿನಾಭವ ರ 74 ತಿಟ್ರಮಾರನಹಳ್ಳಿ ಬಾಹ್ಮಣ ಅರ್ಚಕ 
ಬಿನ್‌ ಶ್ರೀನಿವಾಸಯ್ಯಂಗಾರ್‌ ಸ § ತ 
ಗೋಪಿನಾಥ ಬಿನ್‌ F 
41 RE 65 ಚನ್ನಪಟ್ಟಣ, ಕೋಟೆ ಶ್ರೀವೈಷ್ಣವ ಅರ್ಚಕ 
ತೆಮಯ ಗೌಡ ಬಿನ್‌ 
(er 
42 ಲಿಂಗಯ್ಯ 58 ಮುದಗೆರೆ ಒಕ್ಕಲಿಗ ವ್ಯವಸಾಯ 
43 | ಸಿದ್ದೇಗೌಡ ಬಿನ್‌ ಎಲ್ಲೇಗೌಡ 36 ಕಳ್ಳಿಹೊಸೂರು ಒಕ್ಕಲಿಗ ವ್ಯವಸಾಯ 
44 ಶಿನ್ರಕುಮಾರ್‌ ಚಿನ್‌ 38 ಮತ್ತಿಕೆರೆ ಆದಿಕರ್ನಾಟಕ ವ್ಯವಸಾಯ 


ಚಿಕ್ಕಬೀರಯ್ಯ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 475 


45 | ಕುಮುದ ಜಯಸಿಂಹಾಚಾರ್‌ | 50 ಕೋಟೆ, ಚನ್ನಪಟ್ಟಣ ಶ್ರೀವೈಷ್ಣವ ಗೃಹಿಣಿ 
ಶೀಕ೦ಂಠಯ್ದ ಬಿನ್‌ 
ಈ p) ವಾ 
46 ನಂಜುಂಡಯ್ಯ 90 ಚನ್ನಪಟ್ಟಣ ಬ್ರಾಹ್ಮಣ ಅರ್ಚಕ 
ಅಶತಾಚಾರ್‌ ಬಿನ್‌ ದೇವಾಲಯದ 
py) ~ 
Ki ವೆಂಕಟಸಂಜೀವಜಾರ್‌ 3 ಪ ಇಶ್ನರರ್ಫು ಮೇಲ್ವಿಚಾರಕ 
ಎಳೆವೇಗೌಡ ಬಿನ್‌ 
48 ಹನುಮೇಗೌಡ 71 ಚನ್ನಪಟ್ಟಣ ಒಕ್ಕಲಿಗ — 
49 | ಚಂದಕಲಾ ಚಂದ್ರಶೇಖರ್‌ 50 ಚನ್ನಪಟ್ಟಣ ಲಿಂಗಾಯತ ಗೃಹೀಣಿ 
50 ಲಲಿತಮ್ಮ ನಾರಾಯಣಾಚಾರ್‌ 55 ಚನ್ನಪಟ್ಟಣ ವಿಶ್ಲಕರ್ಮ ಅರ್ಚಕ 
ಈ pe p= 
5 ಸದ್‌ ಅನಿಸುವ ಮುನಿನ್ನ]' ಚನಪಟಣ ಮುಸ್ಲಿಂ ಧರ್ಮಗುರು 
ಷಾ ಖಾದ್ರಿ ಇಲ 
ಹುಟರಾಜು ಬಿನ್‌ 
ಊ ಕ್‌ ವಾ್‌ ಇ 
52 BS SE 58 ಕೃಷ್ಣಾಪುರ ಒಕ್ಕಲಿಗ ವ್ಯವಸಾಯ 
ಕೆಂಪೇಗೌಡ ಬಿನ್‌ 
53 ದೊಡ್ಡವೆಂಕಟೇಗೌಡ 65 ಸೀಬನಹಳ್ಳಿ ಒಕ್ಕಲಿಗ ವ್ಯವಸಾಯ 
pl RENE 96 ಮಾರ್ಚನಹಳಿ ಶೀವೆ ಪವ ಸ 
ಬಿನ್‌ ವೆಂಕಟಾಚಾರ್‌ ೨ಜಿ 
55 | ಬಸವರಾಜು ಬಿನ್‌ ಬಸವಯ್ಯ 53 ಚಕ್ಕಲೂರು ಲಿಂಗಾಯತ ಅರ್ಚಕ 
56 | ರಾಜು ಬಿನ್‌ ಬೋರೇಗೌಡ 32 ಎ.ವಿ.ಹಳ್ಳಿ ಒಕ್ಕಲಿಗ ಸೈನಿಕ 
ಕಷಪ ಬಿನ್‌ 
ಲಔ ನಾ pe 
57 ವೆಂಕಟರಾಮಯ್ಯ 58 ಬ್ರಹ್ಮಣೀಪುರ ಶ್ರೀವೈಷ್ಣವ ಅರ್ಚಕ 
ತಿಬೇಗೌಡ ಬಿನ್‌ 
ಬ _ 
58 ಮನಿಗೂರೇಗೌಡ 67 ಬೊಮ್ಮನಾಯಕನಹಳ್ಳಿ ಒಕ್ಕಲಿಗ ವ್ಯವಸಾಯ 
ಒಂ ತನ್‌ ರುವತಾರ್‌ಬಿನ್‌ 26 | ಹುಚಯನದೊಡಿ ಕುರುಬ ವವಸಾಯ 
ಶಾಂತರಾಜು ಜಿ @ ಶಿ 
ಅನಂತಾಚಾರ್‌ ಬಿನ್‌ ವ 
60 ನರಸಿಂಹಯ್ಯ 23 ಯಲಚಿಪಾಳ್ಯ ಶ್ರೀವೈಷ್ಣವ ಅರ್ಚಕ 
61 | ಮರಿಯಪ್ಪ ಬಿನ್‌ ಕುನ್ನಯ್ಯ 68 ನೀಲಸಂದ್ರ ಕುರುಬ ಅರ್ಚಕ 
62 | ೨ನ ಬನ್‌ ನರಸ | | ದೊಡ್ಡಮಳೂರು | ಶ್ರೀವೈಷ್ಣವ ಅರ್ಚಕ 
ಅಯ್ಯಂಗಾರ್‌ ಣಿ 
63 | ಮುರಳಿ ಬಿನ್‌ ವೆಂಕಟಪ 32 ಕೂಡ್ಲೂರು ಒಕ್ಕಲಿಗ ಸರಿಶೇಥನಾ 
ಎ ಮ ವಿದ್ಯಾರ್ಥಿ 
Se 69 ಕೂಡ್ಲೂರು ಶ್ರೀವೈಷ್ಟವ ಅರ್ಚಕ 
ಶ್ರೀನಿವಾಸ ಅಯ್ಯಂಗಾರ್‌ pe ಅಣಿ 
65 ಪನನಿವಾಸನ ರ 60 ಚಿಕ್ಕಮಳೂರು ಶ್ರೀವೈಷ್ಟವ ಅರ್ಚಕ 
ರಾಜಾಯ್ಯಂಗಾರ್‌ ರ [5 
66 | ಶಿವರಾಮು ಬಿನ್‌ ಚನ್ನಯ್ಯ 55 ಅಪ್ಪಗೆರೆ ಆದಿಕರ್ನಾಟಕ ವ್ಯವಸಾಯ 
61 | ತೌಮಾಯ್ಯಂಗಾರ್‌ ಬನ್‌ |) | ಹೊಂಗನೂರು | ಶ್ರೀವೈಷ್ಠವ ಅರ್ಚಕ 
ಕೃಷ್ಣಾಯ್ಯಂಗಾರ್‌ ಣಿ 
tl REE ಹೊಂಗನೂರು ಕುರುಬ ಅರ್ಚಕ 
ಕಷ್ಟ 
69 ವಾಗಿಲಾಿನಿನ್‌ 74 ಸೋಗಾಲ ಲಿಂಗಾಯತ ಅರ್ಚಕ 


ಶಿವಲಿಂಗಯ್ಯ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 476 


ಜವರೇಗೌಡ ಬಿನ್‌ ¥ 
70 ಅಂಕೇಗೌಡ 51 ಸೋಗಾಲ ಒಕ್ಕಲಿಗ ವ್ಯವಸಾಯ 
ಜೆಕತಮಯ ಬಿನ್‌ 
ಶ್ರ ೬ "೮ pe | 
71 LI 65 ಹಾರೋಕೊಪ್ಪ ಒಕ್ಕಲಿಗ ವ್ಯವಸಾಯ 
7) ಸಿದ್ದರಾಜು ಬಿನ್‌ ಸಿದ್ದಯ್ಯ 33 ಹಾರೋಕೊಪ್ಪ ಆದಿಕರ್ನಾಟಕ ಉಪನ್ಯಾಸಕ 
73 ಶಂಕರಪ್ಪ ಬಿನ್‌ ಕೆಂಪರಾಜು 45 ಸರಗೂರು ಲಿಂಗಾಯತ ಅರ್ಚಕ 
74 ಸ್ಥಾಮಿ ಬಿನ್‌ ಗುಂಡಪ್ಪ 48 ಇಗ್ಗಲೂರು ಲಿಂಗಾಯತ ಅರ್ಚೆಕೆ 
74 ಕೃಷ್ಣೇಗೌಡ ಬಿನ್‌ ತಿಮ್ಮೇಗೌಡ 47 ಜೆ.ಬ್ಯಾಡರಹಳ್ಳಿ ಒಕ್ಕಲಿಗ ವ್ಯವಸಾಯ 
75 ನರಿಕರುರಾವ ಚಿನ್‌ 42 ಮಂಗಾಡಹಳಿ ಬಾಹಣ ಅರ್ಚಕ 
ರಾಮಸ್ಥಾಮಿ 3 ವ 
76 ಶಿವಣ್ಣ ಬಿನ್‌ ಪಂಚಪ್ಪ 78 ಅರಳಾಳುಸಂದ್ರ ಲಿಂಗಾಯತ ಅರ್ಚಕ 
77 ಶಿವಣ್ಣ ಬಿನ್‌ ಮರಿಗೌಡ 53 ವಿಠಲೇನೆಹಳ್ಳಿ ಒಕ್ಕಲಿಗ ವ್ಯವಸಾಯ 
A CCE SS UN eee ಶ್ರೀವೈಷ್ಣವ ಪೂಜಾರಿ 
ಶ್ಯಾಮಾಯ್ಯಂಗಾರ್‌ ಣಿ 
79 ಮರಿಯಪ್ಪ ಬಿನ್‌ ಚನ್ನೇಗೌಡ 62 ಹನಿಯೂರು ಒಕ್ಕಲಿಗ ವ್ಯವಸಾಯ 
ಸಂದೀಪ್‌ ಬಿನ್‌ E 
80 ತ೦ಕರೇಗೌಡ 23 ಅಬ್ಲೂರು ಒಕ್ಕಲಿಗ ವಿದ್ಯಾಭ್ಯಾಸ 
81 | ಅಜಿತ್‌ಕುಮಾರ್‌ ಬಿನ್‌ ಶಿವಣ್ಣ | 20 ಚಿಕ್ಕನದೊಡ್ಡಿ ಒಕ್ಕಲಿಗ ವಿದ್ಯಾಭ್ಯಾಸ 
82 | ಕೆಂಪರಾಜು ಬಿನ್‌ ರಾಮಯ್ದ | 32 | ಮಾಕಳಿ ಹೊಸಹಳಿ ಒಕಲಿಗ ಬಾಗ 
ಶಿ ೪ ರ ಉದ್ಯೋಗ 
ರಾಮಚಂದ್ರ ಬಿನ್‌ , 
83 ತಮೇಗೌಡ 43 ಕೃಷ್ಣಾಪುರದೊಡ್ಡಿ ಒಕ್ಕಲಿಗ ವ್ಯವಸಾಯ 
೬ 
ಹನುಮಂತಯ್ದ ಬಿ 
$4 a SN ಎ.ವಿ.ಹಳ್ಳಿ ಒಕ್ಕಲಿಗ ಶಿಕ್ಷಕ 


ಬೋರಯ್ಯ 


MLNS NC NCNCNMCNCNMONMCNMCNCNCNMCNMCNMONMCONMCO NCNM NCNM NMOL NCO NCONONONO NON NONONNLNNL NLNLNL 
IR IR IR IK IR IRI IK IRIN IR IR IRIN IK IR IRIN IK IR IRIN IK IR IR IRIN IIR IR IR IR IRIN IRIN IK IK IR IR III IN IK IK IR TR 
AVA AL 
3K 3K 
AVA AL 
3K 3K 
AVA AL 
3K 3K 
AVA AL 
3K 9K 
AVA AL 
3K 3K 
AVA AL 
3K ೧ 9K 
AA 3p AL 
3K 3K 
7K ™p 7K 
ML ML 
yk RE KN 
3% $ le: ky 
AVA AL 
IN KX B IN 
AVA AL 
NK 65) YN 
5 13° ೫ ye 
3K 3K 
x © $ x 
ಥಿ |e) 7 
% ಪಿ 3 1 3% 
KM ೧ ® KM 
_ 8 w F _ 
AL AL 
% MK yy B&B $ ( 
Ra Te 2 RUG 
7K ww K K 7K 
ML 3% KR 5 iL 
IK ©) wb 9K 
x 2 1 Te 2 x 
3K 3K 
x x 
AL +, +, +, $, $, AL 
7K ಖೊ ಖೊ ಖೊ ಖೊ ಖೊ XK 
AVA AL 
AN 4N 
AVA AL 
3K 3K 
AVA AL 
9K 3K 


MLNLAMLNLNLAMCLANLNLAMLANLNLAMLANMLNCOAMLNMLNCOAMLANMLNCOAMNCNMLNCOAMC AML AMLONMLONMCONC AML AML AML NMLONMCO NCO AML AMC AML NLM NMC MLM AML NL NMC NL NL 


ARIK IK IRIN IRI IRIE ISIE IRIN IRIE IRIE IRIE IN IERIE ISIE IIR IRI ISIS IN ISI ISIN IN IKI 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕ ತಿಕ ಅಧ್ಯಯನ / 477 


ಶಾಸನಗಳು ದೊರೆತಿರುವ ಚನ್ನಪಟ್ಟಣ ತಾಲ್ಲೂಕಿನ ಸಳಗಳು 


ದೊರೆತಿರುವ ಶಾಸನಗಳ kee ಒಟ್ಟು ಭಾಷಾವಾರು 
Ts RONNIE ME 


೧ ೧-ಸಂ. 


೧-ತೆ. 


೫ 


- Hl 
pn 
Bi - 
[a4 
Be 


[EP 


NP 
” 


ಕನ್ನ; ಮಂಗಲ 
ಕನ್ನ ಸಂದ್ರ 


Ho 
E 


2 


eee 
[ SESE REN 
EEC EN 


| 


೧೩ 
೧೫ 


Ka 
3 Ee 


1 
ಗೌಡಗೆರೆ 
ಚಕ್ಕಲೂರು 
ಚಕ್ಕೆರೆ 
ಚನ್ನಪಟ್ಟಣ 


ದೊಡ್ಡಮಳೂರು 


ನುಣ್ಣೂರು 


» 

: [ 
: : 
HEEE 


ಬಹ್ಮಣೇಷುರ 


: 
: 


ಬಾಣಂತಹಳ್ಳಿ 
ಬ್ಯಾಡರಹಳ್ಳಿ 
೪ 
ಬೆಳಕೆರೆ 


» 
: 
* 


©, 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕ ತಿಕ ಅಧ್ಯಯನ / 479 


} 


IN] 1 [3 
Sa —— 
I EN NE SN 
| 
a 
EEE 
SL EN LAE ES EL 
i 
CAE CN EN EE 
ದಾರ್‌ 
ಮಾಳಗಾಳು 


EET 
BL i ESE ES SESE 
EEE SBE ES SS EN 
ಯಲಿಯೂರು 
a EN 

Ed i NS RE RE 
EE i ED EER EN EN GEE 


| b| 9] 2] | ೨ bl ೦ 


i 


PREP 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 480 


[er 


a] 


pl 


©) 


೨೫೨ ೧೪೭ | ೧೦೦ 


WN 


ತೆವತೆಲುಗ್ಗು, ಸಂ-ಸಂಸ್ಕೃತ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 481 


ರಾಜಮನೆತನಗಳ ಹಿನ್ನೆಲೆಯಲ್ಲಿ ಶಾಸನಗಳ ಭಾಷಾವಾರು ಪಟ್ಟಿ 


ಒಟ್ಟು 
ಶಾಸನಗಳು 


ನ /482 


Ko) 


AD) 


ES AS 
ಸಾಂಸ್ಥತಿಕ ಅಧ್ದಂ 
$ 


ಬೂಕು : 


೪೮ ಅಂಲ್ಲ್ರರು 


ತಣ ನ್‌ 
ರಲ್ಬWಬWE 
3 ಆ 


ಜು 
Fo 
72 
B 
| 
R 
ಔ್ರ 
ಥ್ರ 
% 
Ce 
k 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 483 


N ಕ: ಎಗ್ಸ್‌ ಗು ಮೆಣಸಿಗನಹಳ್ಳಿ 
= 4 [2 
-, € a PY pY 3 ವಿಠಲೇನಹಳ್ಳಿ* ಪ ಹಳ್ಳಿ 


ಭೈರಸೆಟ್ಟಿಹಳ್ಳಿ py ಸಿಂಗ್ಗರಾಜಿಪುರ್ರ 


ಹುಣಸನಹಳ್ಳಿ py ಉಜ್ಜನಹಳ್ಳಿ 


[2 
ಶ್ಯಾನುಬೋಗನಹಳ್ಳಿ 


ಲೌ 
ಮಿಳವಳ್ಳೆ ಸ್‌ 


ಚನ್ನಪಟ್ಟಣ ತಾಲ್ಲೂಕಿನ ಪ್ರಾಗಿತಿಹಾಸಿಕ ನೆಲೆಗಳು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 484 


ಕು 
ME 


ಚನೈಪಟ್ಟಣ ಪತಾಲ್ಲೂಕಿಸ ಪ್ರಾಚೀಸ ಜೈನ ಕೇಂದ್ರಗಳು 


@ www.makrumanju.blogspot.in 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 485 


ಕನ್ಸಮಂಗಲ 


- 0hಲಸೆeಟದಹಲ್ಪ 
[5] 


ಕು 
ಎಭನಕ್ಳ ಕ್‌ 


ಚೆಸ್ಸಪಟ್ಟಣ ಪಾಲ್ಲೂಕಿಷ ಪ್ರಾಚೀನ ಉಕುಅಣಪ ಪಂಥದ ಕೇಂದ್ರಗಳು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 486 


, ಕದರಮಂಗಲ 


'ಸಂತೆಮೊಗೇನಹಳ್ಳಿ 


ಸ್ಸೀಮಾಳಗಾಳು ಎಅರಳಾಳುಸಂದ್ರ 


ಭೆರಶೆಟಿಹಳಿ 
ಸರತೆಟ್ಟಹ್ಮ ಸಿಂಗರಾಜಪುರ 


ಚನ್ನಪಟ್ಟಣ ತಾಲ್ಲೂಕಿನ ಪ್ರಾಚೀನ ನಾಥಪಂಥದ ಕೇಂದ್ರಗಳು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 487 


pA 


ಅ ನೇರಳೂರು 


* ಇಗ್ಗಲೂರು 


ಲೂ 
ಳವಳ್ಳಿ NR 


ಮ 


ಚನ್ನಪಟ್ಟಣ ತಾಲ್ಲೂಕಿನ ಪ್ರಾಚೀನ ಸೂರ್ಯಾರಾಧನಾ ಕೇಂದ್ರಗಳು 


@ www.makrumanju.blogspot.in 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 488 


ಅರಳಾಳುಸಂದ್ರ 


ವಿಶಲೇನಹಳ್ಳಿ 


ಫು 
ಮಳವಳ್ಳಿ ತಾಲ 


ಚನ್ನಪಟ್ಟಣ ತಾಲ್ಲೂಕಿನ ಪ್ರಾಚೀನ ರಾವಣನ ಆರಾಧನಾ ಕೇಂದ್ರಗಳು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 489 


ಭೈರನಾಯ್ದನಹಳ್ಳ 
ಅ ಹರೋಹಳ್ಳಿದೊ 


ಸಃ 


ಹನುಮಾಪೌರದೊಡ್ಡಿ ಮೌಹೊಸಳ್ಳಿ * ಚಿಕ್ಕನದೊಡ್ಡಿ 


*ಮಂಕುಂದ 
ಔ.ಚನ್ನಪಟ್ಟಣ ಮಲ್ಯಚಿಪಾಳ್ಯ 


ತೆಟ್ಟಿಹಳ್ಳೀ 


ಮಾರ್ಚನಹಳ್ಳಿ 
* ಕೂರೆಹಗೆರೆ 


ಜ್ಥರಳಾಳುಸಂದ್ಯ 


ಮೆಣಸಿಗನ 


ತ್ಯಾನುಭೋಗನಹಳ್ಳಿ 


ಎಬಾಣಂತಹಳ್ಳಿ 


ಕಾಡಂಕನಹಳ್ಳಿ* 
ಇಗ್ಗಲೂರು 
[2 


ಲೂ 
ಛವಳ್ಳಿ ಸ 


ಮ 
ಚೆನ್ನಪಟ್ಟಣ ತಾಲ್ಲೂಕಿಸಣ್ಣ ವ್ಯಾಸರಾಯರು ಪ್ರತಿಪ್ಪಾಪಿಸಿಡ 
ಆಂಜನೇಂಗ ಮೂರ್ತಗಆರುವ ಸ್ಥಲಗಳಲು 


@ www.makrumanju.blogspot.in 


ಚನ್ನಪಟ್ಟಣ ತಾಲೂಕು : ಸಾಂಸ್ಸ ತಿಕ ಅಧ್ಯಯನ 1490 
ಟ Rd ಕಿ 


ನಾಥಪಂಥದ ಯತಿ, ಕೂಡ್ಲೂರು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ ! 491 


ಕುಬೇರ ಯಕ್ಷ, ಕೊಂಡಾಪುರ 


ಅರೆತಿಪ್ಲೂರಿನ 
ಚಿಕ ಬೆಟ್ಟದಲ್ಲಿರುವ ೈ 
ಅವಶೇಷಗಳು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ 1 492 


ಈಶ್ವರ ದೇವಾಲಯ, 
ಮಂಗಾಡಹಳ್ಳಿ 


ವೈದ್ಯನಾಥೇಶ್ವರ ದೇವಾಲಯ, 
ನೆರಳೂರು 


ಶಿವಲಿಂಗ, ಅರ್ಕೇಶ್ವರ ದೇವಾಲಯ, 
ಬೇವೂರು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ J} 493 


MS 


ಕಾಲಭೈರವ, ಬೇವೂರು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ J] 494 


ಅರ್ಕೇಶ್ವರ ದೇವಾಲಯ, ಹೊಂಗನೂರು 


ಹೊಂಗನೂರು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ J 495 


CS. 
ವಿಷ್ಣುವಿನ ದಶಾವತಾರದ 
ಚಿತ್ರಣದಲ್ಲಿನ ಬುದ್ಧ, 
ಅಪ್ರಮೇಯಸ್ವಾಮಿ ದೇವಾಲಯ, 


ಶಿವಲಿಂಗ, ಸರಗೂರು 


ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ 1496 


ಸೂರ್ಯ, ವೀರಭದ್ರ 
ದೇವಾಲಯ, ಮಂಕುಂದ 


Kl 


ರಾವಳೇಶ್ವರ, ಹಾರೋಕೊಪ್ಪ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ 1497 


ನಂದಿ, ಕಲ್ಕನಾ ಥೇಶ್ನರ ಕಾರ್ಸ್‌ 
ಮಟದ 


ನಂದಿ, ಅರ್ಕೇಶ್ವರ ದೇವಾಲಯ, 


ಹೊಂಗನೂರು 


ಕಾಳಿಕಾಂಭ ದೇವಿ, ಚನ್ನಪಟ್ಟ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ /! 498 


HA A 


BTA 


ಮ್‌ ಫಾ Rs : ೫ ೭ rk 
ನ್‌ ಲ್ಲ ಬ್‌ವೂರೆ” 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ J} 499 


ಚಾಮುಂಡಿ, ಕೂಡ್ತೂರು 


ಭೈರವನ ಪಾದದ ಫಲಕ, ಹಾರೋಕೊಪ್ಪ 


ಚನ್ನಪಟ್ಟಣ ತಾಲ್ಲೂಕು ; ಸಾಂಸ್ಕೃತಿಕ ಅಧ್ಯಯನ 1 500 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ /! 501 


ಕೃಷ್ಣನ ಶಿಲ್ಪಗಳು, ಅಪ್ರಮೇಯಸ್ವಾಮಿ ದೇವಾಲಯ, ಮಳೂರು 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ / 502 


ದೇವಾಲಯ, ಮಳೂರು 


~: 


ಲಕುಲೀಶ, ನೆರಳೂರು 


ಕ ಮಳಲೇಶ್ವರ ದೇವಾಲಯ, ಕೋಡಂಬಲ್ಳಿ | 
ತ್ಹ; ್‌ಾ ಣ್‌ 


ದ್‌ 


ಕೃತಿಕ ಅಧ್ಯಯನ / 503 


[ae 


ಚನ್ನಪಟ್ಟಣ ತಾಲೂಕು : ಸಾಂಸ 


ks) 
1K 
(9) 
ab 
k 
Te 
3 
0 K 
»k 


ಅಬೂರು 


— 
ಹಸ್ಸಾಮಿ, 


ಕಂಬದ ನರಸಿಂ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ 1504 


ಸ್ಕೃತಿಕ ಅಧ್ಯಯನ /505 


ಚನ್ನಪಟಣ ತಾಲ್ಲೂಕು : ಪಾಂಸ 


CN 


ಹುಚೀರಯ್ದನ 


ದುರೆ ಸಾರಕ 


ಇಡಿ 
[7 p) Gಿ 


° 


[3 


ಕು 


y 
BH 
p 
3) 
f 
B 
BP. 
HW 


ವೇಣುಗೋಪಾ 


ಮಾಲಯ, 


ಈಶ್ವರ ದೇ 


° 


ಆನೆಯೊಂದಿಗೆ ಕಾಳಗ 


ಚನ್ನಪಟ್ಟಣ ತಾಲ್ಲೂಕು ; ಸಾಂಸ್ಕೃತಿಕ ಅಧ್ಯಯನ 1506 


ನುಮಾಪುರದೊಡ್ಡಿ 


EE 


ಬಾಗಿಲುಪಟ್ಟಿಗೆ, ಅಪ್ರಮೇಯಸ್ಸಾಮಿ 
ದೇವಾಲಯ, ಮಳೂರು 


ಜ್‌ pS 4 


ಮಳೂರಿನ ಅಪ್ತಮೇಯಸ್ವಾಮಿ ದೇವಾಲಯದಲ್ಲಿನ 
ಚನ್ನಪಟ್ಟಣದ ಪಾಳೇಗಾರರ ಶಿಲ್ಪಗಳು 


ಚನ್ನಪಟ್ಟಣ ತಾಲ್ಲೂಕು ; ಸಾಂಸ್ಕೃತಿಕ ಅಧ್ಯಯನ 1507 


ಹ 
ee : « 


2 WN 


ಶಂಭುಲಿಂಗೇಶ್ವರ ದೇವಾಲಯ, ಇಗ್ಗಲೂರು 


KU FE 
ಬುಕನನ್‌ ಚಿತ್ರಿಸಿದ ಚನ್ನಪಟ್ಟಣದಲ್ಲಿದ್ದ ಕಬ್ಬಿನ 3 


ಧು ನ 


ಸಿದರಾಮೇಶರ ದೇವಾಲಯ, ಬೇವೂರು 


ಕೂಡ್ಲೂರಿನಲ್ಲಿ ದೊರೆತ ಶಿವ, ನಟರಾಜ, ದೇವತೆಯರ ಕಂಚಿನ ವಿಗ್ರಹಗಳು (ಕೃಷೆ: ಎಂ.ಎ.ಆರ್‌-1947-56) 


ಚನ್ನಪಟ್ಟಣ ತಾಲ್ಲೂಕು ; ಸಾಂಸ್ಕೃತಿಕ ಅಧ್ಯಯನ 1 508 


ವಸ್ತಾಲಂಕಾರದ ಮಾದರಿ 
ಕಂಬದ ಭಾಗಗಳು ( ಕೃಪೆ : ಡಾ. ದೇವರ ಕೊಂಡಾರೆಡ್ಡಿ - ತಲಕಾಡಿನ ಗಂಗರ ದೇವಾಲಯಗಳು ) 


ತಿಕ ಅಧ್ಯಯನ / 509 


ಚನ್ನಪಟಣ ತಾಲೂಕು : ಸಾಂಸ 


ಕೆ 


[ae 


CN 


ಜ್ರ 


ಬೃಂದಾವನ, 


0 


೬ರ 


" ಬ್ರಹ್ಮಣ್ಕತೀರ್ಥರ 


ಶ್ರಿ 


[5] 


ಯಣಸಾಮಿ 


ಪ್ರ 


ಲಕಿ ನಾರಾ 
ವಾಲಯ, ಚನ್ನಪಟ್ಟಣ 


ರಪಾಲಕರು, 
ದೇ 


ಸಹೀದ್‌ ಇಬ್ರಾಹಿಂನ 


ನ ಕಮಾಂಡರ್‌ 


ಟಿ್ರುವಿ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ 1 510 


& ~e 


ರಾವಣನು ಕೈಲಾಸ ಪರ್ವತವನ್ನು ಎತ್ತುತ್ತಿರುವ ದೃಶ್ಯ, 
ಈಶ್ಪರ ದೇವಾಲಯ, ಮಂಗಾಡಹಳಿ 


ಚನ್ನಪಟ್ಟಣ ತಾಲ್ಲೂಕು ; ಸಾಂಸ್ಕೃತಿಕ ಅಧ್ಯಯನ /! S11 


ಕ್ರಿಶ9ನೇ ಶತಮಾನದ ರಣಪಾರನ ಶಾಸನ, ಕೂಡ್ಲೂರು 


* ಈ? 


ಚೋಳರ ಕಾಲದ ತಮಿಳಿನ ಶಾಸನ, 


ps 


ಹೊಯ್ದಳ ದೊರೆ ನರಸಿಂಹನ ಕಾಲದ ಶಾಸನ, ಸಿಂಗರಾಜಪು 


ಚನ್ನಪಟ್ಟಣ ತಾಲ್ಲೂಕು ; ಸಾಂಸ್ಕೃತಿಕ ಅಧ್ಯಯನ /! 512 


W a ಸ 
ಕಗಗ yi 


AY [. 
&% 4% a Wi 

ಛಿ Ow ರಿಕ್ತ 
ka 


> AH iA 


04; I?ve, 4C 6% 


J Wa ¥)7e. 
yy *« py 4 


ಕ್ರಿಶ.1432ರ ವಿಜಯನಗರ ಕಾಲದ ವೀರಗಲ್ಲು ಶಾಸ ಸನ, ಮಳೂರುಪಟ್ಟಣ | 


AE ಹೊಯ್ದಳರ ಕಾಲದ ಶಾಸನದ 
ಮೇಲ್ಲಾಗ, ಸಿಂಗರಾಜಿಹುರ 


ಚನ್ನಪಟ್ಟಣ ತಾಲ್ಲೂಕು ; ಸಾಂಸ್ಕೃತಿಕ ಅಧ್ಯಯನ /! 513 


¥ 


ಗಂಗರ ಕಾಲದ 
ವೀರಗಲ್ಲು, : 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ 1 514 


ಹುಲಿಬೇಟೆ ವೀರಗಲ್ಲು, ಸೋಗಾಲ 


ನ ನಿಲ: ಅಸು ಎಲು 
~~ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ 1 515 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ /{ 516 


ಸಹಗಮನ ಮಾಡಿರುವ ನಿದರ್ಶನವಿರುವ ವೀರಮಾಸ್ತಿಕಲ್ಲು, 
ಕದರಮಂಗಲ 


4 


ತು ಯಲ್‌ ವೀರಮಾಸ್ತಿಕಲ್ಲು, 


ಬ 


ಸಾಂಸ್ಕೃತಿಕ ಅಧ್ಯಯನ 1 517 


[ae 


ಚನ್ನಪಟ್ಟಣ ತಾಲೂಕು 


ಲ್ಲ 
೪ 


ಯೃನಹ 


ಮೈಲನಾ 
ತ ಜಾನಪದಲೋಕದಲ್ಲಿದೆ) 


ಸಿಕಲು, 
pe) [ae] 


| ವೀರಮಾ: 


ರ್‌ ಸಾದ್ಯಾ ತಾರದ 8ಡುಸಾಸ್‌. Sa 
< Kal « 


wt 


ಬಾಣಗಹಳಿ 


೨ 
Is 
a 
WD 
sp 
> 


೪ 


ವಷ್‌ 


° 


t 


ಹೆ 


ಚನ್ನಪಟ್ಟಣ ತಾಲ್ಲೂಕು : ಸಾಂಸ್ಕೃತಿಕ ಅಧ್ಯಯನ 1 518 


ಭಕ್ತವಿಗಹ, ಈಶ್ವರ 
ದೇವಾಲಯ, ಬೈರಾಪಟ್ಟ 


ವೀರಮಾಸ್ಸಿಕಲ್ಲು, ಬ್ಯಾಡರಹಳ್ಳಿ ಪೇಬ್ಬುಯ್ಕಲ್‌ ವೀರಗಲ್ಲು, ಬ್ಯಾಡರಹಳ್ಳಿ ಗಂಗರ ಕಾಲದ ವೀರಗಲ್ಲು, ನಾಗವಾರ 


